(ರಾಜ್ಯ ಸರ್ಕಾರದ ಲಾಂಛನ) 


ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, 
ಕರ್ನಾಟಕ ಸರ್ಕಾರ. 


ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ವಿಭಾಗ, 
ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), ಕಲಬುರಗಿ. 


ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ 


(ಕಾಲೇಜಿನ ಲಾಂಛನ) 


ಸಂಪಾದಕರು. 
ಡಾ. ಇಂದುಮತಿ ಪಿ.ಪಾಟೀಲ 
ಡಾ.ವೀರಶೆಟ್ಟಿ ಬಿ.ಗಾರಂಪಳ್ಳಿ. 


ಪ್ರಕಾಶಕರು. 
ರ ಬುಕ್‌ ಪ್ರಕಾಶನ, ಕಲಬುರಗಿ. 


೮೨ 
ಗಾ 
2೨ 
[2 
@ 
[©) 
ಯಿ 
ಗಾ 
೩೮. 


KALYANA KARNATAKADA AMURTA PARAMPARE (Seminar 
Proceedings) Edited by DR Indumati Patil And DR Veershetty B Garamaplli, 
Published by: Siddalinga B Konek, Sri Siddalingeshwar Prakashana, Saraswathi 
Godam, Kalaburagi-585 101, Ph:226303, Mob:9448124431, 9880020808, 
9731828999. 


Copyrights : Editors. 


First Impression : 2022. 


Pages : 20+487. 


Price : 250/- 


Used Papers : 70GSM Maplitho. 


Cover Page Design: 


ISBN No: 


ಪ್ರಕಾಶಕರು : ಶ್ರೀ ಸಿದ್ದಲಿಂಗೇಶ್ವರ ಬುಕ್‌ ಪ್ರಕಾಶನ, 
ಮುಖ್ಯಬೀದಿ, ಕಲಬುರಗಿ-585 101. 


ಘೋನ್‌ : 08472-222431. ಮೊ: 94498 25431. 


Printed at : Omshakthi Printers, Bengaluru. 


ವಿಶೇಷ ಸೂಚನೆ: ಪುಸ್ತಕದ ಲೇಖನಗಳಲ್ಲಿ ಮಂಡನೆಯಾದ ಅಭಿಪ್ರಾಯಗಳು ಆಯಾ ಲೇಖಕರ 
ಅಭಿಪ್ರಾಯಗಳಾಗಿರುತ್ತವೆ. ಅದಕ್ಕೆ ಕಾಲೇಜು ಆಡಳಿತ ಮಂಡಳಿ /ಸಂಪಾದಕರು/ಸರ್ಕಾರ ಜವಾಬ್ದಾರವಲ್ಲ. 


ಸಂಪಾದಕೀಯ ಮಂಡಳಿ. 


ಸಂಪಾದಕರು: 
ಡಾ. ಇಂದುಮತಿ ಪಿ.ಪಾಟೀಲ, ಡಾ.ವೀರಶೆಟ್ಟಿ ಬಿ.ಗಾರಂಪಳ್ಳಿ, 
ಮುಖ್ಯಸ್ಥರು, ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ಹಿರಿಯ ಸಹಾಯಕ ನಿರ್ದೇಶಕರು, 
ವಿಭಾಗ, ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), ರಾಜ್ಯ ಪತ್ರಾಗಾರ ಇಲಾಖೆ, 
ಕಲಬುರಗಿ. ವಿಕಾಸಸೌಧ, ಬೆ೦ಗಳೂರು. 


ಸಂಪಾದಕೀಯ ಮಂಡಳಿಯ ಸದಸ್ಯರು: 


೧. 


ಮಃ 


ಹ್ಮ 


ಡಾ. ಶಂಕ್ರೆಪ್ಪ ಎಸ್‌. ಹತ್ತಿ, ಪ್ರಾಂಶುಪಾಲರು, ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), 
ಕಲಬುರಗಿ. 

ಡಾ. ರಾಜಾರಾಂ ಬಿ.ಸಿ, ಉಪನಿರ್ದೇಶಕರು (ಪ್ರ. ಪುರಾತತ್ವ, ಸಂಗ್ರಹಾಲಯಗಳು ೬ ಪರಂಪರೆ 
ಇಲಾಖೆ, ಕಲಬುರಗಿ. 

ಡಾ. ಶಿವಗಂಗಾ ರುಮ್ಮಾ, ಕನ್ನಡ ಪ್ರಾಧ್ಯಾಪಕರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, 
ಕಲಬುರಗಿ. 


. ಡಾ. ಚಂದ್ರಶೇಖರ ಬಿರಾದಾರ, ಮುಖ್ಯಸ್ಥರು, ಇತಿಹಾಸ ವಿಭಾಗ, ಸಿ.ಬಿ. ಕಾಲೇಜು ಭಾಲ್ಕಿ 
. ಡಾ. ಬಸವರಾಜ, ಮುಖ್ಯಸ್ಥರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 


ಸುಲೇಪೇಟ. 


ಡಾ. ಶಂಭುಲಿಂಗ ವಾಣಿ, ಸಹ ಪ್ರಾಧ್ಯಾಪಕರು, ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, 
ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), ಕಲಬುರಗಿ. 


. ಡಾ. ಚೆನ್ನಕ್ಕಿ ನಾಗಪ್ಪ, ಸಹ ಪ್ರಾಧ್ಯಾಪಕರು, ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಸರ್ಕಾರಿ 


ಮಹಾವಿದ್ಯಾಲಯ (ಸ್ವಾಯತ್ರ), ಕಲಬುರಗಿ. 


. ಡಾ. ಅತ್ತಿಯಾ ಪರ್ವಿನ್‌, ಸಹ ಪ್ರಾಧ್ಯಾಪಕರು, ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, 


ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ತ), ಕಲಬುರಗಿ. 


. ಡಾ. ಟಿ.ವಿ. ಅಡಿವೇಶ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ 


ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), ಕಲಬುರಗಿ. 


. ಡಾ. ಚಂದ್ರಶೇಖರ ಅನಾದಿ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಸ್ನಾತಕೋತ್ತರ ಅಧ್ಯಯನ 


ಕೇಂದ್ರ, ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), ಕಲಬುರಗಿ. 


ಭಾಲ್ಕಿ ಶ್ರೀಗಳ ಸಂದೇಶ. 


ಕಲ್ಯಾಣ ಕರ್ನಾಟಕ : ಜಾತ್ಯತೀತ ನೆಲೆಯ ಕಣಜ. 


ನಾಡಿನ ಯಾವುದೇ ಪರಂಪರೆಯ ನೆಲೆ ಪ್ರಧಾನವಾಗಿ ಜಾತ್ಕಾತೀತವೇ ಆಗಿರುತ್ತದೆ. ಆ 
ದಿಸೆಯಲ್ಲಿ ಕಲ್ಯಾಣ ಕರ್ನಾಟಕದ ಪರಂಪರೆಯ ನೆಲೆಗಳ ಬೇರುಗಳ ಸಹ ಜಾತ್ಯಾತೀತ ಗುಣಗಳನ್ನು 
ಮೈಗೂಡಿಸಿಕೊಂಡು ಬೆಳೆದವುಗಳಾಗಿವೆ. ಅವುಗಳಿಗೆ ಕಳಶಪ್ರಾಯವೆಂಬಂತೆ ನಡೆದ ೧೨ನೆಯ 
ಶತಮಾನದ ವಚನ ಚಳುವಳಿ ನಭೂತೋ ನಭವಿಷತ್‌ ಎಂಬಂತೆ ತನ್ನ ಪರಿಣಾಮಗಳನ್ನು ಈ ಜಗಕ್ಕೆ 
ನೀಡಿದೆ. ಅಂತಹ ಪರಂಪರೆಗಳ ಅಧ್ಯಯನ ಜಾಗತೀಕರಣದ ಈ ಹೊತ್ತಿನಲ್ಲಿ ನಡೆಯುತ್ತಿರುವುದು 
ಔಚಿತ್ಯಪೂರ್ಣ ಕೆಲಸ ಎನಿಸಿದೆ. ನಮ್ಮ ಪರಂಪರೆಯ ಮೂಲ ಆಶಯಗಳು ಜನರ ಸ್ಮೃತಿಪಟಲದಿಂದ 
ಮರೆಯಾಗುತ್ತಿರುವ ಸ೦ದರ್ಭದಲ್ಲಿ ಅವುಗಳ ಬಗ್ಗೆ ಚರ್ಚಿಸುವುದು ಮತ್ತು ಆ ಕುರಿತು ಸಂಶೋಧಕರ 
ಬರವಣಿಗೆಗಳನ್ನು ಪುಸ್ತಕ ರೂಪದಲ್ಲಿ ದಾಖಲಿಸುವುದು ಮಹತ್ವಪೂರ್ಣ ಕಾರ್ಯವೇ ಸರಿ. 


ಸಮಷ್ಟಿ ಜೀವನದ ಅಂತರಂಗದ ಸಾಧನೆಗೆ ಸಹಕಾರಿಯಾದ ಸಾಮಗಿಗಳಿಂದ ಹಿಡಿದು, ವ್ಯಷ್ಟಿ 
ಜೀವನದ ವಿಕಾಸ ಕ ಕಾರಣವಾದ ಸಂಸ್ಕಾರದವರೆಗೆ ನಮ್ಮ ಸಂಸ್ಕೃತಿ ಬೆಳೆದಿದೆ. ವ್ಯಕ್ತಿಯ ವಿಕಾಸಕ್ಕೆ 
ಕಾರಣವಾಗುವ ಸಾಮಾಜಿಕ ಪರಿಕರಗಳು ಸಹ ಸಂಸ್ಕೃತಿಯಲ್ಲಿಯೇ ಸಮಾವೇಶಗೊಳ್ಳುತ್ತವೆ. ಈ 
ಅರ್ಥದಲ್ಲಿ ಅದನ್ನು ಕೆಲವು ವೇಳೆ ದೇಶವಾಚಕವಾಗಿ ಬಳಸುವುದುಂಟು. ಒಟ್ಟು ಜನಜೀವನದ 
ಅಂತರಂಗದ ಅನುಭವ ಇಲ್ಲಿ ಪ್ರಧಾನವಾದ ಅಂಶವಾಗಿ ಗೋಚರವಾಗುತ್ತದೆ. ಆಯಾ ಪ್ರದೇಶ, ಭಾಷೆ, 
ಧರ್ಮಗಳ ಜನರು ತಂತಮ್ಮ ಬಹುಮುಖ ಸಮಸೆ ಗಳಿಗೆ ಉತ್ತರವನ್ನು ಕಾಣಬಯಸುವ ಅಂತರಂಗದ 
ಸಾಧನೆಯೇ ಸಂಸ್ಕೃತಿಯ "ಮೂಲಸಾಮಗಿಯಾಗಿದೆ. ಆ ದಿಸೆಯಲ್ಲಿ ಪರಂಪರಾಗತವಾಗಿ ಬಂದ 
ಆಚರಣೆಗಳು, ರೂಢಿ ಸಂಪ್ರದಾಯಗಳು, ನಂಬಿಕೆಗಳು ಜನಮಾನಸದಲ್ಲಿ ಹಾಸುಹೊಕ್ಕಾಗಿವೆ. ಈ ನಾಡಿಗೆ 
ಬಂದ ಮತ್ತು ಇಲ್ಲಿಯೇ ಹುಟ್ಟಿ ಬೆಳೆದ ಧಾರ್ಮಿಕ ಆಂದೋಲನಗಳು, ಜನಪದವನ್ನು ಅವು ರೂಪಿಸಿದ 
ಬಗೆ, ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಗಳು ಪಡೆದ ಅಭಿವ್ಯಕ್ತಿ ಎಲ್ಲವೂ ಇಲ್ಲಿ ಚರ್ಚೆಗೊಳಪಟ್ಟಿದೆ. 
ಜನಪದ ಸಂಸ್ಕೃತಿಯ ಸ್ವರೂಪವನ್ನೂ, ಸಾರವನ್ನೂ ಇನ್ನೂ ಸಾರವತ್ತಾಗಿ ಮತ್ತು ಜೀವಂತವಾಗಿ 
ತೋರಿಸಿಕೊಡುವ ಮಾಧ್ಯಮವಾಗಿ ಈ ರ ಸಂಕಟ ನ ಮಾಡಿದೆ ಎಂದು ಹೇಳಬಲ್ಲೆ. 


ಬದಲಾಗುತ್ತಿರುವ ಸನ್ನಿವೇಶಕ್ಕೆ ಅನುಗುಣವಾಗಿ ಜನಜೀವನ ಹೊಂದಿಕೊಳ್ಳಬೇಕಾಗುತ್ತದೆ. ಹೊಸ 
ಹೊಸ ವಿಚಾರಗಳ ಮಥನದಿಂದ ಅನೇಕ ಹಳೆಯ ನಂಬಿಕೆಗಳು ಕುಸಿಯುತ್ತವೆ; ಹೊಸ ಬೆಳಕು 
ಮೂಡುತ್ತದೆ. ಅದು ಅನಿವಾರ್ಯ ಮತ್ತು ಅಗತ್ಯ; ಹಣ್ಣೆಲೆ ಉದುರಿ ಹೊಸ ಎಲೆ ಚಿಗುರುವಂತೆ 
ಸಹಜವೂ ಹೌದು. ವೃಕ್ಷ ಜೀವ೦ತವಾಗಿರುವುದರ ಲಕ್ಷಣ ಅದು. ಕಲ್ಯಾಣ ಕರ್ನಾಟಕ ಪರಂಪರೆ ಇಂಥ 
ಜೀವಂತ ಲಕ್ಷಣವನ್ನು ಪಡೆದು ಹೊಸ ಹೊಸ ಚಿಗುರನ್ನು ಹೂವುಹಣ್ಣುಗಳನ್ನು ಅರಳಿಸುತ್ತ ಬಂದಿದೆ. 
ತಳದಲ್ಲಿರುವ ತಾಯಿಬೇರಿನ ಸತ್ವದಿಂದ ಮೇಲೆ ಪಲ್ಲವಿಸಿ ನಿತ್ಯನೂತನವಾಗಿ ನಳನಳಿಸುತ್ತಿದೆ. ಹಾಗಾಗಿ 
“ಕೀಳು -. ಮೇಲಾಗಬೇಕು, ಮೇಲು ಕೀಳಾಗಬೇಕು, ಜಾತಿ ಮತವೆಲ್ಲಾ ಹೋಗಬೇಕು, ಏಕವಾಗಿ 
ಬಾಳಬೇಕು” ಎಂಬ ತತ್ವ ನಂಬಿಕೆಯ ಮೂಲರೂಪವಾಗಿ ನಡೆದ ವಿಚಾರ ಸಂಕಿರಣ ಈ ಭಾಗದ 
ಪರಂಪರೆಯ ಚಾರಿತ್ರಿಕ ಹಿನ್ನಲೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಂತಹ ಚರ್ಚೆಗಳು ಇನ್ನೂ ಹೆಚ್ಚು ಹೆಚ್ಚು 
ನಡೆಯಲಿ ಎಂದು ಹಾರೈಸುತ್ತ, ಇದಕ್ಕೆ ಕಾರಣವಾದ ಎಲ್ಲ ಮನಸ್ಸುಗಳಿಗೆ ಮನಃಪೂರ್ವಕವಾಗಿ ಶುಭ 
ಹಾರೈಸುವೆ. 


-ಸುಲಫಲ ಶ್ರೀಗಳು. 


ಶುಭ ಸಂದೇಶ. 


ಕಲ್ಯಾಣ ಕರ್ನಾಟಕ, ಶರಣರ ದಾಸರ ಸಂತರ ಸೂಫಿಗಳ ನೆಲೆಬೀಡು. ಬಹುಧರ್ಮಗಳು 
ಬಹುಸಂಪ್ರದಾಯ, ಬಹುಆಚರಣೆಗಳೊಂದಿಗೆ ಇಲ್ಲಿ ಬದುಕು ಮಾಡುತ್ತಿವೆ. ಅವುಗಳ ಆಚಾರ- 
ವಿಚಾರದಲ್ಲಿ ಬಹುತ್ವ ಕಂಡರೂ ಏಕತ್ವ ಅವುಗಳ ತತ್ವಸೆಲೆ. ಪ್ರಾಚೀನ ಕಾಲದಿ೦ದಲೂ ಅವುಗಳ ಮಧ್ಯ 
ಕೊಡುಕೊಳ್ಳುವಿಕೆಗೆ ಎ೦ದೂ ಎಳ್ಳಷ್ಟು ಕುಂದುಂಟಾಗಿಲ್ಲ. ಸಹಬಾಳ್ವೆ ಮತ್ತು ಸಹೋದರತ್ತಗಳಿಗೆ ಕಲ್ಯಾಣ 
ಕರ್ನಾಟಕದ ಪರಂಪರೆ ಚರಿತ್ರೆಯಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿಯ ಶರಣಬಸವೇಶ್ವರರು, ಖಾಜಾ 
ಬಂದೇನವಾಜರು, ಕಡಿಕೋಳ ಮಡಿವಾಳಪ್ಪನವರು, ಬೌದ್ಧರ ಸನ್ನತಿ, ತಿಂತಣಿಯ ಮೌನೇಶ್ವರರು ಹೀಗೆ 
ಎಲ್ಲವೂ ಇಲ್ಲಿಯ ಜನರಿಗೆ ಪೂಜ್ಯಸ್ಥಳಗಳಾಗಿವೆ. ಅವರುಗಳ ಹೆಸರಿನಲ್ಲಿ ನಡೆಯುವ ಜಾತ್ರೆಗಳು, ಹಬ್ಬ 
ಹರಿದಿನಗಳು ಸಹ ಭಾರತದ ಬಹುತ್ವಕ್ಕೆ ಹಿಡಿದ ಕೈಗನ್ನಡಿಯಂತಿವೆ. ಅಂತಹ ಚರಿತ್ರೆಯನ್ನು ರಚಿಸುವಲ್ಲಿ 
ನಡೆಯುವ ವಿಚಾರ ಸಂಕಿರಣಗಳಿಗೆ ಅಂತೆಯೇ ಮಹತ್ವವಿದೆ. ನಮ್ಮ ಪರಂಪರೆ ಅವುಗಳ ಮೌಲ್ಯ, 
ಪರಿಕಲ್ಪನೆ, ತತ್ವಸಿದ್ಧಾಂತಗಳು ಮತ್ತು ಅವುಗಳ ಚಿಂತನೆಗಳನ್ನು ಅರಿಯುವಲ್ಲಿ ಇಂತಹ ವಿಚಾರ 
ಸಂಕಿರಣಗಳು ಉಪಯುಕ್ತವೆನಿಸಲಿವೆ. ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಅರಿತು ಬೆಳೆಸಲು ಇವು 
ಸಹಕಾರಿಯಾಗಿವೆ. 


ಆ ದಿಶೆಯಲ್ಲಿ ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ತ), ಕಲಬುರಗಿಯ ಇತಿಹಾಸ 
ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವತಿಯಿಂದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ 
ಇಲಾಖೆ, ಕಲಬುರಗಿ ಇವರ ಸಹಯೋಗದೊಂದಿಗೆ “ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ” 
ಎಂಬ ವಿಷಯದ ಮೇಲೆ ನಡೆದ ಒಂದು ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣ ಸಕಾಲಿಕವೂ, 
ಔಚಿತ್ಯಪೂರ್ಣವೂ ಆಗಿತ್ತು. ಈ ವಿಚಾರ ಸಂಕಿರಣದಲ್ಲಿ ಮಂಡನೆಯಾದ ಲೇಖನಗಳನ್ನು ಸಂಗ್ರಹಿಸಿ 
ಪುಸ್ತಕ ರೂಪದಲ್ಲಿ ಪ್ರಕಟಿಸುತ್ತಿರುವುದು ಇನ್ನೂ ಸಂತೋಷದಾಯಕ ವಿಷಯವಾಗಿದೆ. ಈ ಪುಸ್ತಕವು 
ಸಂಶೋಧಕರಿಗೆ, ಇತಿಹಾಸ ಆಸಕ್ತರಿಗೆ ಹಾಗೂ ಜನಸಾಮಾನ್ಯರಿಗೆ ಉಪಯುಕ್ತವಾಗಲೆಂದು ಆಶಿಸುತ್ತೇನೆ. 
ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆಯ ತಾತ್ವಿಕ ಧಾರೆಗಳ ಕುರಿತಾದ ಪರಿಣಾಮಕಾರಿಯಾದ 
ಅಧ್ಯಯನಗಳು ಡಾ.ಇಂದುಮತಿ ಪಿ.ಪಾಟೀಲ ಇವರ ಮೂಲಕ ಇನ್ನು ಹೆಚ್ಚು ಹೆಚ್ಚು ನಡೆಯುವಂತಾಗಲಿ 
ಎಂದು ಶುಭ ಹಾರೈಸುವೆ. 


ಶ್ರೀ ದತ್ತಾತ್ರೆಯ ಪಾಟೀಲ ರೇವೂರ, 
ಮಾನ್ಯ ಸಾಸಕರು, ದಕ್ಷಿ ಣ ವಿಧಾನಸಭಾ 
ಮತಕ್ಷೇತ್ರ, 
[0 
ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ, 
ಕಲಬುರಗಿ. 


ಹಾರೈಕೆ. 


ಮನುಷ್ಯನಿಗೆ ನೆನಪಿದ್ದಂತೆ ಸಮಾಜಕ್ಕೆ ಚರಿತ್ರೆ ಇದೆ. ಚರಿತ್ರೆಯ ಬರವಣಿಗೆಯಲ್ಲಿ ದಾಖಲೆಗಳು 
ಎಷ್ಟು ಮುಖ್ಯವೋ ಸಂವಾದವೂ ಕೂಡ ಅಷ್ಟೇ ಮುಖ್ಯ ವಿಚಾರ ಸಂಕಿರಣಗಳು, ಇತಿಹಾಸ ರಚನೆಯಲ್ಲಿ 
ಒಂದು ವಿಷಯದ ಬೆಳವಣಿಗೆಗೆಯ ಬಗೆ ಮತ್ತು ಖಚಿತವಾದ ಚಿತ್ರಣಗಳನ್ನು ಕಟ್ಟುವಲ್ಲಿ ಮಹತ್ವದ 
ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿಯೇ ನಮ್ಮ ಸರ್ಕಾರಗಳು ವಿಚಾರ ಸಂಕಿರಣಗಳನ್ನು 
ಕಾರ್ಯಾಗಾರಗಳನ್ನು ನಡೆಸುವಲ್ಲಿ ಮುತುವರ್ಜಿಯನ್ನು ವ್ಯಕ್ತಪಡಿಸಿವೆ. ಆ ಮೂಲಕ ಗತಕಾಲಕ್ಕೆ 
ಸಂಬಂಧಿಸಿದ ವಿಷಯಗಳ ಕುರಿತು ಅಧ್ಯಾಪಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಅರಿವು 
ಮೂಡಿಸುವ ಕೆಲಸ ಆಗಬೇಕಿದೆ. ಹಾಗಾಗಿ ಇದು ಇತಿಹಾಸ ರಚನೆಗೆ ಪೂರಕವಾದ 
ಕೆಲಸವೆನಿಸಿಕೊಂಡಿದೆ. 


ಸರ್ಕಾರಿ ಮಹಾವಿದ್ಯಾಲಯ (ಸ್ಟಾಯತ್ತ), ಕಲಬುರಗಿಯ ಇತಿಹಾಸ ಸ್ನಾತಕೋತ್ತರ ಅಧ್ಯಯನ 
ವಿಭಾಗದ ವತಿಯಿಂದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕಲಬುರಗಿ ಇವರ 
ಸಹಯೋಗದೊಂದಿಗೆ “ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ' ಎಂಬ ವಿಷಯದ ಮೇಲೆ ಒಂದು 
ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ದಿನಾಂಕ:೨೯.೧೧.೨೦೨೧ರಂದು ಹಮ್ಮಿಕೊಂಡಿದ್ದು 
ಸಕಾಲಿಕವೂ, ಔಚಿತ್ಯಪೂರ್ಣವೂ ಆಗಿತ್ತು. ಈ ವಿಚಾರ ಸಂಕಿರಣದಲ್ಲಿ ಮಂಡನೆಯಾದ ಲೇಖನಗಳನ್ನು 
ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುತ್ತಿರುವುದು ಇನ್ನೂ ಸಂತೋಷದಾಯಕ ವಿಷಯವಾಗಿದೆ. ಈ 
ಪುಸ್ತಕವು ಸಂಶೋಧಕರಿಗೆ, ಇತಿಹಾಸ ಆಸಕ್ತರಿಗೆ ಹಾಗೂ ಜನಸಾಮಾನ್ಯರಿಗೆ ಉಪಯುಕ್ತವಾಗಲೆಂದು 
ಆಶಿಸುತ್ತೇನೆ. ಶುಭವಾಗಲಿ ತಂಡಕ್ಕೆ. 
ಪ್ರಾದೇಶಿಕ ಜಂಟಿ ನಿರ್ದೇಶಕರು, 
ಕಾಲೇಜು ಶಿಕ್ಷಣ ಇಲಾಖೆ, 
ಪ್ರಾದೇಶಿಕ ಕಚೇರಿ, ಕಲಬುರಗಿ. 


ಪ್ರಾಂಶುಪಾಲರ ಮಾತು. 


ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿನ ಅಮೂರ್ತ ಪರಂಪರೆಯನ್ನು ಜತನದಿಂದ ಕಾಪಾಡಿಕೊಂಡು 
ಬರಬೇಕಿದೆ. ಆ ದಿಶೆಯಲ್ಲಿ ನಾವು ಇಂದು ಹೆಚ್ಚು ಹೆಚ್ಚು ಆ ಬಗ್ಗೆ ಚರ್ಚೆಗಳನ್ನು, ಅಧ್ಯಯನಗಳನ್ನು 
ಮಾಡಬೇಕಿದೆ. ಆ ಮೂಲಕ ಅದನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಸಾಧ್ಯವಿದೆ. ನಮ್ಮ 
ಮಹಾವಿದ್ಯಾಲಯದ ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವತಿಯಿಂದ ಮೈಸೂರಿನ ಪುರಾತತ್ವ 
ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ "ಕಲ್ಯಾಣ 
ಕರ್ನಾಟಕದ ಅಮೂರ್ತ ಪರಂಪರೆ' ಕುರಿತ ಒಂದು ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣ ಆ 
ದಿಶೆಯಲ್ಲಿ ಮಹತ್ವದ ಹೆಜ್ಜೆಗುರುತಾಗಿ ದಾಖಲಾಗಲಿದೆ. ಇಡಿ ದಿನ ಅಲ್ಲಿ ನಡೆದ ಚರ್ಚೆ, ಸಂವಾದಗಳು 


ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಲಿವೆ. 


ಸಮಾಜದ ಎಲ್ಲರಿಗೂ ಒಂದು ಪರಂಪರೆ ಇದೆ. ಆ ಎಲ್ಲ ಗುರು ಪರಂಪರೆಗಳು ಸಮಾಜಕ್ಕೆ 
ಒಳ್ಳೆಯದನ್ನೇ ನೀಡಿವೆ. ಅವುಗಳ ದಾಖಲೀಕರಣದ ದೃಷ್ಠಿಯಿಂದ ಈ ವಿಚಾರ ಸಂಕಿರಣ ಮಹತ್ವದ 
ಕ್ರಮವೆನಿಸಲಿದೆ. ಈ ಮಾದರಿಯ ವಿಚಾರ ಸಂಕಿರಣಗಳು ಶೋಷಿತರ ಜೀವನದಲ್ಲಿ ಹಾಗೂ 
ಸಮುದಾಯಗಳಲ್ಲಿ ಜಾಗೃತಿಯನ್ನುಂಟು ಮಾಡಿಲಿ ಎಂದು ಆಶಿಸುವೆ. ಅಮೂರ್ತ ಪರೆಂಪರೆಯ ಯಾವ 
ಅಂಶಗಳು ಕಲೆ-ಸಂಸ್ಕೃತಿ, ಸಾಹಿತ್ಯ, ಸಾಮಾಜಿಕತೆ, ಧಾರ್ಮಿಕತೆ ಮೇಲೆ ಪ್ರಭಾವ ಬೀರಿವೆಯೋ 
ಅವೆಲ್ಲವೂ ಮತ್ತೆ ಜನಸಾಮಾನ್ಯರಲ್ಲಿ ಮರುಜೀವಪಡೆಯುವಂತಾಗಲಿ. ಇಂತಹ ಮಹತ್ವದ ವಿಚಾರ 
ಸಂಕಿರಣವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಡಾ. ಇಂದುಮತಿ ಪಿ.ಪಾಟೀಲ, ಶ್ರೀ 
ರಾಜಾರಾಂ ಬಿ.ಸಿ ಅವರಿಗೂ ಹಾಗೂ ಅದಕ್ಕೆ ಸಹಕರಿಸಿದ ಉಳಿದೆಲ್ಲ ಪ್ರಾಧ್ಯಾಪಕ ವೃಂದದವರಿಗೂ ನನ್ನ 
ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವೆ. ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ತಮ್ಮ ಅನುಭವದ 
ನುಡಿಗಳನ್ನು ಹಂಚಿಕೊಂಡು ಕಾಲೇಜಿನ ಮಕ್ಕಳ ವಿಚಾರ ಲಹರಿಯನ್ನು ಚಿಮ್ಮಿಸಿದ ಶ್ರೀ ರಿಷಿಕೇಶ 
ಬಹಾದ್ದೂರ ದೇಸಾಯಿ, ಶ್ರೀ ಪೀರ ಬಾಷ, ಡಾ.ಶಿವಗಂಗಾ ರುಮ್ಮಾ ಮತ್ತು ಡಾ.ಚಂದ್ರಶೇಖರ ಬಿರಾದಾರ 
ಅವರುಗಳಿಗೂ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುವೆ. 


ಈ ವಿಚಾರ ಸಂಕಿರಣದಲ್ಲಿ ಮಂಡನೆಯಾದ ಲೇಖನಗಳನ್ನು ಸಂಗ್ರಹಿಸಿ "ಕಲ್ಯಾಣ ಕರ್ನಾಟಕದ 
ಅಮೂರ್ತ ಪರಂಪರೆ' ಎಂಬ ಪುಸ್ತಕವನ್ನು ತರುತ್ತಿರುವುದು ಸಂತೋಷದಾಯಕ ವಿಷಯವಾಗಿದೆ. ಈ 
ಪುಸ್ತಕ ಮತ್ತು ವಿಚಾರ ಸಂಕಿರಣದಲ್ಲಿ ಮಂಡನೆಯಾದ ಚಿಂತನೆಗಳು ನಮ್ಮ ಮಕ್ಕಳಿಗೆ ದಾರಿದೀಪವಾಗಿ 
ಎಂದು ಹಾರೈಸುವೆ. 

ಡಾ. ಶಂಕ್ರೆಪ್ಪ ಎಸ್‌. ಹತ್ತಿ, 
ಪ್ರಾಂಶುಪಾಲರು, 
ಸರ್ಕಾರಿ ಮಹಾವಿದ್ಯಾಲಯ (ಸ್ಥಾಯತ್ರು, 
ಕಲಬುರಗಿ. 


ನೆನಕೆಗಳು. 


ಹೈದರಾಬಾದ್‌ ಕರ್ನಾಟಕ ಪ್ರಾಂತ್ಯವು ವರ್ಷದ ಕೆಳಗೆ “ಕಲ್ಯಾಣ ಕರ್ನಾಟಕ' ಎಂದು 
ನಾಮಕರಣಗೊಂಡಿದೆ. ಹಾಗೆ ನೋಡಿದರೆ, ಪ್ರಾಚೀನ ಕಾಲದಿಂದಲೇ ಸಾಂಸ್ಕೃತಿಕವಾಗಿ ಈ ಪ್ರಾಂತ್ಯ 
ಅನೇಕ ಕಾರಣಗಳಿಗಾಗಿ ಅನನ್ಯತೆ ಪಡೆಯುತ್ತ ಬಂದಿದೆ. ಈ ಪ್ರಾಂತ್ಯದ ಒಳಗಡೆಯೇ “ಎಡೆದೊರೆ ನಾಡು' 
'ಸಗರ ನಾಡು' ಮುಂತಾದ ಹೆಸರುಳ್ಳ ಕೆಲವು ಪ್ರಾಂತ್ಯಗಳೂ ಇವೆ. ಈ ಹೆಸರುಗಳು ಕೂಡ ಸಾಂಸ್ಕೃತಿಕ- 
ರಾಜಕೀಯ ಭಾಗವಾಗಿ ರೂಪ ಪಡೆದಿವೆ. ಅವು ಪ್ರಕೃತಿ, ಹವಾಮಾನ, ನದಿಗಳು, ಗುಡ್ಡಬೆಟ್ಟಗಳು 
ಮುಂತಾದವುಗಳ ನಿಸರ್ಗ ಗುಣಗಳಿಂದ ಸಂಪತ್ತನ್ನು ಸೃಷ್ಟಿಸುತ್ತವೆ. ಈ ಪ್ರಾಂತ್ಯದಲ್ಲಿರುವ 
ಜನಸಮುದಾಯಗಳು ಪ್ರಾಕೃತಿಕ ಗುಣಗಳಿ೦ದ ತಮ್ಮದೇ ಆದ ಚರಿತ್ರೆಯನ್ನು ಹಾಗೂ ಸಂಸ್ಕೃತಿಯನ್ನು 
ಪಡೆದುಕೊಂಡು ಅನನ್ಯ ರೂಪ ತಾಳಿರುತ್ತವೆ. ಈ ಹೊತ್ತಿನ ಜಾಗತೀಕರಣದ ಬೆಳವಣಿಗೆಯಿಂದ 
ಪ್ರಾಂತ್ಯಗಳು ತಮ್ಮ ಪಾರಂಪರಿಕ ರೂಪಗಳನ್ನು ಸಡಿಲಿಸುತ್ತಿವೆ ಅಥವಾ ಬದಲಿಸಿಕೊಳ್ಳುತ್ತಿವೆ. ಆದರೂ 
ಕಲ್ಯಾಣ ಕರ್ನಾಟಕದ ಪರಂಪರಾಗತ ನೆನಪುಗಳಿಂದ, ಬದುಕುಗಳಿಂದ ಆಡುವ ನುಡಿಗಳಿಂದ 
ಅನನ್ಯತೆಯನ್ನು ಉಳಿಸಿಕೊ೦ಡು ಇಲ್ಲಿಯ ಸಮಾಜ ಬಂದಿದೆ. 


$ 
ಸರಹದ್ದಿನಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆಗಳು ಬೆಳೆದುಬಂದಿವೆ. ಪ್ರಾಚೀನ ಕಾಲದಿಂದ ಈ ಪ್ರದೇಶವೇ 


ಜನವಸತಿ ಇರುವ ಪ್ರಾಂತ್ಯವಾಗಿತ್ತು. ಕರ್ನಾಟಕದ ದಕ್ಷಿಣ ಭಾಗಕ್ಕಿಂತ ಕರ್ನಾಟಕದ ಉತ್ತರ ಭಾಗದಲ್ಲಿ 
ಜನಸಮುದಾಯಗಳು, ರಾಜತ್ಸಗಳು. ಧರ್ಮಗಳು ಮತ್ತು ಯುದ್ಧಗಳು ಸಂಭವಿಸಿದ್ದು ಇಲ್ಲಿಯೇ. ಇದಕ್ಕೆ 
ದೀರ್ಫ ಪರಂಪರೆ ಇದೆ, ಚರಿತ್ರೆಯಿದೆ, ಸಂಸ್ಕೃತಿಯಿದೆ. ಅದನ್ನು ಈ ವಿಚಾರ ಸಂಕಿರಣದ ಮೂಲಕ 
ಕಟ್ಟುವ; ನೆನಪಿಸುವ ಕೆಲಸವನ್ನು ಮಾಡಲಾಗಿದೆ. ಕೇವಲ ಒಂದು ದಿನದಮಟ್ಟಿಗೆ ಚರ್ಚಿಸಿ ಮರೆತುಬಿಡುವ 
ಬದಲು ಅಲ್ಲಿ ಮಂಡನೆಯಾದ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ದಾಖಲೀಕರಣ ಮಾಡುತ್ತಿರುವುದು 
ಹೆಮ್ಮೆಯ ಕೆಲಸವೆನಿಸಿದೆ. ಈ ಕಾರ್ಯಕ್ಕಾಗಿ ಕಾಲೇಜು ಆಡಳಿತ ಮಂಡಳಿಗೂ, ಅಧ್ಯಾಪಕರಿಗೂ ಹಾಗೂ 
ಉಳಿದೆಲ್ಲ ಮಹನಿಯರಿಗೂ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನು 


೧೧೨ 


ಸಲ್ಲಿಸುತ್ತಿದ್ದೆ ನೆ. 


ಸಂಸ್ಕೃತಿಗೆ ಗಡಿರೇಖೆಗಳಿಲ್ಲ. ರಾಜಕೀಯಕ್ಕೆ ಗಡಿರೇಖೆಗಳಿರುತ್ತವೆ. ಕಲ್ಲಾಣ ಕರ್ನಾಟಕದ 


ಡಾ. ರಾಜಾರಾಂ ಬಿ.ಸಿ, 
ಉಪನಿರ್ದೇಶಕರು (ಪು. 

ಪುರಾತತ್ವ, ಸಂಗ್ರಹಾಲಯಗಳು ೬ ಪರಂಪರೆ 
ಇಲಾಖೆ, ಕಲಬುರಗಿ. 


ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. 


ಭಾರತೀಯ ಸಂದರ್ಭದ ಚರಿತ್ರೆಯಲ್ಲಿ "ಏಕಸಂಸ್ಕೃತಿ' “ಏಕಪರಂಪರೆ' ಎಂಬುದೊಂದು 
ಯಾವತ್ತಿಗೂ ಉಸಿರಾಡಿದ್ದಿಲ್ಲ. ಭಾರತ ಯಾಹೊತ್ತಿಗೂ 'ಬಹುಸಂಸ್ಕೃಶಿ' “ಬಹುಪರಂಪರೆ'ಗಳ ಒಕ್ಕೂಟ 
ವ್ಯವಸ್ಥೆ. ಅಂತೆಯೇ ಈ ದೇಶದಲ್ಲಿ ಹಲವು ಜನಾಂಗಗಳಿರುವಂತೆ ಹಲವು ಧರ್ಮಗಳಿವೆ. ಆ ಎಲ್ಲ 
ಧರ್ಮಗಳು 5ಈ ದೇಶಕ್ಕೆ ಮತ್ತು ಜಗತ್ತಿಗೆ ಒಳ್ಳೆಯದನ್ನೇ ಬೋಧಿಸಿವೆ. ಈ ಬೋಧನೆಯಲ್ಲಿ 
“ದೇಸಿಯತೆ'ಯ ಅಮೃತವಾಹಿನಿಯೊಂದು ಎದೆಯಿಂದಲೆದೆಗೆ ಸದಾ ಹರಿದಿದೆ; ಹರಿಯುತ್ತಿದೆ. ನಮ್ಮ 
ಪಂಪ ಅದನ್ನು “ದೇಸಿಯೊಳ್‌ ಪುಗುವುದು ಪೊಕ್ಕು ಮಾರ್ಗದೊಳೆ ತಳ್ವುದು' ಎಂದು ಉತ್ತರದ 
ಮೂಲಭಾವಕ್ಕೆ ಸಂವಾದಿಯಾಗಿ ದಕ್ಷಿಣದ "ಮಾರ್ಗ' ಮತ್ತು "ದೇಸಿ'ಯತೆಯನ್ನು ಪ್ರತಿಷ್ಠಾಪಿಸುವ 
ಮೂಲಕ ಪ್ರಾದೇಶಿಕ ಭಿನ್ನತೆಯನ್ನು; ಅಸ್ಮಿತೆಗಳನ್ನು ಎತ್ತಿಹಿಡಿಯುವ ಕಾರ್ಯ ಮಾಡಿದ. ಅದನ್ನೇ ನಮ್ಮ 
ಕವಿರಾಜಮಾರ್ಗಕಾರ “ಕಸವರಮೆಂಬುದು ನೆರೆಸ್ಕರಿಸಲಾರ್ಪೊಡೆ ಪರಧರ್ಮಮುಮಂ 
ಪರವಿಚಾರಮುಮಂ' ಎಂದು ಹೇಳುವ ಮೂಲಕ ಎಲ್ಲವನ್ನೂ ಸ್ವೀಕರಿಸುವ ಮತ್ತು ತನ್ನದನ್ನು 
ಉಳಿಸಿಕೊಳ್ಳುವ ಮೀಮಾಂಸೆಯ ಕುರಿತಾಡಿರುವ ಮಾತುಗಳು ಕಲ್ಯಾಣ ಕರ್ನಾಟಕ ಜನತೆಯ 
ಜೀವಧ್ದನಿಗಳು ಎಂದು ನಮಗನಿಸುತ್ತವೆ. ಬಹುಭಾಷಿಕ-ಬಹುಸಾಂಸ್ಕೃತಿಕ ಪರಂಪರೆಗಳನ್ನುಳ್ಳ ಈ ದೇಶದ 
'ಬಹುತ್ತ'ವನ್ನ( ಇವರಿಬ್ಬರು ಧ್ದನಿಸಿದಂತೆ ಮಾತನಾಡಿದ್ದಾರೆ. ಇಲ್ಲಿ ಒಂದನ್ನು ದಿಕ್ಕರಿಸಿ ಇನ್ನೊಂದರ 
ಪ್ರತಿಷ್ಠಾನ ನೆ ಎಂದಾಗಲಿ ಅಥವಾ ಒಂದನ್ನು ಸಾರಸಗಟಾಗಿ ನಿರಾಕರಿಸುವುದಾಗಲಿ ಅವರು ಮಾಡಿದ್ದಲ್ಲ. 
ಅದನ್ನು ಒಪ್ಪಿಯೂ ತನ್ನದನ್ನು-ತನ್ನ ಬದುಕಿನ ಮೀಮಾಂಸೆಯ ಹಕ್ಕನ್ನು ಪ್ರತಿಷ್ಠಾಪಿಸಿಕೊಳ್ಳುವುದು. ಇದು 
ಇಡೀ ಕಲ್ಯಾಣ ಕರ್ನಾಟಕ ಜನತೆಯ ಬದುಕಿನ ಕ್ರಮ. 


ಆದರೆ, ಅದಕ್ಕೆ ವಿರುದ್ದವಾದ ಲಕ್ಷಣವೆಂಬಂತೆ ಈ ಹೊತ್ತಿನ ರಾಜಕಾರಣದ ಚಿ೦ತನಾಕ್ರಮ 
ಏಕಮುಖಿಯಾಗಿ ಚಲಿಸುತ್ತಿರುವ ಹೊತ್ತಿನಲ್ಲಿ “ಭಾರತೀಯತೆ” ಮತ್ತು "ಭಾರತೀಯ ಸಂಸ್ಕೃತಿ'ಯ ಜೊತೆ- 
ಜೊತೆಗೆ "ದೇಸಿಯತೆ' ಮತ್ತು 'ದೇಸಿಸಂಸ್ಕ ಪಿ'ಯ ಚಿಂತನಾಕ್ರಮಗಳ ಬಗ್ಗೆ, ಅವರು ಮಂಡಿಸಿರುವ 
ದೇಸಿಮಾರ್ಗಗಳ ಬಗ್ಗೆ ಹೆಚ್ಚಚ್ಚು ಚಿಂತಿಸಜೀಕಾದ ಅನಿವಾರ್ಯತೆ ಬಂದೊದಗಿದೆ ಎಂದೆನಿಸುತ್ತದೆ. 
ಯಾಹೊತ್ತು ಭಾರತೀಯ ಮಣ್ಣಿನ ಗುಣವಾಗಿದ್ದ "ಬಹುಸಂಸ್ಕೃತಿ' - “ಬಹುಪರಂಪರೆ'ಗಳ ಪರಿಕಲ್ಪನೆಗಳಿಗೆ 
ವಿರುದ್ದವಾಗಿ ಇತ್ತಿಚೆಗೆ ಹುಟ್ಟಿಕೊಳ್ಳುತ್ತಿರುವ "ಏಕಸಂಸ್ಕೃತಿ'ಯ ಕುರಿತು ನಾವಿಂದು 
ಪುನರಾಲೋಚಿಸಬೇಕಾಗಿದೆ. ಕೋಮುದ್ವೇಷ, ಜಾತಿ-ಧರ್ಮದ ಅಮಲು ಮಾನವತೆಯನ್ನು 
ಮಂಕಾಗಿಸಿರುವ ಹಾಗೂ "ಗಾ೦ಂಧೀಯ ಬದಲಿಗೆ ಗೋಡೆ? ಎಂಬ ವಿಫ್ಷವದ ಈ ದಿನಗಳಲ್ಲಿ ಈ ಬಗೆಗಿನ 
ಚರ್ಚೆ ಇನ್ನೂ ಅರ್ಥಪೂರ್ಣವೆನಿಸಿಕೊಳ್ಳುತ್ತದೆ. ಆ ಮೂಲಕ ಭಾರತದ ಬಹುತ್ವದ ಜೀವಾಳವನ್ನು ಈ 
“ದೇಸಿದಾರಿ'ಯಲ್ಲಿ ಹುಡುಕಬೇಕಿದೆ. ಆ ಹುಡುಕಾಟದ ಫಲವಾಗಿ ಈ ವಿಚಾರ ಸಂಕಿರಣ ಮತ್ತು ಪುಸ್ತಕ 
ಪ್ರಕಟಣೆ. 


“ಪದನಜೆದು ನುಡಿಯಲು೦ ನುಡಿದುದನಜೆದಾರಯಲುಮಾರ್ಪರಾ ನಾಡವರ್ಗಳ್‌ ಚದುರರ್‌ 
ನಿಜದಿ೦ ಕುಜತೋದದೆಯುಂ ಕಾವ್ಯಪ್ರಯೋಗಪರಿಣತಮತಿಗಳ್‌' ಯಾವ ಮಣ್ಣಿನಲ್ಲಿ ನಿಂತು ಶ್ರೀವಿಜಯ 
ಈ ಮಾತುಗಳನ್ನು ಆಡಿದ್ದನೋ, ಆ ಮಣ್ಣಿನಲ್ಲಿಯೇ ಹುಟ್ಟಿಬೆಳೆದ ವಚನಕ್ರಾಂತಿ “ತಾಳ ಮಾನ 
ಸರಿಸವನರಿಯೆ ಓಜೆಬಜಾವಣೆ ಲೆಕ್ಕವನರಿಯೆ ಅಮೃತಗಣ ದೇವಗಣವನರಿಯೆ ಕೂಡಲಸಂಗಮದೇವಾ 
ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ' ಎಂಬ ಸ್ವಾಭಿಮಾನದ ನುಡಿಗಳನ್ನೊಳಗೊಂಡ 
ವಚನವನ್ನೂ ರಚಿಸಿತು. "ಇತರರನ್ನು ನೀನು ನಿನ್ನಂತೆಯೇ ಕಾಣು' ಎಂದ ಬೌದ್ಧಮತ ಧರ್ಮಪಾದದ, 
ಪಾದರಸವೂ ಇಲ್ಲಿಯ ಜನರ ಉಸಿರನಲ್ಲಿದೆ. ಪ್ರೀತಿ ಮತ್ತು ದಯೆಗಳ ಬಗ್ಗೆ ಮಾತಾಡಿದ ಪ್ರವಾದಿಯ 
ತತ್ವಗಳಡಿ ಇದೇ ನೆಲ ಖಾಜಾಬಂದೇನವಾಜರ ಮತ್ತು ಶರಣಬಸವರ ಐಕ್ಕತೆಯ ಮಂತ್ರವೂ ಪಡಿಸಿದೆ. 


10 


ಕರ್ನಾಟಕದ ಸಂದರ್ಭವನ್ನೇ ಪಡೆದರು ಕಲ್ಯಾಣ ಕರ್ನಾಟಕ, ಉತ್ತರಕ್ಕಿಂತ ಬಹುತ್ವಕ್ಕೆ-ಬಹುವಿಚಾರಗಳಿಗೆ 
ಪೋಸಿಸಿ ನೀರೆರೆದ ಭೂಮಿ. ಇಲ್ಲಿ ಬುದ್ದನು ಇದ್ದಾನೆ; ಬಸವನೂ ಇದ್ದಾನೆ. ಬಂದೇನವಾಜನು ಇದ್ದಾನೆ; 
ಶರಣಬಸವನೂ ಇದ್ದಾನೆ. ಖಾದ್ರಿಯ ಜೊತೆಗೆ ನಾಗಲಿಂಗನೂ ಪೂಜೆಗೊಳ್ಳುತ್ತಾನೆ. ಹೀಗೆ 
ಪೂಜೆಗೊಳ್ಳುವ ಮತ್ತು ಪೂಜಿಸುವವರಲ್ಲಿನ ಭೇದ ಎಣಿಸಲಾಗದು. ಇಲ್ಲಿ ಯಾರನ್ನೂ ಹೊರಗಿಟ್ಟು 
ಇನ್ನೊಬ್ಬರನ್ನು ಕಟ್ಟಕೊಳ್ಳಲು ಸಾಧ್ಯಎಲ್ಲ. ಅವರೆಲ್ಲರೂ ಎಂದೂ ಬೇರ್ಪಡದ ಭಾವವಾಗಿ ಇಲ್ಲಿಯ ಜನರ 
ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದಾರೆ. ಇದು ಈ ಮಣ್ಣಿನ ಗುಣ. ಅದನ್ನೇ ಈ ವಿಚಾರ ಸಂಕಿರಣದ 
ಮೂಲಕ ಮರುಹುಡುಕುವ ಅಥವಾ ಮರುಚರ್ಚಿಸುವ ಪ್ರಯತ್ನ ಮಾಡಲಾಯಿತು. ಆ ಪ್ರಯತ್ನದಲ್ಲಿ 
ಕಂಡುಂಡ ಫಲವನ್ನು “ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ' ಎಂಬ ಈ ಪುಸ್ತಕ ರೂಪದಲ್ಲಿ 
ದಾಖಲಿಸುವ ಪ್ರಯತ್ನ ಮಾಡಲಾಗಿದೆ. 


ಇಂತಹ ಮಹತ್ವದ ವಿಚಾರ ಸಂಕಿರಣಕ್ಕೆ ಸಕಾಲದಲ್ಲಿ ಸ್ಪಂದಿಸಿ ಹಣ ಬಿಡುಗಡೆ ಮಾಡಿದ 
ಮೈಸೂರಿನ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಆಯುಕ್ತರಿಗೂ, ಪರಂಪರೆ 
ವಿಭಾಗದ ಶ್ರೀಮತಿ ನಿರ್ಮಲಾ ಮಠಪತಿ ಮೇಡಂ ಅವರಿಗೂ, ಕಲ್ಬುರ್ಗಿಯ ಉಪನಿರ್ದೇಶಕರಾದ ಶ್ರೀ 
ರಾಜಾರಾಂ ಬಿ.ಸಿ. ಸರ್‌ ಅವರಿಗೂ ನಮ್ಮ ಹೃತ್ಪೂರ್ವಕ ನಮನಗಳು. ವಿಚಾರ ಸಂಕಿರಣಕ್ಕೆ ಅಗತ್ಯವಾದ 
ಸಹಕಾರ-ಸಲಹೆಗಳನ್ನು ನೀಡಿದ ಕಾಲೇಜು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ದತ್ತಾತ್ರೆಯ 
ಪಾಟೀಲ ರೇವೂರು ಸರ್‌ ಅವರಿಗೂ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿನಿರ್ದೇಶಕರಾದ ಶ್ರೀ 
ಸಿ.ಎಸ್‌.ಸಾಲಿಮಠ ಅವರಿಗೂ, ಕಾಲೇಜಿನ ಪ್ರಾಂಶುಪಾಲರಾದ ಡಾ.ಶಂಕ್ರೆಪ್ಪ ಎಸ್‌.ಹತ್ತಿ ಅವರಿಗೂ ನಮ್ಮ 
ನಮನಗಳನ್ನು ಸಲ್ಲುತ್ತವೆ. ನಮ್ಮ ಕರೆಗೆ ಸ್ಪಂದಿಸಿ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡ ಎಲ್ಲ 
ಸಂಪನ್ಮೂಲ ವ್ಯಕ್ತಿಗಳಿಗೂ, ಪುಸ್ತಕಕ್ಕೆ ಸಕಾಲದಲ್ಲಿ ಲೇಖನಗಳನ್ನು ಕಳುಹಿಸಿದ ಮಹನಿಯರಿಗೂ, 
ಸಹಕರಿಸಿದ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರಿಗೂ ಹಾಗೂ ಇತರೆ ಸಿಬ್ಬಂದಿಗಳಿಗೂ, ವಿಶೇಷವಾಗಿ ಎನ್‌.ಸಿ.ಸಿ 
ಕ್ರೆಡಿಟ್‌ನ ವಿದ್ಯಾರ್ಥಿಗಳಿಗೂ ನಾವು ಅಭಾರಿಯಾಗಿದ್ದೇವೆ. ನಮ್ಮ ಈ ಕಾರ್ಯಯೋಜನೆಯಲ್ಲಿ ಅವರ 
ಸೇವೆ ಅನುಪಮ. 


ಇಂತಹ ಮಹತ್ವದ ವಿಚಾರಗಳ ಪುಸ್ತಕವನ್ನು ಪ್ರಕಟಿಸಿರುವ ಕಲ್ಬುರ್ಗಿಯ ಶ್ರೀ ಸಿದ್ಧಲಿಂಗೇಶ್ವರ 
ಪ್ರಕಾಶನದ ಶ್ರೀ ಬಸವರಾಜ ಕೊನೆಕ ಅವರಿಗೂ ನಾವು ಅಭಾರಿಯಾಗಿದ್ದೇವೆ. ಪರೋಕ್ಷವಾಗಿ- 
ಅಪರೋಕ್ಷವಾಗಿ ಈ ವಿಚಾರ ಸಂಕಿರಣಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮನಃಪೂರ್ವಕವಾಗಿ 
ನಮಿಸುವೆವು. ತಮ್ಮ ಪ್ರೀತಿಯ ಬೆಂಬಲ ನಮಗೆ ಸದಾ ಹೀಗೆ ಇರಲಿ ಎಂದು ಅಶಿಸುವೆವು. 


೦೪/೦೨/೨೦೨೨. ಸಂಪಾದಕರು. 


11 


ಬೌಚರ್‌. 


12 


ಆಮಂತ್ರಣ ಪತ್ರಿಕೆ. 


13 


14 


ಕಾರ್ಯಕ್ರಮದ ಭಾವಚಿತ್ರಗಳು. 


15 


ಕಾರ್ಯಕ್ರಮದ ಪತ್ರಿಕಾ ತುಣುಕುಗಳು. 


16 


ಪರಿವಿಡಿ. 


ಹೃಷಿಕೇಶ ಬಹದ್ದೂರ ದೇಸಾಯಿ. 
ಆಶಯ ನುಡಿಗಳು: ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ ವಿಚಾರ ಸಂಕಿರಣ । 1 


ಡಾ. ಶಿವಗಂಗಾ ರುಮ್ಮಾ. 
ಕಲ್ಯಾಣ ಕರ್ನಾಟಕದ ಶಾಕ್ತ ಪರಂಪರೆ | 


ಡಾ. ಚಂದ್ರಶೇಖರ ಬಿರಾದಾರ. 
ದರ್ಶನ-ಪಂಥ-ಧರ್ಮಗಳು : ಕಲ್ಯಾಣ ಕರ್ನಾಟಕವನ್ನು ಅನುಲಕ್ಷಿ ಸಿ। 


ರಂಜಾನ್‌ ದರ್ಗಾ. 
ಶರಣರ ಕಾಯಕ ಪ್ರಸಾದ ದಾಸೋಹ । 


ರಂಜಾನ್‌ ದರ್ಗಾ. 
ಅರಿದಡೆ ಶರಣ, ಮರೆದಡೆ ಮಾನವ | 


ಡಾ. ಮೀನಾಕ್ಷಿ ಬಾಳಿ. 
ಬೌದ್ಧತತ್ವ ಸ್ಪರ್ಶದಲ್ಲಿ ತತ್ವಪದಗಳು | 


ಡಾ. ಇಂದುಮತಿ ಪಿ.ಪಾಟೀಲ. 
ಸಮಾಜೋನ್ಮುಖ ಡಾ.ಚನ್ನಬಸವ ಪಟ್ಟದ್ದೇವರು | 


ಡಾ. ರಘುಶಂಖ ಭಾತಂಬ್ರಾ. 
ಬೀದರ : ಶೈಕ್ಷಣಿಕ ಕೇಂದ್ರಗಳಾಗಿ ಖಾನ್‌ಕಾ | 


ಡಾ. ವೀರಶೆಟ್ಟಿ 
ಶರಣರ ಅಜ್ಞಾತ ಸ್ಮಾರಕಗಳು : ಬೀದರ ಜಿಲ್ಲೆ | 


ರಂಗನಗೌಡ ಹೆಚ್‌. ಪಾಟೀಲ 
ಬೇಡರ ನಡತೆ ಮತ್ತು ಸಂಪ್ರದಾಯ | 


ಡಾ. ರೆಹಮಾನ್‌ ಪಟೇಲ್‌. 
ಬಿದ್ರಿ ಕಲೆ - ಬಹಮನಿ ಸುಲ್ತಾನರ ಕೊಡುಗೆ । 


ಭರತ್‌ ಎ ಸಿ. 


17 


ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಕರ ಕಾಲದ ದೇವಾಲಯಗಳಿಗೆ ತೆರಿಗೆ ದಾನಗಳು ಒಂದು 
ಅವಲೋಕನ | 


» ರಾಘವೇಂದ್ರ ಎಸ್‌. 
ಜಂಗಮಕ್ಷೇತ್ರ ಲಿಂಗನಾಯಕನ ಹಳ್ಳಿಯ ವಿರಕ್ತ ಮಠದ ಪರಂಪರೆ | 


೫ ಶ್ರೀಶೈಲ ನರಸಪ್ಪ. 
ಮೈಲಾರಲಿಂಗ ಪರಂಪರೆ ಜಾನಪದೀಯ ಹಿನ್ನೆಲೆ | 


> ಡಾ. ಅಂಬಿಕಾ ಚ೦ದನಕೇರಿ. 
ಧಾರ್ಮಿಕ ಕೇಂದ್ರ - ಬೀದರ್‌ ಜಿಲ್ಲೆಯ ನೆಲದಲ್ಲಿ ಜೈನಧರ್ಮ : ಶಾಸನಾತ್ಮಕ ಪಕ್ಷಿನೋಟ । 


೫ ಡಾ. ಆನಂದ ಮಾಣಿಕರಾವ. 
ಕಲ್ಯಾಣ ಕ್ರಾಂತಿಯ ಫಲಿತಗಳು - ಒಂದು ಅವಲೋಕನ । 


೫ ಡಾ. ವಿಶ್ವನಾಥರೆಡ್ಡಿ ಹೆಚ್‌. ಪಾಟೀಲ. 
ಕಲ್ಯಾಣ ಕರ್ನಾಟಕದಲ್ಲಿ ಬೌದ್ಧಧರ್ಮದ ನೆಲೆಗಳು । 


> ಶಾಂತಾ ಲಕ್ಷ್ಮಣ ಬಿ. 
ತತ್ವಪದ ಸಾಹಿತ್ಯಕ್ಕೆ ರಾಯಚೂರು ಜಿಲ್ಲೆಯ ಕೊಡುಗೆ | 


> ಡಾ. ಬಸವರಾಜ. 
ಗುಲಬರ್ಗಾ ಜಿಲ್ಲೆಯ ಸಂಪ್ರದಾಯಗಳು । 


> ಡಾ.ಮಂಜುನಾಥ ಎಸ್‌.ಪಾಟೀಲ. 
ಯೂಸೂಫ್‌ ಆದಿಲ್‌ ಖಾನ್‌ ಮತ್ತು ಬಹಮನಿ ಸಾಮ್ರಾಜ್ಯ । 


೫ ಶ್ರೀಮತಿ ಅನ್ನಪೂರ್ಣ ವಿ. ಪಾಟೀಲ. 
ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಿದ ಕಲ್ಯಾಣ ಕರ್ನಾಟಕದ ಶ್ರೀ ಶರಣಬಸವೇಶ್ವರರು । 


> ಡಾ. ನಿವೇದಿತಾ ಸ್ವಾಮಿ. 
ಶಾಸನಗಳಲ್ಲಿ ರಾಣಿಯರ ಉಲ್ಲೇಖ । 


> ಶ್ರೀಮತಿ ಸುಜಾತ. 
ಬೌದ್ಧ ಧಮ್ಮ ಮತ್ತು ಛಲವಾದಿ ಸಮುದಾಯ | 


೫ ಶ್ರೀಮತಿ ಬಸವರಾಜೇಶ್ವರಿ ಸಿದ್ರಾಮಪ್ಪ. 


ಭಾರತದ ರಾಜಕೀಯ ಚಿಂತನೆಯಲ್ಲಿ ಧರ್ಮದ ಕುರಿತಾದ ಸಕರಾತ್ಮಕ ದೃಷ್ಟಿಕೋನ : ಒಂದು 
ವಿಶ್ಲೇಷಣಾತ್ಮಕ ಅಧ್ಯಯನ | 


ಡಾ. ನರಸಿ೦ಹ. 
ಕಲ್ಯಾಣ ಕರ್ನಾಟಕದ ಬೀದರ್‌ ಸಹಕಾರ ಕನ್ನಡ ಕೃಷಿ ಪತ್ರಿಕೆ । 


ರೇಖಾ ಧೂಳಪ್ಪಾ, 
ಜನಪದ ಮತ್ತು ತತ್ವಪದಕಾರರು । 


ವಿನುತ ಎಂ.ಕೆ. 
ಸಾಹಿತ್ಯದ ಬೆಳವಣಿಗೆಗೆ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳ ಕೊಡುಗೆ : ಕಲ್ಯಾಣ 
ಕರ್ನಾಟಕಕ್ಕೆ ಸಂಬಂಧಿಸಿದಂತೆ । 


ಶೋಭಾ ಬಿ.ಎಸ್‌. 
ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕೊಡುಗೆಯ ಒಂದು 
ಐತಿಹಾಸಿಕ ಅಧ್ಯಯನ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ । 


ರಾಜಶೇಖರ ಬಿರಾದಾರ ಬೋನ್ಹಾಳ. 

ಕೊಡೇಕಲ್ಲ ಬಸವಣ್ಣನವರ ತತ್ವಪದಗಳಲ್ಲಿ ಸಾಮಾಜಿಕ ಪ್ರಜ್ಞೆ 

ಮಂಜುನಾಥ ಆಚಾರಿ. 

ಬಸವ ಚಿಂತನೆಯ ಸಾಮಾಜಿಕ ಸಮಾನತೆಯ ವಿವಿಧ ಆಯಾಮಗಳು : ಕಲ್ಯಾಣ ಕರ್ನಾಟಕಕ್ಕೆ 
ಸಂಬಂಧಿಸಿದಂತೆ । 


ಡಾ. ಮಂಜುಳಾ ಹುಲ್ಲಹಳ್ಳಿ. 
ವಚನ ಕಲ್ಯಾಣ 


ರಾಜಶೇಖರ ಶರಣಪ್ಪ ಸಜ್ಜನ. 
ಬಸವತತ್ವ ಪ್ರಚಾರಕ್ಕೆ ಶ್ರೀ ಶಿವಾನಂದ ಶಿವಯೋಗಿಗಳ ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆ | 


ಡಾ. ಸವಿತಾ ಎಸ್‌. ಹೊಸಮನಿ. 
ಕಲ್ಯಾಣ ಕರ್ನಾಟಕದ ಪ್ರಮುಖ ಹಬ್ಬಹರಿದಿನಗಳ ಹಿನ್ನೆಲೆ ಮತ್ತು ಪರಂಪರೆ | 


ಡಾ. ಭಾಗೀರತಿ ಬಿ.ಕೆ. 
ವೀರಶೈವ ತತ್ವಾನುಸಂಧಾನಿ ಕಲ್ಯಾಣ ಕರ್ನಾಟಕದ ಶ್ರೀ ಶರಣಬಸವೇಶ್ವರರು 


ಹಣಮಂತರಾಯ ಜಿ.ಗುಡ್ಡೇವಾಡಿ. 


19 


ಕಲ್ಯಾಣ ಕರ್ನಾಟಕದ ಕಲಬುರಗಿ ಶ್ರೀ ತರಣಬಸವೇಶ್ವರರು ನೀಡಿದ ವಿಶ್ವ ಸಂದೇಶ | 


> ಜಿ. ವಿ. ಶಶಿಕಲಾ. 
ಗವಿಸಿದ್ದಯ್ಯಪ್ಪನ ಜಾತ್ರೆ । 
೫ ನಾಗರಾಜ ಆರ್‌. ಸಾಲೋಳ್ಳಿ. 
ಕಲ್ಯಾಣ ಕರ್ನಾಟಕದ ಮೇಲೆ ಯೋಗದ ಪ್ರಭಾವ ಮತ್ತು ಆಚರಣೆ | 


> ಡಾ. ಚನ್ನಮ್ಮ ಎಸ್‌. ಬಿರಾದಾರ. 
ದಕ್ಷಿ ಣ ಕಾಶಿ ಮೈಲಾರಲಿಂಗೇಶ್ವರ | 


> ಡಾ. ಕಾಶಿನಾಥ ಡಿ. 
ಕಲ್ಯಾಣ ಕರ್ನಾಟಕದ ಪ್ರಮುಖ ಜಾತ್ರೆಗಳ ಚರಿತ್ರೆ ಮತ್ತು ಪರಂಪರೆ | 


> ಡಾ. ಕಾಶಿನಾಥ ಡಿ. 
ಕಲ್ಯಾಣ ಕರ್ನಾಟಕದ ಚಿತ್ರ ಕಲಾವಿದರ ಪರಂಪರೆ : ವಿಠ್ಠಲ ಬಂಕೂರಕರ್‌ । 


> ಡಾ. ಬಿ.ಆರ್‌. ಅಣ್ಣಾಸಾಗರ. 
ಶರಣರ ಆರ್ಥಿಕ ವಿಚಾರಗಳು । 


೫ ಡಾ. ಶಾಮಲಾ ಧುರೇಂದ್ರ. 
ಗುಲಬರ್ಗಾ ಜಿಲ್ಲೆಯ ಉತ್ತರ ಭಾಗದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿ 
(ಶಾಸನಗಳನ್ನು ಮತ್ತು ದೇವಾಲಯಗಳನ್ನು ಅನುಲಕ್ಷಿಸಿ) | 


> ಡಾ. ಸಿದ್ದಣ್ಣ ಸುಭಾಸಚಂದ್ರ 
ರ 


ಸುರಪುರ ಸಂಸ್ಥಾನದ ಸೈನ್ಯ 


ಮತ್ತು ನ್ಯಾಯಾಡಳಿತ | 


> ಅಲ್ಲಾಭಕ್ಸ್‌ ಎಲ್‌. ಪಟೇಲ್‌. 
ಬಹಮನಿ ಸುಲ್ತಾನರ ಕೊಡುಗೆಗಳು - ಒಂದು ಅವಲೋಕನ | 


೫ ಶ್ರೀಮತಿ ಸುಧಾ ಲಕ್ಷ್ಮಣದಾಸ್‌. 
ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆಗಳಲ್ಲಿ ವಾರಕರಿ ಸಂಪ್ರದಾಯ ಮತ್ತು ಆಚರಣೆ ಒಂದು 
ಅವಲೋಕನ | 


೫ ಡಾ. ಶಿವಲೀಲಾ ವೀರಯ್ಯ. 
ಕಲ್ಯಾಣ ಕರ್ನಾಟಕದ ಜಾತ್ರೋತ್ಸವ ಹಾಗೂ ಪ್ರದರ್ಶನ ಕಲೆಗಳು | 


೫ ಡಾ. ಗುರುಪಕಾಶ ಹೂಗಾರ. 
ಸಗರನಾಡಿನ ಶ್ರೇಷ್ಠ ಸಂತ ತಿಂತಣಿ ಮೌನೇಶ್ವರರ ವಚನಗಳಲ್ಲಿ ಮಾನವೀಯ ಮೌಲ್ಯಗಳು । 


20 


ಶ್ಯಾಮಲಾ ಎಸ್‌ ಸ್ವಾಮಿ. 
ನಮ್ಮ ಊರಿನ ಸೂಫಿ ಸಂತ ಹಜ್ರತ್‌ ಖ್ವಾಜಾ ಬಂದೇನವಾಜ್‌ | 


ಡು 


ಕಲ್ಯಾಣಪ್ಪಾ ಎಂ. ನಾವದಗಿ. 
ಬಿದ್ರಿ ಕಲೆಯ ಚಾರಿತ್ರಿಕ ಹಿನ್ನೋಟ | 


ಡಾ. ಸತ್ಯವತಿ ಎನ್‌. 
ಮೊಹರಂ ಆಚರಣೆ : ತತ್ಪಪದಕಾರರು ಹಾಗೂ ಪರಂಪರೆ । 


ಸಂತೋಷಿ ಸಿ. ಹೆಚ್‌. 
ಕಲ್ಯಾಣ ಕರ್ನಾಟಕದಲ್ಲಿ ಸೂಫಿ ಪಂಥ । 


ಶಿವಶರಣಪ್ಪಾ. 
ಜಾತ್ರೆಗಳಲ್ಲಿ ಆರ್ಥಿಕ ಪರಂಪರೆ । 


ಶ್ರೀಮತಿ ಭಾಗ್ಯವತಿ. 
ಧರಿನಾಡು ಬೀದರ ಜಿಲ್ಲೆ | 


ಡಾ. ಚಿದಾನಂದ ಚಿಕ್ಕಮಠ. 
ಕಿನ್ನರಿ ಬ್ಯಹ್ಮಯ್ಯ ಸ್ಥಾವರ ದೈವದ ಆರಾಧಕನಾಗಿದ್ದನೆ? । 


ಡಾ. ಸಂತೋಷ ಜಗನ್ನಾಥ. 


ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸೂಫಿಗಳ ಕೊಡುಗೆ । 


ಲಕ್ಷ್ಮೀಬಾಯಿ ಮಲ್ಲಿನಾಥ ಕುಂಬಾರ. 
ಸಂಶೋಧನೆಯ ತಾತ್ವಿಕತೆ | 


ಜಯಲಕ್ಷಿ ಪಿಸ್‌. ಹಾವಪ್ಪಗೋಳ. 
ವಿಶ್ವ ಯೋಗ ದಿನ: ಮಹತ್ವ ಮತ್ತು ಇತಿಹಾಸ, ಯೋಗದ ಲಾಭಗಳು । 


Abdul Aziz ಟಿ. Rajput. 
Makhdum Shamshuddin Abul Fatah Muhammad Multani Padshah : A 
Renowned Sufi Of Muhammadabad Bidar | 


DR. Jagadevappa T. Dharani. 
A View On Political History Of Gulbarga District | 


೫ 1/66೧೩೬5010, 
Dargas Of Kalyan Karnataka | 


೫ DR. Lingabasava Patil. 
The Role Of Poojya Doddappa Appa In Freedom Movement | 


೫ DR. Renuka 5. Gubbewad. 
The Economic Thoughts As Emerging From vachana Philosophy | 


೫ DR. Ramesh. 
An Overview Of Sufism In Karnataka | 


೫ DR. Jyothi Keerangi. 
Women’s Empowerment In Digital Age | 


೫ DR. Shantala A.C. 
Status Of women In Pre-independence india | 


೫ DR. Devidas Rathod. 
CAA And Indian Democracy | 


> DR. Mallikarjun Shetty. 
Epigrammatic on Buddhist Centres in Hyderabad Karnataka | 


೫ DR. Siddaram 8. ltagi. 
Gulbarga District : Folk Medicinal Plants | 


೫ DR.T.V. Adivesha. 
Saivism as Picturised in the Monuments of Pallavas | 


೫ Balraj Machnoor. 
EDUCATIONAL CONDITIONS OF WOMEN DURING MEDIEVAL KARNATAKA | 


> ಶೀ ಬಿ.ಪೀರ್‌ ಬಾಷ. 
ಸಮಾರೋಪ ಭಾಷಣ : ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಸಾವಯವದ ಆಗರ | 


22 


ಆಶಯ ನುಡಿಗಳು : "ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ' ವಿಚಾರ ಸಂಕಿರಣ. 


-ಶ್ರೀ ಹೃಷಿಕೇಶ ಬಹದ್ದೂರ ದೇಸಾಯಿ, 
ಪತ್ರಕರ್ತರು, ವಿಶೇಷ ವರದಿಗಾರರು, 
“ದ ಹಿಂದೂ' ಬೆಳಗಾವಿ. 


ಎಲ್ಲರಿಗೂ ನಮಸ್ಕಾರ. 


ಭಾಷಣ ಎಂದರೆ ಏನು ಅಂದರೆ ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮವನ್ನು 
ಭಂಗಗೊಳಿಸುವುದು ಅಂತ ಅರ್ಥ. ನಾವು ಬರುವಾಗ ಇಲ್ಲಿ ನಮ್ಮ ಸ್ನೇಹಿತರು ಕನಕದಾಸರ ಹಾಡು 
ಹೇಳುತ್ತಿದ್ದರು. ಅದೇ ಮುಂದುವರೆಯುತ್ತಾ ಇದ್ದರೆ ಚೆನ್ನಾಗಿತ್ತು. ನಮ್ಮ ಭಾಷಣಗಳಿಂದ ನೀವು ಬಚಾವು 
ಆಗುತ್ತಿದ್ದೀರಿ. ನಮ್ಮ ತಾಯಿಯ ಊರು ಬಾಡ, ಕನಕದಾಸರ ಊರು. ನಮ್ಮ ಊರಿನಲ್ಲಿ ಸಂಗೀತ ಹೇಳಿ 
ಕೊಡುವವರು ಎಲ್ಲರೂ ಕನಕದಾಸರ ಹಾಡು ಹೇಳಿ ಕೊಡುತ್ತಿದ್ದರು. ನಾವು ಸಣ್ಣವರಿದ್ದಾಗ ನಮಗೆ 
ಹೇಳಿಕೊಟ್ಟಿದ್ದ ಹಾಡು ಒಂದನ್ನು ನಾವು ಹೇಳುತ್ತಿದ್ದೆವು. ಅದರಲ್ಲಿ ಒಂದು ಸಾಲು ಹೀಗಿತ್ತು. ಅದು 
“ಅಸಮ ಭಾವ ಆದಿಕೇಶವ ರಾಯ'. ಆದರೆ ನಾವು ಅದನ್ನು “ಅಸಂಭವ ಆದಿಕೇಶವ ರಾಯ' ಅಂತ 
ಹೇಳುತ್ತಿದ್ದೆವು. ಅನೇಕ ವರ್ಷಗಳ ನ೦ತರ ನನಗೆ ಅದರ ನಿಜವಾದ ಅರ್ಥ ಆಯಿತು. ಅದನ್ನು ನನಗೆ 
ಹೇಳಿಕೊಟ್ಟವರು ಮಲಯಾಳಿ ಸಾಧಕರು ಹಾಗೂ ಅನುವಾದಕರು ಆಗಿರುವ ವಿನಯ ಚೈತನ್ಯ ಅವರು. 
ಅವರು ಅಕ್ಕಮಹಾದೇವಿ ವಚನಗಳನ್ನು ಇಂಗ್ಲೀಷ್‌ಗೆ ಅನುವಾದ ಮಾಡಿದ್ದರು. ಅವರು ಹೇಳಿದರು “ಭವ 
ಅಂದರೆ ಬೀಯಿಂಗ್‌. ಅದಕ್ಕೆ ಅಸಮಭವ ಎಂದರೆ ನಿನಗೆ ಸಮನಾಗಿರುವವರು ಇನ್ನು ಮುಂದೆ 
ಹುಟ್ಟಲಾರರು,” ಅಂತ. ನನಗೆ ನನ್ನ ತಪ್ಪಿನ ಅರಿವು ಆಯಿತು. ಅಲ್ಲದೆ, ನಾವು ಅನಿರೀಕ್ಷಿತ ಮೂಲಗಳಿಂದ 
ಬದುಕಿನ ಪಾಠಗಳನ್ನು ಕಲಿಯಬಹುದು ಅನ್ನುವುದು ಸಾಬೀತು ಆಯಿತು. 


ನಾನು - ನನ್ನ ಊರು. 


ಹೋದಲ್ಲಿ ಬಂದಲ್ಲಿ, ನಾನು ಬೀದರ್‌-ಗುಲ್ಬರ್ಗ ಕತೆಗಳನ್ನು ಹೇಳುವುದರಿಂದಲೋ ಏನೋ 
ಅನೇಕರು ನನ್ನನ್ನು ಒಂದು ಪ್ರಶ್ನೆ ಕೇಳುತ್ತಾರೆ. ನೀವು ಬೀದರ್‌ನವರೆ? ಗುಲ್ಬರ್ಗದವರೆ? ಒಟ್ಟಿನಲ್ಲಿ ನೀವು 
ಹೈದರಾಬಾದ್‌ ಕರ್ನಾಟಕದವರು, ಅದೇ ಆ ೩೭೧ದವರು ಅಲ್ಲವೇ? ಅಂತ. ಉತ್ತರವಾಗಿ ನಾನು ನಕ್ಕು 
ಬಿಡುತ್ತೇನೆ. "ಅಯ್ಯೋ ನಾನು ಅಷ್ಟು ಒಳ್ಳೆಯವನಲ್ಲ ಬಿಡಿ” ಅಂತ ಹೇಳುತ್ತೇನೆ. ಅವರು ಆಶ್ಚರ್ಯ 
ಸೂಚಿಸುವ ಮೊದಲೇ, “ನಾನು ಅಲ್ಲಿ ಬಹಳ ವರ್ಷ ಕೆಲಸ ಮಾಡಿದೆ. ಅಲ್ಲಿಯ ಜನ ನನ್ನನ್ನು ತುಂಬ 
ಹಚ್ಚಿಕೊಂಡು ಬಿಟ್ಟಿದ್ದಾರೆ,” ಅಂತ ಸಮಜಾಯಿಷಿ ಕೊಡುತ್ತೇನೆ. ಪ್ರತಿ ಬಾರಿಯೂ ಈ ಪ್ರಶ್ನೆ ಎದುರಾದಾಗ 
ನನಗೆ ತುಂಬ ಖುಷಿಯಾಗುತ್ತದೆ. “ಅವರ ಬಾಯ ಹರಕೆಯಂತೆ ಆಗಬಾರದಿತ್ತೆ” ಅಂತ ಅನ್ನಿಸುತ್ತದೆ. 
ಆದರೆ ಇಲ್ಲಿನ ಜನರ ಹೃದಯ ವೈಶಾಲ್ಯದ ಬಗ್ಗೆ ಹೊರಗಿನವರಿಗೆ ಮನವರಿಕೆ ಮಾಡಿ ಕೊಡಲು ನನಗೆ 
ಇನ್ನು ಸಾಧ್ಯ ಆಗಿಲ್ಲವಲ್ಲ ಅಂತ ಕೊಂಚ ಬೇಸರವೂ ಮೂಡುತ್ತದೆ. ಆದರೆ ಇಲ್ಲಿ ಇಂತಹ ಕಾರ್ಯಕ್ರಮ 
ನಡೆದಾಗಲೆಲ್ಲಾ, ಇಲ್ಲಿಗೆ ಆಹ್ವಾನ ಬಂದಾಗಲೆಲ್ಲಾ, ನಿಮ್ಮ ಸ್ಮತಿಪಟಲದಿಂದ ನಾವು ಇನ್ನೂ ಅಳಿಸಿ 
ಹೋಗಿಲ್ಲ ಎನ್ನುವುದನ್ನು ಅರಿತು ಸಮಾಧಾನವಾಗುತ್ತದೆ. 


ಇನ್ನು, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೆ ನಿಜವಾಗಿಯೂ ಸಂತೋಷದ 
ವಿಷಯ. ನಿಜ ಹೇಳಬೇಕೆಂದರೆ ನಾನು ಇಂತಹ ವಿಚಾರ ಸಂಕಿರಣಗಳಲ್ಲಿ ಮುಂದಿನ ಸಾಲಿನಲ್ಲಿ 
ಕುಳಿತುಕೊಂಡು ಕೇಳಲು ಬರಬೇಕೆ ಹೊರತು, ಮಾತನಾಡಲು ಅಲ್ಲ. ಇಷ್ಟೆಲ್ಲ ಓದಿಕೊಂಡವರ ನಡುವೆ, 
ಸಂಶೋಧನೆ ಮಾಡಿದ ನಿಮ್ಮಂಥವರ ಮಧ್ಯೆ ಮಾತನಾಡಲು, ಅದರಲ್ಲೂ ಆಶಯ ನುಡಿ ನುಡಿಯಲು 
ನನಗೆ ಯಾವ ಆಕೆಡೆಮಿಕ್‌ ಅರ್ಹತೆಯೂ ಇಲ್ಲ. ನನ್ನ ಕೆಲಸದ ಸ್ವರೂಪದಿಂದಾಗಿ ನಾನು ಅನೇಕ 
ಊರುಗಳಲ್ಲಿ ಓಡಾಡಿದ್ದೇನೆ, ವಿಶೇಷ ರೀತಿಯ ವ್ಯಕ್ತಿಗಳನ್ನು ಭೇಟಿಯಾಗಿದ್ದೇನೆ, ವಿವಿಧ ರೀತಿಯ 


23 


ಆಸಕ್ತಿಕರ ಘಟನೆಗಳನ್ನು ಹತ್ತಿರದಿಂದ ನೋಡಿದ್ದೇನೆ. ಇದು ನನಗೆ ಆನಂದದಾಯಕ, ಅವಿಸ್ಮರಣೀಯ, 
ಅಸಹಜ ಅನುಭವಗಳನ್ನು ನೀಡಿದೆ. ಇವುಗಳ ಹಿಂದೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ನನ್ನ 
ಕುತೂಹಲ ಕೆಲಸ ಮಾಡಿರಬಹುದು. 


ಈ ರೀತಿಯ ಅಮೂಲ್ಯ ಅನುಭವಗಳಿಂದ ಕಲಿಯಬೇಕಷ್ಟು ಪಾಠ ಕಲಿಯಲು ನನಗೆ ಸಾಧ್ಯ 
ಅಗಿರಲಿಕ್ಕಿಲ್ಲ. ಹಳ್ಳಿಯ ಜಾತ್ರೆಯಲ್ಲಿ ಚಿಕ್ಕಮಕ್ಕಳು ಬಯಸ್ಕೋಪು ನೋಡಿ ಆನಂದ ಪಡುತ್ತಾರೆ ಅಷ್ಟೇ 
ಅಲ್ಲವೇ? ಅದರಿಂದ ಏನಾದರೂ ಪಾಠ ಕಲಿತಾರೆಯೇ? ನನ್ನ ಬದುಕು ಸಹ ಅಷ್ಟೇ ಅಂತ ನಾನು 
ಅಂದುಕೊಳ್ಳುತ್ತೇನೆ. ಬದುಕು ನನ್ನ ಎದುರು ತೆರೆದಿಟ್ಟ ಅನುಭವಗಳು-ಅನುಭೂತಿಯಾಗಿ ಬದಲಾಗಲು 
ನನಗೆ ಇನ್ನೂ ಸಮಯಬೇಕೆನೋ. ಆದರೆ ನಾನು ಜನ್ಮಜಾತ ಪತ್ರಕರ್ತನಾಗಿರುವುದರಿ೦ದ, ಕೇಳುಗರನ್ನು 
ಸುತ್ತ ಕೂಡಿಸಿಕೊಂಡು ಸುದ್ದಿ ಹೇಳುವುದು ನನಗೆ ರೂಢಿಗತ ಆಗಿರುವುದರಿಂದ, ನನಗೆ ಆಗಿರುವ 
ಅನುಭವಗಳನ್ನು, ನನ್ನ ಅಳವಿಗೆ ತಕ್ಕಷ್ಟು ನಿಮಗೆ ಹೇಳಲು ಇಲ್ಲಿಗೆ ಬಂದಿದ್ದೇನೆ ಅಂತ ಅಷ್ಟು 
ಹೇಳುತೇನೆ. 


ನೇತಿ - ನೇತಿ. 


ನನ್ನ ಇಷ್ಟದ ನೀತಿ ಕತೆಗಳಲ್ಲಿ ಒಂದು ಗೋವಿನ ಕತೆ. ಇದು ನಾವೆಲ್ಲರೂ ಚಿಕ್ಕಂದಿನಲ್ಲಿ ಕಲಿತ, 
ತನ್ನ ಸತ್ಯದ ಬಲದಿಂದ ಕ್ರೂರ ಹುಲಿಯ ಹೃದಯ ಪರಿವರ್ತನೆ ಮಾಡಿದ ಗೋವಿನ ಕತೆ ಅಲ್ಲ. ಇದು 
ಸದಾ ಸತ್ಯದ ಹುಡುಕಾಟದಲ್ಲಿ ಮುಳುಗಿ ಹೋಗಿರುವ ಗೋವಿನ ಕತೆ. ಇದು ರಾಮಕೃಷ್ಣ ಪರಮಹಂಸ 
ಅವರು ಹೇಳುತ್ತಿದ್ದ ನೀತಿ ಕತೆಗಳಲ್ಲಿ ಒಂದು. ಹಸುವೊಂದು ಹುಲ್ಲುಗಾವಲಿನಲ್ಲಿ ಅಲೆದಾಡುತ್ತಾ ಇದ್ದಾಗ 
ಅದಕ್ಕೆ ಒಂದು ಸಂದೇಹ ಬಂತು. ದೇವರು ಎಲ್ಲಿ ಇದ್ದಾನೆ? ನನಗೆ ದೇವರು ದೊರಕುವುದು ಹೇಗೆ? 
ನನ್ನ ದಿನನಿತ್ಯದ ಜೀವನದಲ್ಲಿ ನಾನು ನೋಡುವ, ಕೇಳುವ, ಗ್ರಹಿಸುವ ವಸ್ತುಗಳಲ್ಲಿ ದೇವರು 
ಇದ್ದಾನೆಯೇ? ಎಂದು ಅದಕ್ಕೆ ಅನ್ನಿಸತೊಡಗಿತು. ಅದು ಹೋಗಿ ಹುಲ್ಲು ತಿನ್ನಲು ಶುರು ಮಾಡಿತು. ಈ 
ಹುಲ್ಲೇ ದೇವರು ಇರಬಹುದೇ ಅ೦ತ ಅದರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು. ನೇತಿ-ನೇತಿ (ಇಲ್ಲ ಇದಲ್ಲ) 
ಎಂದು ಹೇಳಿ ಮುಂದೆ ಸಾಗಿತು. ಅಲ್ಲಿ ಬೆಳೆದ ದೊಡ್ಡ ಗಿಡದ ಎಲೆಗಳನ್ನು ಕಿತ್ತು ತಿಂದಿತು. ಈ ಎಲೆಗಳೇ 
ದೇವರು ಇರಬಹುದೇ? ನೇತಿ- ನೇತಿ ಇಲ್ಲ ಇಲ್ಲ. "ಅಂತ ಅನ್ನಿಸಿ ಮುಂದೆ "ಸಾಗಿತು. ನಂತರ ನೀರು 
ಕುಡಿಯಲು ಕೆರೆಯ ಕಡೆ ಹೋಯಿತು. ಈ ನೀರಿನಲ್ಲಿ ದೇವರು "ಇದ್ದಾನೆಯೇ? ನೇತಿ-ನೇತಿ ಇಲ್ಲ ಇಲ್ಲ. 
ಇದಲ್ಲ ಅಂತ ಅಲೆದಾಡಿತು. ಮಧ್ಯಾಹ್ನದ ಬಿಸಿಲು ಜೋರಾಗಿತ್ತು ಆ ಹಸು ಮರವೊಂದರ ಕೆಳಗೆ 
ನೆರಳಿನಲ್ಲಿ ನಿಂತು ಸುಧಾರಿಸಿಕೊಂಡಿತು. ಈ ಸುಡುವ ಬಿಸಿಲಿನಲ್ಲಿ ತಾಯಿಯ ಸೆರಗಿನಂತೆ ನನ್ನನ್ನು 
ಕಾಪಾಡಿದ ಈ ನೆರಳೇ ದೇವರು ಇರಬಹುದೇ? ಅಥವಾ ನಮಗೆ ಕಾಲಕಾಲಕ್ಕೆ ಶಿಕ್ಷೆ ನೀಡಿ ಬುದ್ಧಿ 
ಕಲಿಸುವ ಬಿಸಿಲೇ ದೇವರು ಇರಬಹುದೇ? ಈಗ ಬಿಸುತ್ತಿರುವ ತಂಗಾಳಿ ಇರಬಹುದೇ? ಆ ಆಕಾಶ 
ಇರಬಹುದೇ? ಈ ಭೂಮಿ ಇರಬಹುದೇ? ಇಲ್ಲ ಇವು ಯಾವುವೂ ಅಲ್ಲ, ನೇತಿ-ನೇತಿ ಎಂದು 
ಹೇಳುತ್ತಾ ಅದು ಬೇರೆ ಕಡೆಗೆ ಹೊರಟು ಹೋಯಿತು. ಇದು ನೇತಿಯ ಗೋವಿನ ಕತೆ. 


ಬ್ರಹದಾರಣ್ಯಕ ಉಪನಿಷತ್ತುನಲ್ಲಿ ಕಂಡ ಒಂದು ಸಾಲನ್ನು ಬಳಸಿ ಶಂಕರಾಚಾರ್ಯರು ನಿರ್ವಾಣ 
ಶತಕದಲ್ಲಿ ಒಂದು ಸೂತ್ರವನ್ನು ತಿಳಿಸಿದ್ದಾರೆ. ಇದನ್ನು ರಾಮಕೃಷ್ಣ ಪರಮಹಂಸರು ತಮ್ಮ ಮಕ್ಕಳ 
ಕತೆಗಳಲ್ಲಿ ಸೇರಿಸಿದ್ದರು. ಹಾಗಾದರೆ ದೇವರಿಗಾಗಿ ಮಾನವ ಮಾಡುವ ಈ ಹುಡುಕಾಟ ಶುರು ಆಗಿದ್ದು 
ಯಾವಾಗ? ಅದಕ್ಕೆ ಕೊನೆ ಇದೆಯೇ? ಈಗಲೂ ಅದು ನಡೆಯುತ್ತಿದೆಯೇ? ಇದ್ದರೆ ಅದು ಎಲ್ಲಿದೆ? 
ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಮನುಷ್ಯ ಹುಟ್ಟಿಕೊಂಡ ಮೊದಲ ದಿನದಿಂದಲೇ ಅದು ಶುರು ಆಗಿದೆ. 
ಹುಲ್ಲುಗಾವಲಿನ ಗೋವು ದೇವರನ್ನು ಹುಡುಕುತ್ತಾ ಇದೆಯೋ ಇಲ್ಲವೋ. ಆದರೆ ಮನುಷ್ಯ ಮಾತ್ರ 
ಹುಡುಕುತ್ತಲೇ ಇದ್ದಾನೆ. 


ದೇವರು. 


24 


ಹಾಗಾದರೆ ಈ ದೇವರು ಎಂದರೆ ಯಾರು? ಸಕಲ ಜೀವರಾಶಿಗಳಿಗೆ ದೊರಕಿದ ಆ ಬೃಹತ್‌ 
ಮೇಧಾ ಶಕ್ತಿಯ ಮೂಲದ ಸ್ವರೂಪ ಯಾವುದು ? ಅದು ಮೂರ್ತವೋ ಅಮೂರ್ತವೋ?9? "ಅಖಂಡ 
ಮಂಡಲಾಕಾರಂ, ವ್ಯಾಪತಮ್‌ ಯೇನ ಚರಾಚರಂ' ಎಂದು ನಾವು ನೆನೆಸುವಾಗ, "ಸಚ್ಚಿದಾನಂದ 
ರೂಪಾಯ, ಆನಂದಾಯ ನಮೋ ನಮಃ ಎಂದು ಜಪಿಸುವಾಗ ನಮ್ಮ ಕಣ್ಣ ಮುಂದೆ ಬರುವುದು 
ಏನು? ಇಲ್ಲಿ ಬೇರೆಯವರು ತಿಳಿದುಕೊಂಡಿದ್ದನ್ನು ಹೇಳುವುದಕ್ಕೆ ಮೊದಲು ನನಗೆ ತೋಚಿದ್ದನ್ನು 
ಹೇಳುತೇನೆ. 


ನನ್ನ ಪ್ರಕಾರ ನಿಸರ್ಗವೇ ಮನುಷ್ಯನಿಗೆ ಕಂಡ ಮೊದಲ ದೇವರು. ಶಿಲಾಯುಗದ ಮಾನವ 
ಅನುಭವಿಸಿದ ಚಂಡಮಾರುತ, ಭೀಕರ ಮಳೆ, ಪ್ರಚಂಡ ಪ್ರವಾಹ, ಗೊತ್ತಿಲ್ಲದೆ ಹತ್ತಿಕೊಳ್ಳುತ್ತಿದ್ದ ಕಾಡಿನ 
ಕಿಚ್ಚು, ವನ್ಯಮೃಗಗಳು, ರೋಗ, ಸಾವು. ಇತ್ಯಾದಿಗಳು ಅವನಲ್ಲಿ ಅತೀವ ಭಯ ಹುಟ್ಟಿಸಿದವು. ಗೊಂದಲಕ್ಕೆ 
ಉಂಟು ಮಾಡಿದವು. ತನ್ನ ಸುತ್ತಮುತ್ತಲೂ ಸುಂದರವಾಗಿಯೂ, ಘನಘೋರವಾಗಿಯೂ ಇರುವ ಪ್ರಕೃತಿ 
ತನ್ನ ಅಳವಿಗೆ ಮೀರಿದ್ದು ಎಂದು ಅವನಿಗೆ ಗಾಬರಿಯಾಯಿತು. ಅದರ ಬಗ್ಗೆ ಅವನಿಗೆ ಅನೇಕ ಪ್ರಶ್ನೆಗಳು 
ಇದ್ದವು. ಸುಲಭವಾಗಿ ಪರಿಹಾರವಾಗಲಾರದ ಸಂದೇಹಗಳು ಇದ್ದವು. ಈ ಸಂದೇಹ-ಪ್ರಶ್ನೆಗಳನ್ನು ಎಲ್ಲರ 
ಎದುರು, ಖುಲ್ಲಂ ಖುಲ್ಲಾ ಕೇಳಿಕೊಂಡ ವ್ಯಕ್ತಿ ಗುರು ಆಗಿಹೋದ. ಮಾನವನಿಗೆ ನಿಸರ್ಗದ ವಿಸ್ಮಯಗಳ 
ಬಗ್ಗೆ ಅನೇಕ ವರ್ಷಗಳಾದರೂ ಮಾಸಲಾರದ ಹೆದರಿಕೆ ಇತ್ತು. ಆ ಅನೂಹ್ಯ ಅಂಜಿಕೆಯೇ ದೈವೀರೂಪ 
ಪಡೆಯಿತು ಅ೦ತ ನನಗೆ ಅನ್ನಿಸುತ್ತದೆ. ತನ್ನ ವಾತಾವರಣದ ಬಗ್ಗೆ ಅವನಲ್ಲಿ ಹುಟ್ಟಿಕೊಂಡ ಆ 
ಅಂಜಿಕೆಯೇ  ಆದರವಾಗಿ, ಆರಾಧನೆಯಾಗಿ ಮಾರ್ಪಾಡು ಆಯಿತು. ಯಾವುದು ತನಗೆ 
ತಿಳಿಯಲಿಲ್ಲವೋ, ತನ್ನ ಸುತ್ತಲಿನ ಬದಲಾವಣೆಗಳು ತನ್ನ ಅರಿವಿಗೆ ಮೀರಿದಂತೆ ಆದವೋ, ಯಾವುದು 
ತನ್ನ ಮಿದುಳಿನ ಅಂಕೆ ಮೀರಿ ಹೋಗಿ, ಅವನ್ನು ಅರ್ಥ ಮಾಡಿಕೊಳ್ಳಲು ಅವನು ತನ್ನ ಎದೆಯಾಳದ 
ನಂಬಿಕೆಗೆ ಮೊರೆ ಹೋದ. “ಆವುದನು ಕಾಣದೊಡಮಳಿಯಿ೦ ನಂಬಿಹುದೊ। ಆ ವಿಚಿತ್ರಕೆ ನಮಿಸೊ - 
ಮಂಕುತಿಮ್ಮ” ಎಂಬ ಕವಿವಾಣಿಯಂತೆ ಕಾಣದ-ತಿಳಿಯದ-ಹುಲುಮಾನವರ ಲೆಕ್ಕಕ್ಕೆ ಸಿಗದೇಹೋದ 
ಶಕ್ತಿಗೆ ಆಗ ಶರಣಾದ. 


ಈಗಲೂ ಇದು ಸ್ವಲ್ಪ ಹಾಗೆಯೇ ಇದೆ. ತುಂಬಾನೇ ಏನೂ ಬದಲಾಗಿಲ್ಲ. ನಾವು ನಿಯಮಿತವಾಗಿ 
ಮಾಡುವ ಪಂಚಭೂತಗಳ ಆರಾಧನೆಯಲ್ಲಿ ಇದನ್ನು ಕಾಣಬಹುದು. ವಿವಿಧ ಹಬ್ಬ ಹರಿದಿನಗಳಲ್ಲಿ, ಬಾವಿ 
ತೆಗೆಸುವಾಗ, ಮನೆ ಕಟ್ಟಿಸುವಾಗ, ಸುಗ್ಗಿಯ ಆಚರಣೆಯಲ್ಲಿ, ನಾವು ನಿಸರ್ಗವನ್ನು ಆರಾಧಿಸುತ್ತೇವೆ. ನಾನು 
ಇದನ್ನು ಯಣಾತ್ಮಕವಾಗಿ ನೋಡೋದಿಲ್ಲ. ಧನಾತ್ಮಕವಾಗಿಯೇ ನೋಡುತ್ತೇನೆ. ಇದು ನನ್ನ ಅಭಿಪ್ರಾಯ. 
“ಲೋಕೋ ಭಿನ್ನ ರುಚಿಃ' ಅನ್ನುವಂತೆ ಇದಕ್ಕೂ ಭಿನ್ನವಾದ ಅಭಿಪ್ರಾಯ ನಿಮಗೆ ಇರಬಹುದು. ಈ ರೀತಿ 
ಇರುವುದು ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದು. “ವಾದೇ ವಾದೇ ಜಾಯತೆ ತತ್ವ ಬೇಧಹ' ಎನ್ನುವ 
ನುಡಿಯಂತೆ ಅದು ನಮಗೆಲ್ಲರಿಗೂ ಕಲಿಕೆಯ ಅವಕಾಶ ಒದಗಿಸಿಕೊಡುತ್ತದೆ. ಈ ರೀತಿಯ ವಾತಾವರಣ 
ಸೃಜನಶೀಲತೆಗೆ ಫಲವತ್ತಾದ ನೆಲ, ನಾವೀನ್ಯತೆಯ ಸೆಲೆ. ಇದು ನನ್ನ ಇನ್ನೊಂದು ಅಭಿಪ್ರಾಯ. ಇದರ 
ಜೊತೆಗೂ ನಿಮಗೆ ಭಿನ್ನ ಅಭಿಪ್ರಾಯ ಇರಬಹುದು. ಅದಕ್ಕೂ ಸ್ವಾಗತ ಇದೆ. 


ಕರ್ನಾಟಕದ ಕಲ್ಯಾಣ ಭೂಮಿ. 


ಇವು ಇಡೀ ಜಗದ ಮಾತು. ಆದರೆ ನಮ್ಮ ಹೈದರಾಬಾದು ಕರ್ನಾಟಕ ಅಥವಾ ಕಲ್ಯಾಣ 
ಕರ್ನಾಟಕದ ವಿಶೇಷತೆ ಏನು? ನನ್ನ ಪ್ರಕಾರ ಭಾರತ ವಿವಿಧ ಧರ್ಮಗಳಿಗೆ ಜನ್ಮಕೊಟ್ಟ ನಾಡು. ಆದರೆ, 
ಹೈದರಾಬಾದ್‌ ಕರ್ನಾಟಕ ವಿವಿಧ ಅಧ್ಯಾತ್ಮ ಪರಂಪರೆಗಳ ನೆಲೆ. ನಾವು ಇವುಗಳನ್ನು ಹುಡುಕಲಿಕ್ಕೆ 
ಹೋಗಬೇಕಾಗಿಲ್ಲ. ಸುಮ್ಮನೇ ನಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ನಮಗೆ ಅವು ಕಾಣದೇ ಇರಲು 
ಸಾಧ್ಯವೇ ಇಲ್ಲ. ಇವುಗಳಲ್ಲಿ ಕೆಲವನ್ನು ನೆನಪು ಮಾಡಿಕೊಳ್ಳೋಣ. ಕಲ್ಯಾಣ ಕರ್ನಾಟಕ ದಾಸ ಸಾಹಿತ್ಯದ, 
ವಚನ ಸಾಹಿತ್ಯದ, ತತ್ವಪದಕಾರರ, ಸೂಫಿ ಸ೦ತರ ನೆಲ. ಇಲ್ಲಿನ ಗಾಳಿಗೆ ಇವೆಲ್ಲರ ಗ೦ಧವೂ ಪೂಸಿದೆ. 


25 


ಅನೇಕ ಪ್ರಮಥರು ತಮ್ಮ ತಮ್ಮ ಪ್ರಯತ್ನದಿಂದಾಗಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಕಂಡುಕೊಂಡ ಈ ಸತ್ಯದ 
ನೆಲೆಗಳು ಈಗಿನ ಕಾಲದಲ್ಲಿಯೂ ಸಹವಾಸಿಗಳಾಗಿ ಇಲ್ಲಿ ಏಕಕಾಲಕ್ಕೆ ಜೀವಂತ ಇರುವುದು ಇಲ್ಲಿನ 
ವೈಶಿಷ್ಟ್ಯ. `ನಾನು ಹೇಳುವುದಷ್ಟೇ ಸತ್ಯ, ನೀನು ಹೇಳುವುದು ಎಲ್ಲಾ ಸುಳ್ಳು' ಎನ್ನುವ ಭಾವನೆ ಇಲ್ಲಿ ಇಲ್ಲ. 
"ನನ್ನ ಧರ್ಮ ನನಗೆ, ನಿಮ್ಮ ಧರ್ಮ ನಿಮಗೆ. ಇಬ್ಬರ ಹಾದಿ ಬೇರೆ ಇದ್ದೀತು, ಆದರೆ ನಮ್ಮ ನಡೆ 
ಅಧ್ಯಾತ್ಮದ ಎಡೆಗೆ' ಎನ್ನುವ ಧೋರಣೆಯೇ ಇದೆ. 


ನಾನು ಕಲ್ಯಾಣ ಕರ್ನಾಟಕದ ತು೦ಬ ಓಡಾಡಿದ್ದೇನೆ. ಇಲ್ಲಿನ ಅಸಂಖ್ಯ ಸಂತರು. ಇವರಲ್ಲಿ 
ಕೆಲವರು ತುಂಬ ಜನಪ್ರಿಯತೆ ಗಳಿಸಿ ಈ ನಾಡಿನ ಆಚೆಗೂ ಪರಿಚಿತರಾಗಿದ್ದಾರೆ. ಅವರಿಗೆ ರಾಷ್ಟ್ರೀಯ- 
ಅ೦ತರರಾಷ್ಟ್ರೀಯ ಮಟ್ಟದ ಭಕ್ತರಿದ್ದಾರೆ. ಅಂತ ಕೆಲವರನ್ನು ಹೊರತುಪಡಿಸಿ ನೋಡಿದರೆ, ಇಲ್ಲಿ ಪ್ರತಿ 
ಹಳ್ಳಿ-ಹಳ್ಳಿಯಲ್ಲಿಯೂ ಗುರುಪಂಥದ ಪ್ರತಿನಿಧಿಗಳು ಇದ್ದಾರೆ. ಸೂಫಿ ಸ೦ತರು-ದಾಸರು-ಶರಣರು- 
ತತ್ವಪದಕಾರರು, ಸ್ಥಳೀಯ ಶ್ರದ್ಧಾಕೇಂದದ ಗುರುಗಳು-ಪೀರರು, ಇದ್ದಾರೆ. ಹಿಂದೊಮ್ಮೆ ವಿದೇಶಿ 
ಪ್ರವಾಸಿಯೊಬ್ಬರು ನನ್ನನ್ನು ಹೈದರಾಬಾದ್‌ ಕರ್ನಾಟಕದ ಸಾಂಸ್ಕೃತಿಕ ವೈಶಿಷ್ಟ್ಯ ಏನು? ಇಲ್ಲಿನ ಜೀವಂತ 
ಪರಂಪರೆ ಯಾವುದು? ಅಂತ ಕೇಳಿದಾಗ ನಾನು “ಇದು ಮಲ್ಲಿಕಾರ್ಜುನ ಸ್ವಾಮಿ ದರ್ಗಾ ಹಾಗೂ 
ಖಾದರ ಲಿಂಗನ ಮಠ ಇರುವ ಭೂಮಿ. ಅವು ಕೇವಲ ಕಟ್ಟಡಗಳಾಗಿ ಉಳಿದಿಲ್ಲ. ಅವುಗಳ ಹಿಂದಿನ 
ತತ್ವಗಳನ್ನು ಜನ ಇಂದಿಗೂ ಉಸಿರಾಡುತ್ತಾರೆ. ಇದೇ ಇಲ್ಲಿನ ಜೀವಂತ ಪರಂಪರೆ” ಅಂತ ಹೇಳಿದ್ದೆ. 
ಇಲ್ಲಿನ ಗುರುಪಂಥ, ಅವರಿಗೆ ನಡೆದುಕೊಳ್ಳುವ ಶಿಷ್ಯರು, ವಿಶ್ವಾಸಿಕರ ಪ್ರಶ್ನಾತೀತ ಶ್ರದ್ಧೆ ಇವೆಲ್ಲವೂ ನನ್ನನ್ನು 
ಮೂಕನನ್ನಾಗಿ ಮಾಡಿದೆ. ನನ್ನ ಪ್ರಕಾರ ಗುರುಪಂಥ ಎನ್ನುವುದೇ ಅಮೂರ್ತ ಪರಂಪರೆಯ 
ಪ್ರತೀಕಗಳಲ್ಲಿ ಒಂದು. ಹಾಗೆಂದು ಇದು ಕೇವಲ ಧಾರ್ಮಿಕ ವಿಷಯಗಳಿಗೆ ಸೀಮಿತ ಆಗಿಲ್ಲ. ಅದು 
ಒಂದು ಜೀವನ ಶೈಲಿಯಾಗಿ ರೂಪುಗೊಂಡು ಬಿಟ್ಟಿದೆ. ಇಲ್ಲಿನ ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ಇಲ್ಲಿನ 
ಜನ ನಡೆದುಕೊಳ್ಳುವ ರೀತಿ, ಅವರ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಆಚರಣೆಗಳು, ಇವೆಲ್ಲವುಗಳ 
ಮೇಲೆ ಈ ತತ್ವ-ಸಿದ್ಧಾಂತಗಳ ಪ್ರಭಾವ ಇದೆ. ಅಷ್ಟು ಅಲ್ಲದೆ, ಇಲ್ಲಿನ ಜನರ ರೀತಿ-ನೀತಿ-ಸೌಜನ್ಯ, 
ಭಾಷೆ, ಅವರ ನಾಡುವಳಿಕೆ ಎಲ್ಲರ ಮೇಲೆಯೂ ಈ ಅಧ್ಯಾತ್ಮದ ಪ್ರಭಾವಳಿಯ ಛಾಪು ಮೂಡಿದೆ. 


ಇದನ್ನು ಹೇಳುವಾಗ ಒಂದು ಘಟನೆ ನೆನಪಾಗುತ್ತದೆ. ಒಂದು ದಿನ ನಾವು ಹಿರಿಯ ಪತ್ರಕರ್ತ 
ಹನುಮಂತಪ್ಪ ಪಾಟೀಲ್‌ ಅವರ ಮನೆಗೆ ಹೋಗಿದ್ದೆವು. ನನ್ನ ಹೆಂಡತಿ ವೀಣಾ ಮತ್ತು ನಮ್ಮ ಪುಟ್ಟ 
ಮಗಳು ಜೊತೆಗೆ ಇದ್ದರು. ನಾವು ಸ್ವಲ್ಪ ಹೊತ್ತು ಕೂತು, ಅವರ ಆತಿಥ್ಯ ಸ್ವೀಕರಿಸಿ, ಹೊರಟು ಬರುವಾಗ 
ಅವರು ನನ್ನ ಹೆಂಡತಿಯ ಕಾಲಿಗೆ ನಮಸ್ಕಾರ ಮಾಡಿದರು. ಇದನ್ನು ನಿರೀಕ್ಷೆ ಮಾಡದ ನಾವು 
ಗಾಬರಿಗೊಂಡೆವು. ಎಪ್ಪತ್ತಕ್ಕೂ ಹೆಚ್ಚು ವ್ಯಯಸ್ಸಾಗಿದ್ದ ಪಾಟೀಲರು ನಿವೃತ್ತರಾದ ಮೇಲೂ ವರದಿಗಾರಿಕೆ 
ಮಾಡುತ್ತಿದ್ದರು. ವಯಸ್ಸಿನಲ್ಲಿ ಅಷ್ಟೊಂದು ಹಿರಿಯರು ಹೀಗೆ ಮಾಡಿದ್ದು ನಮಗೆ ಆಶ್ಚರ್ಯವಾಯಿತು. 
ಹೀಗೇಕೆ ಎನ್ನುವ ಪ್ರಶ್ನೆ ಮೂಡಿ ಆಶ್ಚರ್ಯ ಆಯಿತು. ಆ ನಂತರ ಅವರ ಮನೆಯವರು ತಿಳಿ ಹೇಳಿದರು. 


“ಇದು ಬಸವಣ್ಣನ ಭೂಮಿ ಅಲ್ಲವೇ, ಇಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು ಹೀಗೆಯೇ, 
ಅವರಿಗೆ ದೊಡ್ಡವರು ಕಾಲಿಗೆ ನಮಸ್ಕಾರ ಮಾಡುವುದು ಸಹಜ”, ಅಂತ ಹೇಳಿದರು. ಆ ಹೊತ್ತಿಗೆ 
ನಿರಾಳವಾದರೂ ಕೂಡ ನನಗೆ ಅನೇಕ ದಿನ ಆ ವಿಷಯ ಕಾಡಿತು. ಸಿದ್ಧಾಂತವೊ೦ದು ಜನ ಜೀವನದಲ್ಲಿ 
ಹಾಸುಹೊಕ್ಕಾಗಿ ಅವರ ದಿನನಿತ್ಯದ ಬದುಕನ್ನು ಪ್ರಭಾವಿಸುವುದು, ನಂಬಿಕಸ್ತರ ಆಚಾರ, ವಿಚಾರ, 
ನಡುವಳಿಕೆ ಎಲ್ಲವನ್ನೂ ನಿರ್ಧರಿಸುವುದಕ್ಕೆ ಇದೊಂದು ಉದಾಹರಣೆ. 


ಹಿರಿಯ ಸಾಹಿತಿ ದೇಶಾಂಶ ಹುಡುಗಿ ಅವರು ನನಗೆ ಒಂದು ಪುಸ್ತಕ ಕೊಟ್ಟರು. ಅದು 
ಭುಲಾಯಿ ಹಾಡಿನ ಪುಸ್ತಕ. ಅದರ ಹಿನ್ನೆಲೆ ನನಗೆ ಗೊತ್ತಿರಲಿಲ್ಲ. ಅವರನ್ನು ಕೇಳಿದಾಗ ನಮ್ಮ 
ಪ್ರದೇಶದಲ್ಲಿ ಹೈದರಾಬಾದಿನ ಆಳುವ ಪಕ್ಷದ ಅರೆಸೇನಾ ಪಡೆಯಾಗಿದ್ದ ರಜಾಕಾರರು ನಡೆಸಿದರು 
ಎನ್ನಲಾದ ಕ್ರೌರ್ಯದ ಬಗ್ಗೆ ನಮ್ಮ ಜಾನಪದರು ಒಂದು ರೀತಿಯ ಹಾಡುಗಳನ್ನು ಹೇಳುತ್ತಾರೆ. ಅವು 


26 


ಭುಲಾಯಿ ಹಾಡುಗಳು. ನಮ್ಮ ಜನ ತಮ್ಮ ಪೂರ್ವಜರು ಅನುಭವಿಸಿದ ಹಿಂಸೆಯನ್ನು ಮರೆಯಲು ಈ 
ಹಾಡು ಹೇಳುತ್ತಾರೆ. ಅಂತ ಅಂದು. ಅಲ್ಲ ಸಾರ್‌, ಮರೆಯಬೇಕಾದ ವಿಷಯಗಳ ಬಗ್ಗೆ ಹಾಡು 
ಹೇಳಿಕೊಂಡು ಇದ್ದರೆ ಮರೆಯುವುದು ಹೇಗೆ ಅಂತ ನಾನು ಕೇಳಿದೆ. ಆಗ ಅವರು ಜೋರಾಗಿ ನಕ್ಕರು. 
ಇದು ಒಂದು ರೀತಿಯ ಗ್ರೀಕ್‌ ನಾಟಕಗಳ ಕಥಾರಸಿಸ ತಂತ್ರ. ನಮ್ಮ ಸಂಕಟವನ್ನು ಹೊರಗೆ ಹಾಕಿ 
ಮರೆಯಲು ಪ್ರಯತ್ನಿಸುವುದು, ಅಂತ ಅವರು ಹೇಳಿದರು. ಅದರ ಹಿಂದೆಯೂ ಒಂದು ಸಿದ್ಧಾಂತ ಇದೆ. 
ಅಂತೆಯೇ ಇಲ್ಲಿನ ಪ್ರತಿ ಸಿದ್ಧಾಂತದ ಪ್ರಭಾವದ ಬಗ್ಗೆಯೂ ಈ ರೀತಿಯ ಉದಾಹರಣೆಗಳನ್ನು 
ಕೊಡಬಹುದು ಅನಿಸುತ್ತದೆ. 


ಬಾಂಧವ್ಯ. 


ನನ್ನ ಅನುಭವಕ್ಕೆ ಬಂದ ಕೆಲವು ಸ್ಥಳ-ವ್ಯಕ್ತಿ-ಪರಂಪರೆಗಳನ್ನು ನೆನಸಿಕೊಳ್ಳಬಹುದಾದರೆ ಈ 
ಹೆಸರುಗಳನ್ನು ಹೇಳಬಹುದು. ಇವು ಎಲ್ಲವೂ ಅಮೂರ್ತ ಪರಂಪರೆಯ ಉದಾಹರಣೆಗಳು. 


ಬೀದರ್‌ನಿಂದ ಎರಡೇ ಕಿಲೋಮೀಟರ್‌ ದೂರ ಇರುವ ಅಷ್ಟೂರಿನ ನಾಗರಿಕರು ಎರಡು 
ಹಬ್ಬಗಳನ್ನು ಆಚರಿಸುತ್ತಾರೆ. ಅವು ಹದಿನಾಲ್ಕನೇ ಶತಮಾನದಲ್ಲಿ ಭಾರತದ ಬಹುಭಾಗವನ್ನು ಆಳಿದ, 
ದೊರೆ ಅಹ್ಮದ್‌ ಷಾ ಬಹಮನಿಯ ಜಯಂತಿ ಹಾಗೂ ಪುಣ್ಯತಿಥಿ. ಬೀದರ್‌ ಅನ್ನು ಜಾ 
ಮಾಡಿಕೊಂಡು ಹತ್ತು ವರ್ಷಕ್ಕೂ ಮೀರಿ ಆಡಳಿತ ನಡೆಸಿದ, ತನ್ನ ರಾಜ್ಯವನ್ನು ದಖನ್‌ ಪ ಪ್ರಸ್ಥಭೂಮಿಯ 
ಆಚೆ ಬೆಳೆಸಿದ ಅಹ್ಮದ್‌ ಷಾ ತನ್ನ ಕೊನೆಗಾಲಕ್ಕೆ ಅಧ್ಯಾತ್ಮದ ರುಚಿ. ಹಚ್ಚಿಸಿಕೊಂಡ. ಪರ್ಶಿಯಾದ ಧರ್ಮ 
ಗುರು ಮೊಹಮ್ಮದ್‌. ಕಲಿ ಉಲ್ಲಾ ಅವರನ್ನು ಬೀದರ್‌ಗೆ ಇರೆಸಿದ. ತನ್ನ ಹೆಸರಿಗೆ "ವಲಿ' (ಸಂತ) ಎನ್ನುವ 
ಪದ ಸೇರಿಸಿಕೊಂಡ, ತನ್ನ ಗುರುಗಳ ಜ್‌ ಹತ್ತಿರ ತನ್ನ ಗೋರಿಯನ್ನು ತಾನೇ ನಿಂತ 
ಕಟ್ಟಸಿಕೊ೦ಡ. ಅಷ್ಟೂರಿನಲ್ಲಿ ಇರುವ ವಲಿಯ ಗೋರಿ ಇಡೀ ಏಷಿಯಾ ದೇಶದಲ್ಲಿ ವಿಶಿಷ್ಟವಾಗಿದೆ. ಅದರ 
ಹೊರ ಮೈಯಲ್ಲಿ ನೀಲಿ ಟೈಲ್ಸ್‌ ಹೊದಿಸಿರುವ, ಒಳಮೈಗೆ ಬಹುವರ್ಣದ ಚಿತ್ತಾರಗಳು ಇರುವ ಈ 
ಸ್ಮಾರಕವನ್ನು ಅಧ್ಯಯನ ಮಾಡಲು ಜಗತ್ತಿನ ಮೂಲೆ - ಮೂಲೆಯಿಂದ ಆಸಕ್ತರು ಬರುತ್ತಾರೆ. 


ಈ ವಲಿಯ ಸಮಾಧಿಯನ್ನು ಇಲ್ಲಿನ ಜನ “ಅಲ್ಲಮಪ್ರಭು ಗುಡಿ” ಎಂದು ಕರೆಯುತ್ತಾರೆ. ಅದಕ್ಕೆ 
ಒಬ್ಬ ಹಿಂದೂ ಪೂಜಾರಿ, ಒಬ್ಬ ಮುಸ್ಲಿಂ ಮುತಾವಲ್ಲಿಗಳು ಇದ್ದಾರೆ. ಇದರ ಎದುರು ಇರುವ ರಾಜನ 
ರಾಣಿ ರಾಜೇಶ್ವರಿ ದೇವಿಯ ಸಮಾಧಿಯನ್ನು ಅಲ್ಲಮ ಪ್ರಭುವಿನ ಮಡದಿ “ಮಾಯಿದೇವಿ'ಯ ಗುಡಿ 
ಎ೦ದು ಕರೆಯುತ್ತಾರೆ. ಅಹ್ಮದ್‌ ಷಾನ ಹುಟ್ಟಿದ ದಿನವನ್ನು ಅಲ್ಲಮಪ್ರಭು ಜಯಂತಿ ಎಂದು ಹಿಗ್ಗಿನಿಂದ 
ಆಚರಿಸುತ್ತಾರೆ. ಊರ ಮುಂದಿನ ದೊಡ್ಡ ಜಾಗೆಯಲ್ಲಿ ಜಾತ್ರೆ ನಡೆಯುತ್ತದೆ. ಹಳ್ಳಿಯ ಪಾಟೀಲರ 
ಮನೆಯ ಹಿರಿಯರು ಜಾತ್ರಾ ಸಮಿತಿಯ ಅಧ್ಯಕ್ಷರಾಗುತ್ತಾರೆ. ಜಾತ್ರೆಯಲ್ಲಿ ಕುಸ್ಥಿ-ಹಾಡು ಕುಣಿತ-ಮಕ್ಕಳ 
ಆಟದ ಸಾಮಾನುಗಳನ್ನು ಇರಿಸಲಾಗುತ್ತದೆ. ಪಕ್ಕದ ಕಲಬುರ್ಗಿಯ ಮಾಡ್ಕಾಳ್‌ ಗಾಮದ ಶಿವಪ್ಪ 
ಒಡೆಯರ್‌ ಸ್ವಾಮೀಜಿ ತತ್ರ ಪಾದಯಾತ್ರೆಯಲ್ಲಿ” ಬಂದು ಇಲ್ಲಿ ಕುಸಿ ಪಂದ್ಯ ಉದ್ರಾಟಿಸಿದ ನಂತರ 
ಜಾತ್ರೆ ಆರಂಭ" ಆಗುತ್ತದೆ. ವಲಿಯ ಪುಣ್ಯತಿಥಿಯ ದಿವಸ ಉರುಸ “ಆಯೋಜಿಸಲಾಗುತ್ತದೆ. ಹಳ್ಳಿಯ 
ಉರುಸು ಕಮೀಟಿಯಲ್ಲಿ ವಿವಿಧ ದರ್ಮದ ಜನ ಇರುತ್ತಾರೆ. ಈ ಎರಡೂ ದಿನಗಳನ್ನು ಹಿಂದೂ- 
ಮುಸ್ಲಿಮರು ಒಟ್ಟಿಗೆ ಆಚರಿಸುತ್ತಾರೆ. ಜಾತ್ರೆ-ಉರುಸಿನ ದಿನಗಳಲ್ಲಿ ಒಂದು ಮೂಲೆಯಲ್ಲಿ ತತ್ವಪದ 
ಗಾಯನ ನಡೆಯುತ್ತಿದ್ದರೆ, ಇನ್ನೊಂದು ಮೂಲೆಯಲ್ಲಿ ಕವಾಲಿ ಕಾರ್ಯಕ್ರಮ ನಡೆಯುತ್ತಾ ಇರುತ್ತದೆ. 
ಅಲ್ಲಿಗೆ ಹೋಗಿ ಬಂದವರಿಗೆ ಸಂತನ ಸಮಾಧಿಯ ಪಕ್ಕದ ಬಕುಲದ ಹೂವಿನ ಪರಿಮಳ, ಸ್ಮಾರಕಕ್ಕೆ 
ಲೇಪಿಸಿದ ಚಂದನ-ಆರತಿಯ ಕರ್ಪೂರ-ಲೋಬಾನ ಮಾತ್ರ ನೆನಪಿರುತ್ತದೆ. ಮತ-ಕುಲಗಳ ವ್ಯತ್ಯಾಸದ, 
ಮೇಲೂ ಕೀಳಿನ ಘಾಟು ಅವರ ಮೂಗಿಗೆ ಬಡಿಯುವುದಿಲ್ಲ. ದ್ವೇಷದ ಭಾವನೆ ಅಲ್ಲಿ ಸುಳಿಯುವುದಿಲ್ಲ. 


ಹಿಂದೊಮ್ಮೆ ನಾವು ಬೀದರ್‌ನಲ್ಲಿ ಪಾರಂಪರಿಕ ಮ್ಯಾರಥಾನ್‌ ಆಯೋಜಿಸಿದಾಗ ಅಲ್ಲಿಗೆ ಬಂದ 
ದೆಹಲಿಯ ಪ್ರವಾಸಿಯೊಬ್ಬರು ಗುರುದ್ದಾರದ ರಸ್ತೆ ಕೇಳಿದರು. ನಾನು ನಿಮಗೆ ಯಾವುದು ಬೇಕು-ಗುರು 


27 


ನಾನಕ ಅವರದೋ, ಸಾಹಿಬ್‌ಸಿಂಗ್‌ ಅವರದೋ ಅಥವಾ ಮಾಯಿ ಭಾಗೋ ಅವರದೋ ಅಂತ 
ಕೇಳಿದೆ. ಅವರಿಗೆ ಆಶ್ಚರ್ಯವಾಗಿ ಈ ಸಣ್ಣ ಊರಿನಲ್ಲಿ ಮೂರು ಗುರುದ್ವಾರ ಇವೆಯಾ ಅಂತ ಗಾಬರಿ 
ಹಾಗೂ ಸಂತೋಷದಿಂದ ಕೇಳಿದರು. ಇದು ಅನೇಕರಿಗೆ ಗೊತ್ತಿಲ್ಲ. ಸುಮಾರು ಐದು ನೂರು ವರ್ಷ 
ಹಿಂದೆ ತಮ್ಮ ದಕ್ಷಿಣಾಪಥದ ಯಾತ್ರೆಯಲ್ಲಿ ಗುರುನಾನಕರು ನಾಂದೇಡ್‌ದಿಂದ ಇಲ್ಲಿಗೆ ಬಂದಿದ್ದರು 
ಎನ್ನುವ ನಂಬಿಕೆ ಇದೆ. ಅವರು ಬಂದಾಗ ಬರಗಾಲ ಬಿದ್ದಿತ್ತು ಗುರುಗಳು ತಮ್ಮ ಕಾಲು ಬೆರಳಿನಿಂದ 
ಒಂದು ಕಲ್ಲು ಸರಿಸಿದಾಗ ಅಲ್ಲಿಂದ ಸಿಹಿ ನೀರಿನ ರುರಿ "ಹೆರಿಯಿತು ಎಂದು ಆಸ ಸಕ್ತರು ನಂಬುತ್ತಾರೆ. 
ನಗರ ಬಸ್‌ ನಿಲ್ದಾಣದ ಎದುರು ಗುರುದ್ವಾರ ಇದೆ. ಗುರುನಾನಕ ಮೀರಾ ಈಗಲೂ ಹರಿಯುತ್ತಿದೆ. 


ಅಂತೆಯೇ, ಸುಮಾರು ಮೂರು ನೂರು ವರ್ಷದ ಹಿಂದೆ ಸಾಹಿಬ್‌ಚಂದ ಎನ್ನುವ ಸವಿತಾ 
ಸಮಾಜದ ಬಾಲಕ ಇಲ್ಲಿಂದ ಪಂಜಾಬಿನ ಆನಂದಪುರ ಸಾಹಿಬ್‌ ನಗರಕ್ಕೆ ಹೋಗಿ ಗುರು ಗೋವಿಂದ 
ಸಿಂಗ್‌ ಅವರ ಕರೆಗೆ ಓಗೊಟ್ಟು ಖಾಲಸಾ ಪಂಥ ಸೇರಿದ ಎನ್ನುವ ನಂಬಿಕೆಯೂ ಇದೆ. ಇವರ 
ನೆನಪಿನಲ್ಲಿ ಬೀದರ್‌- ನಾಂದೇಡ್‌ ರಸ್ತೆಯಲ್ಲಿ ಸಾಹಿಬ್‌ಸಿ೦ಗ್‌ ಗುರುದ್ದಾರ 3m 


ಬೀದರ್‌ ಹಾಗೂ “ಮಾಯಿ ಭಾಗೋ' ಅವರ ನಂಟಿಗೆ ಇತಿಹಾಸಿಕ ಪುರಾವೆ ಇದೆ. ಗುರು 
ಗೋವಿಂದ ಸಿಂಗ್‌ ಅವರ ಮಹಿಳಾ ರಕ್ಷಣಾ ಪಡೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಾಯಿ ಭಾಗೋ ಅವರು 
ನಾಂದೇಡ್‌ ಯದ್ಧದಲ್ಲಿ ತಮ್ಮ ಸಂಬಂಧಿಕರೆಲ್ಲರನ್ನೂ ಕಳೆದುಕೊಂಡು ಬೀದರ್‌ ಹತ್ತಿರದ ಜೈನ 
ಕುಟು೦ಬಗಳು ಹೆಚ್ಚಾಗಿದ್ದ 'ಜಿನಾವಾಡ'ಕ್ಕೆ (ಪ್ರಸ್ತುತ ಜನವಾಡ) ಬರುತ್ತಾರೆ. ಅಲ್ಲಿ ಒಬ್ಬರ ಮನೆಯಲ್ಲಿ 
ಇದ್ದುಕೊಂಡು ತಮ್ಮ ಉಳಿದ ಜೀವನವನ್ನು ವೈರಾಗ್ಯ-ಅಧ್ಯಾತ್ಮದಲ್ಲಿ "ಕಳೆಯುತ್ತಾರೆ. “ಅವರು ಇದ್ದ 
ಮನೆಯನ್ನು ಈಗ ಗುರುದ್ದಾರವಾಗಿ ಪರಿವರ್ತಿಸಲಾಗಿದೆ. 


ಹೈದರಾಬಾದ್‌ನಿಂದ ಸುಮಾರು ೧೮೯೦ರ ಸುಮಾರಿಗೆ ಕ್ರಿಶ್ಚಿಯನ್‌ ಮಿಷಿನರಿಗಳು ಹೈದರಾಬಾದ್‌ 
ಕರ್ನಾಟಕದ ಜಿಲ್ಲೆಗಳ ಕಡೆ ಬಂದರು. ಅದು ಇನ್ನೂ ನಿಜಾಮರ ಪ್ರದೇಶ ಆಗಿತ್ತು ಆಗ ಅವರು 
ಮೊದಲು ಉಳಿದುಕೊಂಡಿದ್ದು, ಬೀದರ್‌ನ ಒಬ್ಬ ಮುಸ್ಲಿಂ ವರ್ತಕರ ಮನೆಯಲ್ಲಿ. ಆ ಮಿಷಿನರಿಗಳು 
೧೮೯೨ರಲ್ಲಿ ಇಡೀ ಪ್ರದೇಶದ ಮೊದಲ ಕನ್ನಡ ಶಿಕ್ಷಕ ತರಬೇತಿ ಕೇಂದ್ರ ಶುರು ಮಾಡಿದರು. ಕನ್ನಡ 
ಕಲಿಕೆಗೆ ಅನುಕೂಲ ಆಗಲು ಕೈಬರಹದ ಪಠ್ಯ ಪುಸ್ತಕ ಮಾಡಿದರು. ಇಂದಿಗೂ ಸೇಂಟ್‌ ಜೋಸೆಫ್‌ 
ಶಾಲೆಯ ಹಾಗೂ ಹಬಶಿ ಕೋಟೆಯ ಸೂರ್ಯೋದಯದ ಗುಹಾಂತರ್ಗತ ಚರ್ಚಿನ ವಾರ್ಷಿಕೋತ್ಸವ 
ಆರಂಭ ಆಗುವುದು ಆ ವರ್ತಕರ ಮನೆಯ ಅಂಗಳದಿಂದ. 


ಹುಟ್ಟಿನಿಂದ ಮುಸ್ಲಿಂನಾಗಿ ಕೊನೆಗೆ ಹರಿದಾಸನಾಗಿ ಮಾರ್ಪಟ್ಟ ಗೋನವಾರದ ಬಾಡೆಸಾಬನ 
ನಾಡು ಇದು. ಮಂತ್ರಾಲಯ ಮಠಕ್ಕೆ ಅನುದಾನ ನೀಡಿದ, ರಾಘವೇಂದ್ರ ಸ್ವಾಮಿಗಳ ಪಾಂಡಿತ್ಯವನ್ನು 
ಮೆಚ್ಚಿ ಅವರೊಂದಿಗೆ ಅನ್ಯೋನ್ಯ ಸಂಬಂಧ ಬೆಳೆಸಿದ, ಆದೋನಿ ನವಾಬರ ನಾಡು. ಇಲ್ಲಿನ ಇಂಡೋ 
ಸಾರಸೇನಿಕ ವಾಸ್ತುಶಿಲ್ಪ ಶೈಲಿ ತನ್ನ ಗಾಢ ಛಾಯೆಯನ್ನು ಎಲ್ಲ ಕಡೆ ಬೀರಿದೆ. ಮಂತ್ರಾಲಯವೂ 
ಸೇರಿದಂತೆ ಇಲ್ಲಿನ ಅನೇಕ ಮುಸ್ಲಿಮೇತರ ಸಂತರ ಬೃ೦ದಾವನ, ಸಮಾಧಿ, ಸ್ಮಾರಕ, ಆಲಯ, ಮನೆ, 
ಇತ್ಯಾದಿಗಳಲ್ಲಿ ಈ ವಾಸ್ತುಶಿಲ್ಪದ ಪ್ರಭಾವ ಕಾಣಬಹುದು. 


ಎಲ್ಲಾ ರೀತಿಯ ತತ್ವ-ಆದರ್ಶ-ಸಿದ್ಧಾಂತಗಳನ್ನು ಅರಿತುಕೊಂಡು ತಮ್ಮ ಭಕ್ತರಿಗೆ ಅವೆಲ್ಲದರ 
ರಸಸ್ವಾದ ಉಣಿಸಿದ ಸಕಲ ಮತಾಚಾರ್ಯ ಮಾಣಿಕಪ್ರಭು ಮಹಾರಾಜರು ಹುಮಾನಬಾದ್‌ನಲ್ಲಿ ತೆರೆದ 
ಬಾಗಿಲ ಆಶ್ರಮ ಕಟ್ಟಿದ್ದಾರೆ. ಪ್ರತಿವರ್ಷ ದತ್ತಜಯಂತಿಯನ್ನು ಎಷ್ಟು ವಿಜೃಂಭಣೆಯಿಂದ 
ಅಚ್ಚರಿಸುತ್ತಾರೋ, ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಸೂಫಿ ಸಂತ ಮೆಹಬೂಬ್‌ ಸುಬಾನಿಯ ಗ್ಯಾರಾಹವಿಯನ್ನು 
ಆಚರಿಸುತ್ತಾರೆ. ಮಾಣಿಕನಗರದಲ್ಲಿ ಆ ಸೂಫಿ ಸಂತನ ಸ್ಮಾರಕವನ್ನು ಜತನದಿಂದ ರಕ್ಷಿಸಿ ಇಟ್ಟಿದ್ದಾರೆ. 


28 


ಇಳಿ ವಯಸ್ಸಿನಲ್ಲಿ ಕಲಬುರ್ಗಿಗೆ ಬ೦ದು ಇಲ್ಲಿನ ಭಾಷೆಯಲ್ಲಿ ಸಾಹಿತ್ಯ ರಚಿಸಿ, ಸಾಮ್ರಾಟ್‌ನಿಗೂ, 
ಸಮಾನ್ಯರಿಗೂ ದಾರಿ ತೋರಿದ, "ಪ್ರೀತಿಗೂ ಮುಂದೆ ಯಾವುದೇ ಸಿದ್ದಾಂತ ಇಲ್ಲ' ಎಂಬಂತೆ ಬದುಕಿದ 
ಖಾಜಾ ಬಂದೇ ನವಾಜರು ಹೇಳಿದ ಮಾತು ಒಂದನ್ನು ಇಲ್ಲಿ ನೆನಪಿಸುತ್ತೇನೆ. “ಪಾನಿ ಮೇ ನಮಕ 
ಡಾಲ ಔರ ದೇಖ ಉಸೆ. ಪಾನಿ ಮೇ ನಮಕ ಘುಲ ಜಾಯೆಗಾ ತೋ ನಮಕ ಕಹೆ ಕಿಸೆ?” (ನೀರಿನಲ್ಲಿ 
ಉಪ್ಪು ಹಾಕು. ನೀರಿನಲ್ಲಿ ಕರಗಿದ ಮೇಲೆ ಉಪ್ಪು ಅಂತ ಕರೆಯುವುದು ಯಾವುದನ್ನು). ತಿಂಥಣಿ 
ಮೌನೇಶ್ವರನ ಆಲಯದಲ್ಲಿ ದಿನ ಬೆಳಿಗ್ಗೆ ಮೊಳಗುವ "ಏಕ ಲಾಖ ಯಸ್ಸಿ ಹಜಾರ ಪಾಂಚೊ ಪೀರ್‌ 
ಪೈಗ೦ಬರ.. ಎಂದು ಆರಂಭವಾಗುವ ಶ್ಲೋಕ ಮೌನೇಶ್ವರನ ಸ್ವರೂಪದ ಬಗ್ಗೆ ತಿಳಿಸಿದಷ್ಟೆ, ಅವನ ಭಕ್ತರ 
ಮನಸ್ಸಿನ ಆಳದ ಬಗೆಗೂ ತಿಳಿಸುತ್ತದೆ. 


ಐದು ಶತಮಾನಗಳ ಹಿಂದೆ ಸಮಾನತೆಯ ಸಂದೇಶ ಸಾರುವ ಒಂದು ಲಕ್ಷ ೯೬ ಸಾವಿರ ವಚನ 
ಬರೆದ, “ಬಜಾರದಾಗ ಹಸಿರು ಪಲ್ಲಕ್ಕಿ ಮೆರದ' ಬಸವಣ್ಣ ನೆಲೆಸಿದ ಕೊಡೆಕಲ್‌, ಸಕಲ ಧರ್ಮಿಯರನ್ನು 
ಆಕರ್ಷಿಸುತ್ತದೆ. ಇಂಡೋ ಸಾರಸೇನಿಕ ವಾಸ್ತುಶಿಲ್ಪದ ಮಠದಲ್ಲಿ ಇರುವುದು ಸಾವಳಗಿ ಶಿವಲಿಂಗನ 
ಸನ್ನಿಧಿ. ಬಂದೇನವಾಜರ ಸಹವಾಸ-ಸಾಂಸ್ಕೃತಿಕ ಸ್ನೆಹ ಹೊಂದಿದ್ದ ಶಿವಲಿಂಗೇಶ್ವರರು ಅಧ್ಯಾತ್ಮ 
ಎನ್ನುವುದು ಧರ್ಮದ ಎಲ್ಲೆಗಳನ್ನು ಮೀರಿದ್ದು. ಅದನ್ನು ಕೇವಲ ಪ್ರವಾದಿಗಳು, ಸಂತರು ಮಾತ್ರ 
ಸಾಧಿಸಿದರೆ ಸಾಲದು. ಎಲ್ಲರೂ ಸಾಧಿಸಬೇಕು ಎಂದು ತಿಳಿ ಹೇಳಿದರು. 


ಕಲಬರುಗಿಯ ನಾರಾಯಣಪುರ ಹತ್ತಿರ, ಕೃಷ್ಣಾ ನದಿ ದಂಡೆಯ ಮೇಲೆ ಇರುವ ಛಾಯಾ 
ಭಗವತಿ, ಬೌದ್ಧ ತಾಂತ್ರಿಕ ಪಂಥದ ನೆಲೆ. ಇಡೀ ವಿಶ್ವದಲ್ಲಿಯೇ ವಿಶಿಷ್ಟವಾದ ಸಾಮ್ರಾಟ್‌ ಅಶೋಕ 
ಚಕ್ರವರ್ತಿಯ ಹೆಸರು ಹಾಗೂ ಚಿತ್ರ ಇರುವ ಶಿಲ್ಪ ಸನ್ನತಿಯಲ್ಲಿ ಸಿಕ್ಕಿದೆ. ಇಲ್ಲಿ ಬರೆದಿರುವ “ರಾಯಾ 
ಅಸೋಕ' ಎನ್ನುವ ಒಂದು ಸಾಲು ವಿಶ್ವದ ಮೂಲೆ ಮೂಲೆಯಿಂದ ಸಂಶೋಧಕರನ್ನು ಸೆಳೆಯುತ್ತದೆ. 
ಅದು ಕೇವಲ ಬೌದ್ಧ ಧರ್ಮದ ಬಗ್ಗೆ ಅಲ್ಲ, ಭಾರತದ ಭಾಷಾ ಬೆಳವಣಿಗೆಯ ಬಗ್ಗೆ ಸಹಿತ ನಮ್ಮ ಕಣ್ಣು 
ತೆರೆಸುತ್ತದೆ. ಬೀದರನಲ್ಲಿ ಕಮಠಾಣ, ಗುಲಬರ್ಗಾದ ಮಳಖೇಡ, ಪಟ್ಟಣ, ಹರಸೂರ, ಹೆಬ್ಬಾಳ, ಹುಣಸಿ 
ಹಡಗಿಲಗಳಲ್ಲಿ ಜೈನ ಪರಂಪರೆ ಕಾಣುತ್ತೇವೆ. 


ನಾನು ಮೊದಲೇ ಹೇಳಿದಂತೆ ಇವು ಕೇವಲ ಕೆಲವು ಉದಾಹರಣೆಗಳು ಅಷ್ಟೇ. ಇಂತಹ ಧರೆಗೆ 
ದೊಡ್ಡವರು, ನಮ್ಮೆಲ್ಲರ ಬದುಕನ್ನು ಹಸನು ಮಾಡಿದವರು ಪ್ರತಿ ಹಳ್ಳಿ-ಪಟ್ಟಣ, ಶಹರಗಳಲ್ಲಿ ಇದ್ದಾರೆ. 
ದ್ವೇಷದ ಕೊರೆವ ಚಳಿ ನಮಗೆ ತಾಕದಂತೆ ನಮ್ಮನ್ನು ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡು ತಮ್ಮ 
ದಪ್ಪ ಕಂಬಳಿಯಿಂದ ನಮ್ಮನ್ನು ಮುಚ್ಚಿಕೊಂಡಿದ್ದಾರೆ. ದಾವಾನಿಲದ ಬೇಗೆಯಿಂದ ನಮ್ಮನ್ನು ತಪ್ಪಿಸಿದ್ದಾರೆ. 
ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಎಲ್ಲಾ ರೀತಿಯ ಧಾರ್ಮಿಕ ಪರಂಪರೆಯ ಜನರನ್ನು ನಾವು 
ಕಾಣುತ್ತೇವೆ. ರಾಜ್ಯದ-ದೇಶದ ಇತರ ಕಡೆಗಳಿಗೆ ಹೋಲಿಸಿದರೆ ಇಲ್ಲಿ ಕೋಮುಗಲಭೆಗಳು, ದ್ವೆಷ, 
ಅಸಹಿಷ್ಣುತೆ ಕಂಡು ಬರುವುದು ಕಮ್ಮಿ 


ಇಂತಹ ಜಾಗೃತ ಸ್ಥಾನಗಳಿಗೆ ಭೇಟಿ ನೀಡುವ ಭಕ್ತರು ಕಣ್ಣು ಮುಚ್ಚಿ ಏನನ್ನು ಧ್ಯಾನಿಸುತ್ತಾರೆ? 
ಅವರ ಮನಸ್ಸಿನಲ್ಲಿ ಯಾವ ಮೂರ್ತಿ ಮೂಡುತ್ತದೆ? ಅವರ ಪಾಲಿನ ದೈವಿ ಶಕ್ತಿ ಮೂರ್ತವೋ. 
ಅಮೂರ್ತವೋ? ನಾನು ತಿಳಿದಂತೆ ಇವೆಲ್ಲವೂ ಅಮೂರ್ತ. ಇಂತಹ ತತ್ಪಾನ್ನೇಷಕರು ಪ್ರತಿಪಾದಿಸಿದ 
ವಿಚಾರಗಳು ಯಾವ ಸಾಹಿತ್ಯ, ಸಂಗೀತ, ಕಲ ವಸ್ತು ಶಿಲ್ಪ. ಸಾಂಸ್ಕೃತಿಕ-ಸಾಮಾಜಿಕ-ಧಾರ್ಮಿಕ 
ಆಚರಣೆಗಳ ಮೇಲೆ ಪ್ರಭಾವ ಬೀರಿದವೋ, ಅವು ಅಮೂರ್ತ ಪರಂಪರೆಯ ಭಾಗಗಳ ಆಗಿವೆ. ಇವನ್ನು 
ಜತನದಿಂದ ಕಾಪಾಡಿಕೊಂಡು ಇರಬೇಕಾದ ಜವಾಬುದಾರಿ ನಮ್ಮೆಲ್ಲರ ಮೇಲೆ ಇದೆ. 


ಇವತ್ತು ಅತಿ ಮಹತ್ವದ ಕಾರ್ಯಕ್ರಮ ವೊಂದನ್ನು ನೀವು ಆಯೋಜಿಸಿದ್ದೀರಿ, ನಿಮಗೆ ಎಲ್ಲರಿಗೂ 
ಧನ್ಯವಾದ. “ದುರಿತ ಕಾಲದಲ್ಲಿಯೂ ಹಾಡು-ಹಸೆ ಇರುತ್ತದೆಯೋ? ಅವಶ್ಯವಾಗಿ ಇರುತ್ತದೆ. ದುರಿತ 
ಕಾಲದಲ್ಲಿ, ದುರಿತ ಕಾಲದೇ ಆದ ಹಾಡು-ಹಸೆ ಇದ್ದೇ ಇರುತ್ತದೆ,” ಅಂತ ನಾಟಕ ಕಾರ ಬರಟೋಲಟ 


29 


ಬ್ರೆಕ್ಟ್‌ ಅಭಿಪ್ರಾಯ ಪಟ್ಟಿದ್ದಾನೆ. ಎಂಥ ದುರಿತ ಕಾಲವೂ ಕೂಡ ಮಾನವ ಸಹಜ ಕಾರುಣ್ಯವನ್ನು 
ಕೊನೆಗಾಣಿಸಲಾರದು, ಎನ್ನುವುದನ್ನು ಅರಿಯಲು ಇಂತಹ ಕಾರ್ಯಕ್ರಮಗಳು ಸಹಾಯ ಮಾಡುತ್ತವೆ. 
ನಾವೆಲ್ಲರೂ "ಅಮೃತ ವಾಹಿನಿಯೊಂದು ಹರಿಯುತಿದೆ ಮಾನವನ ಎದೆಯಿಂದ ಎದೆಗೆ ಸತತ’ ಅನ್ನುವ 
ಗೋಪಾಲ ಕೃಷ್ಣ ಅಡಿಗರ ಕವಿ ವಾಣಿಯ ಅಶಯದಂತೆ ಇರೋಣ. ಜನಮಾನಸದಲ್ಲಿ ಪಟ್ಟಭದ್ರ 
ಹಿತಾಸಕ್ತಿಗಳು ಎಂಥ ಹುಳಿ ಹಿ೦ಡಿದರೂ ಸಹಿತ, ಕೊನೆಗೆ ಗೆಲ್ಲುವುದು ಪ್ರೀತಿ ಎನ್ನುವ ಆಶಾಭಾವನೇ 
ಇಂದ ಬಾಳೋಣ. 

ನನ್ನನ್ನು ನೆನಪಿಸಿಕೊಂಡ ವೀರಶೆಟ್ಟಿ ಗಾರ೦ಪಳ್ಳಿ ಅವರಿಗೆ, ಆಹ್ವಾನ ನೀಡಿದ ಪ್ರೊ. ಇಂದುಮತಿ 
ಪಾಟೀಲ್‌ ಅವರಿಗೆ, ಸಂಸ್ಥೆಯ ಮುಖ್ಯಸ್ಥರಿಗೆ, ಈ ವಿಷಯದ ಬಗ್ಗೆ ಮಾರ್ಗದರ್ಶನ ನೀಡಿದ ಮಿತ್ರರೂ, 
ಬಹುಶ್ರುತ ಆಸಕ್ತರೂ ಆದ ದೇವು ಪತ್ತಾರ ಅವರಿಗೆ, ಪ್ರೊ. ರೇಹಮತ ತರೀಕೆರೆ ಅವರಿಗೆ, ಸೂಫಿ 
ಸಾಹಿತಿ ರಿಯಾಜ ಅಹ್ಮದ್‌ ಬೊಡೆ ಅವರಿಗೆ, ಪ್ರೊ. ಶಿವಗಂಗಾ ರುಮ್ಮಾ ಅವರಿಗೆ ಧನ್ಯವಾದಗಳು. 
ಆಯೋಜಕರಿಗೆ, ವಿದ್ಯಾರ್ಥಿಗಳಿಗೆ, ಇಂದು ಮಾತನಾಡಲಿರುವ ಇತರರಿಗೆ ಅಭಿನಂದನೆಗಳು. 


ಎಲ್ಲರಿಗೂ ನಮಸ್ಕಾರಗಳು, 
ಧನ್ಯವಾದ. 


ಕ 
ಳ್ಳಿ 


30 


ಕಲ್ಯಾಣ ಕರ್ನಾಟಕದ ಶಾಕ್ತ ಪರಂಪರೆ : ಹುಣ್ಣಿಮೆಗಳು. 
-ಡಾ. ಶಿವಗಂಗಾ ರುಮ್ಮಾ, 
ಪ್ರಾಧ್ಯಾಪಕರು, ಕನ್ನಡ ವಿಭಾಗ, 
ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಡಗಂಚಿ, ಕಲಬುರ್ಗಿ. 


ತಂತ್ರ, ಕೌಲ, ವಾಮ, ಶಾಕ್ತ, ಸಾಂಖ್ಯ, ಶೈವ, ಮಹಾಶೈವ, ಅನುಶೈವ, ಅವಾಂತರ ಶೈವ, 
ಅಂತ್ಯಶೈವ, ಮಾರ್ಗಶೈವ, ಕಾಶ್ಮೀರ ಶೈವ, ದ್ರಾವಿಡ ಶೈವ, ಸಾಮಾನ್ಯ ಶೈವ, ಮಿಶ್ರ ಶೈವ, ಕಾಪಾಲಿಕ, 
ಕಾರುಣೀಕ ಸಿದ್ಧಾಂತ, ಭೈರವ, ಸೋಮಸಿದ್ಧಾಂತ, ಲಾಕುಳ, ಪಾಶುಪತ, ಕಾಳಾಮುಖ, ನಾಥ, ಸಿದ್ಧ. 
ಕಣ್ಣಥ, ಮುಂತಾದ ಶೈವದ ಶಾಖೆಗಳ ಅಧ್ಯಯನ ಮತ್ತು ತಿಳುವಳಿಕೆ ಇಂದಿನ ಬಹುಮುಖ್ಯ 
ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿ ಭೂತವನ್ನು ವೈಭವೀಕರಿಸಲೂ ಅಲ್ಲ, ತಿರಸ್ಕರಿಸಲೂ ಅಲ್ಲ. 
ಹಿಂದಿನ ಬೆಳಕಿಂಡಿಯ ಮುಖಾಂತರ ಇಂದಿನ ಬದುಕನ್ನು ನೇರ್ಪಡಿಸಿಕೊಳ್ಳುವ ಅದರ ಬೆಳಕಿನಲ್ಲಿ 
ನಮ್ಮಕಾಲದ ತಿಳುವಳಿಕೆಯನ್ನು ವಿಸ್ತರಿಸಿಕೊಳ್ಳುವುದರ ಮೂಲಕ ಇಂದಿನ ಬದುಕಿಗೆ ಬೇಕಾಗುವ 
ಸ್ವಂತಿಕೆಯನ್ನು ಪಡೆಯುವುದು ಪ್ರಸ್ತುತ ಸಂದರ್ಭದ ಆದ್ಯತೆಯಾಗಿದೆ. 


ಶಾಕ್ತವೆ೦ದರೇನು ಎಂಬುದು ಬಹುಚರ್ಚಿತವಾದ ವಿಷಯವಾಗಿದೆ. ಈ ಮೇಲೆ ಉಲ್ಲೇಖಿಸಿದ 
ಶೈವ ಭೇದಗಳಲ್ಲಿ ಇಂದು ಅನುಯಾಯಿಗಳಲ್ಲಿಯೂ ಓದುಗರಲ್ಲಿಯೂ, ವಿದ್ವಾಂಸರಲ್ಲಿಯೂ 
ಗೊಂದಲಗಳಿರುವುದು ಸಹಜ. ಏಕೆಂದರೆ ಆಚರಣೆಯ ವಿಧಾನಗಳಲ್ಲಿ ತುಂಬಿರುವ ಕೊಡುಕೊಳ್ಳುವಿಕೆ, 
ಸಹಬಾಳ್ವೆ, ಸಂಘರ್ಷ, ಮೇಲಾಟ ಮುಂತಾದವುಗಳಿಂದ ಈ ಎಲ್ಲ ಪಂಥಗಳು ಮೇಲ್ನೋಟಕ್ಕೆ 
ಗಲಿಬಿಲಿಗೊಳ್ಳುವಂತೆ ಮಾಡುತ್ತವೆ. ಜನಮಾನಸದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರುವ ಸಂಗತಿಗಳು 
ಯಾವುದರ ಮೂಲ ಯಾವುದು ಎನ್ನುವುದನ್ನು ನಿರ್ಣಯಿಸುವಲ್ಲಿ ದಿಕ್ಕು ತಪ್ಪಿಸುತ್ತವೆ. ಚಾರಿತ್ರಿಕವಾಗಿ 
ಹಾಗೆ ಯಾವುದೂ ಕೇವಲ ಶುದ್ಧವಾಗಿ ಉಳಿಯಲು ಸಾಧ್ಯವಿಲ್ಲ. ಆದರೆ ಅವುಗಳ ಚಾರಿತ್ರಿಕ 
ಬೆಳವಣಿಗೆಯ ಅರಿವನ್ನು ವಿಸ್ತರಿಸಿಕೊಳ್ಳುವ ಮುಖಾಂತರ ಭವಿಷ್ಯದ ಬದುಕಿನ ಬಗ್ಗೆ ಸರಿಯಾದ 
ನಿಲುವನ್ನು ಪಡೆಯುವುದು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಸದಾ ಪ್ರಭುತ್ವದ (ಕೇವಲ ಆಳುವವರಲ್ಲ, 
ಆಳುವವರ ಜೊತಿಗಿರುವ ತತ್ವಜ್ಞಾನವನ್ನು ಒಳಗಿಂದೊಳಗೆ ಪ್ರತಿಪಾದಿಸುವವರು ನಿಜವಾದ ಪ್ರಭುತ್ವವನ್ನು 
ಪಡೆದಿರುತ್ತಾರೆ) ಜೊತೆಗಿದ್ದು ಜನವಿರೋಧಿಯಾದ ಜೀವವಿರೋಧಿಯಾದ ಅಂಶಗಳನ್ನು ತತ್ವಜ್ಞಾನದ 
ಹೆಸರಿನಲ್ಲಿ ಪ್ರಚಾರ ಮಾಡುತ್ತಾ ಸಮಾಜಕ್ಕೆ ದಿಕ್ಕುತಪ್ಪಿಸುವವರು ಮುಖ್ಯವಾಹಿನಿಯಲ್ಲಿ ಸೇರಿಹೋದ 
ಧರ್ಮಗಳನ್ನೆ ಮತ್ತೆ ಮತ್ತೆ ” ಹೇಳಿದುದರಿಂದಾಗಿ. ಜನರೇ ಹುಟ್ಟಿಸಿದ 'ಕಾಲುಡಾರಿಗಳು ಹೈವೆಯಲ್ಲಿ 
ಮುಚ್ಚಿ ಹೋನಿವೆ. 


ಹೀಗಾಗಿ ಮಹಿಳೆಯರು, ಅಸ್ಪಶ್ಯರು, ಶೂದ್ರರು, ಬುಡಕಟ್ಟು ಸಮುದಾಯಗಳು ಇಡೀ ಜಗತ್ತಿನಲ್ಲಿ 
ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ಇಂದಿನ ಸ೦ದರ್ಭದಲ್ಲಿಶಾಕ್ತ, ತಂತ್ರ ಇವುಗಳ ತಿಳಿವು ನಮಗೆ 
ಮುಖ್ಯವಾಗುತ್ತದೆ. “ಶಕ್ತಿಯ ಆರಾಧನೆಯನ್ನು ಬೋಧಿಸುವ ತತ್ವ ತಂತ್ರವಾದರೆ, ತಂತ್ರದ ಆ 
ನಿರ್ದೇಶನದ "ಪ್ರಕಾರ ಶಕ್ತಿಯನ್ನು ಆರಾಧಿಸುವ ವ್ಯಕ್ತಿ” ಸಾಧಕನು ಶಾಕ್ತ 'ಶಾಕ್ತನ ದೈವತ ಶಕ್ತಿ. ಅವನ ಶಾಸ್ತ್ರ 
ತಂತ್ರ, ಅವನ ದೈವತ, ಆ ಬಜ ಪ ಪುನಸ್ಕಾರಾದಿ ವಿಷಯಗಳ ಜೊತ್ತವೇ ಶಾಕ್ತ ಮತವ 
ತಿರುಳು. ಶಾಕ್ತಕ್ಕೆ "ತಂತ್ರವೇ ಶಾಸ್ತ್ರವಾಗಿರುವುದರಿ೦ದತಂತ್ರದ ಜೂ ನಾವು ಶಾಕ್ತ ದೈವತ್ವದ ಕಲ್ಪನೆ, 
ಚಾರ ಮತ ರಾಶಿಗ ತಿರುಳೆನ್ನು ಅರಿಯಲು ಸಾಧ್ಯ” ಹೀಗಾಗಿ ಶಾಕವೆಂದು ಕಾನ 
ಆಚರಣೆಗಳೆಲ್ಲ ತಂತ್ರವನ್ನೊ ಅವಲಂಬಿಸಿರುತ್ತವೆ. ಯಾಕೆಂದರೆ ಮೂಲದಲ್ಲಿ ತಂತ್ರದಿಂದಲೇ ಶಾಕ್ತ 
ಹುಟ್ಟಿರುವುದರಿಂದ ಶಾಕ್ಷದ ಬೇರುಗಳು ತಂತ್ರದಲ್ಲಿಯೇ ಇವೆ. ಇಂದು ನಮ್ಮೆದುರಿಗಿರುವ ಅತ್ಯಂತ 
ಕ್ಷೀಣವಾಗಿರುವ ಎಳೆಗಳಿಂದ ಇದರ ಹುಡುಕಾಟವನ್ನು ಮಾಡಬಹುದಾಗಿದೆ. 


31 


ಹುಣ್ಣಿಮೆ ಮತ್ತು ಅಮಾವಾಸ್ಕೆಗಳು ಪ್ರಾಚೀನ ತಂತ್ರ ಮತ್ತು ಶಾಕ್ಷದ ಬಹುದೊಡ್ಡ ಸಂಶೋಧನಾ 
ಆಕರಗಳಾಗಿವೆ. ಭಾರತದ ಮೂಲೆಮೂಲೆಯಲ್ಲಿ ಹುಣ್ಣಿಮೆಗಳಂದು ನಡೆಯುವ ಆಚರಣೆಗಳು ಇಂದಿಗೂ 
ಪ್ರಾಚೀನ ಸಾಂಸ್ಕೃತಿಕ ಲೋಕವನ್ನು ಒಡಲೊಳಗಿಟ್ಟುಕೊಂಡಿವೆ. ಇವುಗಳಲ್ಲದೆ ನಾಗಪೂಜೆ. ಮಣ್ಣಿನ 
ಪೂಜೆ, ಹುತ್ತಿನ ಪೂಜೆ, ಹಿರೋಡ್ಯಾನ ಆರಾಧನೆ, ಗಂಗಮ್ಮನ ಪೂಜೆನೀರು.ಕೆರೆ, ಹೊಂಡ, ನದಿ, ಬಾವಿ, 
ಈಗ ಬೋರವೆಲ್‌, ಜಗಲಿ ಮೇಲೆ ಇಂದಿನ ದಿನಗಳಲ್ಲಿಯೂ ಕಡ್ಡಾಯವಾಗಿ ತುಂಬಿಡುವ ಮಿಳ್ಳಿ* 
ಉಡಿಯಕ್ಕಿ ತುಂಬುವದು, ಒಳ್ಳುಕಲ್ಲಿಡುವುದು, ಹಾಲಗಂಬದ ಸ್ಥಾಪನೆ, ಹಾಲಗುಗ್ಗುಳ ತರುವುದು, 
ಐರಾಣಿ ತರುವುದು, ಅರಿಶಿಣ ಹಚ್ಚುವುದು, ಸುರಗಿ ಸುತ್ತುವುದು, ತೋಳ ನಿಲ್ಲಿಸುವುದು, ಕಂಕಣ 
ಕಟ್ಟುವುದು, ಅಕ್ಷತೆ ಹಾಕುವುದು, ಭಾಸಿ೦ಗ ಕಟ್ಟುವುದು, ಸೇಸೆ ಬರೆಯುವುದು, ಎಡಕ್ಕುಂತಕಿಯನ್ನು 
ಮೊದಲಿಗೆ ಸಂಪ್ರೀತಗೊಳಿಸುವುದು, ಮದುಮಕ್ಕಳಿಗೆ ಕವಡಿ ಆಡಿಸುವುದು, ಮದುಮಕ್ಕಳಿಗೆ ಭೂಮದೂಟ 
ಮಾಡಿಸುವುದು, ಕೊಯಿಲ್‌ ಮುರಿಯುವುದು, ಸೆಟಗೆವುನ ಪೂಜೆ, ಘಟ ಕೂಡಿಸುವುದು, ಧಾರ 
ಕಟ್ಟಿಕೊಳ್ಳುವುದು, ಸತ್ತಾಗ ಹೂಳುವುದು, ಮದುವೆಯಾಗದೆ ಸತ್ತರೆ ಎಕ್ಕಿಗಿಡಕ್ಕೆ ಬಾಸಿಂಗ ಕಟ್ಟುವುದು, 
ಸತ್ತವರನ್ನು ಜಗಲಿಮೇಲೇ ಕೂಡಿಸಿಕೊಳ್ಳುವುದು, ಎಳ್ಳಚಿಗಳಿಯನ್ನು ವಿಶೇಷ ಸಂದರ್ಭಗಳಲ್ಲಿ 
ಕೊಡುವುದು, ಕಾಲ್ಲೂಳೀ ತೆಗೆಯುವುದು, ದೃಷ್ಟಿ ತೆಗೆಯುವುದು, ಮೂರು ದಾರಿಗಳಲ್ಲಿ ಇಳಿಸಿ 
ಭೀಟುವುದು”. ಗಂಡು ಮತ್ತು ಹೆಣ್ಣು ಮಕ್ಕಳಿಬ್ಬರಿಗೂ ಕಿವಿ ಊರಿಸುವುದು, ಉಡದಾರ ಕಟ್ಟುವುದು, 
ಹುಡುಗಿ ಮೈನೆರೆದಾಗ ಎಬ್ಬಿಸುವವರೆಗೂ ಜೊತೆಯಲ್ಲಿ ಕಡ್ಡಾಯವಾಗಿ ಕಟ್ಟಿಗೆಯ ಗೊಂಬೆಯನ್ನು ಜೊತೆಗೆ 
ಇಟ್ಟುಕೊಳ್ಳಲು ಹೇಳುವುದು, ಕೃಷಿಗೆ ಸಂಬಂಧಿಸಿದಂತೆ ಆಚರಿಸುವ ಅಳ್‌ ಮಳ್‌, ಕೂರಿಗಿ ಪೂಜಿ, 
ಭಣಮಿ ಹಬ್ಬ, ಚರಗ ಚಲ್ಲುವುದು, ಆಷಾಢ ಮಾಸದಲ್ಲಿ ಹೆಣ್ಣು ಗಂಡು ಕೂಡದೆ ಒಂದು ದಿನವಾದರೂ 
ಪಾಲಿಸುವುದು, ಹೀಗೆ ಅಸಂಖ್ಯಾತ ಸಂಗತಿಗಳು ಶಾಕ್ಷವನ್ನು ವಿವರಿಸುವ ಆಕರಗಳಾಗಿ ನಮ್ಮ ಸುತ್ತಲೂ 
ಕಿಕ್ಕಿರಿದಿವೆ, ಹೆಣ್ಣು, ಭೂಮಿ, ಹುತ್ತ, ಗಿಡ ಯೋನಿರೂಪದ ನೈಸರ್ಗಿಕ ತಾಣಗಳು, ಕುಂಭ, ಘಟ, ನೀರು 
ಇವೆಲ್ಲವೂ ಫಲವಂತಿಕೆಯ ಸಂಕೇತಗಳಾಗಿ ಇಂದಿಗೂ ಪೂಜೆಗೊಳ್ಳುತ್ತಿವೆ. ಇವುಗಳಿಂದಲೇ ಮುಂದೆ 
ಭಾರತೀಯ ದರ್ಶನಗಳು ತಮ್ಮ ದೇಹವಾದಕ್ಕೆ ಪೂರಕವಾದ ತಾತ್ವಿಕತೆಯನ್ನು ಪಡೆದವೆಂಬುದು 
ಬಹುಮುಖ್ಯವಾದ ಸಂಗತಿಯಾಗಿದೆ. 


ಇವುಗಳಲ್ಲದೆ ಶಾಕ್ತ ಮೂಲದ ಪರಂಪರೆಯನ್ನು ಇನ್ನೂ ಕಾಪಾಡಿಕೊಂಡು ಬಂದಿರುವ 
ಚಾಳಕಾಪುರ, ಉಮ್ಮಾಪುರ, ಭಗದುರಿ, ಜಗತ್‌, ಮೈಲಾರ, ಕರಕನಳ್ಳಿ, ಉಡಬಾಳ, ಆಳಂದ, ಚಿ೦ಚೂರು, 
ಛಾಯಾಭಗವತಿ, ಘತ್ತರಗಿ, ಸನ್ನತಿ, ನಾಗಾವಿ, ಹುಲಿಗಿ, ಬಳಗಾನೂರು, ಹಲಸಿ, ಕಾಳಗಿ, ಸೇಡಂ, 
ಅರೋಲಿ, ಅಲ್ಲೂರ, ಘಾಟ ಹಿಪ್ಪರಗಿ ಇನ್ನೂ ನಮ್ಮ ಅರಿವಿಗೆ ಬಾರದ ಹಾಗು ಪುರುಷದೈವಗಳ 
ದರ್ಬಾರಿನಲ್ಲಿ ಕಳೆದುಹೋದ ಎಷ್ಟೋ ಶಾಕ್ತ ಪರಂಪರೆಯ ಹೆಜ್ಜೆ ಗುರುತುಗಳನ್ನು ನಾವು 
ಶೋಧಿಸಬೇಕಾಗಿದೆ. 


ಶಾಕ್ತ ಮತ್ತು ತಾಂತ್ರಿಕ ಪರಂಪರೆಗಳ ಬಗ್ಗೆ ಕರ್ನಾಟಕ ಮತ್ತು ಕನ್ನಡವನ್ನು ಅನುಲಕ್ಷಿಸಿ ತುಂಬಾ 
ಸಂಶೋಧನಾ ಜವಾಬ್ದಾರಿಗಳಿವೆ. ಕಲ್ಯಾಣ ಕರ್ನಾಟಕದಲ್ಲಿ ಇಂದಿಗೂ ನಮ್ಮಾಚರಣೆಗಳ ಭಾಗವಾಗಿ 
ಉಳಿದಿರುವ ಕೆಲವು ಸಂಗತಿಗಳನ್ನು ಇಲ್ಲಿ ವಿಶ್ಲೇಷಿಸಲು ಪ್ರಯತ್ನಿಸಿದ್ದೇನೆ. ಸ್ಥಳಾಭಾವದ 
ಕಾರಣದಿ೦ದಈಲೇಖನದಲ್ಲಿ ಕೇವಲ ಹುಣ್ಣಿಮೆಗಳನ್ನು ಮಾತ್ರ ದೃಷ್ಟಿಯಲ್ಲಿಸಿರಿಕೊಂಡು ವ್ಯಾಖಾನಿಸಲು 
ಪ್ರಯತ್ನಿಸಲಾಗಿದೆ. 


ಎಲ್ಲ ಹುಣ್ಣಿಮೆಗಳು ಚಂದ್ರನನ್ನೊ ನೇರವಾಗಿ ಆರಾಧನೆಯ ಮೂಲವೆಂದು ಪರಿಗಣಿಸುತ್ತವೆ. 
ಹಾಗೂ ಇವೆಲ್ಲವೂ ತಳವರ್ಗದ ಜನರ ಬದುಕಿನೊಂದಿಗೆ ಹೆಚ್ಚಾಗಿ ನಂಟು ಹೊಂದಿರುವುದನ್ನು 
ನೋಡುತ್ತೇವೆ. ಇಂದು ಇವರನ್ನು ಹಿಂದುಳಿದವರೂ, ಬಡವರೂ ಎಂದು ತೀರ್ಮಾನಿಸಲಾಗಿದೆ. ಆದರೆ 
ತಳವರ್ಗದವರೇ ಈ ತಾಂತ್ರಿಕ ಪಂಥಗಳ ಒಡೆಯರೂ ಹೌದು, ಅನುಯಾಯಿಗಳೂ ಹೌದು. ಏಕೆಂದರೆ 
ಅವರೇ ಈ ಪಂಥಗಳ ಜನಕರಾಗಿದ್ದಾರೆ. ಅದರಲ್ಲೂ ತಳವರ್ಗದ ಸ್ತ್ರೀಯರೇ ಆಗಿದ್ದಾರೆ. ಇಂದು 


32 


ಅವರೆಲ್ಲ ಬಡವಾಗಿರುವುದರಿಂದ ಮತ್ತು ಅಧಿಕಾರ ಹಾಗೂ ಸಂಪತ್ತಿನ ಕೇಂದ್ರಗಳಿಂದ 
ದೂರವಾಗಿರುವುದರಿಂದ ಈ ಚಾರಿತ್ರಿಕ ಬದಲಾವಣೆಯಾಗಿದೆ ಎಂಬುದು ತುಂಬಾ ಮುಖ್ಯವಾಗಿ 
ಗಮನಿಸಬೇಕಾದ ವಿಚಾರವಾಗಿದೆ. 


ಪ್ರಾಚೀನ ಕಾಲದಲ್ಲಿ ಫಲವಂತಿಕೆಯನ್ನು ದಯಪಾಲಿಸುವವಳು ಹೆಣ್ಣು ಎ೦ಬುದನ್ನು ಎಲ್ಲರೂ ತಿಳಿದಿದ್ದರು. 
ಆ ಕಾಲದಲ್ಲಿ ಸಂಪತ್ತು ಎಂದರೆ ಹ ಸಂಗಹಣೆಮತ್ತು ಆಹಾರ 'ಉತ್ಪಾದನೆಯೇ ಆಗಿತ್ತು ಚಿನ್ನ, ಬೆಳ್ಳಿ 
ನಾಣ್ಯ, ಬ್ಯಾಂಕ, ಕ್ರಿಷ್ಟೋ ಕರೆನ್ಸಿ, ಮುಂತಾದವುಗಳು "ಗೊತ್ತಿರದ ಕಾಲದಲ್ಲಿ ಎಲ್ಲ ರೀತಿಯ 
ಉತ್ಪಾದನೆಗೆ ಮನುಷ್ಯರ. ಶ್ರಮವೇ ಮುಖ್ಯ ಪಾತ್ರ ವಹಿಸುತಿತ್ತು. ಹೀಗಾಗಿ ಅಂತಹ ಸಂಪತ್ತನ್ನು 
ಉತ್ಪಾದಿಸುವ ಮನುಷ್ಯರನ್ನು ಹುಟ್ಟಿಸುವವಳು ಹೆಣ್ಣಾಗಿದ್ದಳು. ಹೀಗಾಗಿ ಹೆಚ್ಚು ಮಕ್ಕಳನ್ನು ಹೆತ್ತು 
ಕೊಡುವವಳು ಸಾಮಾಜಿಕವಾಗಿ ಗೌರವಿಸಲ್ಪಡುತ್ತಿದ್ದಳು. ಸಿಂಧೂ ನದಿಯ ನಾಗರಿಕತೆಯಲ್ಲಿ ಸಿಕ್ಕಿರುವ 
ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡಿರುವ “ಮಹಿಳೆಯ ಚಿತ್ರ ಹಾಗು ಸ್ತನಗಳುಳ್ಳ ಚಿತ್ರಗಳು ಇದನ್ನೆ 
ಹೇಳುತ್ತವೆ೦ದು ಗುರುತಿಸಲಾಗಿದೆ”. 


ಎಲ್ಲ ಹುಣ್ಣಿಮೆಗಳಲ್ಲಿ ಚಂದ್ರನೇ ಮೂಲ ದೈವವಾಗಿರುವುದರಿಂದ ಚಂದನ ಪೂಜೆ ಎಲ್ಲ 
ಹುಣ್ಣಿಮೆಗಳಲ್ಲಿ ಸಾಮಾನ್ಯವಾಗಿರುತ್ತದೆ. ನಮ್ಮ ವರ್ಷಗಳು ಆರಂಭವಾಗುವುದೇ ಚಾಂದ್ರಮಾನ 
ಯುಗಾದಿಯಿಂದ. ಅಷ್ಟೇ ಅಲ್ಲ ನಮ್ಮವಾರಗಳು ಕೂಡ ಚಂದನ ಹೆಸರಿನಿಂದಲೇ ಆರಂಭವಾಗುತ್ತವೆ . 
ಸೋಮವಾರವು ಚಂದನ ವಾರವೇ ಆಗಿದೆ. ಅದರ ಜೊತೆಗೆ ತಾಂತ್ರಿಕ-ಶಾಕ್ವ ಪಂಥಗಳ 
ಅನುಯಾಯಿಗಳಲ್ಲಿ ಹೆಚ್ಚಿನ ಜನರೂ ಕೃಷಿಕರೇ ಆಗಿರುವುದರಿಂದ ಹಿಂದಿನ ಕಾಲದಲ್ಲಿ ಕೃಷಿಕೆಲಸ ಗಳಿಗೆ 
ಸೋಮವಾರದಂದು ವಾರದ ರಜೆಯಿರುತ್ತಿತ್ತು. ಇದು ನಮ್ಮ ಪೂರ್ವಜರು ಚಂದ್ರನಿಗೆ ನೀಡಿರುವ 
ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. 


ಚಂದ್ರನು ಪ್ರಾಚೀನರಿಗೆ ಗಂಡಸಾಗಿದ್ದನು. ಆದಿಮ ಕಾಲದಲ್ಲಿ ಗಂಡಿನಿಂದ ಮಕ್ಕಳಾಗುತ್ತವೆಂದು 
ಗೊತ್ತಿರದ ಸಂದರ್ಭದಲ್ಲಿ ಚಂದನಿಂದಲೇ ಮಕ್ಕಳಾಗುತ್ತವೆ ಎಂದು ನಂಬಲಾಗಿತ್ತು" ೫1೪0 "ಕಲ್ಯಾಣ 
ಕರ್ನಾಟಕದ ಭಾಗದಲ್ಲಿ ಚಂದಮಾಮ fy “ಕರೆಯುವುದರ ಹಿಂದೆ ಇದೇ ಭಾವನೆಯ 
ಪಳೆಯುಳಿಕೆಯನ್ನು ಕಾಣಬಹುದು. ಪೂರ್ಣಚಂದಿರ ಮತ್ತು ಮುಟ್ಟು ಎರಡೂ ತಿಂಗಳಿಗೊಮ್ಮೆ 
ಆಗುವುದರಿಂದ ಚಂದ್ರನಿಂದಲೇ ಮಕ್ಕಳಾಗುತ್ತವೆ ಎಂದು ಮಹಿಳೆಯ ಗರ್ಭಧಾರಣೆಗೂ ಚಂದ್ರನಿಗೂ 
ಸಮೀಕರಿಸಲಾಗಿತ್ತು.ಅವನು ಕೊಡುವ ಬೆಳ್ಳಿಂಗಳಿನಿಂದಲೇ ಸಸ್ಯಸಮೃದ್ಧಿ, ಅದರಿಂದಲೇ ರಸ, ಆ ರಸವೇ 
ಜೀವದಾಯಿನಿಯಾದ ಸೋಮರಸ ಎಂಬ ನಂಬಿಕೆ ಅವರದಾಗಿತ್ತು.ಚಂದನೇ ರಾತ್ರಿಯ ವೇಳೆಯಲ್ಲಿ 
ಹಾವಾಗಿ ಬಂದು ಕೂಡುತ್ತಾನೆ ಎಂಬ ನಂಬಿಕೆಯ ಕುರುಹಾಗಿಯೇ ಸಾರ್ವತ್ರಿಕವಾಗಿ ಭಾರತದ ತುಂಬೆಲ್ಲ 
ನಾಗಪೂಜೆಯ ಕುರುಹುಗಳನ್ನು ಕಾಣುತ್ತೇವೆ. 


ದವನದ ಹುಣ್ಣಿಮೆ: ದವನದ ಹುಣ್ಣಿಮೆಯು ಏಪ್ರಿಲ್‌ ಮೇ ತಿಂಗಳಲ್ಲಿ ಬರುತ್ತದೆ. ದಾವಂದ 
ಹುಣ್ಣಿಮೆಯನ್ನು ಈಗ ಹೆಚ್ಚಿನ ಮೇಲ್ಜಾತಿಯವರು ತುಂಬಾ ಗಂಭಿರವಾಗಿ ತೆಗೆದುಕೊಳ್ಳುವುದಿಲ್ಲ. ಅವರು 
ಇದನ್ನು ಚೈತ್ರ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಆದರೆ ತಳವರ್ಗದವರಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ 
ಇಂದಿಗೂ ಇದು ಜೀವಂತವಾಗಿದೆ. ಯುಗಾದಿ ಅಮಾವಾಸ್ಯೆಯ ನಂತರ ಬರುವ ಹುಣ್ಣಿಮೆಗೆ ಅವರು 
“ಚ೦ದ್ರನ್ನುಣ್ಣಿ' ಎಂದೇ ಕರೆಯುತ್ತಾರೆ. ಚಂದ್ರೋದಯ ಆದಮೇಲೆಯೇ ಚಂದ್ರನನ್ನು ನೋಡಿ ಅವನಿಗೆ 
ಪೂಜೆ ಮಾಡಿ ನೈವೇದ್ಯ ತೋರಿದ ಮೇಲೇಯೇ ಉಣ್ಣುತ್ತಾರೆ. ಆ ನೈವೇದ್ಯಕ್ಕೆ ಗೋಧಿ ಹಿಟ್ಟನ ಲ್ಲಿ 
ಮೂರುಮೂಲೆಯ ಗೋಧಿ ಕಡಬುಗಳನ್ನು ಮಾಡಿ ಉಗಿಯ ಮೇಲೇ ಬೇಯಿಸಿ, ಅದರ ಜೊತೆಗೆ 
ಸಪ್ಪನಬ್ಯಾಳಿ ಮಾಡಿ ಉಪವಾಸ ಬಿಡುತ್ತಾರೆ. 


ಆಗೇದ ಹುಣ್ಣಿಮೆ: ಇದನ್ನು ಮರಾಠಿಗರು ಆಹೇವ ಹುಣ್ಣಿಮೆ ಎಂದೂ ಕರೆಯುತ್ತಾರೆ. ಕಲ್ಯಾಣ 
ಕರ್ನಾಟಕದಲ್ಲಿ ಹಿಂದೆ ಇದನ್ನು ಮುತ್ತೈದಿ ಹುಣ್ಣಿ ಎಂದು ಕರೆಯುತ್ತಿದ್ದರು. ಮೇಲ್ವರ್ಗದವರು ಇದನ್ನು 


33 


ಅರ್ಧನಾರೀಶ್ವರ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಈಗೀಗ ಇದನ್ನು ಬುದ್ಧಪೂರ್ಣಿಮಾ ಎಂದು 
ಕರೆಯುತ್ತಿದ್ದಾರೆ (ಸಿದ್ಧಾರ್ಥನ ತಾಯಿ ಮಹಾಮಾಯಾ ಕೂಡ ಹುಣ್ಣಿಮೆಯಂದೇ ವರ ಪಡೆದ 
ಕತೆಯನ್ನು ಇಲ್ಲಿ ಗಮನಿಸಬಹುದು). ಮೂಲ ಮಾತೃಪ್ರಧಾನ ರೂಢಿಯಿಂದ ಹೇಗೆ ಚಾರಿತ್ರಿಕವಾಗಿ 
ಬದಲಾಗುತ್ತಾ ಬಂದಿದೆಯೆಂಬುದು ಈ ಹೆಸರುಗಳಿಂದ ತಿಳಿಯಬಹುದಾಗಿದೆ. ನಾಗರಿಕತೆಯ 
ಆರಂಭದಲ್ಲಿ ಅಸಿತ್ವದಲ್ಲಿಲ್ಲದ ವಿವಾಹ ಸಂಸ್ಥೆಯ ಬಗ್ಗೆಯೂ ಈ ಹುಣ್ಣಿಮೆಯ ಹೆಸರಿನ ಚಲನೆ 
ಹೇಳುತ್ತದೆ. ಏಕೆಂದರೆ ರಂಡಿ ಹುಣ್ಣಿಮೆಯ ಸಂದರ್ಭದಲ್ಲಿ ಭೂಮಿತಾಯಿ ತನ್ನ ಎಲ್ಲ ಫಸಲನ್ನು ಕೊಟ್ಟು 
ನಿರಾಳವಾದಾಗ ಅವಳು ಗ೦ಡನನ್ನು ಕಳೆದುಕೊಳ್ಳುತ್ತಾಳೆ. ಅದರ ನಂತರ ನಾಲ್ಕು ತಿಂಗಳಿಗೆ ಅವಳು ಪುನ 
ಮುತೈೆದೆಯಾಗುತ್ತಾಳೆ ಎಂದು ನಂಬಲಾಗಿದೆ. ಇದಕ್ಕೆ ಎಲ್ಲಮ್ಮನ ಕತೆಯನ್ನೂ ಜೋಡಿಸಲಾಗಿದೆ. 
ಎಲ್ಲಮ್ಮನ ಜೀವಂತ ಪಳೆಯುಳಿಕೆಯ ರೂಪದಲ್ಲಿರುವ ಜೋಗತಿಯರ ಬಳೆಗಳನ್ನು ಮುತ್ತೆ ಬದಿಯ 
ಸಂಕೇತವಾಗಿ ಈಹುಣ್ಣಿಮೆಯಂದು ಧರಿಸಲಾಗುತ್ತದೆ." 


ಕಾರ ಹುಣ್ಣಿಮೆ: ಕಾರ್‌ ಹುಣ್ಣಿಮೆ ಪದವೇ ಹೇಳುವಂತೆ ಕಾರ್ಮೋಡ ತುಂಬಿದ ಆಕಾಶ, ಮಳೆ.ಬಿತ್ತನೆಗೆ 
ಪೂರಕವಾದ ವಾತಾವರಣವಿರುತ್ತದೆ. ಮುಂಗಾರು ಬಿತ್ತನೆಯ ಈ ಕಾಲದಲ್ಲಿ ಈ ಹುಣ್ಣಿಮೆಯು ರೈತರ 
ಬದುಕಿನ ಮುನ್ಸೂಚಿಯಾಗಿರುತ್ತದೆ. ಭೂಮಿಯ ಫಲವಂತಿಕೆಯ ಕಾರಣಕ್ಕಾಗಿ ಎಲ್ಲ ಮಹಿಳೆಯರು 
ಕಾರ್ಹುಣ್ಣಿಮೆಯ ಹಿಂದಿನ ದಿನ ಪೂರ್ತಿ ಉಪವಾಸವಿರುತ್ತಾರೆ. ಈ ದಿನವನ್ನು ಹೊನ್ನುಗ್ಗಿ ಎಂದು 
ಕರೆಯುತ್ತಾರೆ. ರಾತ್ರಿ ಚಂದ್ರ ಬಂದಮೇಲೆ ಅವನಿಗೆ ಜ್ವಾಳದ ಕಿಚಡಿ, ಕುಸುಬಿಹಾಲಿನಿಂದ ಮಾಡಿದ 
ಹುಗ್ಗಿಯನ್ನು ತೋರಿ ನ೦ತರ ಉಣ್ಣುತ್ತಾರೆ. ಚ೦ದ್ರನು ಹೆಣ್ಣುಮಕ್ಕಳಿಗೆ ಸಂತಾನ ಫಲವನ್ನು ಕೊಟ್ಟರೆ, 
ಭೂಮಿತಾಯಿಗೆ ಬೆಳೆಯ ಫಸಲನ್ನು ಕೊಡುತ್ತಾನೆ ಎಂಬ ನಂಬಿಕೆ "ಇಲ್ಲಿ ಕೆಲಸ ಮಾಡುತ್ತದೆ. ಮರುದಿನ 
ಹುಣ್ಣಿಮೆಯಂದು ಮನೆ ಎಲ್ಲ ದನಗಳ (ಧನದ ಮೂಲ ದನಗಳೇ ಆಗಿದ್ದವು) ಮೈತೊಳೆದು ಪೂಜೆ 
ಮಾಡಿ ಇಡೀ ಊರಲ್ಲಿ ಮೆರೆಸಿಕೊಂಡು ಬರುವ ಸಂಭ್ರಮವು ಮುಂದಿನ ಫಸಲನ್ನು ಪಡೆಯಲು 
ನಡೆಸುವ ತಂತ್ರದ ಭಾಗವಾಗಿಯೇ ಬರುತ್ತದೆ. ಜೊತೆಗೆ ಕೂರಿಗಿ, ಕುಂಟಿ, ಪಲಗ, ಚಡ್ಡಿ, ತಾಳ, ನೇಗಿಲು, 
ರುಮ್ಮಾ ಮಿಣಿ, ಚಬಕಾ, ಭಂಡಿ, ನೊಗ, ಜತಗಿ, ಎಡಿದಿಂಡು, ಎಡಿಪಲಗ, ಖುರಪಿ, ಕುಡಗೋಲು, 
ಕೊಡಲಿ, ಇತ್ಯಾದಿ ಕೃಷಿ ಉಪಕರಣಗಳಿಗೂ ಪೂಜೆ ಸಲ್ಲುತ್ತದೆ. ಹುಣ್ಣಿಮೆಯ ಮರುದಿನ ಕರಿಯ ನಿಮಿತ್ತ 
ಸೀತ್ಲಿ ಘಾರಗಿ ಕಡ್ಡಾಯವಾಗಿ ಮಾಡಲಾಗುತ್ತದೆ. ರುತುಮಾನದ ಜೊತೆಗೆ ಸರಿಯಾದ ಆಹಾರ ಕ್ರಮವೂ 
ವೈಜ್ಞಾನಿಕವಾಗಿ ಇಲ್ಲಿ ಪಾಲಿಸಲ್ಪಡುತ್ತಿತ್ತು. 


ಕೊಟಗ್ದುಣ್ಣಿ: ಕೊಟಗ್ದುಣ್ಣಿಯನ್ನು ಇಂದು ದನಗಳನ್ನು ಕಟ್ಟುವ ಕೊಟ್ಟಿಗೆಯೆಂದೇ ಭಾವಿಸಲಾಗಿದೆ. ಅದರೆ 
ಆದಿಮ ಕಾಲದಲ್ಲಿ ಕೋಟವೈ ಅಥವಾ ಕೊರವೈ ಎಂದು ಪೂಜಿಸಿಕೊಳ್ಳುತ್ತಿದ್ದ ಇವಳು ದ್ರಾವಿಡರ 
ಮತೃಸಮಾಜದ "ಹಿರಿಯ ನಾಯಕಿಯಾಗಿದ್ದಾಳೆ. ತಮಿಳು ವಾಗ್ಮಯದಲ್ಲಿ "ವಳ ಉಲ್ಲೇಖ ಇದೆ. 
ಭಾಂಡ ಢೇರೆಯವರು ಇವಳನ್ನು ಕುರಿತು ಇವಳು ನಗ್ನ ದೇವತೆಯಾಗಿದ್ದಳು ಎಂದು ಹೇಳುತ್ತಾರೆ." 
ದಕ್ಷಿಣ ಭಾರತದ ಮಾತೃದೇವತೆಯಾದ ಇವಳನ್ನು ಅನಂತರದಲ್ಲಿ ಶಿವನ ಹೆಂಡತಿ ಪಾರ್ವತಿಯಲ್ಲಿ 
ಲೀನಗೊಳಿಸಲಾಯಿತು. ಈ ನಗ್ನ ಚಳಿ ಮೊಂದೆ ಲಜ್ಞಾಗೌರಿಯ ಮುಖಾಂತರ 
ಅಮೂರ್ತದಿಂದ ಮೂರ್ತದೆಡೆಗೆ ಹೊರಳಿತು. ಗುಪ್ತರನ್ನು ಒಳಗೊಂಡಂತೆ ಅವರ ನಂತರದ 
ಕಾಲಘಟ್ಟದಲ್ಲಿ ಇಂತಹ ತಾಯಿ ಮೂಲದ ಪಂಥಗಳನ್ನು ಪ್ರಭುತ್ವಗಳು ಮೂಲೆಗೆ ತಳ್ಳಿದವು. ಇಂತಹ 
ಗುಪ್ತ ಪಂಥಗಳನ್ನು ತುಚ್ಛೇಕರಿಸಲಾಯಿತು. ಇನ್ನೊಂದು 'ರೀತಿಯಲ್ಲಿ ಹೇಳುವುದಾದರೆ ಸಮಕಾಲೀನತೆಗೆ 
ತೆರೆದುಕೊಳ್ಳದ ಈ ತಾಂತ್ರಿಕ- ಶಾಕ್ತ ಪಂಥಗಳು “ನಿಧಾನವಾಗಿ ತಮ್ಮ ಅಸ್ಪಿತ್ತವನ್ನು ಕಳೆದುಕೊಂಡವು. 
ವಚನಕಾರ್ತಿಸೂಳೆ ಸಂಕವ್ವೆ ಇದೇ ಪಂಥಕ್ಕೆ ಸೇರಿದವಳಾಗಿದ್ದಳು. ಸರಿನಾ” ಕಾರಣವಾಗಿ ನಗ್ನ 
ಸ್ತ್ರೀಯನ್ನು ಪೂಜಿಸುವ ಪ್ರಾಚೀನರ ಸಣ್ಣ ಎಳೆಯಾಗಿ ಕೊಟಗ್ದುಣ್ಣಿ ಹಾಗೂ ಕೊಟಗಿ ಸಸಿಗಳು 
ಪದಗ. ನಮ್ಮ ನಡುವೆ ಚಾಲ್ತಿಯಲ್ಲಿವೆ. ಕೊಟಗ್ಯಾಳ ಎಂಬ "ಊರು ಕೂಡ ಬೀದರನಲ್ಲಿರುವುದು 

ವಿಶೇಷ. 


34 


ನೂಲು ಹುಣ್ಣಿಮೆ: ಮಾನವ ಸಮಾಜಗಳು ಶಿಲಾಯುಗದ ಹಂತದಿ೦ದ ನಿಧಾನವಾಗಿ ನಾಗರಿಕತೆಯ 
ಹೆಜೆಯನ್ನುಇಡುತ್ತಾ ಹೋದವು ಅದರಲ್ಲಿ ಬಟ್ಟೆಯ ನೇಯ್ಗೆ ಕೋಡ ಒಂದು. ಫಸಲು ಬೆಳೆ ಇತ್ಯಾದಿಗಳ 
ನಿಕಟ ಸಂಪರ್ಕದಲ್ಲಿ ಮಹಿಳೆಯು ನಿಧಾನವಾಗಿ ಹತ್ತಿ ಬೆಳೆಯ ಜೊತೆಗೆ ನೂಲುವುದನ್ನೂ 
ಕಂಡುಹಿಡಿದಳು.” ಅದರ ಆದಿಮ ನೆನಪಿಗಾಗಿ ನೂಲು ಹುಣ್ಣಿಮೆ ಆರಂಭಗೊಂಡಿತು, ಆದರೆ ಇಂದು 
ಅವಳೇ ಅಬಲೆ ಎಂದು ಅವಳಿಗೆ ರಕ್ಷಣೆ ಕೊಡುವ ಅವಮಾನಕರ ರೀತಿಯಲ್ಲಿ ಇದನ್ನು 
ಆಚರಿಸಲಾಗುತ್ತಿದೆ. ಅದನ್ನಿಂದು ರಾಖಿ ಹುಣ್ಣಿಮೆ ಎಂದು ಕರೆಯುತ್ತಿದ್ದಾರೆ. ಮಾನವ ಜನಾಂಗಕ್ಕೇ ಬಟ್ಟೆ 
ಉಡಿಸಿದವಳಿಗೆ ನಡುಬೀದಿಯಲ್ಲಿ ಹುಟ್ಟುಡುಗೆಯಲ್ಲಿ ನಿಲ್ಲಿಸಲಾಗುತ್ತಿದೆ. 


ಜೊಕ್ಕಾನ ಹುಣ್ಣಿ: ಕನ್ನಡ ಸಾಹಿತ್ಯ ಹಾಗು ಜನಪದ ಸಾಹಿತ್ಯದಲ್ಲಿ ಜೋಕುಮಾರನ ಕುರಿತು ಬಹಳಷ್ಟು 
ಕೃತಿಗಳು ಬ೦ದಿವೆ. ಬೀದರ್‌ ಜಿಲ್ಲೆಯಲ್ಲಿ ಅಳ್‌ ಮಳ್‌ ಎಂದು ಆಚರಿಸುವ ವಿಶೇಷ ಆಚರಣೆ ಇವನ 
ದುರಂತ ಸಾವಿನ ಶೋಕಾಚರಣೆಯೇ ಆಗಿದೆ. ಆದರೆ ವಿದ್ವತ್‌ ಲೋಕದ ಕಣ್ಣಿಗೆ ಇದು ಕಂಡಿಲ್ಲ ಇದು 
ದಾಖಲಾಗಬೇಕಾಗಿದೆ. ಜೇಷ್ಠಾದೇವಿಯ (ಸೆಟವಿ) ಪುತ್ರನಾದ ಇವನನ್ನು ತಲಸಮುದಾಯಗಳು ಇನ್ನೂ 
ಪೂಜಿಸುತ್ತವೆ. ಫಲವಂತಿಕೆಯ ಪ್ರತೀಕನಾದ ಇವನ ಅಂಗಕ್ಕೆ ಮೆತ್ತಿದ ಬೆಣ್ಣೆಯನ್ನು ಎಲ್ಲ ಜಾತಿ 
ಜನಾಂಗದವರೂ ತಮ ಮಕ್ಕಳಿಗೆ ತಿನಿಸುತ್ತಾರೆ. ಆದರಿಂದು ಇದು. ಅನಂತನ ಹುಣ್ಣಿಮೆ ಎಂದು 


ವೈದಿಕೀಕರಣಗೊಂಡಿದೆ. 5 


ಸೀಗೀ ಹುಣ್ಣಿ: ಈ ಹುಣ್ಣಿಮೆಯನ್ನು ಬೀದರ ಜಿಲ್ಲೆಯಲ್ಲಿ ಮಾತ್ರ ವಿಶಿಷ್ಟ ರೀತಿಯಲ್ಲಿ ಆಚರಿಸಲ್ಪಡುತ್ತದೆ. 
ಚಂದನ ಆರಾಧನೆಯನ್ನ( ಮುಖ್ಯವಾಗಿಟ್ಟುಕೊಂಡು ಆಚರಿಸುವ ಈ ಹುಣ್ಣಿಮೆಯಲ್ಲಿ ಇಂದಿಗೂ 
ಮಹಿಳಯರೇ ಕೇಂದಸ್ಥಾನದಲ್ಲಿದ್ದಾರೆ. ಅವರ ಅಸ್ತಿತ್ವ ಪ್ರಾಮುಖ್ಯತೆಯ ಭಾಗವಾಗಿಯೇ ಇದು 
ಆಚರಿಸಲ್ಪಡುತ್ತದೆ. ಹುಣ್ಣುಮೆಗೆ ಏಳು ದಿನಗಳಿರುವಾಗ ಆರಂಬವಾಗುವ ಸೀಗೀ ಪೂಜೆ ಸೀಗೀ 
ಹುಣ್ಣಿಮೆಯ ದಿನದಂದು ಮುಗಿಯುತ್ತದೆ. ಮನೆಯ ಹೊರಗಿನ ಗೋಡೆಯ ಮೇಲೆ ಆಕಳ ಸೆಗಣಿಯಿಂದ 
ಮೊದಲ ದಿನ ಚುಕ್ಕಿ ಚ೦ದ್ರಾಮನನ್ನು ಇಳಿಸುತ್ತಿದ್ದರು. ಈಗೀಗ ಸೂರ್ಯ ಚಂದ್ರರನ್ನು ಇಳಿಸುತ್ತಾರೆ. ಇಲ್ಲಿ 
ಸೂರ್ಯನು ನಂತರದಲ್ಲಿ ಸೇರಿಕೊಂಡಿದ್ದಾನೆ. ನಂತರ ಮರುದಿನ ಹೆ೦ಡಿಯನ್ನು ದುಂಡಗಾಗಿ ಬಡಿದು 
ಅದರಲ್ಲಿ ಬೆರಳಿನಿಂದ ತೂತು ಮಾಡಿ ಅದನ್ನು ಪೂಜಿಸುತ್ತಾರೆ. ಸ್ತ್ರೀ ಜನನಾಂಗದ ಸಂಕೇತವಾಗಿ ಇದನ್ನು 
ಪೂಜಿಸುತ್ತಾರೆ. ಗಂಗಿ ಗೌರಿಯರ ಚಿತ್ರಗಳನ್ನು ಮೂರನೆಯ ದಿನಪೂಜಿಸುತ್ತಾರೆ. ನಂತರದಲ್ಲಿ 
ಬಾಳೆತೋಟ, ಇತ್ಯಾದಿ ಬೆಳೆಗಳ ಚಿತ್ರವನ್ನು ಹೀಗೆ ಬಳು ದಿನಗಳ ಕಾಲ ಪೂಜಿಸಿ ಸೀಗೀ ಹಾಡುಗಳನ್ನು 
ಹಾಡಿ ನೈವೇದ್ಯ ತೋರಿ ಸರಿರಾತ್ರಿಯ ನ೦ತರ ಅವರವರ ಮನೆಗಳಿಗೆ ತೆರಳುತ್ತಾರೆ. ಹುಣ್ಣಿಮೆಯ ದಿನ 
ಉಪವಾಸವಿದ್ದು ರಾತ್ರಿ ಚಂದ್ರನನ್ನು ನೋಡಿದ ನಂತರ ಅವನನ್ನು ಪೂಜಿಸಿ ಉಪವಾಸವನ್ನು ಬಿಡುತ್ತಾರೆ. 
ಸೀಗೆವ್ವ ಶಿವನ ಎರಡನೆಯ ಹೆಂಡತಿ ಅಥವಾ ಸಣ್ಣಕ್ಕಿ ಎಂದು ನಂಬುತ್ತಾರೆ. 


ಗೌರಿ ಹುಣ್ಣಿ: ಗೌರಿ ಶಿವನ ಮೊದಲ ಹೆಂಡತಿ ಎಂದು ನಂಬುತ್ತಾರೆ, ಚಂದ್ರಗುತ್ತಿಯ ಬೆತ್ತಲೆ ಸೇವೆಯ 
ಜಾತ್ರೆಯೂ ಈ ಹುಣ್ಣಿಮೆಯಂದೇ ನಡೆಯುತ್ತದೆ. ಗೌರಿ ಕುಳ್ಳಿಗಳ ಪೂಜೆ ಪ್ರತಿಯೊಂದು ಹೆಣ್ಣುಮಗುವಿನ 
ಗರ್ಭದ ಸಂಕೇತವಾಗಿ ಇದೆ. ಅದನ್ನು ಯಾವಾಗಲೂ ಖಾಲಿ ಇಡಬಾರದು ಎ೦ದು ನಂಬುತ್ತಾರೆ. 
ಹುಣ್ಣಿಮೆಯ ಮುಂಚಿನ ಏಳು ದಿನಗಳ್ಳ ಕಾಲ ಜಗಲಿ, ಅಡಕಿಲ, ಬೀಸುವಕಲ್ಲು ಒಳಕಲ್ಲು, ಬಾಗಿಲು, 
ಯಾವುದಾದರೂ ನದಿಯ ಸಮೀಪ ಅಥವಾ ಭಾವಿದಂಡೆಮೇಲೆ ಇಟ್ಟು ಪೂಜಿಸುತ್ತಾರೆ. ಇಂತಹ 
ಸ್ಥಳಗಳಿಗೆ ಹೋಗುವಾಗ ಮಾತನಾಡುವುದಿಲ್ಲ ಏಕಾಗಚಿತ್ತದಿಂದ ಈ ಕೆಲಸವನ್ನು ಮಾಡಬೇಕಿರುವುದು 
ಹಾಗು ತಾಂತ್ರಿಕ ಪಂಥದ ನಿಯಮಗಳು ಇದರ ಹಿನ್ನೆಲೆಯಾಗಿರುತ್ತದೆ. ಹೀಗೆ ಹೋದಾಗ ಕೂಡಿಸುವ 
ಕುಂಯ್ಯ ಹಾಗು ಅವನ ಹೆಂಡತಿಯರನ್ನು ಮಣ್ಣಿನಿಂದ ಮಾಡಿ ಅವನು ಸತ್ತನೆಂದು ಅಳುತ್ತಾರೆ. ಹೀಗೆ 
ಅಳುವಾಗ ಲೈಂಗಿಕ ಪದಪ್ರೋಯೋಗ ಪುಖಾನುಪುಂಖವಾಗಿ ತರುತ್ತಾರೆ. ಗೌರಿಯ ಶಿವನ ಜೀವನವನ್ನು 
ಕುರಿತ ಹಾಡುಗಳನ್ನೂ ವಾಪಸ್ಸು ಬರುವಾಗ ಹಾಡುತ್ತಾರೆ. ಇವೆಲ್ಲವೂ ಆದಿಮ ಕಾಲದ ಶಾಕ್ತದ 
ಎಳೆಗಳಾಗಿ ನಮ್ಮ ಆಚರಣೆಯಲ್ಲಿ ಇಂದಿಗೂ ಇವೆ. 


35 


ರಂಡಿ ಹುಣ್ಣಿಮೆ: ಕನ್ನಡ ಜನಪದರಲ್ಲಿ ರಂಡಿ ಪದಕ್ಕೆ ಎರಡು ಅರ್ಥಗಳಿವೆ. ಒಂದು ವಿಧವೆ ಎಂದಾದರೆ 
ಇಟ್ಟುಕೊಂಡವಳು ಅಥವಾ ವೇಶೈ ಎಂದು. ವಿವಾಹ ಸಂಸ್ಥೆಯ ಪೂರ್ವದ ಕಾಲಘಟ್ಟದ ಹೆಣ್ಣನ್ನು 
ಪೂಜಿಸುವ ಸಂಕೇತ ಇದಾಗಿದೆ. ಸದ್ಯ ಎಲ್ಲಮ್ಮನ ಸಂಪ್ರದಾಯದವರು ಇದನ್ನು ಸಾಂಪ್ರದಾಯಿಕವಾಗಿ 
ಇನ್ನೂ ಆಚರಿಸುತ್ತಾರೆ. ಇದನ್ನು ಭಂಡಾರ ಹುಣ್ಣೀಮೆ ಎಂದು ನಂತರದಲ್ಲಿ ಪುರುಷ ವೀರ್ಯದ 
ಸಂಕೇತವಾಗಿ ಕರೆಯಲಾಗಿದೆ. ತಾಯಾಳಿಕೆಯಿಂದ ಸಮಾಜವು ತಂದೆಯಾಳಿಕೆಗೆ ಹೊರಳುವಾಗಿನ 
ಸಂದರ್ಭದಲ್ಲಿ ಈ ಹುಣ್ಣಿಮೆಯ ಹೆಸರು ಬದಲಿಯಾಗಿದೆ.  ಈನ್ನೂ ಮುಂದುವರೆದು 


ವೈದಿಕೀಕರಣಗೊಂಡು ಈಗ ಈ ಹುಣ್ಣಿಮೆಗೆ ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯುತ್ತಿದ್ದಾರೆ. 


ಕಾದಪ್‌ ಹುಣ್ಣಿ: ಬೀದರನಲ್ಲಿ ಇದನ್ನು ಜನಪದರು ಕಾದಪ್‌ ಹುಣ್ಣಿ ಎಂದೇ ಕರೆಯುತ್ತಾರೆ. ಕಾದಪ್‌ 
ಪದವು ಕಂದರ್ಪನಿಂದ ಬಾಯ್ಕಾತಿನಲ್ಲಿ ಕಾದಪ್‌ ಆಗಿದೆ. ಮನ್ಮಥನು ಬೇಟೆಯಾಡಲು ಹೋಗುತ್ತಾನೆ 
ಎ೦ದು ನಂಬಿದ್ದಾರೆ. ಮಾವು, ಬೇವು ಮುಂತಾದ ಇಡೀ ನಿಸರ್ಗವು ಚಿಗುರನ್ನು ನೀಡುವ ಕಾಲ ಇದು. 
ಇದನ್ನೆ. ಈಗ ಬನದ ಹುಣ್ಣಿಮೆ ಎಂದು ಸಂಸ್ಕೃತೀಕರಿಸಲಾಗಿದೆ. ಬೀದರನಲ್ಲಿ ಕಾದಪನು 
ಲಡಾಯಿಯಾಡಲು ಹೋಗಿದ್ದಾನೆ ಎನ್ನುತ್ತಾರೆ. ಸಮಸ್ತ ಸಸ್ಕರಾಶಿಗೆ ಚಿಗುರನ್ನು ತರುವ ಚಂದನನ್ನು 
ಕುರಿತು ಈ ಆಚರಣೆ ನಡೆಯುತ್ತದೆ. 


ತೆನಿಕಟ್‌ ಹುಣ್ಣಿ: ಇದನ್ನು ಈಗ ಭಾರತ್‌ ಹುಣ್ಣಿಮೆ ಎಂದು ಬದಲಾಯಿಸಲಾಗಿದೆ... ಜೋಳ, ಗೋಧಿ, 
ಅಗಸಿ, ಕುಸುಬಿ ಇತ್ಯಾದಿ ತೆನೆಗಳು ಕಾಳು ತುಂಬಿರುತ್ತವೆ, ರಾಶಿಯಾಗಿರುವುದಿಲ್ಲ. ಹುಣ್ಣಿಮೆಯ ಹಿಂದಿನ 
ದಿನ ಅಂಗಳದಲ್ಲಿ ಚಂದ್ರಬಂದಮೇಲೆ ಅವುಗಳನ್ನಿಟ್ಟು ಪೂಜಿಸಿ, ಎಲ್ಲ ತೆನೆಗಳನ್ನು ಮನೆಯ ಬಾಗಿಲಿನ 
ತೋರಣಕ್ಕೆ ಕಟ್ಟಿ ಚಂದ್ರನಿಗೆ ಪೂಜಿಸಿ, ಗ೦ಗಾಳವನ್ನು ಬಾರಿಸುತ್ತ ಹೊರಗಿನ ದೇವ್ರು ಒಳಗೆ ಹೋಗ್ಲಿ 
ಒಳಗಿನ ದೇವ್ರು ಹೊರಗ ಹೋಗ್ಲಿ ಎಂದು ಜಗಲಿಯ ದೇವರುಗಳನ್ನೆಲ್ಲ ಹೊರತರುತ್ತಾರೆ. ಇಷ್ಟೇ ಅಲ್ಲ 
ಅವರವರ ಪ್ರೇಮಿಗಳ ಕುರಿತು ನಕರಿ (ಚೇಸ್ಟೆ) ಕೂಡ ಮಾಡುತ್ತಾರೆ. ನಮ್ಮ ಪ್ರಾಚೀನ ಹಿರಿಯರು ಅಪ್ಪಟ 
ಭೌತವಾದಿಗಳಾಗಿದ್ದರು ಎನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೇ ಅಷ್ಟೆ. ಕಲಬುರಗಿ ಭಾಗದಲ್ಲಿ 
ಇದನ್ನು ಮುದ್ದೆ ಹುಣ್ಣಿ ಎಂದೂ ಕರೆಯುತ್ತಾರೆ. ಸಕಲ ಹೊಸ ಧಾನ್ಯಗಳ ಸಹಿತ ಚಂದ್ರ ಮನೆಯೊಳಗೆ 
ಬರುತ್ತಾನೆ, ಹಾಗೆಯೇ ಕಾದಲು ಹೋದ ಕಂದರ್ಪನೂ ಮನೆಯೊಳಗೆ ಬರುತ್ತಾನೆ ಎಂದು ಮಹಿಳೆಯರು 
ನಾಚುವ ಸಂಗತಿ ಇಂದಿಗೂ ಉಳಿದುಬಂದಿರುವುದು ಭೂಮಿ-ಬೆಳೆ, ಹೆಣ್ಣು-ಸ೦ತಾನೋತ್ಪತ್ತಿ ಇವುಗಳ 
ಸಮೀಕರಣವನ್ನು ತಿಳಿಸುತ್ತದೆ. 


ಹೋಳಿ ಹುಣ್ಣಿ: ಇದನ್ನು ಗಂಡಸರ ಹಬ್ಬ ಎಂದು ಕರೆಯುತ್ತಾರೆ. ಆದರೆ ಜನಪದರಲ್ಲಿ ಇದು 
ಹೆಣ್ಣುಮಕ್ಕಳ ಹಬ್ಬವೇ ಆಗಿದೆ. ಈ ದಿನದಂದು ನಡೆಯುವ ಅಶ್ಲೀಲ ಬೈಗುಳ ಹಾಗು ಒಕಳಿ ಆಟಗಳು 
ಆದಿಮ ಸಮಾಜದಲ್ಲಿದ್ದ ಗಂಡು ಹೆಣ್ಣಿನ ನಡುವಿನ ಮುಕ್ತ ಸಂಬಂಧವನ್ನೇ ಪ್ರತಿಧಿಸುತ್ತವೆ. ಇದಕ್ಕಿಂತಲೂ 
ಮಿಗಿಲಾಗಿಕಲಬರಗಿಯ ಭಾಗದಲ್ಲಿ ಅಂಬಾಬಾಯಿಗೆ, ಎಲ್ಲಮ್ಮನಿಗೆ ಇಂದೇ ಹಡಗಿ ತುಂಬುತ್ತಾರೆ. 
ಯಥಾಪ್ರಕಾರ ರಾತ್ರಿ ಚಂದ್ರೋದಯವಾದ ಮೇಲೆ ಚಂದ್ರನಿಗೆ ಪೂಜೆ ಸಲ್ಲುತ್ತದೆ. ಹೀಗೆ ವಿಶ್ವದಾದ್ಯಂತ 
ಹುಣ್ಣಿಮೆಗೆ ಸಂಬಂಧಪಟ್ಟ ಆಚರಣೆಗಳನ್ನು ಗಮನಿಸಿದರೆ ಬಹುತೇಕ ಆಚರಣೆಗಳು ತಂತ್ರ ಮತ್ತು ಶಾಕ್ತಕ್ಕೇ 
ಹೋಗಿ ನಿಲ್ಲುತ್ತವೆ. ಈಕೆಳಗಿನ ಪಟ್ಟಿಯು ಹುಣ್ಣಿಮೆಗಳ ಚಾರಿತ್ರಿಕ ಚಲನೆಯನ್ನು ಗುರುತಿಸಲು 
ನೆರವಾಗುತ್ತದೆ. 


36 


ಕ್ರಸಂ |ಮಾಸ ತಿಂಗಳು ಹುಣ್ಣಿಮೆ ಹುಣ್ಣಿಮೆ ಅಂದಿನ | ಇಂದಿನ 
ಹಿಂದಿನ ಹೆಸರು | ಹೆಸರು ಪೂಜಾವಿಧಾನ 
೧ ಚೈತ್ರ ಏಪಿಲ್‌/ಮೇ ದವನದ ಚೈತ್ರ 
ಪೂರ್ಣಿಮಾ/ 
ಬುದ್ಧ 
ಪೂರ್ಣಿಮಾ 
ಜ್ರ ವೈಶಾಖ ಮೇ/ಜೂನ್‌ ಆಗೇದ 
೩ ಜೇಷ್ಠ ಜೂನ್‌/ಬುಲೈ ಕಾರ್‌ ಹುಣ್ಣಿ ಕಾರ/ಫಲ/ ವಟಸಾವಿತ್ರೀ ವ್ರತ 
ಭೂಮಿ 
ಹುಣ್ಣಿಮೆ 
೪ ಆಷಾಢ ಜುಲೈ/ಆಗಸ್ಟ್‌ ಕೊಟಬಗ್ಗುಣ್ಣಿ ಕಡ್ಲಿಗಡಬ ಹುಣ್ಣಿ 
೫ ಶ್ರಾವಣ ಆಗಸ್ಟ್‌/ಸೆಪ್ಟೆಂಬರ್‌ ನೂಲು ಹುಣ್ಣಿ ರಾಖಿ ಹುಣ್ಣಿ 
೬ ಭಾದಪದ ಸೆಪ್ಟೆಂಬರ್‌ /ಅಕ್ಟೋಬರ್‌ ಜೋಕ್ಯಾನ ಅನಂತನ 
ಹುಣ್ಣಿ ಹುಣ್ಣಿಮೆ ಉಮಾಮಹೇಶ್ವರ 
ವೃತ 
ಈ ಆಶ್ವೀಜ ಅಕ್ಟೋಬರ್‌/ನವೆಂಬರ್‌ ಸೀಗೀ ಹುಣ್ಣಿ ಸೀಗಿ 
೮ ಕಾರ್ತೀಕ ನವೆಂಬರ್‌/ಡಿಸೆಂಬರ್‌ ಗೌರಿ ಹುಣ್ಣಿ ಗೌರಿ 
೯ ಮಾರ್ಗಶಿರ | ಡಿಸೆಂಬರ್‌/ಜನವರಿ ರಂಡಿ/ಭಂಡಾರ ಹೊಸಿಲ ಹುಣ್ಣಿ 
ಹುಣ್ಣಿ 
ದರ ಪುಷ್ಯ ಜನವರಿಸ್‌ಬವರ ಕಾದಪ್‌ ಹುಣ್ಣ [ಬನದ ಹುಣ್ಣ | ಬನಕರಕರವ್ಮತ 
ದರ್‌ Tಮಾಫ ಫೆಬವರ/ಮಾರ್ಜ್‌ ನಷ್ಟ್‌ ಹಾಣ್ಣಿ ಭಾರತ 
ಪೂರ್ಣಿಮಾ 
ಔಶ ಫಾಲ್ಗುಣ ಮಾರ್ಚ್‌/ಏಪ್ರಿಲ್‌ ಹೋಳಿಹುಣ್ಣಿ ಹೋಳಿ 


ಅಡಿಟಿಪ್ಪಣಿಗಳು: 


ರಿವಿನ್ರಿಣಣಣ ಜಂ ಅಧಿ 


. ಲೋಕಾಯತ ಮತ್ತು ಶಾಕ್ತ; ಬಸವರಾಜ ತೂಲಹಳ್ಳಿ; ಪುಟ-೨೪೧೨. 
. ಕೇರಳದ ನಾಗಾರಾಧನೆ; ಎಸ್‌.ಎ.ಕೃಷ್ಣಯ್ಯ (ಸಂ); ಸುವರ್ಣ ಜಾನಪದ; ಪುಟ-೫೭೯. 
. ನೀರದೀವಿಗೆ; ಕೆ.ವೈ.ನಾರಾಯಣಸ್ವಾಮಿ, ೨೦೦೦. 
ಪುರಾಣ ಮತ್ತು ವಾಸ್ತವ; ಡಿ.ಡಿ.ಕೊಸಾ೦ಬಿ; ಪುಟ-೧೧೮-೧೩೯. 
. ಗ್ರಾಮದೇವತೆಗಳು; ಸಿದ್ದಲಿಂಗಯ್ಯ; ಪುಟ-೨೧. 

The Mothers; Robert Briffault; 0-303, 1931. 
ಲಜ್ಜಾಗೌರಿ; ರಾಮಚಂದ್ರ ಚಿಂ.ಢೇರೆ; ಅನು: ವಿಠಲರಾವ್‌ ಗಾಯಕವಾಡ; ಪುಟ-೧೮೮. 
. ಅದೇ; ಪುಟ-೧೬-೨೦ ಹಾಗು ೨೦೦. 


The Mothers; Robert Briffault; 0-167, 1931. 


ಕನ್ನಡ ಜಾನಪದ ಗೀತಗಳು; ಬಿಎಸ್‌ ಗದ್ದಗಿಮಠ; ಪುಟ-೧೩೬. 
ಲ್ಸ ಜನ, ಜನಪದ, ಜಾನಪದ; ಎಂ.ಚಿದಾನಂದಮೂರ್ತಿ; ಪು-೩೨-೫೪. 
ಸ ಬೆಳೆ-೧; ಎಂ.ಜಿ.ಬಿರಾದಾರ; ಪುಟ-೩೨೨. 


ದರ್ಶನ-ಪಂಥ-ಧರ್ಮಗಳು : ಕಲ್ಯಾಣ ಕರ್ನಾಟಕವನ್ನು ಅನುಲಕ್ಷಿಸಿ. 


-ಡಾ. ಚಂದ್ರಶೇಖರ ಬಿರಾದಾರ, 
ಸಹ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, 
ಶ್ರೀ ಚನ್ನಬಸವೇಶ್ವರ ಪದವಿ ಕಾಲೇಜು, ಭಾಲ್ಕಿ. 


ಕಲ್ಯಾಣ ಕರ್ನಾಟಕ ಪ್ರದೇಶದ ಅಮೂರ್ತ ಪರಂಪರೆ ಕುರಿತು ಅರಿತುಕೊಳ್ಳವುದೆಂದರೆ ಅಖಿಲ 
ಭಾರತೀಯತೆ ಮತ್ತು ಸ್ಥಳೀಯತೆಗಳ ಮುಖಾಮುಖಿ ಅನುಸಂಧಾನ. ಭಾರತದ ಉಪಖಂಡದಲ್ಲೆಲ್ಲ 
ವಿಸ್ತಾರಗೊಂಡ ಸಾಂಸ್ಕೃತಿಕ ಪರಂಪರೆಗೆ, ಸ್ಥಳಿಯತೆ - ಪ್ರಾದೇಶಿಕತೆಯ ಅನೇಕ ಆಯಾಮಗಳಿರುವದನ್ನು 
ಅಲ್ಲಗಳೆಯಲಾಗದು ಕಲ್ಯಾಣ ಕರ್ನಾಟಕ ಪ್ರದೇಶದ ಪರಂಪರೆ ಕೇವಲ ಆ ಪ್ರದೇಶಕ್ಕೆ ಮಾತ್ರ 
ಸೀಮಿತಗೊಳ್ಳದೆ, ತನ್ನ ಹರವನ್ನು ವಿಸ್ತಾರಗೊಳಿಸುವಂಥಹದಾಗಿದೆ. 


೧. ಚಾರಿತ್ರಿಕ ಹಿನ್ನೆಲೆ. 


ಪ್ರಾಚೀನ ಕರ್ನಾಟಕವನ್ನು ಶಾಸನಗಳು "ಕುಂತಳನಾಡು' ಎಂದು ಕರೆದಿವೆ. ಆ ಕು೦ತಳನಾಡಿನಲ್ಲಿ 
ಕಲ್ಯಾಣ ಕರ್ನಾಟಕ ಪ್ರದೇಶ ಒಳಗೊಂಡಿದನ್ನು "ನಾಗೇನಹಳ್ಳಿ ಶಾಸನ' "ಕುಂತಣಿಹ ಕುಂತಳ 
ಸಪ್ತಾರ್ದಲಕ್ಕದ ಪಾಳಿಣವನೊಲು ಗುತ್ತ, ಮೌರಿಯ ಕುಳಸಂಭವ ರಟ್ಟಕೊಟ ಭೂಪಾಳ ಬಳಕಾದಂ 
ಚಾಳುಕ್ಯರೊಳೆಳೆಯಂ ಪೆರ್ಮಾಡಿ ರಾಯನಲಿ ಬಳಿಕಂ, ಕಳಚೂರಿಯರೊಳಾಳ್ವಂ ಭೂತಳಂ' ಈ 
ನಾಡನ್ನಾಳಿದ ರಾಜಮನೆತಗಳ ಪಟ್ಟ ನೀಡಿದೆ.” 


ಪ್ರಾಚೀನ ಜಗತ್ತಿನ ಸಾಮ್ರಾಟನೆನ್ನುವ ಖ್ಯಾತಿಗೆ ಒಳಗಾಗಿರುವ ಮೌರ್ಯ ವಂಶದ ಅಶೋಕನು 
ಮೊದಲಬಾರಿಗೆ ಪ್ರಾಕೃತ ಭಾಷೆಯಲ್ಲಿ ಮತ್ತು ಬ್ರಾಹ್ಮಿಲಿಪಿಯಲ್ಲಿ ತನ್ನ ಚಿ೦ತನಗಳನ್ನು ಶಾಸನಗಳ ಮೂಲಕ 
ದಾಖಲೀಕರಣಗೊಳಿಸಿದ ಪರಿಣಾಮವಾಗಿಯೇ ಕರ್ನಾಟಕದಲ್ಲಿ ದೊರೆತ ಆತನ ೧೪ ಶಾಸನಗಳಲ್ಲಿ ಕ.ಕ. 
ಪ್ರದೇಶದಲ್ಲಿಯೇ ೧೧ ಶಾಸನಗಳಿವೆ. 


ಕಲ್ಯಾಣ ಕರ್ನಾಟಕದ ಹಲವು ಪ್ರದೇಶಗಳನ್ನು ಕ್ರಮವಾಗಿ ಸಗರ, ಅಯ್ಕಣವಾಡಿ, ಮೊಸಳೆಕಲ್ಲು 
ಮಲ್ಲಟ ಪ್ರದೇಶವನ್ನು ಹೈಹಯರು, ಕರಡಿಕಲ್ಲು-ಕೋಗಳಿಗಳನ್ನು ಕದ೦ಬರು, ಅಟ್ಟಳೆನಾಡು, ಸಾಲಗುಂದೆ, 
ಬಲ್ಲಕುಂದೆ, ಕೆಳವಾಡಿ ವಿಭಾಗಗಳನ್ನು ಸಿ೦ದರು ಆಳಿದರು. ಸುರಪುರ, ಗುಡಗುಂಟಿ, ಕನಕಗಿರಿ 
ಇತ್ಯಾದಿಗಳು ಪಾಳೆಯಗಾರರು, ಮೆದಕಿನಾಳ-ಜವಳಗೇರೆಗಳನ್ನು ನಾಡಗೌಡರು, ಅರಕೆರೆ - 
ದೇವದುರ್ಗಗಳನ್ನು ನಾಯಕರು ಆಳಿದರು. 


ಕಲ್ಯಾಣ ಕರ್ನಾಟಕ ಪ್ರದೇಶವನ್ನಾಳಿದ ರಾಜಮನೆತನಗಳ ಆಡಳಿತ ವ್ಯವಸ್ಥೆಯಲ್ಲಿ 
ಮುಂಚೂಣಿಯಲ್ಲಿದ್ದ ಮಹಾಪ್ರಚಂಡ ದಂಡನಾಯಕ ನಾಗವರ್ಮ (ಕ್ರಿಶ. ೯೮೧ರ ಭಾಲ್ಕಿ ಶಾಸನ), 
ಜಯಸಿಂಹನ ಅಧಿಕಾರಿ ಇಂದದಂಡನಾಯಕ (ಭಾತಂಬ್ರಾ) ಪಿರಿಯದಂಡನಾಯಕ ಮಧುವರಸ 
(ನಿಂಬರ್ಗಾ) ಪ್ರಧಾನಿ ಕಾಳಿಮಯ್ಯ (ಧನ್ನೂರು) ಅಲ್ಲದೆ ರೇವಕಬ್ಬೆ ಎಂಬ ಮಹಿಳೆಯು 
ಗಾವುಂಡಿಯಾಗಿದ್ದಳೆಂಬುದನ್ನು ಕೊಪ್ಪಳ (ಕ್ರಿಶ. ೯೯೦ರ ಶಾಸನ). ಸೋಮಲದೇವಿ ಆಳಂದೆಸಾಸಿರ 
ಆಳ್ವಿಕೆ. ಮಾಡಿದನ್ನು ಬಾಳುತಗಿ (ಕ್ರಿಶ. ೧೦೨೯ರ ಶಾಸನ) ಜಾಕಲದೇವಿ ಇಂಗಳಗಿಯ 
ಆಡಳಿತಗಾರಳಾಗಿದ್ದಳೆಂಬುದನ್ನು (ಕ್ರಿಶ. ೧೦೯೫ರ) ಶಾಸನಗಳಿಂದ ಗುರುತಿಸಬಹುದಾಗಿದೆ”. 


೨. ವಿಷಯ ಪ್ರವೇಶ. 


38 


ದರ್ಶನ ಅನಾದಿ ಪ್ರಾಚೀನತೆಯಿಂದಲೂ ಬೇಧಿಸಲಾಗದೇ ಇರುವ ಬ್ರಹ್ಮಾಂಡದ ನಿಗೂಢತೆಯನ್ನು 
ಅನಾವರಣಗೊಳಿಸುವ ಮತ್ತು ಅಂತಿಮ ಸತ್ಯದ, ಶಾಶ್ವತ ಅನ್ವೇಣೆಯ ಅರಿವೆ "ದರ್ಶನ'ಧ 
ಮೂಲವಾಗಿದೆ. ಪ್ರಬುದ್ಧ ಚಿಂತನೆಯ ದೃಷ್ಟಿಕೋನ, ತರ್ಕಬದ್ದತೆ ಮತ್ತು ನಿಷ್ಠತೆಯ 
ವಿವೇಚನಗಳನ್ನೊಳಗೊಂಡ "ದರ್ಶನ'ಗಳು ಅರಿಯುವ ಬಗ್ಗೆ ವ್ಯಾಖ್ಯಾನಿಸುವಂತೆ ಅರಿಯುವ ಕ್ರಮದ 
ಬಗ್ಗೆಯೂ ವ್ಯಾಖ್ಯಾನ ನೀಡುತ್ತದೆ. 


“ದರ್ಶನ' ಎಂದರೆ ನೋಡುವುದು ಅಥವಾ ಮುಂಗಾಣ್ಯೆ ರ್ದಾಶನಿಕತೆಯೆಂದರೆ ಅಂತಿಮವಾಗಿ 
ವ್ಯಕ್ತಿ ಜಗತ್ತು ಸಮಾಜಗಳನ್ನು ಕುರಿತ ಅವರ ದೃಷಿಕೋನವೇ ಆಗಿರುತ್ತದೆ". ತಂತಮ್ಮ ಕಾಲದ 
ವಿದ್ಯಾಮಾನಗಳಿಗೆ ಪ್ರತಿಕ್ರಿಯೆಗಾಗಿ ಚಿಂತನೆ ಮಂಡಿಸಿದ ದಾರ್ಶನಿಕರು ಅವುಗಳನ್ನು ಆಚರಿಸಿಯೂ 
ತೋರಿಸಿದರು. ಹುಟ್ಟುವ ವೈರುಧ್ಯಗಳಿಗೆ ವಿಮರ್ಶೆಯನ್ನು ಮಾಡಿಕೊಂಡರು. 


“ದರ್ಶನ - ಸಾಮಾಜಿಕ ಜೀವನದ, ಸಾಮಾಜಿಕ ವಾಸ್ತವಿಕತೆಯ ಒಂದು ಸೈದ್ಧಾಂತಿಕ ಉತ್ಪನ್ನ. 
ಪರಸ್ಪರ ವಿರೋಧಿ ಹಿತಗಳಿರುವ ಸಮಾಜದಲ್ಲಿ ಮುನ್ನಡೆಗೆ ಪೂರಕವಾಗುವ ಮತ್ತು ಪ್ರಗತಿಗೆ 
ಮುಳುವಾಗುವ ತತ್ವಧಾರೆಗಳ ಪರಿಶೀಲನೆಯೂ ಆಸಕ್ತಿದಾಯಕವಾಗಿದೆ. ಜೈನ ತತ್ವಧಾರೆಯಲ್ಲಿ 
“ಸದ್ವಾದ'ದತ್ತಿನ ನಂಬಿಕೆಯ ಪರಿಕಲ್ಪನೆಯಿದೆ... ಇದು ಬಹು ದೃಷ್ಟಿಕೋನ ಸಂಶ್ಲೇಷಣೆಗೆ 
ಅವಕಾಶವಿಯುವದರಿಂದ, ಇಲ್ಲಿ ಏಕ ಪಾರಮ್ಯದ ದೃಷ್ಟಿಕೋನವಿಲ್ಲ. ಆದುದರಿಂದಲೇ ಅದನ್ನು 
ಅನೇಕತಾವಾದವೆಂದು ಗುರುತಿಸಲಾಗಿದೆ. ಅಮೂರ್ತವಾದ ತಾತ್ವಿಕ ಪರಿಕಲ್ಪನೆಗಳ ರೂಪದಲ್ಲಿದ್ದು 
ತಕ್ಕಮಟ್ಟಗೆ ವ್ಯವಸ್ಥಿತವಾಗಿ ಮಂಡನೆಯಾಗಿರುವ ಚಿಂತನೆಯೇ "ದರ್ಶನ'ವಾಗಿದೆಯೆಂಬುದನ್ನು 
ಮನಗಾಣುತ್ತೇವೆ. 


ಅಸ್ಜಲಿತತ್ವದಲ್ಲಿ, ಅತೀಂದ್ರಿಯತೆಯಲ್ಲಿ, ನಂಬಿಕೆ ಹೊಂದಿದ್ದ ವೇದಾಂತಗಳು ಭಾರತೀಯ 
ಪ್ರಾಚೀನ ದರ್ಶನಗಳಾಗಿದ್ದು, ಅವುಗಳ ಉಪೇಕ್ಷೆ ಸಲ್ಲದೆಂದು ಪ್ರಶಿಪಾದಿಸಿವೆ. ಅನುಭವಾತ್ಮಕ ತರ್ಕ 
ವಿಧಾನವನ್ನು ಸಮರ್ಥಿಸುವದರೊಂದಿಗೆ ಜೈಮಿನಿಯು “ಮೀಮಾಂಸ'ದ, ಕಪಿಲನು "ಸಾಂಕ್ಯ'ದ ಮತ್ತು 
ಚಾರ್ವಾಕನು "ಲೋಕಾಯತದ'ಸ್ಥಾಪನೆ ಮಾಡಿದರು. ಸಾಮಾನ್ಯ ಜನರ ಒಳಿತನ್ನೇ ದೃಷ್ಟಿಯಲ್ಲಿಟ್ಟುಕೊ೦ಡು 
ತಮ್ಮ ದರ್ಶನಗಳಿಗೆ "ಸಾಮಾಜೀಕರಣ'ದ ಸರ್ಶಕೊಟ್ಟರು. 


ಅನುಭಾವಾತ್ಮಕ ತರ್ಕವಿಧಾನವನ್ನು ಪ್ರತಿಪಾದಿಸಿದ ಪರಿಣಾಮವಾಗಿ, ನ್ಯಾಯಪಂಥದ ಸ್ಥಾಪಕ 
ಗೌತಮನು ವೇದಾಂತಿಗಳಿಂದ “ಅಕ್ಷಪಾದ'ನೆಂತಲೂ, ವೈಶೆಷಿಕದ ಕಣಾದನು ಕಣಭಕ್ಷನೆಂತಲೂ 
ಹಿಯಾಳಿಗೆಕೆ ಒಳಗಾದರು". 


ಸತ್ಯ ಹಾಗೂ ಶೋಧನೆಯ ಆರಂಭದಲ್ಲಿ ಸಂಶಯಗಳಿಗೆ ಉತ್ತರ ಸಿಗಬೇಕು. ಯಾವುದೇ 
ವಿಷಯಗಳು ಸಂಪೂರ್ಣವಾಗಿ ಪ್ರಶ್ನಾತೀತವೆಂದು ಬಗೆಯದೇ ಸತ್ಯದ ಒರೆಗಲ್ಲಿಗೆ ಹಚ್ಚಬೇಕೆನ್ನುವ 
ಗೌತಮನ ಪ್ರಶ್ನೆಗಳಿಗೆ ನಂತರ ಬೆಳೆದು ಬಂದ ದರ್ಶನಗಳು ಉತ್ತರವನ್ನು ಒದಗಿಸುತ್ತವೆ. 


ಐದು ಸಾವಿರ ವರ್ಷಗಳ ಸುದೀರ್ಪ ಇತಿಹಾಸ ಹೊಂದಿರುವ ಭಾರತ ಕಾಲಕಾಲಕ್ಕೆ 
ಅನುಗುಣವಾಗಿ ಹಲವಾರು ವಿದೇಶಿ ದಾಳಿಗಳನ್ನು ಎದುರಿಸುತ್ತ ಅವರೆಲ್ಲರ ವಿಶಿಷ್ಟ ಸಂಸ್ಕ ಶಿಯನ್ನು 
ತನ್ನಲ್ಲಿ ಸಮನ್ವಯಗೊಳಿಸಿಕೊಳ್ಳುತ್ತಾ ತನ್ನದೇ ವಶಿಷ್ಟ ಎಭಿನ್ನ ಅಸಿತ್ರವವನ್ನು ಉಳಿಸಿಕೊಂಡಿದೆ Ek, 
ಗಟ್ಟಿತನದ ಸಂಸ್ಕ ತಿಗೆ ಭಾರತೀಯ “ದರ್ಶನಗಳ ಕೊಡುಗೆಗಳು Ne 


ಕ್ಲ ಬೌದ್ಧ ದರ್ಶನ. 


ಭಾರತದ ಪ್ರಾಚೀನ ದರ್ಶನಗಳಲ್ಲಿ ಒಂದಾಗಿ, ಭಾರತದಲ್ಲೇ ಜನ್ಮ ಪಡೆದ ಮತ್ತು ಅನ್ಯ 
ದೇಶಗಳಲ್ಲಿ ವ್ಯಾಪಕ ಪ್ರಸಾರ ಪಡೆದು, ಭಾರತದಲ್ಲೆ ಕ್ಷೀಣಾವಸ್ಥೆ ತಲುಪಿದ ದರ್ಶನ ಇದಾಗಿದೆ. ಬೌದ್ಧ 


39 


ಧರ್ಮದ ಪ್ರಾಚೀನ ಸಾಹಿತ್ಯ "ಸುತ್ತನಿಪಾತ'ದಲ್ಲಿ ದಕ್ಷಿಣಾಪಥದೊಂದಿಗೆ, ಗೋದಾವರಿ ತೀರದಲ್ಲಿ ಆಶ್ರಮ 
ಕಟ್ಟಿಕೊಂಡ "ಬಾವರಿ' ಹೆಸರಿನ ಉಲ್ಲೇಖ ಆಧರಿಸಿ ವಿದ್ವಾಂಸರು ಬೌದ್ಧ ಧರ್ಮ ಅಶೋಕನಿಗಿಂತ 
ಮುಂಚೆಯೇ ದಕ್ಷಿಣ ಭಾರತದಲ್ಲಿ ಹರಡಿರಬೇಕೆ೦ದು ಊಹಿಸುತ್ತಾರೆ. 


ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕ್ರಿ. ಪೂ. ೩ನೇ ಶತಮಾನದಿಂದ ಕ್ರಿ. ಶ. ೧೬ನೇ 
ಶತಮಾನದವರೆಗೆ ಆ ಧರ್ಮದ ಅಸ್ತಿತ್ವದ 'ಆಧಾರಗಳು ದೊರಕುತ್ತವೆ. ಕರ್ನಾಟಕದಲ್ಲಿ ಸಿಗುವ ಅಶೋಕನ 
೧೪ ಶಾಸನಗಳಲ್ಲಿ, ೧೧- ಕಲ್ಯಾಣ ಕರ್ನಾಟಕಕ್ಕೆ ಸೇರಿವೆ" ನಿರ್ಧಿಷ್ಟಡೂಪದ ದರ್ಶನಗಳು 
ಅನುಯಾಯಿಗಳು ದೀಕ್ಷೆ ಮುಖಾಂತರ ಸಂಘಟಿತರಾಗಿರುವ ಗುಂಪುಗಳೇ ಮೂರ್ತರೂಪದಲ್ಲಿ 


ಆಚರಿಸಿಕೊಂಡು ಬರುವ ಪಂಥಗಳಾಗಿವೆ. 
೩.೧ ಹೀನಯಾನ ಪಂಥ. 


ನಾಸ್ತಿಕವಾದಿ ಮತ್ತು ಅನಾತ್ಮವಾದಿಯೂ ಆಗಿರುವ ಹೀನಯಾನ ತತ್ವಧಾರೆಯು ಬುದ್ಧನ ಮೂಲ 
ತತ್ವಗಳಿಗೆ ನಿಷ್ಠವಾಗಿರುವ ಪಂಥವಾಗಿದೆ. ಅದು ವ್ಯಕ್ತಿಗತ ನಿರ್ಮಾಣಕ್ಕೆ ಪ್ರಾಮುಖ್ಯತೆ ಕೊಡುತ್ತದೆಯಲ್ಲದೆ, 
ಶಮೆ, ದಮೆ, “ಕರುಣೆಗಳು ಈ ಪಂಥದ ಮುಖ್ಯಶೀಲಗಳಾಗಿವೆ. ಚಕ್ರವರ್ತಿ ಅಶೋಕನು ಶಾಸನ ಹಾಕಿಸಿದ 
ಕಾಲದಲ್ಲಿ ಈ ಭಾಗದಲ್ಲಿದ್ದುದು ಈ ಪಂಥವೇ". 


೩.೨ ಮಹಾಯಾನ ಪಂಥ. 


ಬುದ್ಧ ಕೇವಲ ವೈಯಕ್ತಿಕ ಮುಕ್ತಿ ಸಾಧಕನಲ್ಲ ಸಾಧನೆಯಿಂದ ಅಸಾಧ್ಯವಾದುದನ್ನು 
ಸಾಧ್ಯವಾಗಿಸಬಹುದೆಂದು ಸಾಧಿಸಿ ತೋರಿಸಲು ಮಾನವ ದೇಹ ಧರಿಸಿಬಂದ "ತಥಾಗತ'ನೆಂದು 
ಭಾವಿಸುವ ಪಂಥವೇ ಮಹಾಯಾನ ಪಂಥ. 


ಬೋಧಿಸತ್ವದ ಕಲ್ಪನೆ, ಬುದ್ಧಿ ಮತ್ತು ಮನಸ್ಸಿನ ಉತ್ಕರ್ಷಕ್ಕೆ ಯತ್ನಿಸುವ ಈ ಮಹಾಯಾನಿಗಳು 
ಶಾತವಾಹನರ ಕಾಲದಲ್ಲಿ (ಕ್ರಿಶ. ೧-೨) ಕರ್ನಾಟಕಕ್ಕೆ ಆಗಮಿಸಿದರು. ಸುಮಾರು ಎರಡು ಮೈಲಿಗಳಷ್ಟು 
ಉದ್ದಕ್ಕೆ ಹಮ್ಮಿಕೊಂಡಿರುವ ಬೌದ್ಧಾವಶೇಷಗಳ ಸನ್ನತಿ, ಕನಗನಹಳ್ಳಿಗಳು ಆಗ ರೂಪಗೊಂಡವು. ಬುದ್ಧನ 
ಇಲ್ಲವೇ ಆತನ ಶಿಷ್ಯರ ಪವಿತ್ರ ಅಸ್ಥಿಶೇಷಗಳು ಸಮಾವೇಶಗೊಂಡ ಸ್ತೂಪಗಳು, ಆರ್ಯಸ್ತಂಭಕಗಳು, 
ಬುದ್ಧ ಪದ ಚಿಹ್ನ ಬೋಧಿವೃಕ್ತ ಪವಿತ್ರ ಸಂಕೇತಗಳು ಉರ್ಜಿತಗೊಂಡವು. ಅಮಾತ್ಯೆಯಕ್ಷಣೆಕಾ, 
ಅಮುತ್ಯಸಂಘನಿಕಾ.. ಜೂ ನಾಗನಿಕಾ ಎಂಬ ಹೆಂಗಳೆಯರು ಪದವಿ ಬತಾ ಹವ 
ಅಪರೂಪವನ್ನು ಈ ಪ್ರದೇಶದಲ್ಲೇ ಕಾಣಬಹುದಾಗಿದೆ”. 


೩.೩ ವಜ್ರಯಾನ ಪಂಥ. 


ಮಹಾಯಾನದ ಅತಿ ಉದಾರ ನೀತಿಯು ತಾಂತ್ರಿಕ ಕೃತಿಗಳಾದ "ಗುಹ್ಯಸಮಾಜ', 
'ಸಾಧನಮೂಲ'ಗಳ ರಚನೆಗೆ ಕಾರಣವಾಯಿತಲ್ಲದೆ, ಹಿಂದೂಗಳ ಪರಬ್ರಹ್ಮನಂತೆ ವಜಸತ್ವ ಮತ್ತು ಆತನ 
ಐದು ಗುಣಗಳಿ೦ದ ಐದು ಧ್ಯಾನಿ ಬುದ್ಧರಾದ ವೈರೋಚನ, ರತ್ನಸಂಭವ, ಅಮಿತಾಭ, ಅಮೋಪಘಸಿದ್ಧಿ 
ಮತ್ತು ಅಕ್ಟೋಬ್ಯರ ಜೊತೆಗೆ ಸ ೫೫೬. ವಜ್ರಧಾತೇಶ್ವರಿ, ಲೋಚನ, ಮಾಮಕಿ, ಪಾಂಡರ 
ಮತ್ತು ಅದೃತಾರಾ ಉದ್ಭವಿಸಿದರೆ, 


ಅವಲೋಕಿತೇಶ್ವರ (ಕರುಣಿಯ ದೇವತೆ), ತಾರಾಭಗವತಿ (ಅವಲೋಕಿತೀಶ್ವರನ ಸಂಗಾತಿ) 
ಹಾಗೂ ಮಂಜುಶ್ರೀ (ಜ್ಞಾನದ ದೇವತೆ) ಮೂಲ ಕಲ್ಲನೆ ಹೊಂದಿದೆ ಈ ಪಂಥ. ಕಲ್ಯಾಣ ಚಾಲುಕ್ಯ 
ಚಕ್ರವರ್ತಿ ಅಹಮಲ್ಲನ ಮಂತ್ರಿ ರೂಪಭಟಯ್ಯ ಕಟ್ಟಿಸಿದ ವಿಹಾರದಲ್ಲಿ ತಾರಾ ಭಗವತಿ 


40 


ಮೂರ್ತಿಶಿಲ್ಪಿವಿರುವುದು ಈ ಪಂಥದ ಅಸ್ತಿತ್ವವನ್ನು ಎತ್ತಿ ತೋರಿಸುತ್ತದೆ". ಸನ್ನತಿಯಲ್ಲಿ “ತಾರಾಭಗವತಿ' 
ಶಿಲ್ಪಿ - ಈ ಭಾಗದಲ್ಲಿನ ಅದರ ಪ್ರಭಾವವನ್ನು ಶೃತಪಡಿಸುತ್ತದೆ. 


೪, ಜೈನ ದರ್ಶನ. 


ಅಹಿಂಸಾ ತತ್ವವನ್ನು ಅಂತರ್ಗತ ಮಾಡಿಕೊಂಡಿರುವ ಜೈನ ದರ್ಶನ - ಕರ್ನಾಟಕವನ್ನಾಳಿದ 
ಪ್ರಮುಖ ರಾಜಮನೆತನಗಳ ಬೆಂಬಲ, ಪ್ರೋತ್ಸಾಹಗಳಿಂದ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಗೂ 


ಮು 


ಹಬ್ಬಿದ್ದು, ಕ್ರಿ.ಪೂ. ೩ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿತ್ತೆ೦ದು ವಿದ್ವಾಂಸರು ಭಾವಿಸುತ್ತಾರೆ. 


ಬ ೦ 


ಜೈನ ಪುರುಷ ಯತಿಗಳು ತಮ್ಮ ಜ್ಞಾನ ಮತ್ತು ತಪಸ್ಸಿನಿಂದ ಪ್ರಖ್ಯಾತರಾಗಿದ್ದಂತೆ ಸನ್ಯಾಸಿನಿಯರು 
(ಭಟ್ಟಾರಕಿಯರು) ಖ್ಯಾತರಾಗಿದ್ದರೆಂಬುದನ್ನು ಶಾಸನಗಳು ತಿಳಿಸುತ್ತಿವೆ. 


ಜೈನ ಮುನಿಗಳನ್ನು ಹೇಳುವಾಗ ಸಂಘ, ಗಣ, ಗಚ್ಚ ಅನ್ವಯಗಳು, ಬಳಿ ರೂಢಿಯಲ್ಲಿದ್ದು, 
ಮೂರು ಸನ್ಯಾಸಿಗಳ ಗುಂಪನ್ನು "'ಗಣ'ವೆಂದು, ಏಳು ಜನಗಳ ಗುಂಪನ್ನು ಗಚ್ಚ'ವೆ೦ದೂ ಸನ್ಯಾಸಿಗಳ 
ಸಮುದಾಯಗಳನ್ನು "“ಸಂಘ'ವೆಂದು ಗುರುತಿಸುವದುಂಟು. 


ಕಲ್ಯಾಣ ಕರ್ನಾಟಕ ಪ್ರದೇಶದ ಕೊಪ್ಪಳ (ಕೊಪಣ) ಕ್ರಿಶ. ೮-೯ನೆಯ ಶತಮಾನದ ವೇಳೆಗೆ 
ಜೈನ ದರ್ಶನದ ಪವಿತ್ರ ನೆಲೆಯಾಗಿತ್ತು. ಜಟಾಸಿ೦ಹ ನಂದಿ ಇಲ್ಲಿಯೇ ಸಲ್ಲೇಖನ ವೃತ ಸ್ವೀಕರಿಸಿ ಮರಣ 
ಹೊಂದುವ ಮೂಲಕ ಈ ಊರಿನ ಪಾವಿತ್ರ್ಯ ಹೆಚ್ಚಿಸಿದರು. 


ಕ್ರಿಶ. ೧೦೪೭ರ ಕೊಪ್ಪಳ ಶಾಸನವು ಅಲ್ಲಿಯ ಜೈನ ಸನ್ಯಾಸಿಗಳನ್ನು “ಸ್ಥಾವರ ಜಂಗಮ 
ತೀರ್ಥಮಾತಾವೇನಲ್ಪಿದ ನೀವೆ ಕಾಣಿಕೆ ಕೊಪಣ ಸ್ಥಾವರ ತೀರ್ಥಂ ಶ್ರೀಧರ ದೇವರ ಜಗತಿ ತಳಕ್ಕೆ 
ಜಂಗಮ ತೀರ್ಥಂ” ಹಿಗಳುತ್ತಿರ್ಪುದು ಧಾತ್ರಿ' ಎಂದು ಬಣ್ಣಿಸಿದೆ. ಹಾಗೆಯೇ ಕ್ರಿಶ. ೧೦೩೧ರ 
ಶಾಸನವೆಂದು ಮೇಘಚಂದ್ರ ಸಿದ್ದಾಂತ ಮುನಿಗಳ್ನನು ಆ ಕಾಲದ" ಜಂಗಮ ತೀರ್ಥರೆಂದು ಬಣ್ಣಿಸಿದೆ. ಸ 
ಇದರಿಂದ ಸ ಸ್ಥಾವರ ಜಂಗಮ ಪರಿಕಲನೆ ಇಷ್ಟು ಹಿಂದಕ್ಕೆ ಹೋಗಿರುವದನ್ನು ಗಮನಿಸಬಹುದು. 


೪.೧ ದಿಗಂಬರ ಪಂಥ. 


ದಿಗಂಬರ ಪಂಧಿಗಳು ಸ್ತ್ರೀಯರಿಗೆ ಮೋಕ್ಷವಿಲ್ಲವೆಂದು ಹೇಳುತ್ತಾರೆಲ್ಲದೆ ಮೋಕ್ಷ ಪ್ರಾಪ್ತಿಗಾಗಿ 
ಅವರು ಪುರುಪರಾಗಿ ಹುಟ್ಟಬೇಕೆ ಈ ಪಂಥದ “ಮುನಿಗಳು ವಸ್ತ್ರ ಧರಿಸುವದಿಲ್ಲ. “ಶ್ರವಣ ಬೆಳ್ಗೊಳ' 
ಕರ್ನಾಟಕದ ಜೈನ ಪರಂಪರೆಯ ಸಂಕ್ಟಿಪ್ತಾ ಕೃತಿಯೆಂದು ಎರಿ. ಚಿದಾನಂದ ಮೂರ್ತಿಯವರು 
ಕರೆದಿದ್ದಾರೆ. ಬೇರೆ ಶಾಖೆಗಳು ಈ ಪಂಥದಲ್ಲೇ ದಡದ ಜೈನ ಧರ್ಮವೆಂದರೆ 
ಕರ್ನಾಟಕ ಮಟ್ಟಿಗೆ ದಿಗಂಬರ ಪಂಥವೆಂದೇ ಭಾವಿಸಬಹುದು. 


೪.೨ ಶ್ವೇತಾಂಬರ ಪಂಥ. 


ಹೆಸರೇ ಸೂಚಿಸುವಂತೆ ಬಿಳಿ ಬಟ್ಟೆಯನ್ನು ಧರಿಸುವವರು ಮತ್ತು ಸ್ತ್ರೀಯರಿಗೆ ಮೋಕ್ಷವಿಜೆಯೆಂದು 
ಪ್ರತಿಪಾದಿಸುವ ಈ ಪಂಥವು ಪ್ರಬಲವಾಗಿ ಬೆಳೆಯಲಿಲ್ಲ. ತನ್ನ 'ೌರಮೋನ್ನತಿಯ ಕಾಲದಲ್ಲಿ 
“ಅಲ್ಯಾವತಿ'ಯೆಂದು ಕರೆಸಿಕೊಳ್ಳುತ್ತಿದ್ದ ಆಳಂದ, ಆಚಾರ್ಯ ಪೀಠ ಹೊಂದಿದ್ದ ಮಳಖೇಡ (ಸೇಡಂ)ಗಳು 
ಕಲ್ಯಾಣ ಕರ್ನಾಟಕದಲ್ಲಿ ಖ್ಯಾತವಾಗಿದ್ದು, ಜಿನಸೇನ ಭಟ್ಟಾರಕರು ಆಳಂದಕ್ಕೆ ಭೇಟಿ ಕೊಟ್ಟಿದ್ದರಲ್ಲದೆ, 
ಇವತ್ತಿಗೂ ಜೈನ ಸಮುದಾಯ "ಮಳಖೇಡ'ಕ್ಕೆ ಭೇಟಿಕೊಟ್ಟು ಗೌರವ ಸಲ್ಲಿಸುವುದು ಈ ಪಂಥೀಯರ 
ಪ್ರಾಬಲ್ಯವನ್ನು ತೋರಿಸುತ್ತದೆ. 


41 


೪.೩ ಯಾಪನೀಯ ಪಂಥ: 


ಸ್ತ್ರೀನಾ೦ ತದ್‌ಭವ ಮೋಕ್ಷ” - ಮಹಿಳೆಯರು ಈ ಜನ್ಮದಲ್ಲೇ ಮೋಕ್ಷ ಹೊಂದಬಲ್ಲರೆಂದು 
ಹೇಳಿದ ಈ ಶಾಖೆಯು ಶ್ರೀ ಕಲಶನೆಂಬ ಯತಿಯಿಂದ ಕಲ್ಯಾಣ "ನಗರದಲ್ಲಿ" ಆರಂಭವಾಯಿತೆಂಬ 
ಅಭಿಪ್ರಾಯವಿದೆ. ಗಣಬೇದ ಕೃತಿಯ ಪ್ರಕಾರ ಕೊಪ್ಪಳವು ಯಾಪನೀಯ ಕೇಂದವಾಗಿತ್ತೆಂಬುದು 
ವೇದ್ಯವಾಗುತ್ತದೆ. ಯಕ್ಷಿ, ಆರಾಧನೆಯ್ಗಲಿ ಕೆಲವು ಯಕ್ಷಿಯರು ಕರ್ನಾಟಕದಲ್ಲಿ ವಿಶೇಷ ಪ್ರಾಧಾನ್ಯತೆಯನ್ನು 
ಪಡೆದರು. ಅದರಲ್ಲಿ ಎಂಟನೆಯ ಜಿನ ಚಂದ್ರ ಪ್ರಭನ ಯಕ್ಷಿ ಜ್ವಾಲಾಮಾಲಿನಿ, ಇಪ್ಪತ್ಮೂರನೇ 
ತೀರ್ಥಂಕರನ ಯಕ್ಷಿ "ಪದ್ಧಾವತಿ' ಮತ್ತು ೨೩ನೇ ತೀರ್ಥಂಕರನ ಯಕ್ಷಿ “ಕೂಷ್ಮಾಂಡಿನಿ' 
ಪ್ರಮುಖರಾಗಿದ್ದಾರೆ. 


- ಸೇಡಂ, ಮಳಖೇಡ, ಗೋರ್ಕಲ್ಲು, ಮಸಿ, ತಲೇಖಾನ, ಬಲ್ಲುಟಗಿ, ಚ೦ದನಕೆರೆ, ಕೆಂಭಾವಿ ಹಗರಟಿಗೆ, 
ಮಾಲಗತ್ತಿ, ಏವೂರು, ಜೈನಾಪುರ ಹುಣಸಿಹಡಗಿಲ್ಲ ತಡಕಲ್‌, ಹರಸೂರು ಮುಂತಾದ ಕಕ. 
ಪ್ರದೇಶದಲ್ಲಿರುವ ಜೈನ ಬಸದಿಗಳಲ್ಲದೆ - ಸೇಡಂ, ಭಾಲ್ಕಿಯಲ್ಲಿರುವ ಬಹ್ಮ ಜಿನಾಲಯಗಳು ಆ ಧರ್ಮದ 
ಪ್ರಾಬಲ್ಯವನ್ನು ಎತ್ತಿ ತೋರಿಸುತ್ತವೆ. 


೫. ಬಹುಪಂಥೀಯ ಧಾರೆಗಳು. 
೫.೧ ಲಕುಲೀಶಪಾಶುಪತ ಪಂಥ. 


ಭಾರತದ ಪ್ರಾಚೀನ ಧರ್ಮಗಳಲ್ಲೊಂದಾದ ಶೈವ ಧರ್ಮವು ಶಿವೋಪಾಸನಾ ಮಾರ್ಗವಾಗಿದೆ. 
ಮಹಾಭಾರತದ ಶಾಂತಿಪರ್ವದಲ್ಲಿ ಉಕ್ತವಾದ ಪಾಶುಪತ ಧರ್ಮದ ಸ್ಥಾಪಕ ಲಕುಲೀಶ ಲಾಟದೇಶದ 
ಕಾರೋಹಣದವನು. ಲಕುಲೀಶ ಪಾಶುಪತ ದರ್ಶನ ಈತನಿಂದ ಆರಂಭಗೊಂಡಿತು. ಒಂದು ನಿಶ್ಚಿತ 
ಸ್ಥಳದಲ್ಲಿ ನಿಲ್ಲದೆ ಸಂಚರಿಸುತ್ತ ಲೋಕದ ಯಾವ ಬಂಧನವೂ ಇಲ್ಲದಂತೆ ಗುಹೆಗಳಲ್ಲಿ. ಸ್ಥಶಾನಗಳಲ್ಲಿ 
ಸಾಮಾನ್ಯವಾಗಿ ತುಂಡು ಬಟ್ಟೆಯನ್ನೇ ಧರಿಸಿ ಬದುಕುತಿದ್ದ ಪಾಶುಪತಿ ದರ್ಶನವು ೧೨ನೇ 
ಶತಮಾನದವರೆಗೆ ಪ್ರಭಾವಿಯಾಗೇ ಮುಂದುವರಿಯಿತು. ಅಭಿನವ ಪಾಶುಪತ; ಹಗರಟ್ಟಿಗೆ ಮೂನ್ನೂರರ 
ಅಂತರ್ಗತ ಕೊಂಡಗೂಳಿಯ - ಆಚಾರ್ಯಸಿದ್ಧಯೋಗಿ ಪಂಡಿತ - ಬಸವಪೂರ್ವದ 
ಲಿಂಗಾಯತರೆಂಬ ಒಟ್ಟಾಭಿಪ್ರಾಯ ಇದೆ.” 


ಶೈವಧರ್ಮದ ಶಾಖೆಗಳಲ್ಲಿ ಸೂಕ್ಷ್ಮ ಪ್ರಭೇಧಗಳನ್ನು ಕ್ರಿಶ. ೯ನೇ ಶತಮಾನದ ವಾಚಸ್ಪುತಿ ಮತ್ತು 
ಭಾಸ್ಕರರು, ೧೧ನೇ ಶತಮಾನದ ಯಮುನಾಚಾರ್ಯರು, “೪ನೇ ಶತಮಾನದ ಬಹ್ಮಶಿವನು” ಶೈವರಲ್ಲಿ 
೫ ಹಕ್ಕಿ ಕಪಾಳಿ, ಪಾಶುಪತಿ ಮತ್ತು ಕೈವರೆಂಬ' ಬಗೆಗಳನ್ನು ಕುರಿತು ಉಲಲೇಖಿಸಿದ್ದಾರೆ. 


೫.೨ ಕಾಳಾಮುಖ ಪಂಥ. 


ಹಣಿಯ ಮೇಲೆ ಕಪ್ಪುಗೆರೆಯನ್ನು ಧರಿಸುತ್ತಿರುವ ಕಾರಣಕ್ಕೆ ಕಾಳಾಮುಖರೆಂದು 
ಕರೆಸಿಕೊಂಡಿರಬಹುದಾದ ಇವರು ಅನೇಕ ರಾಜರಿಂದ, ಅಧಿಕಾರಿಗಳಿಂದ ದಾನದತ್ತಿಗಳನ್ನು ಪಡೆದು 
ರಾಜಗುರುಗಳಾಗಿ, ಸ್ಥಾನ ಪತಿಗಳಾಗಿ ವಿದ್ಯಾಭ್ಯಾಸ ಕೇಂದ್ರಗಳು ಛತ್ರಗಳನ್ನು ನಡೆಸಿ ತಮ್ಮ 
ಕ್ರಿಯಾಶೀಲತೆಯನ್ನು ಮೆರೆದವರು. 


ಕಾಳಾಮುಖರ ಪ್ರಮುಖ ಶಾಖೆಯಾದ ಸಿಂಹಪರ್ಷೆಗೆ ಸಂಬಂಧಿಸಿದ ದೇವಸ್ಥಾನಗಳು ಕಲ್ಯಾಣ 
ಕರ್ನಾಟಕದ ಬಳ್ಳಾರಿ ಮತ್ತು ಕಲಬುರ್ಗಿ ಜಿಲ್ಲೆಗಳಲ್ಲಿ ಕಾಣಬಹುದಾಗಿದೆ. ಕಲಬುರ್ಗಿ ಜಿಲ್ಲೆಯ ಸುರಪುರ 
ತಾಲೂಕಿನ ಒಂದು ಶಾಸನ "ಶೀ ಮದೇಳ ಮೇಲ ಶ್ರೀ ಸಿಂಹ ಪರ್ಷೆನ್‌ ಮಂಡಳಿ ಮಲೆಯಾಳ ದೇವರ 
ಶಿಷ್ಠರಿಪ್ಪ ಮಿರಿಂಜೆಯ ಚಿಕ್ಕದೇವರ ಸಂತಾನಮ್‌' ಎಂದು ಹೇಳುತ್ತದೆ. ಈ ಶಾಸನದಲ್ಲಿ 


42 


ಉಲ್ಲೇಖವಾಗಿರುವ ಮಲೆಯಾಳ ದೇವರು ಇನ್ನೂ ಕೆಲವು ಶಾಸನಗಳಲ್ಲಿ ಚುಮು ಅವನ 
ಸಿಂಹಪ ರ್ಷೆಯ ಧಾರ್ಮಿಕ ನಾಯಕನಾಗಿ ಗುರು ಪರಂಪರೆ ಆರಂಭಿಸಿದನ್ನು ಕಾಣಬಹುದು.” 


ಶಕ್ತಿ ಪರ್ಷೆಯ ಪ್ರಭಾವ ಕರ್ನಾಟಕದ ಶಿವಮೊಗ್ಗೆ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ 
ಮಡುಗಟ್ಟಿದಂತಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅದರ ಅಸ್ತಿತ್ವ ಅಷ್ಟಾಗಿ ಕಾಣ ಸಿಗುವದಿಲ್ಲವಾದರೂ 
ಕೆಂಭಾವಿ. ಮೋಸಂಗಿಗಳಿದ್ದವೆಂದು ತಿಳಿದು ಬರುತ್ತಿದೆ.” ಕಾಳಮುಖರ ಧರ್ಮವನ್ನು ಶಾಸನಗಳು 
ಎಕ್ಟೋಟಿಸಮಯವೆಂದೂ, “ಕರ್ನಾಟಕದಲ್ಲಿ ಮೈಲಾರನ ಒಕ್ಕಲುಗಳು “ಏಳು ಕೋಟಿ ಏಳು ಸೋಟಿ ಉಗೇ 
ಚ! ಭಲಾ' ಎಂದು ಜಯಘೋಷ ಮಾಡುತಾರೆ. 'ಭಷ್ಟ ಧಾರಣೆ, ಕೌಪೀನ ಧರಿಸುವಿಕೆ ಮತ್ತು 
ರುದ್ರಾಕ್ಷ ಮಾಲಧಾರಣೆಗಳ ವೇಷ ಭೂಷಣ ಹೊಂದಿದ ಕಾಳಾಮುಖಿಗಳು ಬಹು ವ್ಯವಸ್ಥಿತ ರೀತಿಯಲ್ಲಿ 
ದೇವಸ್ಥಾನ ಮತ್ತು ಮಠಗಳ ಮೂಲಕ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿದರು. ಸಾಲಿಗಾವೆಗೇರಿ ಶಿಕ್ಷಣ 
ಕೇಂದವಾಗಿತ್ತು. (ಏವೂರು, ಹಗರಟ್ಟಿಗೆ ಕವಿತಾಳ ಕಲ್ಲೂರು). 


ಮಹಿಳಾ ಸನ್ಯಾಸಿನಿಯರು. 


ಶೈವರು ಸ್ತ್ರೀಯರಿಗೆ ದೇವಾಲಯ/ಮಠದ ಹಲವು ಕಾರ್ಯಗಳಲ್ಲಿ ಅವಕಾಶ ನೀಡಿದ್ದರು 
ಕೇಂಭಾವಿಯಲ್ಲಿದ್ದ ನಧಹ ಒಬ್ಬ ಸ್ತ್ರೀ ಯೋಗಿಣಿಗೆ ಕಾಸಕಬ್ಬೆ ದಾನ ನೀಡಿದ್ದಾಳೆ. ಶೈವ ಧರ್ಮದಲ್ಲಿ 
ಕೆಲವು ಸನ್ಯಾಸಿಯರೂ ಇದ್ದಂತೆ “ಕಾಣಬರುತ್ತದೆ. ಇಂಗಳಗಿಯ ಶಾಸನದಲ್ಲಿ ಶ್ರ ಗುಡ್ಡವ್ರೆಗಳು 
ಮುಖ್ಯವಾಗಿ "ಗಣಮಠಕ್ಕೆ ಕೊಟ್ಟ ವೃತ್ತಿ ಎಂಬ ಮಾತು ಬರುತ್ತದೆ. ಇಲ್ಲಿ ಚಲವ್ವೆ ಪಾದ “ನೂಜಿ 
ಪಡೆಯುವುದು ಗಮನಾರ್ಹವಾಗಿದೆ ೫ ಮೊಸಂಗಿಯ ಬ್ರಹ್ಮೇಶ್ವರದ ಸ್ಥಾನಾಚಾರ್ಯರಾದ 
ಗ೦ಗರಾಶಿಭಟ್ಟರರು ಶ್ರೀಶೈಲದ ಸುರೇಶ್ವರ ಪಂಡಿತರು ವಿದ್ಯಾಗುರುಗಳಾಗಿದ್ದರು. 


೫.೩ ಕಾಪಾಳಿಕರು. 


ಕಾಪಾಳಿಕರು ಶಿವನ ಉಗ್ರರೂಪವಾದ ಭೈರವನ ಆರಾಧಕರು - ಸುರೆ, ಮಾಂಸ ಸೇವಿಸುತ್ತ 
ಮೈಗೆ ಬೂದಿ ಬಳಿದುಕೊಂಡು ಸ್ಮಶಾನದಲ್ಲಿ, ವಾಸಿಸುತ್ತಿದ್ದು ಇವರದು ಭೀಬತ್ಸ್ಪ ಆಚರಣೆಯಾಗಿದೆ. 
ಕಲ್ಯಾಣ ಕರ್ನಾಟಕ ಪ್ರದೇಶದ ರಾಯಚೂರು ಜಿಲ್ಲೆಯ ಚಂದನಕೆರೆ, ಬಲ್ಲಟಗಿ - ಯರಮಾರಸನಲ್ಲಿ 
ಭೈರವ ಶಿಲ್ಪಿಗಳು ದೊರೆತಿವೆ. ಮುಕ್ಕಂಡಿಯಲ್ಲಿ ಕಪಾಳೇಶ್ವರ ದೇವಾಲಯವಿದೆ. ಕೌಳರು; 


ಶಾಕ್ಷೇಯ ಪಂಥ ಮದ್ಯ, ಮಾಂಸ, ಮತ್ತ್ಯ, ಮುದ್ರಾ, ಮೈಥೂನ ಇವರ ಪಂಚ ಮುದ್ರೆಗಳು ಸ್ತ್ರೀಯ 
ಜನನಾಂಗ ಇವರ ಆರಾಧ್ಯದೈವ. ದೇವದುರ್ಗದ ಸೋ ಸ್ವಾಮಿ ದೇವಾಲಯದಲ್ಲಿ ೧೭- ನಿ೮ನೇ 
ಶತಮಾನಕ್ಕೆ ಸೇರಿದ ಸ್ತೀ ಶಲಿವದೆ. 15 


ಮಧ್ಯಕಾಲಿನ ಯುಗದಲ್ಲಿ ಪ್ರಚಲಿತವಾಗಿದ್ದು ಕೌಳರು, ಕಾಪಾಲಿಕರಂತೆ ಅತಿಮಾರ್ಗಿಗಳು, 
ಇರವರು ಶಕ್ತಿಯ ಆರಾಧಾಕರು. ಕೌಳ ಸಿದ್ಧಾಂತದ ಮೂಲ ಪ್ರವರ್ತಕ ಪಾಶುಪತ ಗುರುವಾದ 
ವಿಶ್ವರೂಪನ ಶಿಷ್ಯ ಅಲ್ಲಟ ಅಥವಾ ಭಾವರಕ್ತ. ಕೌಳರಲ್ಲಿ ಎರಡು ಬಗೆ ಪೂರ್ವಕೌಳರು ಮತ್ತು ಉತ್ತರ 
ಕೌಳರು. ಇಬ್ಬರೂ ತ್ರಿಪೂರ ಸುಂದರಿಯ ಆರಾಧಕಕರೆ. ಪೂರ್ವಕೌಳರು ಒಂಬತ್ತು ಸ್ತೀ ಯೋನಿಗಳ 
ಮಧ್ಯ ಬರೆದ” ಸ್ತ್ರೀ ಯೋನಿ ಹೊಂದ್ದಿದ ಚಿತ್ರವನ್ನು ಇಷ್ಟೂ ಸೇರಿ ಶ್ರೀಚಕ್ರವೆಂದು ಕರೆಸಿಕೊಳ್ಳುತ್ತದೆ. ಉತ್ತರ 
ಕೌಳರು ಸುಂದರಳಾದ ಸ್ತ್ರೀ ಯೋನಿಯನ್ನೇ ಆರಾಧಿಸುವದರು. ಹ 


೫.೩.೧ ನೀಲಪಟ. 


ನೀಲಪಟರು ಬಹುಶ: ಬೌದ್ಧ ಶಾಖೆಯೊಂದರ ಮೂಲದಿ೦ದ ಬೆಳೆದು ಬಂದು ತಮ್ಮ ಅತಿರೇಕದ 
ಆಚರಣೆಯಿಂದ ಕಾಶ್ಮೀರ ಪ್ರದೇಶದಿಂದ ಬಹಿಷ್ಕೃತರಾಗಿ ಸುಮಾರು ೧೦-೧೧ನೇ ಶತಮಾನದಲ್ಲಿ 


43 


ಕರ್ನಾಟಕದಲ್ಲಿ ನೆಲೆಸಿದ್ದರೆಂದು ಕಾಣುತ್ತದೆ. ನೀಲಪಟವು ಸ್ತ್ರೀ ಸುಖಕ್ಕೆ ಅತಿ ಮಹತ್ವವನ್ನು ಕೊಟ್ಟು 
ಸಮಕಾಲೀನ ಅನ್ಯಧರ್ಮಗಳ ತಿರಸ್ಕಾರಕ್ಕೆ ಒಳಗಾಗಿ ಅಜ್ಞಾತವಾಗಿ ಬಡ. ಒಂದು ಅಪರೂಪದ. ತಾಂತ್ರಿಕ 
ಪಂಥವಾಗಿದೆ.?* ತಾ ಸಂ. ಪು. ೧೪೩) (ಕೆರೆಯ - ಪದ್ಮರಸ ನೀಲಪಟ ಸಾಂಖ್ಯೆ, ಬೌದ್ಧ, ಜೈನ 
ಮತದವರನ್ನು) ವಾದದಲ್ಲಿ ಸೋಲಿಸಿದನೆಂದು ಅವನ ಮಗ ಕುಮಾರ ಪದ್ಮರಸ ಸಾನಂದ ಚರಿತೆಯಲ್ಲಿ 
ಹೇಳಿದ್ದಾನೆ. 


೫.೩.೨ ಮೈಲಾರ ಮಾಳಚಿ 


ದೆವ ಅವನಿಗೆ ವರ ಕೊಡುವ ಸಾಮರ್ಥ್ಯವಿಲ್ಲ. 


ಬ್ರಹ್ಮ ಶಿವನು ಭಾವಿಸುವಂತೆ ಮೈಲಾರ ಒಬ್ಬ ಕ್ಷೂದ್ರ 
ಬ್ಬ ಜೈನನೆ ಮೈಲಾರ ಎನ್ನುತ್ತಾನೆ. 


ಬ 
ಬ 
ಛಲದಿಂದ ಶೌರ್ಯವನ್ನು ತೋರಿ ಕಾದಾಡಿ ಸತ್ತ ಒ 


ಮೈಲಾರನ ಮೂಲ ಪಿಂಜೇರ ವಾಸ್ತವವಾಗಿ ಸಾತಾರಾ ಜಿಲ್ಲೆಯ ಪೆ೦ಜೇರವಾಗಿರಬೇಕೆಂದು ಡಾ: 
ಪಿ.ಬಿ. ದೇಸಾಯಿಯವರು ಉಹಿಸಿದರೆ, ಎಮ್‌.ಬಿ. ನೇಗಿನಹಾಳ ಅವರು ಬೀದರ ಜಿಲ್ಲೆಯ 
ಪ್ರೇಮಪುರವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಳಚಿ; ದೇವಿಲಬ್ಬ ವರಪ್ರಸಾದ - ಸಿಂದ ವಂಶದ 
ದೊರೆಗಳಿಗೆ ಕುಲದೇವತೆಯಾಗಿ ಪಸಿದ್ದಳು. 


೬. ಶರಣ ದರ್ಶನ - ಸೂಫಿಚಿಂತನ. 


ವೈಚಾರೀಕತೆ ಆಧಾರದಲ್ಲಿ ಸಮಾನತೆ ತತ್ವವನ್ನು ಮೈಗೂಡಿಸಿಕೊಳ್ಳುವದರೊಂದಿಗೆ ಅರಿವಿನ 
ಆಂದೋಳನಕ್ಕೆ ದಾರಿ ಮಾಡಿಕೊಟ್ಟ ಶರಣರು ಹೊರ ಜಗತ್ತಿನ ಪೃಜ್ಞೆ ಮತ್ತು ಒಳಜಗತ್ತಿನ ಅರಿವಿನೊಂದಿಗೆ 
ನಡೆ ಮತ್ತು ನುಡಿಯಲ್ಲಿ ವೃತ್ಯಾಸವಿಲ್ಲದಂತೆ ಬದುಕಿದ ಕಾರಣಕ್ಕಾಗಿಯೇ ಅಲ್ಲಮರು ನಿಮ್ಮ ಶರಣರು 
ನುಡಿದು ಪಾತಕಿಗಳಲ್ಲ ನಡೆದು ಪರಿಣಾಮಿಗಳಂದು ಅರುಹಿದರು. ಅನುಭವ ಮಂಟಪದ 
ಮಹಾಮನೆಯು ಮಾನವಕುಲವನಪ್ಲೇ ಅಲ್ಲ ವಿಮೋಚನೆ, ಮಾನವ ಘನತೆ, ಲಿಂಗಭೇದ, 
ಜಾತಿ/ವರ್ಣಭೇದಗಳಿಲ್ಲದ ಸರ್ವ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಕಾಯಕ ಮತ್ತು 
ದಾಸೋಹದಂಥ ಸೂತ್ರಗಳನ್ನು ಹೆಣೆದರು. 

ಸತಿಯ ಹಿಡಿದು ವೃತಿಯಾದ ಬಸವಣ್ಣ, ಅರಸೊತ್ತಿಗೆ ವೈಭವವನ್ನು ತೊರೆದು ಕಾಯಕದಲ್ಲಿ 


[se] 


ತೊಡಗಿದ ಗುಪ್ತ ಮಂಚಣ್ಣ ಸಕಲೇಶಮಾದರಸ, ಮೋಳಿಗೆ ಮಾರಯ್ಯಾ ನಂಥವರು, ಸ್ವತಂತ್ರ 
ವಿಚಾರಧಾರೆಯ ಮಸಣಮ್ಮ ಅಕ್ಕಮ್ಮ ಕಾಮಮ್ಮಳು ಹಾಗೂ ಶೃದ್ಧೆ ಭಕ್ತಿಗೆ ಬದ್ಧರಾದ ಉರಿಲಿಂಗ ಪೆದ್ದಿ, 
ವೀರಗೊಲ್ಲಾಳ, ಚೌಡಯ್ಯನಂಥವರು ಏರಿದ ಎತ್ತರ ಗಮನಿಸಿದರೆ, ಕೆಳಸ್ತರದ ಸಮುದಾಯಗಳ ಪೃಜ್ಞೆ 
ಮತ್ತು ಸಂಗಮವಾದ ಈ ತತ್ನಧಾರೆ ಬೆರಗುಗೊಳಿಸ್ತದೆ. ಅಂಥ ಸಶಕ್ತ ಚಳವಳಿಗೆ ಕಲ್ಯಾಣ ಕರ್ನಾಟಕ 


ಪ್ರದೇಶದ “ಕಲ್ಕಾಣ'ವೇ ಕೇಂದ್ರವಾಗಿತ್ತು. 
ಸೂಫಿಗಳು. 


ಬಹಿರಂಗದ ಚಟುವಟಿಕೆಗಳಿಗಿಂತಲೂ ಅಂತರಂಗದ ಪರಿಶುದ್ಧತೆಗೆ ಹೆಚ್ಚು ಒತ್ತು 
ನೀಡುವದರೊಂದಿಗೆ ಆಧ್ಯಾತ್ಮಿಕ ಪರಮಾನಂದ ಪ್ರಾಪ್ತಿಗಾಗಿ ತುಡಿತ ಹೊಂದಿರುವವರು, ಮಾನವ 
ಜೀವಿಗಳ ಸೇವೆಯಲಿ ಹಗಲಿರುಳು ದುಡಿದು ಸೊರಗಿ ಕೃಶವಾಗಿ ಒಣಗಿ ಎಣೆಯಂತಾದವರೇ 
೧೯ ೧ $2 
ಸೂಫಿಗಳು. 


ಕೋಮು ಹಿಂಸೆಗಳು ಮತ್ತು ಧಾರ್ಮಿಕ ಮತಾಂಧತೆಯನ್ನು ಸೂಫಿಗಳು ಖಂಡಿಸಿದರು. 
ಹುಜವೇರಿಯು ಮುಮುಕ್ಷುಗೆ ಸಾಧನೆ" ಸಾಧ್ಯವಾಗುವುದು ಜ್ಞಾನದಿಂದಲೇ ಜ್ಞಾನದಂತೆ ಆಚರಣೆ ಕೂಡ 
ಪ್ರಮುಖವೆನ್ನುತ್ತಾನೆ.” ಫಕೀರನ ಸ್ಥಾನ, ಪರಮೇಶ್ವರನಿಗಿಂತಲೂ ಉಚ್ಚವಾಗಿರುತ್ತದೆ. ಫಕೀರನು ಎಷ್ಟರ 


44 


ಮಟ್ಟಿಗೆ ನಿರ್ಧನ/ದಿಸ್ತಂಗಿಯಾಗಿರುತ್ತಾನೋ ಅಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಆಧಿಕಾರಿವೆನಿಸಿಕೊಳ್ಳುತ್ತಾನೆ. 
ಎನ್ನುವದನ್ನು ಈ ಪ್ರದೇಶದ ಸೂಫಿಗಳಿ೦ದ ತಿಳಿಯಬಹುದಾಗಿದೆ. 


ಕಲಬುರ್ಗಿಯ ಹಜರತ ಖಾಜಾ ಬಂದೇನವಾಜ ಗೇಸುದರಾಜರು ಹಿಂದೂ ಪೂರಾಣಗಳು 
ಅಧ್ಯಯನ ಮಾಡಿ ಧಾರ್ಮಿಕ ಸಮನ್ವಯತೆಗೆ ಕಾರಣರಾದರಲ್ಲದೆ ಇವರ ಖಾನಕಾಗಳಲ್ಲಿ ಹಿಂದೂ 
ದೇವಾಲಯಗಳಿಗೂ ಭೂದತ್ತಿ ಗ್ರಾಮಗಳನ್ನು ನೀಡಿದ್ದಾರೆ ಸುಲ್ತಾನರು. ಬೀದರದಲ್ಲಿದ್ದ ಹಜರತ್‌ ಖಾಜಾ- 
ಅಬುಲ್‌ ಫೈಜ್‌ ಸಾದತ್ತ್‌ ಜೈಯಾದ ಹುಸೇನಿಯವರು ಮನುಷ್ಯ ಅವಮಾನದಿಂದ ಮತ್ತು 
ಸಮಯದಿಂದ ಮೌಲ್ವೀಕನಾಗುತ್ತಾನೆ ಎಂದು ತಿಳಿಸಿದ್ದಾರೆ. ಹಜರತ್‌ ಮುಲ್ತಾನಿ ಬಡೆಶಾ, ದಾದಾಪೀಠ, 
ಘೋಡವಾಡಿಯ ಇಸ್ಮಾಯಿಲ್‌ ಖಾದ್ರಿ, ಕಲ್ಯಾಣದ ರಾಜಾಬಾಗ್‌ ಸವಾರ ಮತ್ತು ಕೊಹಿನೂರು 


ಪಾಹಡನಲ್ಲಿನ ಜಿಂದೆವಲಿ ಮದರ್ಸಾಬರ ದರ್ಗಾಗಳು ಸೌಹಾರ್ದತೆಯ ಸಂಕೇತಗಳೆನಿಸಿದೆ. 


ಜೇವರ್ಗಿಯ ಅಮಿನೋದ್ದೀನ, ಆಳ೦ದದ ಲಾಡ್ಲೆಮುಲ್ಲಿಕ, ಕೊಡೆಕಲ್ಲಿನ ಮಹ್ಮದ ಸರ್ವರ್‌, 
ರಾಯಚೂರಿನ ಖಾದಲಿಂಗ್‌ ಜಿಂದಾವಲಿ, ಬಳ್ಳಾರಿಯ ಲಂಗರ್ಕಹಾವಲಿ ಮುಂತಾದವರಿಂದ ಕಲ್ಯಾಣ 
ಕರ್ನಾಟಕ ಪ್ರದೇಶದಲ್ಲಿ ಬಲವಾಗಿ ನೆಲೆಯಾಗುವದಕ್ಕೆ ಪರಸ್ಪರ ಕೊಡುಕೊಳ್ಳುವಿಕೆ ಪ್ರಮುಖ 
ಕಾರಣವೆನ್ನಬಹುದು. 


೬.೧ ನಾಥಪಂಥ, ಆನಂದ ಮತ್ತು ಆರೂಢ ಸಂಪ್ರದಾಯಗಳು. 


ನಾಥ ಪರಂಪರೆಯು ಅಲ್ಲಮ ಪ್ರಭುವನ್ನು ಶಾ ಅಲ್ಲಮ ಪ್ರಭು ಕಮಾಲೋದ್ದೀನನನ್ನಾಗಿಸಿ 
ಉಳಿದ ವಚನಕಾರರನ್ನು ಅನುಯಾಯಿಗಳನ್ನಾಗಿ ಮಾಡಿಕೊಂಡಿದೆ. ಹಠಯೋಗ ಸಾಧಕರಾದ 
ಗೋರಖನಾಥ ಮಚೇಂದನಾಥ (ಉಜ್ಜಿಯನಿಯಲ್ಲಿ ಪೀರನೆಂದು ಸಂಬೋಧಿಸುತ್ತಾರೆ) ಖಾನೀಪನಾಥ 
(ಶಹಾ ರಂಜಾನ) ಪರಂಪರೆಯಲ್ಲದೆ ಬಸವಕಲ್ಯಾಣದ ಸದಾನಂದ ಸ್ವಾಮಿಯವರ ಸದಾನಂದ ಆನಂದ 
ಸಂಪ್ರದಾಯ ಹುಟ್ಟು ಹಾಕುವದರೊಂದಿಗೆ ದತ್ತ ಪರಂಪರೆಯ ಶ್ರೇಷ್ಠತೆಯನ್ನು ಮೆರೆದಿದೆ. ಆರೂಢ 
ಶ್ರೇಷ್ಠರಾದ ಸಿದ್ಧಾರೂಢರ ಜನ್ಮಭೂಮಿಯಾದ ಚಳಕಾಪುರವು ಆರೂಢ ಆಚರಣೆಯ ವೈಶಿಷ್ಟ್ಯತೆಯನ್ನು 
ಇಂಬಿಟ್ಟುಕೊಂಡಿದೆ. 


೬.೨ ಪ್ರಭುಪರಂಪರೆ. 


ಕಲ್ಯಾಣ ಕರ್ನಾಟಕದ ಪರಿಸರದಲ್ಲಿ ಬೆಳೆದುಬಂದ '"ಪ್ರಭುಪರಂಪರೆ' ಹೊಸ ವಿಚಾರ 
ಧಾರೆಯೊಂದಕ್ಕೆ ದಾರಿಮಾಡಿಕೊಟ್ಟಿರುವುದು ಒಂದು ವಿಷ್ಠಯವಾಗಿದೆ. ಈ ಪ್ರಭು ಪರಂಪರೆಯಲ್ಲಿ 
ಕೊಡೇಕಲ್ಲಿನ ಪರಮಪ್ರಭು, ಹುಮನಾಬಾದಿನ ಬಕ್ಕಪ್ರಭು, ಧುಮ್ಮನಸೂರಿನ ಸಿದ್ಧಪ್ರಭು ಗಳೆಲ್ಲರು ನಾಥ- 
ಮಹಾನುಭಾವ ಸೂಫಿಗಳ ಚಿಹ್ನೆಗಳನ್ನು ಜಟ್ಟವಾಗಿ ಉಳಿಸಿಕೊಂಡವರು. 


ಜಯಜಯಹೋ ಸಕಲ ಮತ ವಿಜಯ ಹೋ ಎಂದು ಸಾರಿದ ಮಾಣಿಕ ಪ್ರಭುಗಳು 
ಮರಾಠಿಯಲ್ಲಿ ಸಾತವಾರ ಭಜನೆ ಹಾಗೂ ಕನ್ನಡದಲ್ಲಿ ಭಜನೆಗಳನ್ನು ರಚಿಸಿದ್ದಾರೆ ಬಸವಣ್ಣನವರನ್ನು 
ಕುರಿತು. 
ಬಸವ ಬಸವೆನಿಸಿ ಬಸವನಾದೆನೆ | 
ಪಿತ್ರ ಬಸವ, ಗೋತ್ರಬಸವ, ಸೂತ್ರ ಬಸವೆನೆ । 
ವಸ್ತು ಅಲ್ಲಲ್ಲ ಅಲ್ಲಿಲ್ಲ । ಹಾನಾ ಅಲ್ಲೋ ತಾನೆ ಬಲ್ಲವೆಂದು ಸರ್ವಾಂತರ್ಯಾಮಿ 
ಕುರಿತು ಪ್ರತಿಪಾದಿಸಿದ್ದಾರೆ. 


೬.೩ ತತ್ವ ಪದಕಾರರು. 


45 


ಬೇರೆ ಬೇರೆ ಸಂಸ್ಕೃತಿ ನಂಬಕೆಗಳ ಜನರ ನಡುವೆ ಒಂದಾಗಿ ಬಾಳುತ್ತಿದ್ದ ತತ್ತಪದಕಾರರು ಅವರ 
ನಂಬಿಕೆ ಆಚರಣೆಗಳನ್ನು ಜರೆಯದೆ ಅನುಭಾವದ ಮೂಲಕ ಅವೆಲ್ಲವನ್ನು ಏಕ ಸೂತ್ರದಲ್ಲಿ ಪೋಣಿಸುವ 
ಹಾದಿಯಲ್ಲಿದ್ದವರು. ಸಾಹಿತ್ಯ ಸಂಗೀತ, ತತ್ವಗಳ ಮುಪ್ಪೂರಿಗಳಿಂದ ಕೂಡಿದ ಆ ತತ್ವಪದಗಳು 
ಜನಸಾಮಾನ್ಯರನ್ನು ಮುಟ್ಟಿ ಸಮಷ್ಟಿ ಮನಸನ್ನು ಸಂಸ್ಕಾರಗೊಳಿಸುವ ಒಂದು ಪ್ರಬಲ ಮಾಧ್ಯಮ.” 
ಆಧ್ಯಾತ್ಮಿಕ ಅನುಸಂದಾನ, ಧಾರ್ಮಿಕವಾದ ಭಕ್ತಿ ಮತ್ತು ಯೋಗದ ಹಿನ್ನೆಲೆ ಹೊಂದಿರುವ ತತ್ವಪದಗಳನ್ನು 
“ಕೈವಲ್ಯ ಸಾಹಿತ್ಯ'ವೆಂದೂ ಕೂಡ ಕರೆಯಲಾಗುತ್ತದೆ. 


ಕಡಕೋಳ ಮಡಿವಾಳಪ್ಪ, ಕಡಲೂರು ಬಸವಲಿಂಗ ಶರಣರು, ಚೆನ್ನೂರು ಜಲಾಲಸಾಬ, 
ಕೊಳ್ಳೂರು ಹುಸನಾ, ಐನೂಲಿ ಕರಿಬಸವಾರ್ಯ, ಅನುಮಂತಪ್ಪ ಸಾವಳಗಿ ಮುಂತಾದವರು ಕಲ್ಯಾಣ 
ಪರಿಸರದ ತತ್ವಪದಕಾರರಾಗಿದ್ದಾರೆ. 


ಕಡಕೋಳದ ಮಡಿಚಾಳಪ್ಪನವರ ಕಾರಣದಿಂದಾಗಿಯೇ ಕಡಕೋಳಮಠ ತತ್ವಪದಕಾರರ 
"ಟಂಕಶಾಲೆ'ಯೋ ಆಯಿತು. "ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯಾ ಕೆಡಿಸ್ಕಾರೊ', ದಾವುದೊ 
ಕುಲದಾವುದೋ ಕುಲದ ವಿವರವಿ ತಿಳಿದು ಹೇಳಲೊ ಮೂಢ ಎಂಬಂಥ ಪದಗಳಲ್ಲಿ ಆತನ ಲೋಕ 
ಪೃಜ್ಞೆ ಮತ್ತು ಅನುಭಾವಿಕ ಜೌನತ್ಯ ತೋರಿಸುತ್ತದೆ. 


ಕೊಡೇಕಲ್ಲ ಬಸವಣ್ಣನವರು-ಕಲ್ಲೊಳಗಣ ಕನಕವು - ಕ್ಷಟ್ಟಿಯೊಳಗಣ ಬೆಂಕಿಯು ಎಲ್ಲರ ಮನೆ 
ದೀವಿಗೆ ಒಂದೇ ಅಲ್ಲವೆಂದವರಾರು - ಬಸವಣ್ಣ ಹಾಗೂ ಮೆಟ್ಟು ಮಾರುವವನಾಗಲಿ, ಕಟ್ಟಿಗೆ 
ತರುವವನಾಗಲಿ, ಕಷ್ಟವ ಮಾಡಿ ಉಂಬುವವರ ಮನೆಯಲ್ಲಿ ಮುಷ್ಟಿ ತುಂಬುವ ಅನ್ನ ಸಾಕು ಬಸವಣ್ಣ 
ಪದಗಳು ಅವನ ವೈಚಾರೀಕ ಪ್ರಖರತೆಗೆ ಸಾಕ್ಷಿಯಾಗಿದೆ. 


೭. ಧರ್ಮ. 


ಪ್ರತಿಯೊಂದು ಧರ್ಮವು ಜೀವ ಜಗತ್ತು ಈಶ್ವರ ಎಂಬ ವಿಷಯಗಳ ಕುರಿತಾಗಿ ತನ್ನದೇ ಆದ 
ಸಿದ್ಧಾಂತಗಳನ್ನು ಹೊಂದಿರುತ್ತದೆ. ಅದೇ ರೀತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ತತ್ವ ಹಾಗೂ 
ಆಚರಣೆಗಳು ಇರುತ್ತವೆ. ಇಂಥ ಮೂಲಭೂತ ತಿಳವಳಿಕೆಗಳ ಒಟ್ಟು ಮೊತ್ತವೇ ಧರ್ಮ. 


ಎಲ್ಲ ಸಾಮಾಜಿಕ ವರ್ಗದ ಭಿನ್ನಮನೋಭಾವದ ಜನರ ಒಂದು ಧಾರ್ಮಿಕ ಸಂಘಟನೆಗಯೇ 
ಧರ್ಮ. ಅದು ತುಂಬಾ ಸಂಕೀರ್ಣ ಸ್ವರೂಪ ಮತ್ತು ರಚನೆ ಹೊಂದಿರುತ್ತದೆ. ಸಮನ್ವಯದ ಸಮತೂಕ 
ತಪ್ಪಿದಾಗ ಸಂಘರ್ಷದ ಹಾದಿ ಹಿಡಿದಿರುವುದನ್ನು ಕಾಣುತ್ತೇವೆ. ಶಾಸನೋಕ್ತ "ಚತುಸ್ಸಮಯ ಸಮುದ್ಧರಣ' 
ಬಿರುದುಗಳು ಪ್ರಜೆಗಳ ಸಂರಕ್ಷಣೆ ರಾಜನ ಹೊಣೆಯಾಗಿದೆ ಎಂದು ತಿಳಿಸುತ್ತದೆ. 


ಶೈವ-ವೆಷ್ಟವರಲ್ಲಿ ಮೊದಲಿದ್ದ ಸೌಹಾರ್ದ ಮನೋಭಾವ ಮಾಯವಾಗಿ ಕ್ರಮೇಣ ವೈಷಮ್ಯ 
ಹಾಗೂ ಪೈಪೋಟಿ ಕಾನಿಸಿಕೊಂಡಿದ್ದರಿಂದದೇ "ಹರಿಹರ' ಕಲ್ಪನೆಗೆ ಪ್ರೋತ್ಸಾಹ ದೊರೆಯಿತು. 


ಧರ್ಮವು ಎಲ್ಲ ಕಾಲದಲ್ಲಿಯೂ ಮನುಷ ಭಾವನೆಗಳನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸುವ 
ಮತ್ತು ಪ್ರಚೋದಿಸು ಶಕ್ತಿಯಾಗಿದೆ. ಈ ಕಾರಣದಿಂದ ಧರ್ಮವು ವ್ಯಾಪಕ ಸಂಘಟನೆಗಳಿಗೆ 
ಕಾರಣವಾಗಿರುವಂತೆ ಬಹುದೊಡ್ಡ ಘರ್ಷಣೆಗಳಿಗೂ ಕಾರಣವಾಗಿದೆ.” 


ಧಾರ್ಮಿಕ ಸಾಮರಸ್ಯ ಮತ್ತು ಸಂಘರ್ಷ. 


ಪ್ರಾಚೀನ ಕಾಲದಿಂದಲೂ ಈ ಪ್ರದೇಶ ಸಹಬಾಳ್ಗೆಗೆ, ಸಾಮರಸ್ಯಕ್ಕೆ ಮತ್ತು ಧಾರ್ಮಿಕ ಸಹಿಷ್ಪತೆಗೆ 
ಹೆಸರಾಗಿದೆ. ಆ ಕಾಲದ ಹೆಚ್ಚಿನ ಶಾಸನೋಲ್ಮೇಖಗಳಲ್ಲಿ "ಚತುಸ್ತಮಯ' ಪ್ರಖ್ಯಾತವಾಗಿದ್ದವು. ದೊರೆಗಳು 


46 


ಹೊಂದಿದ ಚತುಸ್ಸಮಯ ಸಮ್ಮುದ್ಧರಣ ಬಿರುದು ಬೌದ್ಧ, ಜೈನ, ಶೈವ ಮತ್ತು ವೈಷ್ಣವ ಧರ್ಮಗಳ 
ಸಂರಕ್ಷಣೆ ಮತ್ತು ಉದ್ದರಿಸುವ ಹೊಣೆ ಅವರದಾಗಿತ್ತೆಂದು ತಿಳಿಸುತ್ತದೆ. 


ಸಾಮರಸ್ಯ 


ಎಷ್ಟುಭಕ್ತನಾಗಿದ್ದ ೬ನೇ ವಿಕ್ರಮಾದಿತ್ಯ ತನ್ನ ರಾಣಿ ಜಾಕಲದೇವಿಯ ಜೈನನಿಷ್ಟೆಯಿಂದ 
ಪ್ರಭಾವಿತನಾಗಿ ಅವಳ ಪೂಜಾಕಾರ್ಯಗಳ ಅಗತ್ಯವನ್ನು ಪೂರೈಸಿದ ವಿಷಯ "ಇಂಗುಳಗೆ' ಶಾಸನ 
ತಿಳಿಸುತ್ತದೆ. 

ಕಲ್ಯಾಣದಲ್ಲಿ ಮಧುಕೇಶ್ವರ ದೇವಾಲಯವು ಬಾಹುದ್ದೀನನ ದಂಗೆಯ ಕಾಲದಲ್ಲಿ ತುಂಬಾ 
ಹಾನಿಗೊಳಗಾಗಲು ಕಲ್ಯಾಣದ ಜನರ ಪ್ರಯತ್ನದಿಂದ ಪುನರ್‌ ಪ್ರತಿಷ್ಠೆಗೊ೦ಡು ಪೂಜಾ 
ಕಾರ್ಯಗಳು ನಡೆಯುವಂತೆ ಮಾಡಿದನ್ನು ಮಹ್ಮದಬಿನ್‌ ತೊಘಲಕನ ಆಳ್ವಿಕೆ ಶಾಸನ 
ತಿಳಿಸುತ್ತದೆ. ಮುಸ್ಲಿಂ ಅಧಿಕಾರಿಯ ಆಡಳಿತದಲ್ಲಿ ಹಿಂದೂ ಶೈವ ದೇವಾಲಯ 
ಜೀರ್ಣೋಧಾರವಾಗಿರುವುದು ಮತ್ತು ಬೀದರಿನ ಅಹ್ಮದಶಾ ವಲಿಜಾತ್ರೆ ಹಾಗೂ ಕಲ್ಯಾಣ 
ಕರ್ನಾಟ ಭಾಗದ ಮೋಹರಂ ಆಚರಣೆಗಳಲ್ಲಿ ಅನ್ಯ ಧರ್ಮಿಯರು ಪಾಲ್ಗೊಳ್ಳುವುದ 
ಅಪರೂಪದ ಉದಾಹರಣೆಗಳಾಗಿವೆ. 


ಗೋವಿಂದರಾಜ ಎನ್ನುವವನು ರಾಮೇಶ್ವರ ದೇವಾಲಯ ಕಟ್ಟಿಸಿ, ಯೋಗೇಶ್ವರ ಪಂಡಿತನೆಂಬ 
ಶೈವ ಗುರೂಜಿ ದಾನ ನೀಡಿದನು. ಆತ ವೈಷ್ಣವನಾದರೂ ಶೈವ ದೇವಾಲಯ ಕಟ್ಟಿಸಿ ಶೈವ 
ಗುರುತಿಗೆ ಕೊಟ್ಟಿರುವ ವಿಷಯವನು ಬಿ.ಆರ್‌... ಗೋಪಾಲದವರು ಮುತ್ತಗಿ ಶಾಸನದ 
ಉದಾಹರಣೆ ನೀಡುತ್ತಾರೆ. 


P.M. Joshi holds that, the deity (Datatraya) came to be known as ‘Shaha 
Fakir’ and Dattatraya even said to have assumed the guise of Malang for 
these devotees. Also known as Shaha Datta Allam Prabhu in various 
countries of Deccan. The deity was instrumental in bringing about 
synthesis among various communities like Lingayats, Muslims & the 
Anand Sampradayis & Giri-Gosais. Narasimha Saraswati was the main 
cause behind this transmission of the sect. 

ಬೀದರ ಸೀಮೆಯ ಮಾಣಿಕಪ್ರಭು, ಬಕ್ಕಪ್ರಭು ಸಂಪ್ರದಾಯಗಳು ಧಾರ್ಮಿಕ ಗೆಳೆತನ (ದೋಸ್ತಾರ 
ದೀನ್‌)ದ ಪ್ರತೀಕವಾಗಿ ನಾಸಿರುದ್ದೀನ ಚಿರಾನಕಿ ದೋಸ್ತಾರ ದೀನ್‌ ಹರ ಹರ ಅಂಥ ಘೋಷಣೆ 
ಕೂಗುವ ಸಂಪ್ರದಾಯವಿದೆ. 


ಮಾಣಿಕ ಪ್ರಭುಗಳನ್ನು ಮುಸಲ್ಮಾನರು ಮಹಬೂಬ ಸುಬಾನಿ ಅವತಾರವೆಂದು, ಪೀರಾನ ಪಿಠ 
ದಸಗೀರ ಎಂದು ಕರೆಯುತ್ತಾರೆ. ಸಿಕ್ಕರು ನಾನಕ ಶೋಹೆ ಮಾಣಿಕ್‌ ಎಂದು ಕರೆಯುತ್ತಾರೆ. 


po) 


ಸರ್ವಧರ್ಮದ ಆರಾಧ್ಯರು. 


ನಾಲ್ಕು ಶತಮಾನಗಳ ಹಿಂದೆಯೇ ಜಾತಿಯತೆ ತೊಡೆದು ದಲಿತರ ಮನೆಯಲ್ಲಿ ಪ್ರಸಾದ 


ಸ್ವೀಕರಿಸಿದರು. ಮೂಢ ನಂಬಿಕೆಗಳ ತೊಲಗಿಸಿ, ಕಂದಾಚಾರ ಕಿತ್ತೆಗೆದು ಮೂರ್ತಿ ಪೂಜೆ ವಿರೋಧಿಸಿ 
ಸರ್ವಮತ ಭಕ್ತರ ಸೇವೆಯನ್ನು ಪಡೆದ ಕೋಟಿಗೊಬ್ಬ ಶರಣ ಕೊಟ್ಟೂರೇಶ್ವರರು ಸಮಕಾಲಿನ 
ಸಂದರ್ಭದ ಪಂಚಗಣಾಧೀಶ್ಚರರಲ್ಲಿ ಒಬ್ಬರಾದ ಕೊಟ್ಟೂರೇಶ್ಚರರು, (ತಿಪ್ಪೆರಂದ್ರಸ್ವಾಮಿಗಳು, 
ಕೋಲಸಾಂತರು, ಮದ್ವಾನೇಶ್ವರರು, ಕೆಂಪಯ್ಯ ಸ್ವಾಮಿಗಳು ಇತರ ನಾಲ್ವರು). ರಥೋತ್ಸವದ ದಿನದಂದು 


47 


ಹರಿಜನರ ಮನೆಯಿಂದ ಪ್ರಸಾದ, ಮುಸ್ಲಿಂ ಬಾಂಧವರಿಂದ ಮುಂಡ ರೇಶ್ಮೆ ಬಟ್ಟೆಗಳು ವಾಲ್ಮೀಕಿ 
ಜನಾಂಗದವರಿಂದ ಕಾಯಿ ಅರ್ಪಣೆ ಪಡೆಯುವರು. 


* ಧರ್ಮೋನ್ನತಿಯ ದೂರದರ್ಶಿ ನಾವದಗಿ ರೇವಪ್ಪಯ್ಯ (೧೮೩೧-೧೯೩೬) ಭಾತಂಬದಲ್ಲಿ 
ಗೋಸಾಯಿ ಶಿವಬಾಬು ಎಂಬ ಅಂತ್ಯಜನಿಗೆ ಲಿಂಗಧೀಕ್ಷೆ ನೀಡಿ ಬಹಿಷ್ಕಾರಕ್ಕೊಳಗಾದರು. ಹಿಡಿದ 
ವೃತ ಬೀಡದ ಛಲ ತಮ್ಮ ನಿತ್ಯ ನೇಮಗಳ ದೇಸಿಕ ಆಚಾರದ ಕಠಿಣ ಆಚಾರಸ್ಥರನ್ನು ಮೊದಲು 
ನೋಡಿದೆನೆಂದು ಮಂಜಪ್ಪನವು ೧೯೩೧ರ ಅಗಷ್ಟ ಶರಣ ದಂದೇಶದಲ್ಲಿ ತಿಳಿಸಿದ್ದಾರೆ. 


ಧಾರ್ಮಿಕ ಸಂಘರ್ಷಗಳು. 


ಕಲ್ಯಾಣ ಕರ್ನಾಟಕದ ಕೆಲವು ಶೈವ ಶೀಘ್ರಪಾದಿಗಳು ಜೈನ ಧರ್ಮದ ಮೇಲೆ ನೇರವಾದ ಶೈವ 


V/s ಜೈನ ಸಮರವನ್ನೇ ಸಾರಿದ ಪರಿಣಾಮವಾಗಿ ಅಣ್ಣಂಪೂರು, ಕರಹಾಡ, ಕೆಂಬಾವಿ ಮೊದಲಾದ 
ಸ್ಥಳಗಳಲ್ಲಿ ಬಸದಿಗಳನ್ನು ಹೊಸೆದು ಮುಕ್ಕಿ ಶಿವಲಿಂಗ ಸಿಂಹಾಸನಗೈದ ವಿವರಗಳು ಕಾಣುತ್ತೇವೆ. ಜೈನ 
ಧರ್ಮದ ಮೇಲೆ ನೇರ ಪ್ರಹಾರ ಮಾಡಿದ ಏಕಾಂತದ ರಾಮಯ್ಯನ ವಿಜಯವನ್ನು ಮೆಚ್ಚಿದ ಬಿಜ್ಜಳ 
ಅವನಿಗೆ ಜಯಪತ್ರ ನೀಡಿದ ವಿಷಯ ಶಾಸನೋಕ್ತವಾಗಿರುವದರಿ೦ದ ರಾಮಯ್ಯನ ಕಾರ್ಯಕ್ಕೆ ರಾಜನ 
ಅಂಕಿತ ಬಿದ್ದಂತಾಗಿದೆ. 


ವೈಷ್ಣವ V/s ಜೈನ. 


ಜೈನರಿಗೆ ವೈಷ್ಣವರಿಂದ ಅನ್ಯಾಯವಾದಾಗ ಆನೆಗೊಂದಿ, ಹೊಸ ಪಟ್ಟಣದ ಸಮಸ್ತ ಜನರು 
ಬುಕ್ಕರಾಯನ ಬಳಿಗೆ ಹೋಗಿ ಬಿನ್ನಹ ಮಾಡಿಕೊಂಡಾಗ, ಬುಕ್ಕರಾಯನು "ವೈಷ್ಣವ ಮ್ತು ಜೈನ 
ದರ್ಶನಕ್ಕೂ ಭೇದವಿಲ್ಲವೆಂದು ಹೇಳಿದ ಮಾತು ರಾಜನ ಉದಾತ್ತ ಭಾವನೆಯಾಗಿದ್ದರೂ ಅಂತ್ಯದಲ್ಲಿ 
ಅದು ವೈಷ್ಣವರ ಪ್ರಾಭಲ್ಯ ಮತ್ತು ಜೈನರ ಕ್ಷೀಣ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. 


ವೈಷ್ಣವ V/s ಜೈನ. 


ವೈಷ್ಣವರು ಶೈವರು ಪರಸ್ಪರ ದೂರ ಸರಿಯುತ್ತಿದ್ದುದನ್ನು ಪೊ. ಎಸ್‌. ಶೆಟ್ಟರ್‌ ರವರು 
ದೇವಾಲಯ ನಿರ್ಮಾಣ ಮತ್ತು ಶಿಲಿಗಳಲ್ಲಿ ಗುರುತಿಸಿದ್ದಾರೆ. 


ಜಿಜ್ಞಾಸೆಗೆ ಆಂಬುಕೊಡುವ ವಿಷಯಗಳು. 


* ಕೊಪ್ಪಳವು ಪ್ರಮುಖ ಸ್ಥಾವರ ಕ್ಷೇತ್ರ ಮತ್ತು ಅಲ್ಲಿರುವ ಮೇಘಚಂದ್ರ ಪ್ರಮುಖ ಜಂಗಮ 
ಕ್ಷೇತ್ರದವರೆಂಬುದನ್ನು ನೋಡಿದಾಗ ಸ್ಥಾವರ ಮತ್ತು ಜಂಗಮ ಪರಿಕಲ್ಪನೆ ೧೨ನೇ 
ಶತಮಾನಕ್ಕಿಂತಲೂ ಪೂರ್ವದಲ್ಲಿರುವ ಅಸ್ತಿತ್ವ ತೋರಿಸುತ್ತದೆ. 


* ಬಸವಕಲ್ಯಾಣದ ಕ್ರಿಶ. ೧೧೦೦ ಶಾಸನ ಅಲ್ಲಿಯ ಚಂದ್ರಪ್ರಭ ಜಿನಾಲಯದಲ್ಲಿ ಗೋಷ್ಠಿ 
ನಡೆಯುತ್ತಿದ್ದನ್ನು ಹೇಳಿದದೆಲ್ಲದೆ ಈ ಗೋಷ್ಠಿಯಲ್ಲಿ ದೇವಪಾರ್ಯ, ಭರತ, ಶ್ರೀಪತಿ 
ಮುಂತಾದವರೆಲ್ಲ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದರಲ್ಲದೆ ಇಲ್ಲಿ ಧನಪತಿಯು 
ಗುಣಾಗ್ರಣಿಯು ಆದ ಹೀರಪಾಂಕನು ಸಹಸ್ತಕೂಟ ಬಿಂಬವನ್ನು ಈಶ್ವರ ಶೆಟ್ಟಿಯು 
ಮಾನಸ್ತಂಭವನ್ನು ಮಾಡಿಸಿದರು. 


ಪರಾಮರ್ಶನ ಗಂಥಗಳು. 


48 


೨ ಧಿ 


ಹ 


ಡಾ: ಚನ್ನಬಸವಯ್ಯ ಹಿರೇಮಠ; ಕಲ್ಯಾಣ ಕರ್ನಾಟಕದ ಸಂಸ್ಕೃತಿ; ಪು-೧. 


. ಡಾ: ಚಂದ್ರಶೇಖರ ಬಿರಾದಾರ; Alande 1000 - A Cultural Study un published 


Ph.D. work; 0-110. 


. ರಹಮತೆ ತರಿಕೇರಿ; ಕರ್ನಾಟಕ ನಾಥಪಂಥ; ಪು-೩೪. 


ಎಸ್‌.ಜಿ. ಸರ್ದೇಸಾಯಿ; ಪ್ರಾಚೀನ ಭಾರತದಲ್ಲಿನ ದಾರ್ಶನಿಕ ಸಂಘರ್ಷ ಮತ್ತು ಅದರ 
ಸಮಾಜಿಕ ಮಹತ್ವ; ಪು-೨೪. 
ಡಾ: ಚನ್ನ! ಬಸವಯ್ಯ ಹಿರೇಮಠ; ಕಲ್ಯಾಣ ಕರ್ನಾಟಕ ಸಂಸ್ಕೃತಿ; ಪು-೫೮. 
ಪೂರ್ವೋತ್ರ ಪುರ 
ಹನುಮಾಕ್ಷಿ ಗೋಗಿ; ಕಲಬುರ್ಗಿ ಜಿಲ್ಲೆಯ ಶಾಸನಗಳು; ಪು-ಸX್ಕ. 
ಡಾ: ಸಿ.ಯು. ಮಂಜುನಾಥ; ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ; ಪು-೧೨೩. 
ಡಾ: ಗಣಪತಿಗೌಡ ಎಸ್‌; ಇತಿಹಾಸ ಸಂಪುಟ-೨೦; ಪು-೭೫. 
ಡಾ: ಚನ್ನಬಸವಯ್ಯ ಹಿರೇಮಠ; ಕಲ್ಯಾಣ ಕರ್ನಾಟಕದ ಸಂಸ್ಕೃತಿ; ಪು-೬೧. 
ಪೂರ್ವೋಕ್ತ; ಪು-೬೭. 
ಡಾ: ಸಿ.ಯು. ಮ೦ಜೂನಾಥ; ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ; ಪು-೬. 
ಪೂರ್ವೋಕ್ತ; ಪು ಸಂ. - ೦೯ 
: ಚನ್ನಬಸವಯ್ಯ ಹಿರೇಮಠ; ಕಲ್ಯಾಣ ಕರ್ನಾಟಕದ ಸಂಸ್ಕೃತಿ; ಪು-೬೫. 
ಸಿ.ಯು. ಮ೦ಜೂನಾಥ; ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ; ಪು-೧೬. 
: ಚನ್ನಬಸವಯ್ಯ ಹಿರೇಮಠ; ಕಲ್ಯಾಣ ಕರ್ನಾಟಕದ ಸಂಸ್ಕೃತಿ; ಪು-೬೬ 
ಸಿ.ಯು. ಮಂಜೂನಾಥ; ಶಾಸನಗಳು ಮತ್ತು ಕರ್ನಾಟಕ ಸಂಸ್ಥ ತಿ ಪು-೧೪೦. 


: ಸಿ.ಯು. ಮ೦ಜೂನಾಥ; ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕ ಎ ಪು-೧೪೧. 
ಚಂದ್ರಶೇಖರ ಬಿರಾದಾರ; ಎಮ್‌.ಆರ್‌.ಪಿ; ಪು ೨, 

ಚಂದಶೇಖರ ಬಿರಾದಾರ; ಎಮ್‌.ಆರ್‌.ಪಿ; ಪು-೬೬. 

ಡಾ: ಸಿ.ಎಸ್‌. ಯತೀಶ್ವರ; ಭಾರತೀಯ ಭಕ್ತಿ ಚಳುವಳಿಗಳು; ಪು-೪೩೭. 

ಡಾ: ಸಿ. ಯು. ಮಂಜೂನಾಥ; ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ; ಪು-೧೬೪. 


ಳ್ಳಿ 


೩. 


49 


ಶರಣರ ಕಾಯಕ ಪ್ರಸಾದ ದಾಸೋಹ. 
-ಶ್ರೀ ರಂಜಾನ್‌ ದರ್ಗಾ, 
“ವಚನ”, ಸಿದ್ಧಾರೂಢ ಕಾಲೋನಿ, 
ಮದಿಹಾಳ, ಧಾರವಾಡ -೫೮೦೦೦೬. 


ಇಡೀ ಬ್ರಹ್ಮಾಂಡವು ಕಾಯಕ ತತ್ತ್ವದ ಮೇಲೆ ನಿಂತಿದೆ. ಪೃಥ್ಧಿಯು ಸೂರ್ಯನ ಸುತ್ತ ತಿರುಗುತ್ತ 
ಸೃಷ್ಟಿಕ್ರಿಯೆಯಲ್ಲಿ ತೊಡಗುವುದು. ಸೂರ್ಯ ಬೆಳಕನ್ನು ಕೊಡುವ ಕಾಯಕ ಮಾಡಿದರೆ ಚಂದಿರನದು 
ಬೆಳದಿಂಗಳು ಕೊಡುವ ಕಾಯಕ. ಸೂರ್ಯನ ತಾಪಕ್ಕೆ ಸಮುದ್ರದ ನೀರು ಆವಿಯಾಗುವುದು. 
ಮೋಡಾಗುವುದು, ಮಳೆಯಾಗುವುದು, ಸಕಲ ಜೀವರಾಶಿಗೆ ನೀರಾಗುವುದು. ನದಿಗಳು ತುಂಬಿ 
ಹರಿಯುವವು. ಸಾಗರದ ಕಡೆಗೆ ಧಾವಿಸುವವು. ಸಮುದ್ರದಲ್ಲಿ ಉಪ್ಪಿನ ಅಂಶ ಹೆಚ್ಚಾಗದಂತೆ 
ನೋಡಿಕೊಂಡು ಜಲಚರಗಳ ಸಂರಕ್ಷಣೆ ಮಾಡುವವು. ಪಶು ಪಕ್ಷಿಗಳು ಜೀವಜಾಲದ 
ಕೊಂಡಿಗಳಾಗುವವು. ಕೀಟಗಳು ಪರಾಗಸ್ಪರ್ಶ ಮಾಡುವ ನಮಗೆ ಹೂ ಹಣ್ಣು ಆಹಾರಧಾನ್ಯ ಸಿಗುವಂತೆ 
ಮಾಡುವವು. ರೈತರು ಸೂರ್ಯಾಸ್ತದ ನಂತರ ಹೊಲದ ಕಾಯಕ ಮುಗಿಸಿ ಮನೆಗೆ ಬಂದರೂ 
ಎರೆಹುಳುಗಳು ಅವರ ಭೂಮಿಯನ್ನು ಹದಗೊಳಿಸುವಲ್ಲಿ ತಲ್ಲೀನವಾಗಿರುವವು. ಮರಗಳು ಬಯಲಲ್ಲಿ 
ನಿಂತಲ್ಲೇ ಕಾಯಕದಲ್ಲಿ ತಲ್ಲೀನವಾಗಿರುವವು. ಅವು ಬೇರುಗಳ ಮೂಲಕ ಭೂಮಿ ಮತ್ತು ನೀರಿನ ಜೊತೆ 
ಸಂಬಂಧ ಹೊಂದಿರುವವು. ಎಲೆಗಳ ಮೂಲಕ ಸೂರ್ಯ ಮತ್ತು ಗಾಳಿಯ ಜೊತೆ ಸಂಬಂಧ 
ಪಡೆಯುವವು. ಪ್ರಸಾದದ ಹಾಗೆ ಎಷ್ಟು ಬೇಕೊ ಅಷ್ಟು ಮಾತ್ರ ಭೂಮಿಯ ಸತ್ವವನ್ನು ಸ್ವೀಕರಿಸುವವು. 
ನಂತರ ದಾಸೋಹ ರೂಪದಲ್ಲಿ ನಮಗೆ ಹೂ ಹಣ್ಣು ಮುಂತಾದವುಗಳಲ್ಲದೆ ಪ್ರಾಣವಾಯುವನ್ನು 
ಕೊಡುವ ಕಾಯಕವನ್ನೂ ಮಾಡುವವು. ಹೀಗೆ ಇಡೀ ಬ್ರಹ್ಮಾಂಡವೇ ಕಾಯಕನಿರತವಾಗಿದೆ. 


ನಿಸರ್ಗದಲ್ಲಿ ಒಂದು ಮರ ಕೂಡ ಕಾಯಕ-ಪ್ರಸಾದ-ದಾಸೋಹ ತತ್ತ್ವವನ್ನು ಪಾಲಿಸುವಾಗ 
ನರರಿಗೇಕೆ ಸಾಧ್ಯವಾಗದು ಎಂದು ಬಸವಧರ್ಮ ಪ್ರಶ್ನಿ ಸುತ್ತದೆ. ಈ ಎಲ್ಲವುಗಳ ಕಾಯಕದ ಪರಿಣಾಮ 
ನಮಗೆ ಹಸಗ ರೂಪದಲ್ಲಿ ಸಿಗುತ್ತದೆ. ಇವು 'ನಿಷ್ಠಿಯವಾದರ ಲೋಕ ನಿರ್ನಾಮವಾಗುವುದು. 
ಕಾಯಕ ಮತ್ತು ದಾಸೋಹ ನಿಸ ಸರ್ಗತತ್ತ ಗಳಾಗಿವೆ. ಮಾನವನು ನಿಸರ್ಗದ ಭಾಗವಾಗಿದ್ದಾನೆ. ಆದ್ದರಿಂದ 
ಆತ ಕಾಯಕ 'ಮತ್ತು ದಾಸೋಹ ಬಿಟ್ಟು ಬದುಕುವಂತಿಲ್ಲ ಎಂದು ಬಸವಧರ್ಮ ಸ ಸಾರುತ್ತದೆ. 


ಕಾಯಕವು ನಮ್ಮ ದೈಹಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸುವುದು. ನಮ್ಮ ಆರೋಗ್ಯ ಮತ್ತು 
ಸೌಂದರ್ಯವನ್ನು ha ಮಾನಸಿಕ ಒತ್ತಡಗಳಿಂದ. ರಕ್ಷಿಸುವುದು. ಪರಾಪಲಂಬಿಗಳಾಗದಂತೆ 
ನೋಡಿಕೊಳ್ಳುವುದು. ಕೊನೆಗೆ ನಮ್ಮನ್ನು ಸ್ವತಂತ್ರಧೀರರನ್ನಾಗಿ ಮಾಡುವುದು. "ಕೂಡಲಸಂಗನ ಶರಣರು 
ಸ್ವತಂತ್ರ ಧೀರರು” ಎಂದು ಬಸವಣ್ಣನವರು “ಹೇಳುತ್ತಾರೆ. 


ಕಾಯಕ ಮಾಡದೆ ಬದುಕುವವನಿಗೆ ಹಸಿವು, ರುಚಿ, ವಿಶ್ರಾಂತಿ ಮತ್ತು ನಿದ್ರೆಯ ಮಹತ್ವ 
ಗೊತ್ತಾಗುವುದಿಲ್ಲ. ಕಾಯಕ ಜೀವಿಯ ಹಸಿವು ಎಲ್ಲ ಆಹಾರ ಪದಾರ್ಥಗಳನ್ನು ಪ್ರಸಾದವಾಗಿಸುತ್ತದೆ. 
ರುಚಿಕರವಾಗಿಸುತ್ತದೆ. ಆತನಿಗೆ ವಿಶ್ರಾಂತಿ ಮತ್ತು ನಿದ್ರೆಯ ಸುಖ ಸಹಜವಾಗಿಯೇ ಸಿಗುತ್ತದೆ. ಸತ್ಯಶುದ್ಧ 
ಕಾಯಕದಿಂದ ಮನಸ್ಸು ಪವಿತ್ರವಾಗುತ್ತದೆ. ಆದ್ದರಿಂದ ಕಾಯಕ ತತ್ತ್ವವು ವಿಶ್ವಮಾನ್ಯವಾಗಿದೆ. 
“ಕಾಯಕದಲ್ಲಿ ನಿರತನಾದರೆ, ಗುರುದರ್ಶನವಾದರೂ ಮರೆಯಬೇಕು, 
ಲಿಂಗಪೂಜೆಯಾದರೂ ಮರೆಯಬೇಕು, 
ಜಂಗಮ ಮುಂದೆ ನಿಂದಿದ್ದರೂ ಹಂಗ ಹರಿಯಬೇಕು. 
ಕಾಯಕವೇ ಕೈಲಾಸವಾದ ಕಾರಣ. 

ಅಮರೇಶ್ವರಲಿಂಗವಾಯಿತ್ತಾದರೂ ಕಾಯಕದೊಳಗು.” 

ಎ೦ದು ಆಯ್ದಕ್ಕಿ ಮಾರಯ್ಯನವರು ಹೇಳಿದ್ದಾರೆ. ಶರಣಸಂಕುಲದ ಹೆಮ್ಮೆಯ ವಚನ ಇದಾಗಿದೆ. 


50 


ನಿಸರ್ಗಪರವಾದ ಕಾಯಕದ ಮೇಲೆ ನಿಂತ ಬಸವದರ್ಶನವನ್ನು ಮಾರಯ್ಯನವರು 

ಅಪ್ಪಿಕೊಂಡರು. ಕಾಯಕವೇ ಎಲ್ಲದಕ್ಕೂ ಆಧಾರ. ಕಾಯಕವಿಲ್ಲದಿದ್ದರೆ ಇಡೀ ಲೋಕ 

5 ಗುರು, ಲಿಂಗ ಮತ್ತು ತತ್ತ ಎಪಸಾರದ ಜಂಗಮರಿಗೂ ಆಧಾರವಿಲ್ಲದಂತಾಗುತ್ತದೆ. 
ಈ ಹಿನ್ನೆ ಲೆಯಲ್ಲಿ ಇದೊಂದು ವಿಶಿಷ್ಟ ವಚನವಾಗಿದೆ 


ಮಾರಯ್ಯನವರು ಗುರು, ಲಿಂಗ ಮತ್ತು ತತ್ತ್ವಜಂಗಮರ ಅವಹೇಳನ ಮಾಡುವುದಿಲ್ಲ. ಆದರೆ 
ಗುರು, ಲಿಂಗ, ಜಂಗಮರ ಹಾಗೂ ಒಟ್ಟಾರೆ ಸಕಲ ಜೀವಾತ್ಮರ ಸಂರಕ್ಷಣೆಗಾಗಿ ಕಾಯಕ ಎಷ್ಟೊಂದು 
ಮಹತ್ವದ್ದಾಗಿದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಮಾತ್ರ ಅವರು ಈ ವಿಚಾರ ತಿಳಿಸಿದ್ದಾರೆ. 


ಕಾಯಕದಲ್ಲಿ ಮಗ್ಗವಾದಾಗ ದೇವರಿಗೆ ಪ್ರಿಯವಾದುದನ್ನೇ ಮಾಡುತ್ತ ಸ್ವಾವಲಂಬಿಯಾಗಬೇಕು. 
ನಂತರ ದಾಸೋಹದ ಮೂಲಕ ಸಮಾಜಕ್ಕೆ ಅಳಿಲುಸೇವೆ ಸಲ್ಲಿಸಬೇಕು ಎಂಬುದನ್ನು ಬಸವಾದಿ ಶರಣರು 
ಹೀಗೆ ತಮ್ಮ ವಚನಗಳ ಮೂಲಕ ನಮಗೆ ಅನೇಕ ಕಡೆಗಳಲ್ಲಿ ಸೂಚಿಸಿದ್ದಾರೆ. 


ಆಯ್ದಕ್ಕಿ ಮಾರಯ್ಯನವರಿಗೆ ಎಂಥ ಆತ್ಮವಿಶ್ವಾಸ ಮೂಡಿದೆ ಎಂದರೆ, ಅವರು ಕಾಯಕದಲ್ಲಿ 
ನಿರತರಾದಾಗ ಗುರುವಿನ ದರ್ಶನ, ಲಿಂಗಪೂಜೆ ಮತ್ತು ಜಂಗಮಸೇವೆಯನ್ನು ಕೂಡ ಮರೆಯಲು 
ಸಿದ್ದರಿದ್ದಾರೆ. ಕಾಯಕದಲ್ಲೇ ಕೈಲಾಸವನ್ನು ಮತ್ತು ಆ ಕೈಲಾಸದಲ್ಲಿರುವ ದೇವರನ್ನೂ ಕಾಣುವ 
ಒಳನೋಟವನ್ನು ಅವರು ಹೊಂದಿದ್ದಾರೆ. ಅಯ್ದಕ್ಕಿ ಮಾರಯ್ಯನವರಂಥ ಬಡ ಕಾಯಕಜೀವಿಗಳು 
ಇಷ್ಟೊಂದು ಉನ್ನತವಾಗಿ ಚಿಂತನೆ ಮಾಡಬೇಕಾದರೆ ಬಸವಣ್ಣನವರು ಇಂಥ ತುಳಿತಕ್ಕೊಳಗಾದವರಿಗೆಲ್ಲ 
ಸಾಕ್ಷರರನ್ನಾಗಿಸಿ ಅದು ಹೇಗೆ ವೈಚಾರಿಕತೆ ಬೆಳೆಸಿದರು ಎಂಬುದು ಆನ೦ದಾಶ್ಚರ್ಯವನ್ನು 
ಉಂಟುಮಾಡುವಂಥದ್ದು. 


ಕಾಯಕ ನಿರತರಾದಾಗ ಗುರುದರ್ಶನ, ಲಿಂಗಪೂಜೆ ಮತ್ತು ಜಂಗಮಸೇವೆಯ ಯೋಚನೆ 
ಮಾಡಬಾರದು. ಏಕೆಂದರೆ “ಕಾಯಕದ ಪರಿಣಾಮವು ಗುರು ಲಿಂಗ ಜ೦ಗಮಕ್ಕಾಗಿಯೇ ಇದೆ' ಎಂಬ 
ಸೂಕ್ಷ್ಮತೆಯನ್ನು ಆಯ್ದಕ್ಕಿ ಮಾರಯ್ಯನವರ ಈ ವಚನ ಹೊಂದಿದೆ. ಗುರು ಲಿಂಗ ಜಂಗಮ ಮತ್ತು 
ಬದುಕಿನ ಒಳ್ಳೆಯದೆಲ್ಲ ಆ ಕಾಯಕದೊಳಗೇ ಇದೆ ಎಂಬ ಭಾವವನ್ನು ಈ ವಚನ ಪ್ರತಿಪಾದಿಸುತ್ತದೆ. 
ಅಂತೆಯೆ. ಕಾಯಕವೇ ಕೈಲಾಸ' ಎಂಬುದು ಬಸವಧರ್ಮದ ಘೋಷವಾಕ್ಕವಾಗಿ ಅಂದರೆ 
ಮಹಾವಾಕ್ಯವಾಗಿ ಜನಮನದಲ್ಲಿ ಅಚ್ಚೊತ್ತಿದೆ. 


“ಕಾಯಕವೇ ಕೈಲಾಸವಾದ ಕಾರಣ ದೇವರು ಕಾಯಕದೊಳಗೇ ಇರುತ್ತಾನೆ' ಎಂಬ ಮಾತು 
ಕಾಯಕದ ಬಗೆಗೆ ಶರಣರಿಗಿರುವ ಗೌರವದ ಪ್ರತೀಕವಾಗಿದೆ. ಶರಣರು ಕಾಯಕದ ಮೂಲಕ 
ಕೈಲಾಸವನ್ನು ಮತ್ತು ದೇವರನ್ನು ಕಂಡರು. ಕಾಯಕದ ಅನುಭವವನ್ನೇ ಮೆಟ್ಟಲಾಗಿಸಿಕೊಂಡು 
ಅನುಭಾವದ ತುದಿಯನ್ನು ತಲುಪಿದರು. ಅನುಭಾವವು ಬಸವಧರ್ಮದ ತತ್ತ್ವಜ್ಞಾನ(ಅಧ್ಯಾತ್ಸ ವಾಗಿದೆ. 


ಆದರೆ ನಮ್ಮ ದೇಶದ ಧರ್ಮಶಾಸ್ತ್ರ ಸ್ವಗಳು ಅಧ್ಯಾತ್ಮಕ್ಕೂ ಕಾಯಕಕ್ಕೂ ಸಂಬಂಧವನ್ನು ಕಲ್ಪಿಸಲೇ 
ಇಲ್ಲ. ಸಾಧುಗಳು, “ಸನ್ಯಾಸಿಗಳು, ಸ್ವಾಮಿಗಳು, ಯೋಗಿಗಳು ಮತ್ತು ಯತಿಗಳು ಕಾಯಕದಿಂದಲೇ 
ಧರ್ಮ” ಎಂಬ ವಿಚಾರದ ಕಡೆಗೆ ಗಮನ ಹರಿಸಲಿಲ್ಲ. ದೊಡ್ಡ ದೊಡ್ಡ ತತ್ತ ಆಸನದ ಮಾತುಗಳನ್ನು 
ಹೇಳುತ್ತ ಪರಾವಲಂಬಿಗಳಾಗಿ ಬದುಕುವದು ಇನ್ನೂ ನಡೆದೇ ಇದೆ. ಹೀಗೆ ನಿಷ್ಕ್ರಿಯ ಬದುಕನ್ನು 
ಸಾಗಿಸುವವರು ಜ್ಞಾನವನ್ನು ಕ್ರಿಯೆಗೆ ಇಳಿಸುವಲ್ಲಿ “ಸೋತರು. ಉಪದೇಶ ಮಾಡುವುದೇ ಇವರ 
ಕಾಯಕವಾಯಿತು. ಇಂಥವರಲ್ಲಿ ಅನೇಕರು ಸ ಸಾತ್ತಿಕರೂ ಧರ್ಮಭೀರುಗಳೂ ಇದ್ದರು. ಆದರೆ ಅವರಲ್ಲಿನ 
ಕೆಲವರು, ರಾಜರಿಗಿರುವ ಸೌಲಭ್ಯಗಳನ್ನು ಕೂಡ ಪಡೆಯುವಲ್ಲಿ ಸಫಲರಾದರು. ಬೆಳ್ಳಿಯ ಪಲ್ಲಕ್ಕಿ, 
ನವರತ್ನಗಳಿಂದ ಕೂಡಿದ ಬಂಗಾರದ ಕಿರೀಟ, ಆನೆ, ಅಂಬಾರಿ, ಕುದುರೆ, ರಥ ಮತ್ತು ನೂರಾರು 
ಸೇವಕರನ್ನು ಹೊಂದಿ ಭಾರಿ ಮಠಮಾನ್ಯಗಳ ಒಡೆಯರಾಗಿದ್ದರು. 


51 


ಕಳ್ಳರು, ಸುಳ್ಳರು, ದರೋಡೆಕೋರರು, ಮೋಸಗಾರರು, ಕೊಲೆಗಡುಕರು, ಸುಲಿಗೆಕೋರರು, 
ಶ್ರೀಮ೦ತರು, ರಾಜ ಮಹಾರಾಜರು ಹೀಗೆ ಈ ಎಲ್ಲ ಪ್ರಕಾರದ ಜನರು ಇಂಥ ಧರ್ಮಬೋಧಕರ 
ಮಾತುಗಳಿಗೆ ಮರಳಾಗುತ್ತಲೇ ಇದ್ದುದಕ್ಕೆ ಇತಿಹಾಸ ಸಾಕ್ಷಿ ಇದೆ. 'ತ್ರಿಕಾಲಜ್ಜಾನಿಗಳು' ಎಂದು 
ಕರೆಯಿಸಿಕೊಳ್ಳುವ ಇಂಥವರು ಉಳ್ಳವರಿಗೆ ನರಕದ ಭಯವನ್ನು ಮತ್ತು ಸ್ಪರ್ಗದ ಆಸೆಯನ್ನು 
ಹುಟ್ಟಿಸುತ್ತಿದ್ದರು. ಅವರನ್ನು ಪಾಪಕರ್ಮಗಳಿಂದ ವಿಮೋಚನೆಗೊಳಿಸುವುದಾಗಿ ಹೇಳಿ 
ಯಜ್ಞಯಾಗಾದಿಗಳನ್ನು ಮಾಡಿಸುತ್ತಿದ್ದರು. ನರಕದ ಭಯದೊಂದಿಗೆ ಸ್ವರ್ಗದ ಆಸೆಯನ್ನು ಹಚ್ಚುವುದರ 
ಮೂಲಕ ಅವರಿ. ಭಾರಿ ಮೊತ್ತದ ಧನಕನಕ ಮತ್ತು ಆಸ್ಮಿಪಾಸ್ತಿ ಪಡೆಯುತ್ತಿದ್ದರು. ಪುಣ್ಯ 
ಲಭಿಸುವುದೆಂಬ ಭ್ರಮೆಯಲ್ಲಿ ಕಾಯಕಜೀವಿಗಳು ಕೂಡ ಇಂಥ 'ಮಹಾತ್ಮರ' ಬಿಟ್ಟಿ ಸೇವ ಮಾಡುತ್ತ 
ಬದುಕುತ್ತಿದ್ದರು. ಸೂಕ್ಷ್ಮ ಮತಿಗಳಾದ ಬಸವಣ್ಣನವರು ಇದನ್ನೆಲ್ಲ ಗಮನಿಸಿದರು. 


ರಾಜರು, ಶ್ರೀಮಂತರು ಮತ್ತು ಧರ್ಮಗುರುಗಳು ಕೂಡಿಯೆ ಬಹುಸಂಖ್ಯಾತರಾದ 
ಕಾಯಕಜೀವಿಗಳ ಶೋಷಣೆ ಮಾಡುತ್ತಿರುವುದನ್ನು ತಪ್ಪಿಸುವುದೇ ಬಸವಣ್ಣನವರ ಉದ್ದೇಶವಾಗಿತ್ತು. 
ಧರ್ಮದ ವಿಚಾರದಲ್ಲಿ ದೇವರು ಮತ್ತು ಮಾನವರ ಮಧ್ಯೆ ಪೂಜಾರಿಗಳೆಂಬ ಮಧ್ಯವರ್ತಿಗಳನ್ನು 
ತೆಗೆದರು. ಜನರು ನೇರವಾಗಿ ತಮ್ಮ ಮತ್ತು ದೇವರ ಮಧ್ಯೆ ಸಂಬಂಧ ಕಲ್ಪಿಸುವಂಥ ಇಷ್ಟಲಿಂಗದ ಬಗ್ಗೆ 
ಜನರಲ್ಲಿ ಅರಿವು ಮೂಡಿಸಿದರು. “ದೇಹವೇ ದೇವಾಲಯವೆಂದು ತಿಳಿಸುವ ಮೂಲಕ ದೇವರು 
ದೇವಾಲಯಗಳಲ್ಲಿ ಇಲ್ಲ, ನಿಮ್ಮೊಳಗೇ ಇದ್ದಾನೆ' ಎಂದು ಸಾರಿದರು. ಅಂತೆಯೆ ಕಾಯಕಜೀವಿಗಳನ್ನು 
ಒಂದು ಸಂಕುಲವಾಗಿಸಿ, ಅವರನ್ನು ವೈಚಾರಿಕ ನೆಲೆಗೆ ತಂದರು. 


ಬಸವಧರ್ಮದಲ್ಲಿ ಸಂಕುಲಕ್ಕೆ ವಿಶಿಷ್ಟವಾದ ಅರ್ಥವಿದೆ. ಸಂಕುಲ ಎಂದರೆ ಬರಿ ಗುಂಪು ಅಥವಾ 
ಸಮೂಹ ಅಲ್ಲ. ಪ್ರಾಣಿ ಸಂಕುಲ ಎಂದರೆ ಇಲಿ, ಹುಲಿ ಸಮೇತ ಅದರೊಳಗೆ ಎಲ್ಲ ಪ್ರಾಣಿಗಳೂ 
ಬರುವವು. ಪ್ರತಿಯೊಂದು ಪ್ರಾಣಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವುದು. ಹೀಗಾಗಿ 
ಪ್ರಾಣಿವಿಜ್ಞಾನದಲ್ಲಿ ಹುಲಿಗೆ ಇರುವ ಮಹತ್ವ ಇಲಿಗೂ ಇದೆ. ಅದೇ ರೀತಿ ಎಲ್ಲ ಪ್ರಾಣಿಗಳು ಕೂಡ 
ತಮ್ಮದೇ ಆದ ವೈಶಿಷ್ಟ ವನ್ನು ಹೊಂದಿರುತ್ತವೆ ಎ೦ಬ ಸತ್ಯವನ್ನು ಪ್ರಾಣಿವಿಜ್ಞಾನ ಎತ್ತಿಹಿಡಿಯುತ್ತದೆ. ಅದೇ 
ರೀತಿ ಎಲ್ಲ ಮಾನವರೂ ಸಮಾನರು. ಆದರೆ ಮಾನವರ ಮಧ್ಯೆ ಮಾನವರೇ ನಿರ್ಮಿಸಿಕೊಂಡ 
ಭೇದಗಳಿವೆ. 


ಚಿಂತನೆ, ಪ್ರತಿಭೆ, ಜ್ಞಾನ, ಕಾರ್ಯಕ್ಷಮತೆ ಮುಂತಾದ ವಿಚಾರಗಳಲ್ಲಿ ಹೆಣ್ಣು, ಗಂಡು, ಶ್ರೀಮಂತ, 
ಬಡವ, ಸವರ್ಣೀಯ, ಶೂದ್ರ, ಅಸ್ಪಶ್ಯ ಎಂಬ ಭೇದಭಾವ ಸಲ್ಲದು. ಏಕೆಂದರೆ ಮಾನವರ ಜ್ಞಾನಕ್ಕೆ 
ಲಿಂಗಭೇದ, ಜಾತಿಭೇದ, ವರ್ಣಭೇದ ಮತ್ತು ವರ್ಗಭೇದಗಳಿಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಇಂಥ 
ಭೇದಗಳಿವೆ. ಸಮಾಜದಿಂದ ಈ ಅನಿಷ್ಟಗಳನ್ನು ತೊಲಗಿಸಿ ಮಾನವ ಏಕತೆಯನ್ನು ಸಾಧಿಸುವಂಥ ವಚನ 
ಚಳವಳಿಯನ್ನು ಮಹಾ ಮಾನವತಾವಾದಿ ಬಸವಣ್ಣನವರು ೧೨ನೇ ಶತಮಾನದಲ್ಲಿ ಪ್ರಾರಂಭಿಸಿದರು. 


ಗುಡಿಗಳಿಂದ, ಮೂರ್ತಿಗಳಿಂದ ತೀರ್ಥಕ್ಷೇತ್ರಗಳಿಂದ, ಶಾಸ ಸ್ತಗಳಿಂದ, ಕರ್ಮಸಿದ್ಧಾಂತ ಮತ್ತು 
ಪಂಚಾಂಗಗಳಿಂದ ಜನರನ್ನು ಮುಕ್ತಗೊಳಿಸಿ ಕಾಯಕ ಪ್ರಧಾನವಾದ ಜೀವನಮಾರ್ಗವನ್ನು 
ತೋರಿಸುವಂಥ ಹೊಸಧರ್ಮವನ್ನೇ ಬಸವಾದಿ ಶರಣರು ಜಾರಿಗೆ ತಂದರು. ಈ ಹೊಸ ಧರ್ಮವು 
ಅರಿವು ಆಚಾರದ ಧರ್ಮವಾಯಿತು. ದುಡಿಯುವವರಿಗೆ ಸಮಾಜದಲ್ಲಿ ಸಮಾನ ಸ್ಥಾನ ಕೊಡುವ 
ಧರ್ಮವಾಯಿತು. ಸಮಾಜದಲ್ಲಿನ ಜಾತಿ, ಅಸ್ಪೃಶ್ಯತೆ ಮುಂತಾದ ಮೇಲು ಕೀಳುಗಳನ್ನು ನಿವಾರಿಸುವ 
ಧರ್ಮವಾಯಿತು. 


ಇಂಥ ಅನುಪಮ ಧರ್ಮದಿಂದ ಕಾಯಕಜೀವಿಗಳು ಪುಳಕಿತಗೊಂಡರು. “ಕಾಯಕಕ್ಕಿಂತ 
ದೊಡ್ಡದು ಯಾವುದೂ ಇಲ್ಲ' ಎಂಬ ಸತ್ಯವನ್ನು ಅವರು ಅರಿತರು. ಸವರ್ಣೀಯರು ಸುಖದಿಂದ 


52 


ಬದುಕುತ್ತಿರುವುದು ತಮ್ಮ ಕಾಯಕದ ಉತ್ಪಾದನೆಗಳಿಂದಲೇ ಎಂಬುದು ಅವರಿಗೆ ಮನವರಿಕೆಯಾಯಿತು. 
ತಮ್ಮ ಕಾಯಕವೇ ತಮ್ಮನ್ನು ಸಲಹುತ್ತದೆ ಎಂಬ ವಾಸ್ತವವನ್ನು ಅವರು ಅರಿತರು. 


ಹೀಗೆ ಬಸವಣ್ಣನವರು ದುಡಿಯುವ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದರು. 
ಪರಾವಲಂಬಿಗಳ ಅಧ್ಯಾತ್ಮವನ್ನು ಅಲ್ಲಗಳೆದರು. ಕಾಯಕದ ಅನುಭವದಿಂದ ಮಾತ್ರ ಪರಮಾತ್ಮನ 
ಅನುಭಾವವಾಗುವುದು ಎಂಬುದನ್ನು ಅವರಿಗೆ ಹೇಳಿಕೊಟ್ಟರು. ಹೀಗೆ ಬಸವಣ್ಣನವರು ದುಡಿಯುವ 
ವರ್ಗವನ್ನು ವಿಮೋಚನೆಗೊಳಿಸಿದರು. 


ಕಾಯಕದ ಅನುಭವದಿಂದ ಪರಮಾತ್ಮನ ಅನುಭಾವವಾಗುವುದು ಎಂಬುದು ಬಸವಣ್ಣನವರು 
ಕಂಡುಕೊಂಡ ಸತ್ಯವಾಗಿದೆ. ಕಾಯಕದ ಅನುಭವವಿಲ್ಲದೆ ಅನುಭಾವದ ಸಾಕ್ಷಾತ್ಕಾರವಾಗದು. ಇಂಥ 
ಹೊಸ ತತ್ತ್ವಜ್ಞಾನವನ್ನು ಬಸವಣ್ಣನವರು ಜಗತ್ತಿಗೆ ಕೊಟ್ಟರು. ಇದುವೆ ಅನುಭಾವ ದರ್ಶನ. ಅನುಭಾವ 
ದರ್ಶನ ಪಡೆಯಬೇಕಾದರೆ ಕಾಯಕ ಮಾಡಲೇಬೇಕು. ಹಿಮಾಲಯದಲ್ಲಿ, ಅರಣ್ಯದಲ್ಲಿ, ಗುಹೆಯಲ್ಲಿ 
ಕುಳಿತು ತಪಸ್ಸು ಮಾಡುವ ಮೂಲಕ ಅನುಭಾವ ಪಡೆಯಲು ಸಾಧ್ಯವಿಲ್ಲ. ಹಾಗೆ ನೋಡಿದರೆ ಕಾಯಕದ 
ಮೂಲಕವೇ ವಾನರ ನರನಾಗಿ ಔನ್ನತ್ಯ ಸಾಧಿಸಿದ್ದಾನೆ. 


ಸಮತಾವಾದದ ಜನಕ ಕಾರ್ಲ್‌ ಮಾರ್ಕ್ಸ್‌ ಅವರ ಆಪ್ತ ಸಂಗಾತಿಯಾಗಿದ್ದ ಫ್ರೆಡರಿಕ್‌ ಏಂಗೆಲ್ಸ್‌ 
ಅವರು ತಮ್ಮ “ದಿ ಪಾರ್ಟ್‌ ಫ್ಲೇಯ್ಡ್‌ ಬೈ ಲೇಬರ್‌ ಇನ್‌ ದಿ ಟ್ರಾಂಜಿಷನ್‌ ಫ್ರಾಂ ಏಪ್‌ ಟು ಮ್ಯಾನ್‌” 
(ವಾನರ ನರ ಆಗಿ ಪರಿವರ್ತನೆ ಆಗುವಲ್ಲಿ ದುಡಿಮೆಯ ಪಾತ) ಎಂಬ ಕಿರುಹೊತ್ತಿಗೆಯಲ್ಲಿ 
“ವಾನರನಿಂದ ನರನಾಗುವ ಪ್ರಕ್ರಿಯೆಯಲ್ಲಿ ಕಾಯಕದ ಪಾತ್ರ ಮಹತ್ವದ್ದಾಗಿದೆ” ಎಂದು ತಿಳಿಸಿದ್ದಾರೆ. 
“ಮಾನವನ ಎಲ್ಲ ಇರುವಿಕೆಗೆ ದುಡಿಮೆ ಮೊಟ್ಟಮೊದಲ ಆಧಾರ. ಇದು ಎಷ್ಟರ ಮಟ್ಟಿಗೆ ನಿಜವೆಂದರೆ 
ಒ೦ದರ್ಥದಲ್ಲಿ ದುಡಿಮೆಯೆ ಮನುಷ್ಯನನ್ನು ಸೃಷಿಸಿತೆಂದು ನಾವು ಹೇಳಬೇಕಾಗುತ್ತದೆ.” ಎಂದು ಏಂಗೆಲ್ಸ್‌ 
ಬರೆದಿದ್ದಾರೆ. “ದುಡಿಮೆಯ ಐತಿಹಾಸಿಕ ಪ್ರಕ್ರಿಯೆಯಿಂದಾಗಿ ಮಾನವನ ಮನಸ್ಸು ಮತ್ತು ದೇಹ 
ರೂಪುಗೊಂಡಿವೆ” ಎಂದು ಅವರು ತಿಳಿಸಿದ್ದಾರೆ. 


ವಾನರ ಜಾತಿಯ ಒಂದು ಪ್ರಭೇದವಾಗಿರುವ ನರ, ದುಡಿಮೆಯಿಂದಾಗಿ ಇಂದು ಮಾನವರೂಪ 
ತಾಳಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರಿದು ಸಂಸ್ಕೃತಿ ಮತ್ತು ನಾಗರೀಕತೆಗಳ ವಿವಿಧ 
ಹಂತಗಳನ್ನು ತಲುಪಿದ್ದಾನೆ. ಮಾನವಶರೀರ ಮತ್ತು ಮನಸ್ಸು ಹೀಗೆ ರೂಪುಗೊಳ್ಳಲು ಲಕ್ಷಾಂತರ 
ವರ್ಷಗಳು ಹಿಡಿದಿವೆ. ಇವೆಲ್ಲ ಕಾಯಕ ಸಿದ್ಧಾಂತದ ಮೂಲಾಧಾರಗಳಾಗಿವೆ. 


ಕಾಯಕವು ಮಾನವ ಏಕತೆಯನ್ನು ಸಾಧಿಸುವ ಮೂಲಮಂತವಾಗಿದೆ. ಕಾಯಕವು ಭೂಲೋಕದ 
ಮಹತ್ವವನ್ನು ತಿಳಿಸುತ್ತದೆ. ಈ ಭೂಮಿಯನ್ನು ಬದುಕಲು ಹೆಚ್ಚು ಯೋಗ್ಯವಾಗುವಂತೆ ಮಾಡುತ್ತದೆ. 
ಕಾಯಕವು ಮಾನವರ ಮಧ್ಯದ ಅಂತಸ್ತುಗಳನ್ನು ಒಡೆದು ಹಾಕುತ್ತದೆ ಮತ್ತು ಕಂದಕಗಳನ್ನು ತುಂಬುತ್ತದೆ. 
ಕಾಯಕ ಮಾಡುವುದೆಂದರೆ ಬದುಕನ್ನು ಪ್ರೀತಿಸುವುದು. 


ಮೊದಲಿಗೆ ಮಾನವರೆಲ್ಲರೂ ಕಾಯಕಜೀವಿಗಳೇ ಆಗಿದ್ದರು. ಆದರೆ ನಾಗರೀಕತೆ ಬೆಳೆದಂತೆಲ್ಲ 
ದುಡಿಸಿಕೊಳ್ಳುವವರು ಮತ್ತು ದುಡಿಯುವವರು ಎಂಬ ವರ್ಗಗಳು ಸಮಾಜದಲ್ಲಿ ಸೃಷ್ಟಿಯಾದವು. 
ದುಡಿಸಿಕೊಳ್ಳುವ ವರ್ಗದವರು ಕಡಿಮೆ ಸಂಖ್ಯೆಯಲ್ಲಿದ್ದು ದುಡಿಯುವ ವರ್ಗದವರು ಹೆಚ್ಚಿನ 
ಸಂಖ್ಯೆಯಲ್ಲಿರುವರು. ಈ ತಾರತಮ್ಯವನ್ನು ಗಮನಿಸಿದ ಬಸವಣ್ಣನವರು ದುಡಿಯುವ ವರ್ಗದ ಜನರ 
ಬದುಕನ್ನು ಸುಂದರಗೊಳಿಸುವಲ್ಲಿ ಕೊನೆಯವರೆಗೂ ಕ್ರಿಯಾಶೀಲರಾಗಿದ್ದರು. ದೊರೆ ಬಿಜ್ಜಳನ ಕಲ್ಯಾಣ 
ರಾಜ್ಯದ ಪ್ರಧಾನಿಯಾಗಿ ಆಡಳಿತದಲ್ಲಿ ಭಾರಿ ಸುಧಾರಣೆ ತರುವುದರ ಜೊತೆಗೇ ಕಾಯಕಜೀವಿಗಳ 
ಬದುಕಿನಲ್ಲೂ ಬದಲಾವಣೆ ತಂದರು. ಎಲ್ಲ ಕಾಯಕಜೀವಿಗಳನ್ನು ಒಂದುಗೂಡಿಸಿ ಶರಣಸಂಕುಲ ಎಂಬ 
ನವಸಮಾಜದ ನಿರ್ಮಾಣ ಮಾಡಿದರು. ಲಿಂಗ, ಜಾತಿ ಮತ್ತು ವರ್ಗಭೇದಗಳಿಲ್ಲದ ಸಮಾಜ ಇದಾಗಿತ್ತು. 


53 


“ದೇವಸಹಿತ ಭಕ್ತ ಮನೆಗೆ ಬಂದರೆ 
ಕಾಯಕವಾವುದೆಂದು ಬೆಸಗೊಂಡೆನಾದರೆ 
ನಿಮ್ಮಾಣೆ! ನಿಮ್ಮ ಪುರಾತರಾಣೆ! ತಲೆದಂಡ! ತಲೆದಂಡ! 
ಕೂಡಲಸಂಗಮದೇವಾ ಭಕ್ತರಲ್ಲಿ ಕುಲವನರಿಸಿದರೆ 
ನಿಮ್ಮ ರಾಣಿವಾಸದಾಣೆ.” 

ಎ೦ದು ಬಸವಣ್ಣನವರು ಹೇಳಿದ್ದಾರೆ. 

ಇಷ್ಟಲಿಂಗ ಧಾರಣೆ ಮಾಡಿದನಂತರ ದಾಸೀಪುತ್ತನಾಗಲಿ, ವೇಶ್ಯಾಪುತ್ರನಾಗಲಿ, 
ಕಾಯಕಜೀವಿಗಳ ಮಕ್ಕಳಾಗಲಿ ಅಥವಾ ರಾಜರ ಮಕ್ಕಳೇ ಆಗಲಿ ಸರ್ವರೂ ಸಮಾನರಾಗುವರು ಎಂದು 
ಬಸವಣ್ಣನವರು ಹೇಳಿದ್ದಾರೆ. ಇಷ್ಟಲಿಂಗವು ಅರಿವಿನ ಕುರುಹು ಆಗಿದೆ. "ಎಲ್ಲ ಭೇದಗಳನ್ನು ಅಳಿದು 
ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ದಾರ್ಶನಿಕವಾಗಿ ಸಮತಾ 
ಭಾವ ತಾಳುವುದೇ ಅರಿವು' ಎಂಬುದು ಬಸವಾದಿ ಶರಣರ ನಿಲವಾಗಿದೆ. ಈ ಅರಿವನ್ನು ಪಡೆಯಲು 
ಮೊದಲಿಗೆ ಕಾಯಕಗಳಿಗೆ ಅಂಟಿಕೊಂಡ ಜಾತಿಗಳನ್ನು ಕಳೆದು ಆ ಕಾಯಕಗಳ ಮಧ್ಯೆ ಸಮಾನತೆ 
ಸಾಧಿಸುವ ಛಲವನ್ನು ಹೊಂದಬೇಕಾಗುತ್ತದೆ. ಬಸವಧರ್ಮದಲ್ಲಿ “ಸಮಗಾರ ಹರಳಯ್ಯನವರು' ಎಂದರೆ 
“ಸಮಗಾರ ಜಾತಿಯ ಹರಳಯ್ಯನವರು' ಎಂಬ ಅರ್ಥವಲ್ಲ. “ಸಮಗಾರ ಕಾಯಕದ ಹರಳಯ್ಯನವರು' 
ಎ೦ದು ಅರ್ಥವಾಗುತ್ತದೆ. ಜಾತಿಗಳನ್ನು ನಿರ್ನಾಮ ಮಾಡಿ ಕಾಯಕಗಳನ್ನು ಉಳಿಸಿಕೊಳ್ಳುವುದೇ 
ಬಸವಣ್ಣನವರ ಚಿಂತನೆಯಾಗಿತ್ತು. ಅಲ್ಲದೆ ಕಾಯಕಗಳು ಆಯಾ ಮನೆತನಗಳಿಗೆ ಸೀಮಿತವಾಗಿರದೆ, 
ಯಾರು ಬೇಕಾದರೂ ಯಾವುದೇ ಕಾಯಕ ಮಾಡಬಹುದಿತ್ತು. ಕಾಯಕಗಳಲ್ಲಿ ಮೇಲುಕೀಳು ಎಂಬುದಿಲ್ಲ. 
ಬಸವಣ್ಣನವರದು ಪ್ರಧಾನಿ ಕಾಯಕವಾಗಿತ್ತು. ಸಮಗಾರ ಹರಳಯ್ಯನವರದು ಚೆಮ್ಮಾವುಗೆಗಳನ್ನು 
ಮಾಡುವ ಕಾಯಕವಾಗಿತ್ತು. ಇಬ್ಬರೂ ತಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಮಾಡುವ ಮೂಲಕ 
ಸಮಾನರಾದರು. ಹೀಗೆ ಬಸವಣ್ಣನವರ ಕಾಯಕಪ್ರಜ್ಞೆ ಸಮಾನತೆಯ ಮೂಲವಾಯಿತು. ಆ ಮೂಲಕ 
ಮಾನವಕುಲವನ್ನು ಸಮಾನತೆಯ ತಳಹದಿಯ ಮೇಲೆ ನಿಲ್ಲಿಸಲು ಬಸವಣ್ಣನವರು ಪ್ರಯತ್ನಪಟ್ಟರು. 
ಆದ್ದರಿಂದಲೇ “ಕೂಡಲಸಂಗಮದೇವಾ ಭಕ್ತರಲ್ಲಿ ಕುಲವನರಿಸಿದರೆ ನಿಮ್ಮ ರಾಣಿವಾಸದಾಣೆ.” ಎಂದು 
ಅವರು ಸಾರಿದ್ದಾರೆ. 


“ತನು ಮನ ಬಳಲದೆ ಉದ್ದಂಡವೃತ್ತಿಯಲ್ಲಿ ಧನವ ಗಳಿಸಿ ತಂದು ಗುರುಲಿಂಗಜಂಗಮಕ್ಕೆ 
ಮೆಚ್ಚಿಸಿ, ದಾಸೋಹವ ಮಾಡಿ, ಭಕ್ತರಾದೆವೆಂಬರನೆನಗೆ ತೋರದಿರಯ್ಕಾ” ಎ೦ದು ಚನ್ನಬಸವಣ್ಣನವರು 
ಹೇಳುವ ಮೂಲಕ ತಿರಸ್ಕಾರದ ವೃತ್ತಿಗಳಿಂದ ಸಂಪಾದಿಸಿದ ಹಣದಿಂದ ದಾಸೋಹ ಮಾಡಲಿಕ್ಕಾಗದು 
ಎಂದು ಎಚ್ಚರಿಸುತ್ತಾರೆ. ವ್ಯಕ್ತಿಯ ದೇಹ ಮನಸ್ಸುಗಳನ್ನು ಹಾಳು ಮಾಡುವಂಥ ವಸ್ತುಗಳನ್ನು 
ಉತ್ಪಾದಿಸುವುದು ಉದ್ದಂಡವೃತ್ತಿಯಾಗುತ್ತದೆ. ಕುಟುಂಬ ಮತ್ತು ಸಮಾಜವನ್ನು ಹಾಳುಮಾಡುವಂಥ 
ಸಾರಾಯಿ ಉತ್ಪಾದನೆ ಶರಣರ ದೃಷಿಯಲ್ಲಿ ತಿರಸ್ಕಾರಯೋಗ್ಯವಾದ ವೃತ್ತಿಯಾಗಿದೆ. ಸಮಾಜವನ್ನು ಮತ್ತು 
ನಿಸರ್ಗವನ್ನು ಹಾಳು ಮಾಡುವ ಯಾವುದೇ ವೃತ್ತಿ ಉದ್ದಂಡವೃತ್ತಿಯೆ ಆಗುತ್ತದೆ. 


“ಸಜ್ಜನ ಕಾಯಕದಲ್ಲಿ ತಂದು ಗುರು ಲಿಂಗ ಜಂಗಮಕ್ಕೆ ನೀಡಿ ಸತ್ಯಶುದ್ಧನಾಗಿಹುದೆ ಸದಾಚಾರ.” 
ಎಂದು ಚನ್ನಬಸವಣ್ಣನವರು ಪ್ರತಿಪಾದಿಸಿದ್ದಾರೆ. 


ಅರ್ಪಿಸಿದುದು ಶುದ್ಧ, ಲಿಂಗಕ್ಕೆ ಅರ್ಪಿಸಿದುದು ಸಿದ, ಜಂಗಮಕ್ಕೆ ಅರ್ಪಿಸಿದುದು ಪ್ರಸಿದ್ದ ಪ್ರಸಾದ ಎಂದು 
ಭಾವಿಸುತ್ತಾರೆ. ಹೀಗೆ ಗುರುವಿಗೆ, ದೇವರಿಗೆ ಮತ್ತು ಜ೦ಗಮ(ಸಮಾಜಕಕ್ಕೆ ಅರ್ಪಿಸಿದ ನಂತರ 
ಉಳಿಯುವುದೇ ಪ್ರಸಾದ. 

“ತ್ರಿವಿಧಪ್ರಸಾದವೆಂದೆ೦ಂಬರು ಅದೆ೦ತಹುದೋ 


ತ್‌) 


54 


ಪೂ ಗುರುವಿನದು ಸಿದ್ಧಪ್ರಸಾ ಸಾದ ಲಿಂಗದದು 
೦ 
ಪ್ರಸಿದ್ಧಪ್ರ ಪ್ರಸಾದ ಜಂಗಮದದು 
ಇಂತೀ pd ಒಂದಾದವರ ತೋರಾ 
ಕೂಡಲಸಂಗಮದೇವಾ.” 


ಎಂದು ಬಸವಣ್ಣನವರು ಹೇಳುವ ಮೂಲಕ ಈ ತ್ರಿವಿಧ ಪ್ರಸಾದಗಳನ್ನು ಒಂದಾಗಿಸುತ್ತಾರೆ. 


“ಜಂಗಮ ಪ್ರಸಾದವಿಲ್ಲದೆ ಲಿಂಗದ ಪ್ರಸಾದವ ಕೊಳಲಾಗದು” ಎಂದು ಬಸವಣ್ಣನವರು 
ತಿಳಿಸಿದ್ದಾರೆ. “ಉಂಬಜಂಗಮ ಬಂದರೆ. ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ 
ಹಿಡಿಯೆಂಬರಯ್ಕಾ” ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. “ಜ೦ಗಮಕ್ಕೆರೆದಡೆ ಸ್ಥಾವರ ನನೆಯಿತ್ತು” ಎಂದು 
ಹೇಳಿದ್ದಾರೆ. 


ಜಂಗಮ ಪ್ರಸಾದವೆಂದರೆ ದಾಸೋಹದ ಮೂಲಕ ಸಮಾಜಕ್ಕೆ ಉಣಬಡಿಸಿ ಉಳಿದದ್ದೇ ಪ್ರಸಾದ. 
ಜನಸೇವೆಯ ಮೂಲಕ ಈ ಪ್ರಸಾದವನ್ನು ಪಡೆಯದೆ ಕೇವಲ ಲಿಂಗಕ್ಕೆ ಎಡೆ ಹಿಡಿದು “ಪ್ರಸಾದ” 
ಪಡೆಯುವುದನ್ನು ಬಸವಣ್ಣನವರು ಒಪ್ಪುವುದಿಲ್ಲ. 


ಸಮಾನತೆ ಮತ್ತು ಮಾನವ ಏಕತೆಯ ತತ್ತ ವನ್ನು ಪ್ರಚಾರ ಮಾಡುವವನಿಗೂ “ಜಂಗಮ” 
ಎಂದು ಕರೆಯುತ್ತಾರೆ. ಅಂಥವರು ತತ್ತ ಪ್ರಚಾರಕ್ಕಾಗಿ" ತಾಂ ಸುತ್ತುತ್ತ ಹಸಿದು ಮನೆ ಮುಂದೆ 
ಬಂದರೆ ಮುಂದಕ್ಕೆ ಹೋಗು' ಎನ್ನುವವರು ಉಣ್ಣದ ಲಿಂಗಕ್ಕೆ ನೈವೇದ್ಯ ಅರ್ಪಿಸುವರು ಎಂದು 
ಬಸವಣ್ಣನವರು ಬೇಸ ರ ವ್ಯಕ್ತಪಡಿಸಿದ್ದಾರೆ. "ಜಂಗಮಕ್ಕೆ 'ಎರೆದಡೆ' ಅಂದರೆ ಸಮಾಜದ ಕಾಳಜಿ ಮಾಡಿದರೆ 
ಸ್ಥಾವರ" ಅಂದರೆ ಅರುಹಿನ ಕುರುಹು ಆದ ಲಿಂಗ ನನೆವುದು (ಅರಳುವುದು) ಎಂದು ಮನಸಿಗೆ 


ನಾಟುವಂತೆ ತಿಳಿಸಿದ್ದಾರೆ. 


ಬಸವಧರ್ಮವು ಸಮಾಜೋ ಧಾರ್ಮಿಕ ಸಿದ್ಧಾಂತವನ್ನು ಹೊಂದಿರುವುದರಿಂದ ಧರ್ಮದಿಂದ 
ಪಡೆದ ಅರಿವನ್ನು ಸಾಮಾಜಿಕವಾಗಿ ಆಚರಣೆಯಲ್ಲಿ ತರಬೇಕಾಗುವುದು. ಧರ್ಮವು ಸಮಾನತೆಯ 
ಸಮಾಜವನ್ನು ನಿರ್ಮಿಸಲು ಮಾರ್ಗದರ್ಶಿಯಾಗಬೇಕು ಎಂಬುದು ಬಸವಣ್ಣನವರ ಕಳಕಳಿಯಾಗಿದೆ. 
ಪ್ರತಿಯೊಬ್ಬರೂ ಹಸಿವಿನಿಂದ ಮುಕ್ತವಾಗಿ ಆತ್ಮಗೌರವದಿಂದ ತಲೆ ಎತ್ತಿವ ಮೂಲಕ ಮೇಲು ಕೀಳಿಲ್ಲದ 
ಬದುಕನ್ನು ಪಡೆಯಬೇಕು ಎ೦ಬ ಸದಾಶಯವನ್ನು ಬಸವಣ್ಣನವರು ಹೊಂದಿದ್ದರು. 
ತ್ರಿವಿಧಪ್ರಸ ಜಮಾ ಬಹ ಅದೆಂತಹುದೋ 
ಶುದ್ಧಪ್ರಸಾದ ಗುರುವಿನದು ಸಿದ್ಧಪ್ರಸಾದ ಲಿಂಗದದು 
ಪ್ರಸಿದ್ಧಪ್ರಸಾದ ಜಂಗಮದದು 
ಇಂತೀ ೩. ಒಂದಾದವರ ತೋರಾ 
ಕೂಡಲಸಂಗಮದೇವಾ. 
ಬಸವಣ್ಣನವರು ಈ ಮೂರು ಪ್ರಕಾರದ ಪ್ರಸಾದಗಳ ಕುರಿತು ಹೇಳುವುದರ ಜೊತೆಗೇ ನಮ್ಮೆಲ್ಲರ 
ದೇಹವೇ ದೇವರ ಪ್ರಸಾದ ಎಂದು ತಿಳಿಸಿದ್ದಾರೆ. “ಕೂಡಲಸಂಗಮದೇವರನೊಲಿಸ ಬಂದ 
ಪ್ರಸಾದಕಾಯವ ಕೆಡಿಸಲಾಗದು.” ಎಂದು ಎಚ್ಚರಿಸಿದ್ದಾರೆ. ದೇಹವು ಪ್ರಸಾದವಾಗಬೇಕಾದರೆ ಇಡೀ 
ವಿಶ್ವವೇ ದೇವರುಕೊಟ್ಟ ಪ್ರಸಾದ ಎಂಬುದನ್ನು ಅರಿಯಬೇಕಾಗುತ್ತದೆ. ದೇಹವು 
ಪಂಚಮಹಾಭೂತಗಳಿಂದಾಗಿದೆ. ಪೃಥ್ವಿ ಆಪ್‌. ತೇಜ್‌, ವಾಯು ಮತ್ತು ಆಕಾಶ ಎಂಬ 
ಪಂಚಮಹಾಭೂತಗಳು ಕೂಡ ದೇವರ ಪ್ರಸಾದವೇ ಆಗಿವೆ. ನಿಸರ್ಗ ಸಮೇತ ಸೂರ್ಯ ಚಂದ್ರ, ನಕ್ಷತ್ರ, 
ಆಕಾಶಕಾಯಗಳು ಕೂಡ ಜೀವಸಂಕುಲಕ್ಕೆ ದೇವರು ಕೊಟ್ಟ ಪ್ರಸಾದವೇ ಆಗಿವೆ. ಆದ್ದರಿಂದ ಎಲ್ಲ 
ತೆರನಾದ ನೈಸರ್ಗಿಕ ಸಂಪತ್ತನ್ನು ಕೆಡಿಸದೆ ಪ್ರಸಾದದ ಹಾಗೆ ಬಳಸಬೇಕು. ಆ ಮೂಲಕ ಜೀವಜಾಲ 
ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಪ್ರತಿಯೊಂದೂ ದೇವರ ಪ್ರಸಾದವೇ ಆಗಿರುವುದರಿಂದ ಈ 


55 


ಪೃಥ್ವಿಯ ಮೇಲಿರುವ ಯಾವುದೇ ವಸ್ತುವಿನ ದುರ್ಬಳಕೆ ಮತ್ತು ನಾಶ ಮಾಡುವ ಹಕ್ಕು ಮಾನವರಿಗೆ 
ಇಲ್ಲ. ತಮ್ಮ ಅವಶ್ಯಕತೆಗೆ ತಕ್ಕಂತೆ ಸದ್ದಳಕೆ ಮಾಡುವ ಅವಕಾಶ ಮಾತ್ರ ಇದೆ. 


ದಾಸೋಹ: ದಾನ ಮತ್ತು ದಾಸೋಹದಲ್ಲಿ ವ್ಯತ್ಯಾಸವಿದೆ. ದಾನವು ಕೊಡುವವನನ್ನು ಮೇಲ್‌ ಸ್ತರಕ್ಕೆ 
ಒಯ್ಯಬಲ್ಲುದು. ಪಡೆಯುವವನ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸಬಲ್ಲುದು. ಆದರೆ ಹಾಟ್‌ ಪ್ರಜ್ಞೆಯಲ್ಲಿ 
ಕೊಡುವವರಿಗೆ ಕಿಂಕರ ಭಾವವಿರುತ್ತದೆ. ದಾಸೋಹಿಗಳು ತಮ್ಮಿಂದ. ಪಡೆಯುವವರನ್ನು "ಶಿವಸ್ವರೂಪಿಗಳು' 
ಎಂದೇ ಭಾವಿಸುತ್ತಾರೆ. "ದೇವರು ಕೊಟ್ಟಿದ್ದನ್ನು ಸಮಾಜಷೆಂಬ ದೇವರಿಗೆ ಕೊಡುತ್ತಿದ್ದೇನೆ” ಎಂಬ 
ಭಾವವನ್ನು ಅವರು "ಹೊಂದಿರುತ್ತಾರೆ. ಅವಶ್ಯಕತೆ "ಇದ್ದವರಿಗೆ ಕೊಡುವುದು ತಮ್ಮ ಕರ್ತವ್ಯವೆಂದು ಭಾವಿಸಿ 
ಸಮರ್ಪಣಾಭಾವದಿಂದ ಕೊಡುತ್ತಾರೆ. ಹೀಗಾಗಿ ಅದು ದಾನವಾಗದೆ ದಾಸೋಹವಾಗುತ್ತದೆ. ದಾಸೋಹಂ 
ಪದದಿಂದ ದಾಸೋಹ ಬಂದಿದೆ. “ದಾಸೋಹಂ” ಎಂದರೆ "ನಾನು ದಾಸನಾಗಿದ್ದೇನೆ” ಎಂದು ಅರ್ಥ. 
ದೇವರು ನಮ್ಮೊಳಗೇ ಇದ್ದಾನೆ. ಆತನಿಗೆ ನಾವು ದಾಸರಾಗಿ ಇರಬೇಕು. ನಮ್ಮ ಅಂತಃಸಾಕ್ಷಿಯೆ ದೇವರು. 
ಅ೦ತಃಸಾಕ್ಷಿಯು ಸಕಲಜೀವಾತ್ಮರಿಗೆ ಲೇಸನ್ನೇ ಬಯಸುವುದು. ಅಂತಃಸಾಕ್ಷಿ ಹೇಳಿದ ಹಾಗೆ ಬದುಕಿದರೆ 
ಒಬ್ಬರ ಕಷ್ಟ ಎಲ್ಲರ ಕಷ್ಟವಾಗಿ ಒಬ್ಬರಿಗೊಬ್ಬರು ಸಹಕರಿಸುತ್ತ ಸರ್ವರೂ ಪ್ರೇಮಭಾವದಿಂದ ಬದುಕಲು 
ಸಾಧ್ಯ. ಹೀಗೆ ನಮ್ಮೊಳಗಿನ ಅಂತಃಸಾಕ್ಷಿ ಎಂಬ ದೇವರ ಮಾತನ್ನು ಪಾಲಿಸಿದರೆ ದಾಸೋಹಿಗಳಾಗುತ್ತೇವೆ. 
ಆಗ ಕಷ್ಟದಲ್ಲಿರುವವರ ಸೇವೆ ಮಾಡಲು ಮನಸ್ಸು ಹಾತೊರೆಯುತ್ತದೆ. 


ಬಸವಧರ್ಮದಲ್ಲಿ ಅರಿವೇ ಗುರು, ಅಂತಃಸಾಕ್ಷಿಯೆ ಲಿಂಗ, ಲೋಕವೇ ಜಂಗಮ. ನಮ್ಮಲ್ಲಿರುವ 
ಸಂಪತ್ತನ್ನು ಅರಿವಿನ ಎಸ್ತಾರಕ್ಕಾಗಿ, ಅಂತಃಸಾಕ್ಷಿಯ ತೃಪ್ತಿಗಾಗಿ ಮತ್ತು ಲೋಕಹಿತಕ್ಕಾಗಿ ಮಾಡುವ 
ದಾಸೋಹವೇ ತ್ರಿವಿಧ ದಾಸೋಹ. ಹೀಗೆ ದಾಸೋಹದಲ್ಲಿ ಮೂರು ಪ್ರಕಾರಗಳಿದ್ದು, ಅವೆಲ್ಲ ಜಂಗಮ 
ದಾಸೋಹದಲ್ಲಿ ಒಂದಾಗುತ್ತವೆ. 
“ಗುರುವಿಂಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು 
ಜಂಗಮಕ್ಕೆ ಧನವ ಕೊಟ್ಟು 
ಇಂತೀ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು ನಾನು ಶುದ್ಧನಾದೆನು 
ಕಾಣಾ ಕೂಡಲಸಂಗಮದೇವಾ.” 


ಈ ವಚನದಲ್ಲಿ ಬಸವಣ್ಣನವರು ತ್ರಿವಿಧ ದಾಸೋಹದ ಪರಿಯನ್ನು ತಿಳಿಸಿಕೊಟ್ಟದ್ದಾರೆ. ಗುರುವಿಗೆ 
ತನುವ ಕೊಡುವುದೆಂದರೆ, ಅರಿವೇ ಗುರುವಾದ ಕಾರಣ ಕಾಯಕದ ಅನುಭವದ ಮೂಲಕ 
ಜ್ಞಾನದಾಸೋಹ ಮಾಡುವುದು. ಲಿಂಗಕ್ಕೆ ಮನವ ಕೊಡುವುದು ಎಂದರೆ ಅಂತಃಸಾಕ್ಷಿಯ ಪ್ರಕಾರ 
ನಡೆದುಕೊಳ್ಳುವ ಮೂಲಕ ಸನ್ನಡತೆಯ ದಾಸೋಹ ಮಾಡುವುದು. ಜ೦ಗಮ(ಸಮಾಜ)ಕ್ಕೆ ಧನವ 
ಕೊಡುವುದೆಂದರೆ ಸಮಾಜಸೇವೆಯ ಮೂಲಕ ಜಂಗಮದಾಸೋಹ ಮಾಡುವುದು. ಹೀಗೆ ಗುರು ಲಿಂಗ 
ಮತ್ತು ಜಂಗಮದ ದಾಸೊಹಕ್ಕೆ 'ತ್ರಿವಿಧದಾಸೋಹ' ಎನ್ನುತ್ತಾರೆ. 


ನಮ್ಮ ಕಾಯಕದಿಂದ ಬಂದದ್ದನ್ನು ದೇವರ ಪ್ರಸಾದವಾಗಿ ಸ್ವೀಕರಿಸುವುದರ ಮೂಲಕ ಗಳಿಕೆಯ 
ಅಹಂನಿಂದ ಹೊರಬಂದು, ಆ ಗಳಿಸಿದ್ದನ್ನೆಲ್ಲ ನಮಗಾಗಿಯೇ ಖರ್ಚು ಮಾಡದೆ ಸಾಮಾಜಿಕ 
ಜವಾಬ್ದಾರಿಯನ್ನು ಸಮರ್ಪಣಾ ಭಾವದಿಂದ ನಿಭಾಯಿಸುವುದಕ್ಕೆ ದಾಸೋಹವೆಂದು ಕರೆಯುತ್ತಾರೆ. 
ಅಂತೆಯೆ ಬಸವಧರ್ಮದಲ್ಲಿ ಗುರು-ಲಿಂಗ-ಜಂಗಮಕ್ಕೂ ಕಾಯಕ-ಪ್ರಸಾದ-ದಾಸೋಹಕ್ಕೂ 
ಅವಿನಾಭಾವ ಸಂಬಂಧವಿದೆ. ಅಂದರೆ ಕಾಯಕ ಮತ್ತು ಗುರುವಿನ ಮಧ್ಯೆ, ಲಿಂಗ ಮತ್ತು ಪ್ರಸಾದದ 
ಮಧ್ಯೆ ಹಾಗೂ ದಾಸೋಹ ಮತ್ತು ಜಂಗಮದ ಮಧ್ಯೆ ಸಂಬಂಧವಿದ್ದೆ. ಕಾಯಕ ಪ್ರಸಾದ ಮತ್ತು 


ದಾಸೋಹ ತತ್ತ್ವವನ್ನು ಪ್ರತಿಪಾದಿಸುವ ವಚನ ಸಾಹಿತ್ಯ ನಿಜವಾದ ಕ್ರಾಂತಿಕಾರಿ ಸಾಹಿತ್ಯವಾಗಿದೆ. 


ವಚನಗಳಲ್ಲಿ ಸಂಪೂರ್ಣ ಕ್ರಾಂತಿಯ ಬೀಜಮಂತ್ರಗಳಿವೆ. ವಚನಗಳು ಲೋಕಹಿತದ ಸಾಹಿತ್ಯ 
ಮತ್ತು ತತ್ತ್ವದ ಆಗರಗಳಾಗಿವೆ. ಸಾಮ್ರಾಜ್ಯಶಾಹಿಗಳು ಬೀಸಿದ ಜಾಗತೀಕರಣದ ಜಾಲದಲ್ಲಿ ಜಗತ್ತು 


56 


ಸಿಕ್ಕಿಕೊಂಡು ಒದ್ದಾಡುತ್ತಿದೆ. ವಚನ ಸಾಹಿತ್ಯ ಸಾರುವ ಭಕ್ತಿಸಾಮ್ರಾಜ್ಯದ ಸ್ಥಾಪನೆಯಾದಾಗ ಮಾತ್ರ ಜಗತ್ತು 
ಎಲ್ಲರೀತಿಯ ಹಿಂಸೆ, ಸುಲಿಗೆ, ಗಲಭೆ ಮತ್ತು ಕೌರ್ಯದಿ೦ದ ಮುಕ್ತವಾಗುವುದು. ಸುಲಿಗೆಯ ಸಾಮ್ರಾಜ್ಯಕ್ಕೆ 
ಭಕ್ತಿಸಾಮ್ರಾಜ್ಯವೊ೦ದೇ ಉತ್ತರ ಎಂಬುದನ್ನು ಜಗತ್ತು ಅರಿತುಕೊಳ್ಳುವ ದಿನಗಳು ದೂರವಿಲ್ಲ. 


ಬಸವಣ್ಣನವರ ಬಡ್ಡಿರಹಿತ ಅರ್ಥಶಾಸ್ತ್ರ ಸ್ತವೊಂದೇ ಈ ಜಗತ್ತನ್ನು ಕಾಪಾಡಬಲ್ಲುದು. ಯೋಗ್ಯ 
ಉತ್ಪಾದನೆ, ಯೋಗ್ಯ ಬಳಕೆ” ಮತ್ತು ಯೋಗ್ಯ ನತರಣೆ ಇವು ಮೂರು" ಬಸವಣ್ಣನವರ. ಅರ್ಥಶಾಸ್ತ್ರದ 
ಪ್ರಮುಖ ಅಂಶಗಳಾಗಿವೆ. ಕಾಯಕಪೆಂದರೆ ಯೋಗ್ಯವಾದುದನ್ನೇ ಉತ್ಪಾದಿಸುವ ಕ್ರಿಯೆ, ಪ್ರಸಾದವೆಂದೆರೆ 
ಉತ್ಪನ್ನದ ಯೋಗ್ಯ ಬಳಕೆ, ದಾಸೋಹವೆಂದರೆ ಆ ಹಚ್ಚಿನ ಉತ್ಪನ್ನದ ಯೋಗ್ಯ ಸಾಮಾಜಿಕ ವಿತರಣೆ. 


ಈ ಮೂರು ಆರ್ಥಿಕ ಪ್ರಕ್ರಿಯೆಗಳನ್ನು ಜಾಗತೀಕರಣದ ಮೂಲಕ ಹಾಳುಗೆಡವಿ ಭಾರತದಂಥ 
ಬಡರಾಷ್ಟಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳುವುದೇ ಸಾಮ್ರಾಜ್ಯಶಾಹಿ ರಾಷ್ಟಗಳ ಮುಖ್ಯ 
ಉದ್ದೇಶವಾಗಿದೆ. ರೈತರು, ಕೃಷಿಕಾರ್ಮಿಕರು, ದಲಿತರು, ಮಹಿಳೆಯರು ಮತ್ತು ಎಲ್ಲ ವಿಧವಾದ 
ಕಾಯಕಜೀವಿಗಳ pL ಬಸವಧರ್ಮ ಇಂಥ ಜಾಗತಿಕ ಬಿಕ್ಕಟ್ಟನ್ನು ಪರಿಹರಿಸುವ 
ಸಾಮರ್ಥ್ಯವನ್ನು ಹೊಂದಿದೆ. ಹೊಸ ಮಾನವೀಯ ಜಗತ್ತಿಗಾಗಿ ಬಸವಧರ್ಮದ ರಹಸ್ಯವನ್ನು 


ಅರಿತುಕೊಳ್ಳುವುದು ಈ ಕಾಲದ ತುರ್ತು ಅವಶ್ಯಕತೆಯಾಗಿದೆ. 


57 


ಅರಿದಡೆ ಶರಣ, ಮರೆದಡೆ ಮಾನವ. 


-ಶ್ರೀ ರಂಜಾನ್‌ ದರ್ಗಾ, 
“ವಚನ”, ಸಿದ್ಧಾರೂಢ ಕಾಲೋನಿ, 
ಮದಿಹಾಳ, ಧಾರವಾಡ. 


ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, 
ಭಾಂಡ ಒಂದೆ ಭಾಜನ ಒಂದೆ, ಬೆಳಗೆ ಕನ್ನಡಿಯೆನಿಸಿತ್ತಯ್ಯಾ. 
ಅರಿದಡೆ ಶರಣ, ಮರೆದಡೆ ಮಾನವ, 
ಮರೆಯದೆ ಪೂಜಿಸು ಕೂಡಲಸಂಗನ. 
-ಬಸವಣ್ಣನವರು 


ಮನ್‌ ಎಂದರೆ "ವಿಚಾರ ಮಾಡು' ಎಂದು ಅರ್ಥ. ವಿಚಾರ ಮಾಡುವ ಶಕ್ತಿಯುಳ್ಳವನು 
ಮಾನವನಾಗುತ್ತಾನೆ. ವಿಚಾರಗಳ ಉತ್ಪತ್ತಿಗೆ ಪ್ರಜ್ಞೆ ಮೂಲವಾಗಿರುತ್ತದೆ. ಪ್ರಜ್ಞೆಗೆ ವಸ್ತು ಮೂಲವಾಗಿರುತ್ತದೆ. 
ವಸ್ತು ಎಂದರೆ ಇಡೀ ವಿಶ್ವ ಕಣ್ಣಿಗೆ ಕಾಣುವ೦ಥವುಗಳೆಲ್ಲ ವಸ್ತುಗಳೇ. ನಕ್ಷತ್ರ, ಸೂರ್ಯ, ಚಂದ್ರ, ಸಮುದ್ರ, 
ಅರಣ್ಯ, ಪಶು, ಪಕ್ಷಿ ಮತ್ತು ಮಾನವರು ಹೀಗೆ ಕಣ್ಣಿಗೆ ಕಾಣುವ ಎಲ್ಲವೂ ಮತ್ತು ಎಲ್ಲರೂ ನಿಜವಾದ 
ಅರ್ಥದಲ್ಲಿ ವಸ್ತುರೂಪದಲ್ಲೇ ಇದ್ದೇವೆ. 


ವಸ್ತುವಿನಿಂದ ಪ್ರಜ್ಞೆಯು ರೂಪ ತಾಳುತ್ತದೆ. ಆ ಪ್ರಜ್ಞೆಯು ವಿಶ್ವದ ಎಲ್ಲ ವಸ್ತುಗಳನ್ನು ನೋಡುಗನ 
ಮನದಲ್ಲಿ ಮೂಡಿಸುತ್ತದೆ. ಹೀಗೆ ಪ್ರಜ್ಞೆಯು ವಸ್ತುಗಳನ್ನು ಗ್ರಹಿಸುವ ಶಕ್ತಿಯಾಗಿದೆ. ಪ್ರಜ್ಞೆಯ ಅಸ್ಥಿತ್ವಕ್ಕೆ 
ವಸ್ತು ಇರಲೇ ಬೇಕು. ವಸ್ತುಗಳಿಲ್ಲದೆ ಮಾನವ ಕಲ್ಪಿಸಲೂ ಸಾಧ್ಯವಿಲ್ಲ. ಕಲನೆ ಎಂಬುದು ವಸ್ತು ಅಥವಾ 
ವಸ್ತುಗಳ ಸಹಾಯದಿಂದಲೇ ಮೂಡುವಂಥದ್ದು. 

ಸಿಂಕ್ಸ್‌ ಕೆತ್ತಿದ ಶಿಲ್ಪಿ ಸಿಂಹವನ್ನು ಮತ್ತು ಹೆಣ್ಣನ್ನು ನೋಡಿದವನಾಗಿರುತ್ತಾನೆ. ಕರಿಯ ಬಣ್ಣ ಮತ್ತು 
ಹುಲಿಯ ಹಿನ್ನೆಲೆಯೊಂದಿಗೆ ಕಲಾವಿದ ಕರಿಹುಲಿಯ ಚಿತ್ರವನ್ನು ಬಿಡಿಸುತ್ತಾನೆ. ಹೆಣ್ಣು ಮತ್ತು ಮತ್ಸ್ಯದ 
ವಾಸ್ತವದ ಹಿನ್ನೆಲೆ ಇಲ್ಲದೆ ಮತ್ತ್ಯಕನ್ಕೆ ಮೂಡಿ ಬರಲಾರಳು. ತೆಂಗಿನ ಮರವಿಲ್ಲದೆ ಕಲ್ಲವೃಕ್ಷವಿಲ್ಲ. ಗೋವು 
ಇಲ್ಲದೆ ಕಾಮಧೇನು ಇಲ್ಲ. ಆನೆ ಇಲ್ಲದೆ ಐರಾವತ ಇಲ್ಲ. ಹೀಗೆ ಮಾನವನ ಕಲ್ಪನೆಯ ಹಿಂದೆ ಆತ 
ನೋಡಿದ ವಸ್ತುಗಳ ನೆನಪುಗಳು ಅಡಕವಾಗಿರುತ್ತವೆ. ಇವೆಲ್ಲ ಮಾನವನ ಅನುಭವಕ್ಕೆ ಸ೦ಬಂಧಿಸಿವೆ 
ಹೊರತಾಗಿ ಅನುಭಾವಕ್ಕೆ ಅಲ್ಲ. 


“ಭಿತ್ತಿಯಿಲ್ಲದೆ ಬರೆಯಬಹುದೆ ಚಿತ್ತಾರವ?” ಎಂದು ಬಸವಣ್ಣನವರು ಪ್ರಶ್ನಿಸುತ್ತಾರೆ. ಭಿತ್ತಿಯಂಥ 
ಭೌತಿಕ ವಸ್ತುಗಳ ಸಹಾಯವಿಲ್ಲದೆ ಚಿತ್ರಗಳನ್ನು ಬಿಡಿಸಲಿಕ್ಕಾಗದು. ಭಿತ್ತಿಯು ಭೌತಿಕ ಜಗತ್ತಿನ ಅನುಭವದ 
ಪ್ರತೀಕವಾದರೆ, ಚಿತ್ತಾರವು ಅನುಭಾವದ ಪ್ರತೀಕವಾಗಿದೆ. ಭಿತ್ತಿ ಇಲ್ಲದೆ ಚಿತ್ತಾರವಿಲ್ಲ. ಹಾಗೆಯೆ 
ಅನುಭವವಿಲ್ಲದೆ ಅನುಭಾವವಿಲ್ಲ. ವಸ್ತುವಿನ ಜೊತೆಗಿನ ಅನುಭವದ ಮೂಲಕ ಬರುವ ಪ್ರಜ್ಞೆಯು ಭೌತಿಕ 
ಜಗತ್ತಿನ ಮಹತ್ವವನ್ನು ಸೂಚಿಸುತ್ತದೆ. ಆ ಅನುಭವದ ಮೂಲಕ ಅನುಭಾವದ ಸೃಷ್ಟಿಯಾದಾಗ ಅರಿವು 
ಮೂಡುತ್ತದೆ. 


ಪು 


ಹೀಗೆ ಪ್ರಜ್ಞೆ ಎಂಬುದು ವಸ್ತುವಿನ ಗ್ರಹಿಕೆಯ ಮೂಲಕ ಬಂದರೆ, ಅರಿವು ಎಂಬುದು ವಸ್ತುವಿನ 
ಮೂಲ ಗ್ರಹಿಕೆಯ ಮೂಲಕ ಬರುವುದು. ಈ ಸತ್ಯವನ್ನು ಅರಿತವನೇ ಶರಣ. ಮರೆತವನೇ ಮಾನವ. 


ವಿನ ಗ್ರಹಿಕೆಯ ಮೂಲಕ ಸೃಷ್ಟಿಯಾಗುವ ಪ್ರಜ್ಞೆಯೊಂದಿಗೆ ಭೌತಿಕ ಜೀವನ ಸಾಗುವುದರಲ್ಲಿ 
ಸಂಶಯವಿಲ್ಲ. ಪ್ರತಿಯೊಬ್ಬ ಮಾನವನು ಸಹಜವಾಗಿಯೆ ಇಂಥ ಪ್ರಜ್ಞೆಯಿಂದ ಬದುಕುತ್ತಾನೆ. ಆದರೆ 


58 


ನೋಟದಿಂದ ಪ್ರಜ್ಞೆ ಪಡೆಯುವ ಶರಣ ಒಳನೋಟದಿಂದ ಅರಿವು ಪಡೆಯುತ್ತಾನೆ. ಹೀಗೆ 
ಒಳನೋಟವನ್ನು ಮರೆತವನು ಬರಿ ಮಾನವನಾಗಿರುತ್ತಾನೆ. ಆದರೆ ಒಳನೋಟವನ್ನು ಅರಿತವನೇ 
ಶರಣನಾಗುತ್ತಾನೆ ಎ೦ಬುದನ್ನು ಬಸವಣ್ಣನವರು ಮಾರ್ಮಿಕವಾಗಿ ಹೇಳಿದ್ದಾರೆ. 


ವಸ್ತು ಮತ್ತು ಮೂಲವಸುವಾದ ಚೈತನ್ಯ ಬೇರೆ ಬೇರೆ ಅಲ್ಲ. ಅಂದರೆ ಮ್ಯಾಟರ್‌ ಮತ್ತು ಎನರ್ಜಿ 
ಬೇರೆ ಬೇರೆ ಅಲ್ಲ ಎಂಬುದು ಇದರ ಅರ್ಥ. “ಸ್ಥಾವರ ಜಂಗಮ ಒಂದೆ” ಎಂದು ಬಸವಣ್ಣನವರು 
ಹೇಳಿದ್ದಾರೆ. ಇಲ್ಲಿ ಸ್ಥಾವರ ಎಂದರೆ ವಸ್ತು ಜಂಗಮ ಎಂದರೆ ಚೈತನ್ಯ. ವಸ್ತು ರೂಪುಗೊಳ್ಳಬೇಕಾದರೆ 
ಚೈತನ್ಯವೇ ಮೂಲವಾಗಿರುವುದರಿಂದ ವಸ್ತು ಮತ್ತು ಚೈತನ್ಯ ಆಂತರ್ಯದಲ್ಲಿ ಒಂದೇ ಆಗಿವೆ. 
ಚೈತನ್ಯದಿ೦ದ ಹೊರಹೊಮ್ಮಿದ ವಸ್ತುಗಳೆಲ್ಲ ಕೊನೆಗೊಂದು ದಿನ ತಮ್ಮ ಅಸ್ತಿತ್ವ ಕಳೆದುಕೊಳ್ಳುತ್ತವೆ. 
ಸೂರ್ಯ, ಚಂದ್ರ, ನಕ್ಷತ್ರ, ಪೃಥ್ವಿ ಮುಂತಾದವು ಕೂಡ ತಮ್ಮ ರೂಪವನ್ನು ಕಳೆದುಕೊಂಡು ಮೂಲ 
ಚೈತನ್ಯದಲ್ಲಿ ಒಂದಾಗುತ್ತವೆ. ಆಗ ಇಡೀ ಎಶ್ವ ಬಯಲಾಗುತ್ತದೆ. ಅಂತೆಯ ಬಸವಣ್ಣನವರು 
“ಸ್ಥಾವರಕ್ಕಳಿವುಂಟು. ಜಂಗಮಕ್ಕಳಿವಿಲ್ಲ” ಎ೦ದು ಹೇಳಿದ್ದಾರೆ. ಕಣ್ಣಿಗೆ ಕಾಣುವುದೆಲ್ಲ ಸ್ಥಾವರ. ಕಣ್ಣಿಗೆ 
ಕಾಣದ ಚೈತನ್ಯವೇ ಜಂಗಮ. 


ಜಂಗಮ ಪದಕ್ಕೆ ಚೈತನ್ಯ, ಚಲನಶೀಲವಾದುದು, ನಿರಂತರವಾದುದು, ವಿಶ್ವ ಸಮಾಜ, 
ಶರಣತತ್ತ್ವ ಪ್ರಚಾರಕ ಮುಂತಾದ ಅರ್ಥಗಳಿವೆ. ಇಲ್ಲಿ “ಜಂಗಮಕ್ಕಳಿವಿಲ್ಲ” ಎಂದರೆ ಚೈತನ್ಯಕ್ಕೆ ಅಳಿವಿಲ್ಲ 
ಎಂದೇ ಅರ್ಥ. 


ವಿಜ್ಞಾನದ ಎನರ್ಜಿ ತತ್ತ್ವಜ್ಞಾನದಲ್ಲಿ ಸ್ಪಿರಿಟ್‌ (ಚೈತನ್ಯ) ಎನಿಸಿಕೊಳ್ಳುತ್ತದೆ. ಮ್ಯಾಟರ್‌ ಎಂಬುದು 
ವಸ್ತುವಾದರೆ ಮೂಲವಸ್ತು ಎಂಬುದೇ ಎನರ್ಜಿ ಅಥವಾ ಸ್ಪಿರಿಟ್‌. ಅದುವೆ ಚೈತನ್ಯ. ಮೂಲವಸ್ತುವಾದ 
ಚೈತನ್ಯದಿಂದಲೇ ವಸ್ತುವಿನ ನಿರ್ಮಾಣವಾಗಿದೆ ಎಂಬುದರ ಕುರಿತು ಬಸವಣ್ಣನವರು ತಿಳಿಸಿದ್ದಾರೆ. ಇದನ್ನು 
ಅರಿತವನೇ ಶರಣನಾಗುತ್ತಾನೆ. ಈ ಅರಿವು ಪಡೆಯದವನು ಬರಿ ಮಾನವನಾಗಿ ಭೌತಿಕ ವಸ್ತುಗಳ 
ಜೊತೆಗೆ ಜೀವನ ಸಾಗಿಸುತ್ತಾನೆ. 


“ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೆ 
ಭಾಜನ ಒಂದೆ, ಬೆಳಗೆ ಕನ್ನಡಿಯೆನಿಸಿತ್ತಯ್ಯಾ” ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಉಣ್ಣುವ 
ಬಟ್ಟಲನ್ನು ಕಂಚಿನಿಂದ ತಯಾರಿಸುತ್ತಾರೆ. ಮುಖ ನೋಡಿಕೊಳ್ಳವ ಕನ್ನಡಿಯನ್ನು ಕೂಡ ಕಂಚಿನಿಂದಲೇ 
ತಯಾರು ಮಾಡಬಹುದು. ಕಂಚಿನ ಫಲಕವನ್ನು ತಿಕ್ಕಿ ತಿಕ್ಕಿ ನುಣುಪುಗೊಳಿಸಿದಾಗ ಅದು ಕನ್ನಡಿಯ 
ರೂಪ ತಾಳುವುದು. ಬಸವಣ್ಣನವರ ಕಾಲದಲ್ಲಿ ಅಡುಗೆ ಪಾತ್ರೆ ಊಟದ ತಟ್ಟೆ ಮತ್ತು ಕನ್ನಡಿಯ ಮೂಲ 
ವಸ್ತು ಕಂಚೇ ಆಗಿತ್ತು. 


ಹೀಗೆ ಕಂಚನ್ನು ಸಂಸ್ಕರಣಗೊಳಿಸುವ ಮೂಲಕ ಉಣ್ಣುವ ಗಂಗಾಳ, ಅಡುಗೆ ಮಾಡುವ ಪಾತ್ರೆ 
ಮತ್ತು ಮುಖ ನೋಡಿಕೊಳ್ಳುವ ಕನ್ನಡಿ ಮುಂತಾದ ವಸ್ತುಗಳನ್ನು ತಯಾರಿಸಬಹುದು. ಆದರೆ 
ಅವೆಲ್ಲವುಗಳ ಮೂಲ ವಸ್ತು ಕಂಚೇ ಆಗಿದೆ ಎಂದು ಬಸವಣ್ಣನವರು ತಿಳಿಸುವ ಮೂಲಕ, “ಚೈತನ್ಯವೇ 
ಇಡೀ ವಿಶ್ವದ ಮೂಲ' ಎಂಬುದನ್ನು ಸೂಚಿಸಿದ್ದಾರೆ. 


ಈ ರೀತಿ ಜಗತ್ತು ರೂಪುಗೊಳ್ಳುವ ಕ್ರಮವನ್ನು ಬಸವಣ್ಣನವರು ಅರುಹಿದ್ದಾರೆ. ಜಗತ್ತಿನ ಎಲ್ಲ 
ಚರಾಚರಗಳು ಬೇರೆಬೇರೆಯಾಗಿ ಕಂಡರೂ ಅವು ಚೈತನ್ನದಿಂದಲೇ. ಸೃಷ್ಟಿಯಾದವುಗಳಾಗಿವೆ. 


ಬಸವಣ್ಣನವರ ಸಿದ್ಧಾಂತ ಬಯಲುತತ್ತ್ವದ ಸಿದ್ಧಾಂತವಾಗಿದೆ. ಬಯಲಿನಿಂದ 
ಸೃಷ್ಟಿಯಾದುದೆಲ್ಲವೂ ಬಯಲಲ್ಲೇ ಲಯವಾಗುತ್ತವೆ. ಬಯಲು ಎಂಬುದೇ ಮೂಲವಸ್ತು. ಈ ಬಯಲನ್ನು 
ಶೂನ್ಯ ಅಥವಾ ಚೈತನ್ಯ ಎಂದೂ ಕರೆಯುತ್ತಾರೆ. ಇದುವೆ ಸ್ಪಿರಿಟ್‌ ಅಥವಾ ಎನರ್ಜಿ. ನಕ್ಷತ್ರಗಳು, 


59 


ಸೂರ್ಯ, ಚಂದ್ರ, ಪೃಥ್ವಿ ಮತ್ತು ಇತರ ಆಕಾಶಕಾಯಗಳ ನಿರ್ಮಾಣ ಕೂಡ ಈ 
ಮೂಲವಸ್ತುವಿನಿಂದಲೇ ಆಗಿದೆ. 


ಮಾನವರು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಗಿಡಮರಬಳ್ಳಿಗಳು, ನದಿ ಮತ್ತು ಸಮುದ್ರಗಳು ಹೀಗೆ 
ಪೃಥ್ವಿಯಲ್ಲಿ ಕಾಣುವುದೆಲ್ಲವೂ ಪೃಥ್ವಿಯಿಂದಲೇ ಜನ್ಮ ತಾಳಿವೆ. ಆದರೆ ಪೃಥ್ವಿ ಸಮೇತ ಇಡೀ ವಿಶ್ವವು 
ಬಯಲೆಂಬ ಚೈತನ್ಯದಿ೦ದ ಸೃಷ್ಟಿಯಾಗಿದೆ. 


ಸೂರ್ಯ, ಚಂದ್ರ ತಾರೆಗಳ ಸಮೇತ ಕಣ್ಣಿಗೆ ಕಾಣುವುದೆಲ್ಲವೂ ಒಂದಿಲ್ಲ ಒಂದು ದಿನ 
ಲಯವಾಗಿ ಮೂಲವಸ್ತುವಾದ ಚೈತನ್ಯದಲ್ಲಿ ಒಂದಾಗಲೇ ಬೇಕು. ಇದನ್ನು ಅರಿತವನೇ ಶರಣ. 
ಮರೆತವನೇ ಮಾನವ. ಆದ್ದರಿಂದಲೇ ಈ ಅರಿವಿಗಾಗಿ “ಮರೆಯದೆ ಪೂಜಿಸು ಕೂಡಲಸಂಗನ” ಎಂದು 
ಬಸವಣ್ಣನವರು ಹೇಳಿದ್ದಾರೆ. 


ಬಸವಣ್ಣನವರ ಪೂಜೆಯು ಮೂಲವಸ್ತುವನ್ನು ಅರಿತುಕೊಳ್ಳುವ ಕ್ರಮವಾಗಿದೆ. ಆ 
ಕೂಡಲಸಂಗಮದೇವನೇ ಮೂಲವಸ್ತುವಾದ ಚೈತನ್ಯ ಚೈತನ್ಯದ ಪ್ರತೀಕವಾದ ದೇವರು ಒಬ್ಬನೇ ಇದ್ದಾನೆ. 
ಆದರೆ ಆ ದೇವರಿಗೆ ಬೇರೆ ಬೇರೆ ಹೆಸರುಗಳಿವೆ. ಅಂತೆಯೆ ಬಸವಣ್ಣನವರು “ದೇವನೊಬ್ಬ ನಾಮ 
ಹಲವು” ಎಂದು ಹೇಳಿದ್ದಾರೆ. ವಿವಿಧ ಧರ್ಮಗಳಲ್ಲಿ ದೇವರ ಹೆಸರುಗಳು ಬೇರೆ ಬೇರೆಯಾಗಿವೆ. ಆದರೆ 
ಅವೆಲ್ಲ ಅನಂತವಾದ ಚೈತನ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಹೆಸರುಗಳಾಗಿವೆ. 


“ಬಯಲ ರೂಪ ಮಾಡಬಲ್ಲಾತನೆ ಶರಣನು; 
ಆ ರೂಪ ಬಯಲ ಮಾಡಬಲ್ಲಾತನೆ ಲಿಂಗಾನುಭಾವಿ. 
ಬಯಲ ರೂಪ ಮಾಡಲರಿಯದಿದ್ದಡೆ ಎಂತು ಶರಣನೆಂಬೆ? 
ಆ ರೂಪ ಬಯಲು ಮಾಡಲರಿಯದಿದ್ದಡೆ ಎಂತು ಲಿಂಗಾನುಭಾವಿ ಎಂಬೆ? 
ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರಹುಂಟೆ? 
ಕೂಡಲಸಂಗಮದೇವಾ?” 
ಎಂದು ಬಸವಣ್ಣನವರು ಹೇಳುವಲ್ಲಿ ಚೈತನ್ಯದ ವಿರಾಟ ಸ್ವರೂಪವನ್ನು ತೋರಿಸಿಕೊಟ್ಟದ್ದಾರೆ. 
ಚೈತನ್ಯದಿ೦ದ ವಸ್ತುವಾಗಿರುವುದನ್ನು ಅರಿತವನೇ ಶರಣ. ಆ ವಸ್ತು ಲಯವಾಗಿ ಮತ್ತೆ ಚೈತನ್ಯವಾಗುತ್ತದೆ 
ಎಂಬುದನ್ನು ಅರಿತವನೇ ಈ ಲಿಂಗತತ್ತ್ವ್ವವನ್ನು ಸಾಕ್ಟಾತ್ಕರಿಸಿಕೊಂಡ ಲಿಂಗಾನುಭಾವಿ. 


ಎಲ್ಲ ವಸ್ತುಗಳು ಚೈತನ್ಯಮಯ ಎಂಬ ಸತ್ಯವನ್ನು ಅರಿತು ಸಕಲ ಜೀವಾತ್ಮರಿಗೆ ಲೇಸನ್ನು 
ಬಯಸುವಾತನೇ ಶರಣ. ಶಿವ ಎಂಬುದೇ ಚೈತನ್ಯ. ಆ ಚೈತನ್ಯದಿ೦ದ ರೂಪು ತಳೆದ ಸಕಲ ಜೀವಾತ್ಮರು 
ಶಿವಸ್ಥರೂಪಿಗಳೇ ಆಗಿದ್ದಾರೆ. ಆದ್ದರಿಂದ ಈ ಸತ್ಯವನ್ನು ಅರಿತು ಲೋಕದಲ್ಲಿ ಯಾವುದೇ ರೀತಿಯ 
ಮೇಲು ಕೀಳುಗಳಿರಬಾರದು ಎಂದು ಪ್ರತಿಪಾದಿಸುವವನೇ ಶರಣ ಎಂದು ಕರೆಯಿಸಿಕೊಳ್ಳುವನು. ಇಂಥ 
ಚೈತನ್ಯಮಯ ಬದುಕನ್ನು ಅರ್ಥೈಸಿಕೊಳ್ಳದಿದ್ದರೆ ಅವನಿಗೆ ಶರಣನೆಂದು ಕರೆಯಲಿಕ್ಕಾಗದು. ಕೋಟಿ 
ಕೋಟಿ ವರ್ಷಗಳ ನಂತರವಾದರೂ ಈ ವಿಶ್ವ ಮತ್ತೆ ತನ್ನ ರೂಪವನ್ನು ಕಳೆದುಕೊಂಡು 
ಬಯಲಾಗುವುದು ಅಂದರೆ ಅಗಮ್ಯ, ಅಗೋಚರ, ಅಪ್ರತಿಮ ಮತ್ತು ಅಪ್ರಮಾಣವಾದ ಮೂಲ 
ಚೈತನ್ಯದಲ್ಲಿ ಲೀನವಾಗುವುದು. ಈ ಅಂತಿಮ ಸತ್ಯವನ್ನು ಅರಿತ ಶರಣನೇ ಲಿಂಗಾನುಭಾವಿಯಾಗುತ್ತಾನೆ. 
ನಾವು ಚೈತನ್ಯವನ್ನು ಮುಟ್ಟಲಿಕ್ಕಾಗದು, ನೋಡಲಿಕ್ಕಾಗದು, ಯಾವುದರ ಜೊತೆಯೂ ಹೋಲಿಸಲಿಕ್ಕಾಗದು 
ಮತ್ತು ಅದನ್ನು ಅಳೆಯಲಿಕ್ಕಾಗದು. ಏಕಂದರೆ ಅದು ದೇವರೇ ಆಗಿದೆ. 


ಬಸವಣ್ಣನವರ ಬಯಲುತತ್ತ್ವ್ವವಾದ ಲಿಂಗತತ್ವ್ವವು ವಿಶ್ವದ ಆದಿ ಮತ್ತು ಅಂತ್ಯದ ಪರಿಜ್ಞಾನವನ್ನು 
ಕೊಡುವ ತತ್ವವಾಗಿದೆ. ಇವುಗಳ ಮಧ್ಯೆ ಇರುವ ಬದುಕನ್ನು ಲಿಂಗಾಂಗಸಾಮರಸ್ಯದೊಂದಿಗೆ 
ಅರ್ಥಪೂರ್ಣಗೊಳಿಸುವ ಕ್ರಮವನ್ನು ಸಾರುತ್ತದೆ. ಲಿಂಗವೆಂದರೆ ಪರಮಾತ್ಯ ಅಂಗವೆಂದರೆ ಆತ್ಮ ಆತ್ಮವು 


60 


ಪರಮಾತ್ಮನ ಅಂಶವೇ ಆಗಿದ್ದರೂ ಕಾಯದ ಜೊತೆಗಿರುವುದರಿಂದ ಅದು ಕೂಡ ಅಂಗವೇ 
ಎ೦ದನಿಸಿಕೊಳ್ಳುತ್ತದೆ. ಈ ಪರಮಾತ್ಮ ಮತ್ತು ಜೀವಾತ್ಮರ ಐಕಮತ್ಯವೇ ಲಿ೦ಂಗಾಂಗಸಾಮರಸ್ಯ ಎಂದು 
ಕರೆಯಿಸಿಕೊಳ್ಳುತ್ತದೆ. ಅನುಭಾವದ ಅರಿವಿನಿಂದ ಆತ್ಮವು ಪರಮಾತ್ಮನ ಜೊತೆಗೂಡಿ ಸಾಮರಸ್ಯ 
ಹೊಂದುವುದರಿಂದ ಆ ಲಿಂಗಾಂಗಸಾಮರಸ್ಯದಿಂದಲೇ ಮಾನವರು ಜೀವಿತಾವಧಿಯಲ್ಲೇ ಲಿಂಗೈಕ್ಯ ಸ್ಥಿತಿ 
ತಲುಪುವರು. ಅಂತೆಯೆ ಬಸವಣ್ಣನವರು ಕೂಡಲಸಂಗನ ಶರಣರು ಅಚ್ಚಲಿಂಗೈಕ್ಕರು ಎಂದು ಹೇಳಿದ್ದಾರೆ. 


ಶರಣರು ಯಾವುದೇ ಕಾಯಕ ಮಾಡುತ್ತಿದ್ದರೂ ಆಂತರ್ಯದಲ್ಲಿ ಪರಮಾತ್ಮನ ಜೊತೆ 
ಸಾಮರಸ್ಯಹೊಂದಿ ಶಿವಸ್ಟರೂಪಿಗಳಾಗಿರುತ್ತಿದ್ದರು. ಈ ಪ್ರಕಾರ ಶರಣರು ಜೀವತಾವಧಿಯಲ್ಲೇ ಮೋಕ್ಷ 
ಹೊಂದಿದವರಾಗಿದ್ದರು. ಅವರ ಲಕ್ಷ್ಯವೆಲ್ಲಾ ತಮ್ಮೊಳಗಿನ ಪರಮಾತ್ಮನ ಜೊತೆಗೇ ಇತ್ತು. ಆತ್ಮ ಮತ್ತು 
ಪರಮಾತ್ಮನ ಸಮ್ಮಿಲನದ ಪರಮಾನಂದದೊಂದಿಗೆ ಅವರು ದೈನಂದಿನ ಕಾಯಕದಲ್ಲಿ 
ತಲ್ಲೀನರಾಗಿರುತ್ತಿದ್ದರು. ಹೀಗಾಗಿ ಅವರು ಸತ್‌, ಚಿತ್‌, ಆನಂದ, ನಿತ್ಯ ಮತ್ತು ಪರಿಪೂರ್ಣರಾಗಿದ್ದರು. ಈ 
ಐದನ್ನು “ಪರಮಾತ್ಮನ ಸ್ವರೂಪಗಳು' ಎನ್ನುತ್ತಾರೆ. ಲಿಂಗವೇ ಚೈತನ್ಯ. ಅಂಗವೇ ನಮ್ಮ ದೇಹ. ಚೈತನ್ಯವೇ 
ಶಿವ, ದೇಹವುಳ್ಳವರೇ ಜೀವರು. ಶಿವ ಮತ್ತು ಜೀವರ ಮಧ್ಯದ ಸಾಮರಸ್ಯವೇ ಲಿ೦ಂಗಾಂಗಸಾಮರಸ್ಯ. 
ಹೀಗೆ ಲಿಂಗಾಂಗಸಾಮರಸ್ಯ ಹೊಂದಿದವರು ಶರಣರಾಗುತ್ತಾರೆ. 


ಬಸವಣ್ಣನವರು ಈ ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧವನ್ನು “ಶರಣ ಸತಿ, ಲಿಂಗ ಪತಿ” 
ಎಂದು ಸಾರಿದ್ದಾರೆ. ಇಲ್ಲಿ ಸತಿ ಎಂದರ ಆಜ್ಞೆಯನ್ನು ಪಾಲಿಸುವವರು. ಪತಿ. ಎಂದರೆ ಆಜ್ಞೆ ಮಾಡುವಾತ. 
ಜೀವಾತ್ಮರೇ “ತ್ರಿ ಪರಮಾತ್ಮನೇ “ಪತಿ. ಜೀವಾತ್ಮರೊಳಗೆ ಪರಮಾತ್ಮನಿದ್ದಾನೆ. ಆತ 
ಅಂತಃಸಾಕ್ಷಿಯಾಗಿದ್ದಾನೆ. ಅಂತಃಸಾಕ್ಷಿ ಹೇಳಿದಂತೆ ನಾವು ನಡೆಯಬೇಕು. ಆಗ ಜಗತ್ತಿನ "ಜೀವಾತ್ಮರೆಲ್ಲ 
ಲಿಂಗ, ಜಾತಿ, ವರ್ಣ ಮತ್ತು ಬಡವ-ಶ್ರೀಮ೦ತ ಎಂಬ ವರ್ಗಭೇದವನ್ನು ಮೀರಿ ಒಂದಾಗಿ ಕಾಣುವರು. 
ಹೀಗೆ ಮಾನವರು ವಿಶ್ವಮಾನವರಾಗುವ ಕ್ರಮವನ್ನು ಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ. ಇಂಥ ನಡೆನುಡಿ 
ಸಿದ್ಧಾಂತವನ್ನು ಆಚರಣೆಗೆ ತರುವ ಮೂಲಕ ಶರಣರು ವಿಶ್ವಮಾನವರಾದರು. ವಿಶಿಷ್ಠವಾದ ಈ 
ಲಿ೦ಂಗಾಂಗಸಾಮರಸ್ಯವನ್ನು ಹೊಂದಿದವರೇ ಲಿಂಗಾನುಭಾವಿಗಳು. ಎಲ್ಲವೂ ಲಯವಾಗುವ ಅಂತಿಮ 
ಸತ್ಯವನ್ನು ಶರಣರು ಲಿ೦ಂಗಾಂಗಸಾಮರಸ್ಯದ ಮೂಲಕ ಅರಿತವರಾಗಿದ್ದರು. ಚೈತನ್ಯವೆಂಬ ಬಯಲಿನಿಂದ 
ಬಂದ ರೂಪವು ಲಯವಾಗಿ ಬಯಲಾಗುವ, ಅಂದರೆ ಮತ್ತೆ ಮೂಲ ಚೈತನ್ಯದಲ್ಲಿ ಒಂದಾಗುವ ಅಂತಿಮ 
ಸತ್ಯವನ್ನು ಅರಿಯದವರು ಲಿಂಗಾನುಭಾವಿಗಳಾಗಲು ಸಾಧ್ಯವಿಲ್ಲ. 


ಇಂಥ ಬಯಲು ಮತ್ತು ರೂಪ ಒಂದಾಗುವ ಕ್ರಮವನ್ನು ಅರಿತುಕೊಂಡು ಆಚರಣೆಯಲ್ಲಿ 
ತಂದಾಗ, ಶಿವ ಮತ್ತು ಜೀವರಲ್ಲಿ ಸಾಮರಸ್ಯ ಉಂಟಾಗುವುದು. ಈ ಸತ್ಯವನ್ನು ಅರಿತುಕೊಂಡವರು 
ಶರಣರಾಗುತ್ತಾರೆ; ಸಕಲಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತಾರೆ. “ಒಬ್ಬನೇ ಚೈತನ್ಯರೂಪಿ ದೇವರು, ಒಂದೇ 
ಜಗತ್ತು ಮತ್ತು ವೈವಿಧ್ಯಗಳನ್ನೊಳಗೊಂಡ ಒಂದೇ ಮಾನವಕುಲ' ಎಂದು ನಡೆ ನುಡಿಗಳ ಮೂಲಕ 
ಸಾಧಿಸಿ ತೋರಿಸುತ್ತಾರೆ. ಇಂಥ ಅರಿವನ್ನು ಮರೆತವರು ಮಾನವರೂಪಿಗಳಾಗಿ ಬದುಕುತ್ತಾರೆ. ಅರಿತವರು 
ಶರಣರಾಗುತ್ತಾರೆ. 


61 


-ಡಾ. ಮೀನಾಕ್ಷಿ ಬಾಳಿ, 

ಮುಖ್ಯಸ್ಥರು, ಕನ್ನಡ ವಿಭಾಗ, 

ಶ್ರೀಮತಿ ವೀರಮ್ಮ ಗಂಗಶ್ರೀ ಮಹಿಳಾ ಮಹಾವಿದ್ಯಾಲಯ, 
ಕಲಬುರಗಿ. 


ಬಯಲು ಬ್ರಹ್ಮವೆನುತಾ ಭಾವನೆಗೈಯ್ವಾ ಭ್ರಾಂತಿ ಬೇಡಣ್ಣಾ 


ನಯನದೊಳು ನಿನ್ನ ಅರಿವನ್ನು ಕಂಡು ನಾಶ ಮಾಡಣ್ಣಾ | ಪ ॥ 


ಅರಿವು ಮರೆವುಗಳಾ ಮೀರಿ ಏಕವಾಗಿಹುದಣ್ಣಾ 
ಗುರುತನರಿವಾ ಈ ತನುವು ಜಗ ಶೋಧಿಸಬೇಕಣ್ಣಾ WO 


ಹುಟ್ಟು ಸಾಯದೆ ಬಯಲ ಪೂರ್ಣವಾಗಿಹುದಣ್ಣಾ 
ಮಾಯ ಮಾದಿಹ ಮನಸನು ಹಿಡಿಯದಿದ್ದರೆ ದೊರಕದಣ್ಣಾ I 


ಕನಸು ನನಸು ಬಯಲರಿವನು ಕೂಡಿಸಿ ಕಾಣಣ್ಣಾ 
ಕನಸು ನನಸು ಅರಿವನು ಬಿಟ್ಟು ಬಯಲರಿಯಣ್ಣಾ Wl A 


ಸ್ಥಿರವಾಗಿಹ ಪೀಲ್ಬಾನ ಲಕ್ಷ ಛಿ ದೇಸಿಕ ಅರಸಿದ ಬೋಧೆಯಣ್ಣಾ 
ನಿರುತದೊಳು ವೆಂಕಟೇಶ್ವರಯೋಗಿಗೆ ಅಚಲ ಬೋಧೆಯಣ್ಣಾ ೫ 


ಇದು ಅಚಲ ಪಂಥಾನುಸಂಧಾನಿ ಲಕ್ಷ್ಮಣ ದೇಸಿಕ ಎಂಬುವವರು ರಚಿಸಿದ ತತ್ವಪದ. ಅಚಲ ಪಂಥ 
ಎಂಬುದು ಬೌದ್ಧ ಮಾರ್ಗದಲ್ಲಿನ ಒಂದು ಆರಾಧನಾ ಪರಂಪರೆ. ಬುದ್ಧನ ತರುವಾಯದಲ್ಲಿ ಬಹು 
ದೊಡ್ಡ ಬೌದ್ಧ ಅನುಸಂಧಾನಿಯಾಗಿದ್ದ ನಾಗಾರ್ಜುನನು “ ದಶಭೂಮಿಕಾ "ಶಾಸ್ತ್ರ ” ಕೃತಿಯಲ್ಲಿ ಜಗತ್ತನ್ನು 
ಗ್ರಹಿಸುವ ತನ್ಮೂಲಕ ಅದರಲ್ಲಡಕವಾಗುವ ಪರಿಯನ್ನು ಹತ್ತು ಬಗೆಯಲ್ಲಿ ನಿಖರಗೊಳಿಸುತ್ತಾನೆ. 


ಪ್ರಮುದಿತ- ಲೋಕದೆಲ್ಲ ಸುಖ ದುಃಖಗಳಿಂದಾಚೆ ನಿಂತ ಚಿತ್ತ 

ವಿಮಲ- ಎಲ್ಲ ರೀತಿಯ ಕೆಡುಕಗಳಿಂದ ಮುಕ್ತನಾಗಿ ನಿಲ್ಲುವ ಹಂತ 

ಪ್ರಭಾಕರಿ- ಅನವರತ ಜಾಗೃತರಾಗಿರುವ ನಿಸರ್ಗ ವಿವೇಕ 

ಅರ್ಚಿಸ್ಥತಿ- ಬದುಕಿನೆಲ್ಲ ಅಡ್ಡಿಗಳನ್ನು ನಿಗೂಢದ ಆಲಂಬನವಿಲ್ಲದೆ ಬಿಡಿಸಿಕೊಳ್ಳುವ ತಾಕ್ಷಣಿಕ ನಡೆ 
ಸುರ್ದುಜಯ-ಬೌದ್ಧ ಮಧ್ಯಮ ಮಾರ್ಗದಲ್ಲಿಯೇ ಲೋಕವನ್ನು ಇದಿರುಗೊಳ್ಳುವ ಪರಿ 
ಅಭಿಮುಖ-ಪ್ರಜ್ಞಾಪಾರಮಿತದ ಅನುಸಂಧಾನ 

ದೂರಾಗಮ-ಎಲ್ಲ ಪ್ರಾಪಂಚಿಕ ವೈರುದ್ಧಗಳನ್ನು ಮೀರಿ ನಿಲ್ಲುವ ಸಮಸ್ಥಿತಿ 

ಅಚಲ-ಮನಸಿನಲ್ಲಿ ಸಂಗ್ರಹಗೊಂಡಿರುವ ಎಲ್ಲ ಮನೋರಚನೆಗಳನ್ನು ಖಾಲಿಯಾಗಿಸುವ ಸಾಧನೆ 
ಸಾಧುಮತಿ-ತಾನು ಪಡೆದ ಅರಿವುವನ್ನು ಸಕಲ ಜೀವರೊಂದಿಗೆ ಹಂಚಿಕೊಳ್ಳುವ ದಾಸೋಹ. 


ಧರ್ಮಮೇಘ- ಲೋಕ ಸಮಸ್ತವನ್ನು ಕರುಣಾ ಮೈತ್ರಿಯಿಂದ ಬಾಳಿಸುವ ಜೀವಕಾರುಣ್ಯ ಕಾಯಕ. 


ಈ ಎಲ್ಲ ತತ್ವಗಳ ಅನುಸಂಧಾನದೊಂದಿಗೆ ಎಂಟನೇ ತತ್ವವಾದ ಅಚಲವನ್ನು ಉತ್ಕಟವಾಗಿ 
ಅನುಭೂತಿಗೊಳಿಸುವವರು ಅಚಲಿಗರು. ಕರ್ನಾಟಕದಲ್ಲಿ ಕೋಲಾರ, ತುಮಕೂರು, ರಾಯಚೂರು, 
ಕೊಪ್ಪಳ, ಬಳ್ಳಾರಿ ಮುಂತಾದೆಡೆ ಈ ಅಚಲಿಗರು ಮತ್ತು ಅವರ ಆರಾಧನಾ ಕೇಂದಗಳಿವೆ. 


62 


ಬುದ್ಧಗುರುವಿನ ತರುವಾಯದಲ್ಲಿ ಬೌದ್ಧ ತಾತ್ವಿಕತೆಯನ್ನು ಅಭಿವೃದ್ಧಿ ಪಡಿಸಿದ ನಾಗಾರ್ಜುನನ 
ಕಾರ್ಯಕ್ಷೇತ್ರವಾಗಿರುವ ನಾಗಾರ್ಜುನಕೊಂಡ ಮತ್ತು ಶ್ರೀಶೈಲಗಳ ಸುತ್ತಮುತ್ತ ಅಚಲದ ದಟ್ಟ 
ಪ್ರಭಾವವಿದೆ. ಲೋಕದೆಲ್ಲ ಸಂರಚನೆಗಳಿಂದ ದೂರ ಉಳಿದ ಅಚಲಿಗರು ಮನಸ್ಸನ್ನು ಕೇಂದಿಕರಿಸಿಕೊಂಡು 
ಅಮನಸ್ಕರಾಗಿ ಇರುತ್ತಾರೆ. ಅಮನಸ್ಯ ಎಂದರೆ ಮನಸ್ಸು ಗ್ರಹಿಸುವ, ಕಲ್ಪಿಸುವ, ಭಾವಿಸುವ ಎಲ್ಲ ಬಗೆಯ 
ಭಾವಗಳಿಂದ ಅತೀತವಾಗಿ ನಿಲ್ಲುವುದು. ನಿರಾಮಯವಾದ ಲೋಕವನ್ನು ನಿರಾಮಯವಾಗಿಯೇ 
ಇದಿರುಗೊಳ್ಳುವ, ಹೀಗೆ ಇದಿರುಗೊ೦ಡದ್ದನ್ನು ಲಯವಾಗಿಸುವ, ಲೋಕಕ್ಕೆ ಯಾವ ಕೇಡನ್ನು ಅಂಟಿಸದೆ 
ಬದುಕುವ ಬುದ್ಧ ಮಾರ್ಗವಿದು. ಅದಕ್ಕೆಂತಲೇ ಅವರು ಇದದ್ದು ಯಾರ ಗಮನಕ್ಕೂ ಬರದೆ ಸುಮ್ಮನೆ 
ಬಾಳುವ ಜನವದು. ತಮ್ಮ ಇರುವಿಕೆಯಿಂದಲೆ ಲೋಕದೆಲ್ಲ ಕೇಡುಗಳನ್ನು ನಿರ್ನಾಮಿಸುವ ತನ್ಮೂಲಕ 
ವಿಶ್ವವೇ ತಾನಾಗಿ ಅನುಭೂತಿಗಿಳಿಯುವ ಇವರಿಗೆ ಜಾತಿ-ಪಂಥಗಳಿಲ್ಲ ಧರ್ಮ ದೇವರುಗಳಿಲ್ಲ. 
ಗಡಿಗಳೆಂಬ ಕಲ್ಪಿತ ವಾಸ್ತವಗಳೂ ಇಲ್ಲ. ಇಲ್ಲವೆಂಬುದು ಇಲ್ಲವಾದ ಹಂತವದು. ಹಾಗೇ ಸುಮ್ಮನೆ 
ಬದುಕುವ ಜೀವನಮಾರ್ಗವದು. ಯಾವ ಬಗೆಯ ಆಚರಣೆಗಳು, ಬಾಹ್ಯ ಪರಿಕರಗಳು, ಮಿತಿಗಳು 
ಇಲ್ಲದ ಕೇವಲ ಇರುವಿಕೆಗೆ ಇರುವಿಕೆಯೇ ಸಾಕ್ಷಿಯಾದ ನಿಶ್ಚಲ ಸ್ಥಿತಿಯಲ್ಲಿ ಅವರು ವಿರಮಿಸಿರುತ್ತಾರೆ. 
ಇಂಥದೊಂದು ಬೌದ್ಧಾನುಸಂಧಾನ ಮಾರ್ಗವು ಕನ್ನಡ ನಾಡಿನಲ್ಲಿ ಆಲಾಯಿದವಾಗಿ ನಡೆದುಕೊಂಡು 
ಬಂದಿದೆ. ಆದರೆ ಅವರ ನಿಶ್ಚಲ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದಾಗಿ ಯಾರಿಗೂ ಗಮನಕ್ಕೆ ಬರದಂತೆ 
ಇದ್ದುಕೊಂಡು ಬಂದಿದ್ದಾರೆ. ಅಚಲಿಗರು ಎಂದೂ ತಮ್ಮನ್ನು ಪ್ರದರ್ಶನಕ್ಕಿಟ್ಟವರೆ ಅಲ್ಲ. ಹಾಗೇ 
ಇಡಬೇಕಾದ ದರ್ದುಗಳು ಅವರಿಗೆ ಇಲ್ಲವಾಗಿ ಚರಿತ್ರೆಯಲ್ಲಿ ಎಲ್ಲೂ ದಾಖಲಾಗಿಲ್ಲ. ಬೌದ್ಧಾನುಸಂಧಾನದ 
ಬಾಹ್ಯ ಆಚರಣೆಗಳ ಹಂಗಿಗೆ ಬಿದ್ದ ಚರಿತ್ರೆಕಾರರು ಭಾರತದಿಂದ ಬೌದ್ದಾನುಸಂಧಾನವು ಲುಪ್ತವಾಯಿತು 
ಎಂದೆ ಭಾವಿಸಿದರು ಮತ್ತು ಬರೆದರು. ಆದರೆ ಬೌದ್ದಾನುಸಂಧಾನವೂ ಆ ಹೊತ್ತಿಗಾಗಲೇ ಅನೇಕ 
ಕವಲುಗಳಾಗಿ ಸ್ಥಳೀಯ ಆನುಭಾವಿಕ ಪಂಥಗಳೊಂದಿಗೆ ಮೇಳೈಸಿಕೊಂಡು ತನ್ನದೆ ಗತಿಯಲ್ಲಿ ಅಸ್ತಿತ್ತದಲ್ಲಿ 
ಇತ್ತು ಸಾಕ್ಷಿಯೆಂಬಂತೆ ಇಂದು ನಾಥ, ಆರೂಢ, ಅವಧೂತ, ಸಿದ್ಧ, ಅಚಲ ಪಂಥಗಳ ರೂಪದಲ್ಲಿ ಅದು 
ಅನುಸಂಧಾನಗೊಳ್ಳುತ್ತಿದೆಯಷ್ಟೆ. 


ಈ ಮೇಲೆ ಉಲ್ಲೇಖಿತವಾದ ತತ್ವಪದದಲ್ಲಿ ನಿಖರವಾಗಿ ಬೌದ್ಧ ತಾತ್ವಿಕತೆಯೇ 
ಅನುರಣನಗೊಂಡಿದೆ ಅಲ್ಲವೆ?.ವೈದಿಕ ತತ್ವದಲ್ಲಿ ಬಹ್ಮ ಎಂಬುದು ನಿರ್ವಿಕಲ್ಲವಾದರೂ ಅದು ಶಬ್ದ 
ಪ್ರಮಾಣವನ್ನು ಅವಲಂಬಿಸಿದೆ. ಬಹ್ಮವು ಬಯಲೇ ಆದರೂ ಬಯಲು ಗಟ್ಟಿಗೊಳ್ಳುವ ಬಯಲೂ 
ಮನೋರಚನೆಯಾಗುವ ಅಪಾಯವಿದೆ. ಅಚಲಿಗರಲ್ಲಿ ಬಯಲನ್ನು ಬಹ್ಮವೆಂದು ಪರಿಭಾವಿಸುವುದು 
ಭ್ರಾಂತಿಯೇ ಆಗಿದೆ. ಬ್ರಹ್ಮವೆಂಬುದೆ ಮನೋರಚನೆ. ಇಲ್ಲದ ಬ್ರಹ್ಮವು ಆಗುವದೆಲ್ಲಿ? ನಯನದೊಳು 
ಅರಿವನ್ನು ಕಂಡು ಕಂಡೆನೆಂಬ ಭಾವ ಲಯವಾಗಬೇಕು. ಅತ್ತದೀಪೊಭವ ಎಂದ ಬೌದ್ಧ ದಾರ್ಶನಿಕತೆಯ 
ಕನ್ನಡ ತಿಳಿವು ಇದು. ಮರೆವು ಮೀರಿ ಅರಿವಾಗುವುದೂ ಅಲವೇ. ಮರೆದೆನೆಂಬುದು ಮಾಯೆಯ 
ವ್ಯಕ್ತರೂಪವಾದರೆ ಅರಿದೆನೆಂಬುದು ಅದೇ ಮಾಯೆಯ ಅವ್ಯಕ್ತ ರೂಪವೆನ್ನುತ್ತಾರೆ ಬಸವಾದಿ ಶರಣರು. 
ಅಲ್ಲಮ ಇದನ್ನು 

ಅರಿವನರಿದಿಹೆನೆಂಬುದು ಮರವೆ, 
ಮರಹ ಮರೆದಹೆನೆಂಬುದು ಮರವೆ. 
ಸಾಕಾರ ನಷ್ಟ ನಿರಾಕಾರ ದೃಷ್ಟವೆ೦ಂಬುದು ಭಾವದ ಬಳಲಿಕೆ ಎನ್ನುತ್ತಾನೆ. 


ಆದ್ದರಿಂದಲೆ ಅರಿವು ಮರೆವುಗಳ ಮೀರಿದ್ದು ಅಚಲತ್ವ ನಿರಾಕಾರವೆಂಬುದು ಕೂಡ ಭಾವದ 
ಬಳಲಿಕೆಯೆ ಆಗಿದೆ. ಭಾವದ ಬಳಲಿಕೆ ಶರೀರದ ಬಳಲಿಕೆಗಿಂತ ಘೋರ. ಎರಡು ಬಗೆಯ 
ಘೋರಗಳಿಂದ ತನ್ನನ್ನು ತಾನು ದಕ್ಕಿಸಿಕೊಳ್ಳುವುದೆ ಆತ್ಯಂತಿಕ ಇದು ಮಾತ್ರ ತನ್ನ ಗುರುತ 
ತೋರಬಲ್ಲುದು. ಇದನ್ನು ತನ್ನೊಳಗೆ ಸಾಧ್ಯವಾಗಿಸಬೇಕಲ್ಲದೆ ಹೊರಗೆ ಏನೂ ಇಲ್ಲ. ಇಲ್ಲದನ್ನು ಇದೆ 
ಎಂದು ಭ್ರಮಿಸಿಕೊಂಡೆ ಹಾಳಾಯಿತು ಈ ಲೋಕ. ಹುಟ್ಟು ಸಾವುಗಳಿಲ್ಲದ ಈ ಅರಿವು ಅರಿವ ಮನಸ್ಸು 
ಇದೆಯಲ್ಲಾ ? ಇದನ್ನು ಲಯವಾಗಿಸದೆ ಲೋಕದ ಮಾಯೆ ನೀಗದು. ಕನಸು-ನನಸುಗಳಾಚೆ 


63 


ವಿಸ್ತರಿಸಿಕೊಂಡಿರುವ ಅರಿವಿನ ಸ್ವರೂಪವಾದರೂ ನಿರೂಪವೆಂದರೆ ಅದೂ ಕೂಡಾ ಒಂದು 
ಆಲಂಬನೆಯಾದೀತು. ಆದ್ದರಿಂದ ಕನಸು, ನನಸು ಮತ್ತು ಅರಿವು ಮೂರನು ಬಿಟ್ಟೆ ಬಯಲು 
ಬೆರೆಯಬೇಕು. ಬಯಲು ಬೆರೆಯುವುದು ಏನು ಹಗುರೆ? ಹಗುರು ಅಲ್ಲವೆಂದರೆ ಬಿರಿಯೂ ಅಲ್ಲ. 
ಹಗುರುದಲ್ಲಿನ “ಹ” ಕಳೆಯಲು ಉಳಿಯುವುದು “ಗುರು”. ಮಾತ್ರ. ಚಂಚಲವಾದುದನ್ನು 
ಅಚಲವಾಗಿಸಲು ಗುರುಮಾರ್ಗವಿದೆ. ಎಂತಿದ್ದರೂ ಅಚಲವು ಗುರುಪಂಥಿ ಮಾರ್ಗ. ಇಂಥ 
ಗುರುಪಂಥದಲ್ಲಿ ನಿರತನಾದ ಲಕ್ಷ್ಮಣ ದೇಸಿಕನನ್ನು ವೆಂಕಟೇಶ್ವರ ಗುರುವೇ ಅರಸಿಕೊಂಡು ಬಂದಿದ್ದಾನೆ 


ಎನ್ನುತ್ತಾನೆ. ಅಲ್ಲಿಗೆ ಗುರು ಮುಟ್ಟಿ ಮುಟ್ಟಿ ಗುರುವಾಗುವ ಅಚಲದ ಬೋಧೆ ದಕ್ಕುತ್ತದೆ ಎನ್ನುತ್ತಾನೆ. 


ಹೀಗೆ ಬೌದ್ಧ ಮಾಧ್ಯಮಿಕ ಮಾರ್ಗವನ್ನು ಅನುಸರಿಸಿದ ಅಚಲ ತತ್ಪವಾನುಸಂಧಾನಿಗಳು ಅದೆಷ್ಟು 
ಕಾಲದಿ೦ದಲೂ ಇಲ್ಲಿ ಎಲೆ ಮರೆಯ ಕಾಯಿಗಳಂತೆ ಬಾಳು ಹೂಡಿದ್ದರೊ ಹೊರಗಿನವರಿಗೆ ಗೊತ್ತಿರಲಿಲ್ಲ. 
ಅವರು ಸಾಮಾನ್ಯರಲ್ಲಿ ತೀರ ಸಾಮಾನ್ಯರಂತೆ ಬದುಕಿದ್ದರಾದ್ದರಿಂದ ಯಾರ ಗಮನಕ್ಕು ಬರಲಿಲ್ಲ. ಹೀಗೆ 
ಬರಬಾರದು ಎಂಬುದು ಅವರ ಉದ್ದೇಶವು ಆಗಿತ್ತು ಅಂದರೆ ಬೌದ್ಧ ತಾತ್ವಿಕತೆ ಭಾರತದಿಂದ 
ಮರೆಯಾದದ್ದೆ ಇಲ್ಲ. ವೈದಿಕರು ಬೌದ್ಧರ ಭೌತಿಕ ನೆಲೆಗಳಾದ ವಿಹಾರಗಳು, ಚೈತ್ಯಾಲಯಗಳು, 
ಕೃತಿಗಳಿಂದ ಇಡುಕಿರಿದ ಗ್ರಂಥಾಲಯಗಳು ಮತ್ತು ಬೌದ್ಧ ತತ್ವಗಳ ಉಪಾಸಕರಾಗಿದ್ದ ಭಿಕ್ಕಗಳನ್ನು 
ನಾಶಗೈದರು. ಆದರೆ ಇಲ್ಲಿನವರ ಉಸಿರಲ್ಲಿ ಬೆರೆತು ಹೋಗಿದ್ದ ತಾತ್ವಿಕತೆಯನ್ನು ಇಲ್ಲವಾಗಿಸಲು 
ಸಾಧ್ಯವಾಗಲಿಲ್ಲ. ಬೌದ್ಧತ್ವ ಎನ್ನುವುದು ಇಲ್ಲಿ ಗಾಳಿ.ನೀರು, ನೆಲಬೆಳಕು, ಆಕಾಶದಷ್ಟು ಸಹಜವಾಗಿದೆ. 
ಹೊರಗು ಹಾಕುವಂಥದ್ದು ಆಗಿರಲಿಲ್ಲ. ಹೊರಗಿನಿಂದ ಆಮದು ಮಾಡಿಕೊಳ್ಳಬೇಕಾದದ್ದು ಇರಲಿಲ್ಲ. 
ಸಾಂಸ್ಥಿಕ ಧರ್ಮ ರೂಪದಲ್ಲಿ ಇದ್ದ ಬೌದ್ಧ ನೆಲೆಗಳನ್ನು ನಾಶ ಮಾಡಿದಷ್ಟು ಸುಲಭವಾಗಿರಲಿಲ್ಲ ಬೌದ್ದ 
ತಾತ್ವಿಕತೆಯನ್ನು ಇಲ್ಲವಾಗಿಸುವುದು. ಅದಕ್ಕೊಂದು ಉದಹರಣೆಯನ್ನು ಇಲ್ಲಿ ಕೊಡಬಹುದೆಂದು 
ತೋರುತ್ತದೆ. ಹೀಗೆ ತತ್ವಪದಗಳ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದ ಹಿರಿಯ ವಿದ್ವಾಂಸರಾದ ನಟರಾಜ 
ಬೂದಾಳು ಸರ್‌ ಅವರು ಒಂದೊಮ್ಮೆ ಅಚಲ ಸಾಧಕಿಯೊಬ್ಬಳನ್ನು ಕಂಡಾಗ ಅವಳು ಅವರಿಗೆ ಏನ 
ಮಗಾ ದಿನಾ ಬಂದು ಪದ ಕೇಳಿ ಬರಕೊಂಡು ಹೋಗತಿಯಲಾ ಅದರಿಂದೇನು ಬಂತು. ಸುಮ್ಮನೆ 
ಯಾರನ್ನಾದರೂ ಗುರು ಮಾಡ್ಕಂಡು ಸಾಧನಾ ಮಾಡಬಾರದಾ ಎಂದಳಂತೆ. ಅದಕ್ಕೆ “ಇಲ್ಲ ಕಣವ್ವಾ ಈ 
ಪದಗಳು ಬೇಕು. ಇವನ್ನೆಲ್ಲಾ ಪುಸ್ತಕಾ ಮಾಡಿ ಕಳೀದಂಗೆ ಉಳಸ್ಟೇಕು ಅಂದರಂತೆ. ಅದಕ್ಕೆ ಅವಳು 
ಕಳ್ಲೋದೆ ಹೋಗ್ಲಿ ಬಿಡು ಮಾಗಾ, ಇನ್ನೆರಡು ಕಟ್ಕಂಡ್ರಾತು” ಎಂದವಳ ಮುಂದೆ ನಡೆದಳಂತೆ” 


ಈ ಲೇಖಕಿ ಕೂಡಾ ಒಮ್ಮೆ ಹೀಗೆ ಪ್ರಸಂಗ ಎದುರಿಸಬೇಕಾಯಿತು. ಸಂಶೋಧನಾ ಅಧ್ಯಯನ 
ಮಾಡುವಾಗ ಕಡಕೋಳ ಮಡಿವಾಳಪ್ಪನ ಶಿಷ್ಯನಾಗಿದ್ದ ಕಡ್ಲೆವಾಡ ಸಿದ್ದಪ್ಪನ ಒಂದು ಪದದ 
ಪಲ್ಲವಿಯೇನೋ ಸ್ವಲ್ಪ ಕೈಗೆ ಹತ್ತಿತ್ತು ಆದರೆ ಪೂರ್ತಿ ಪದಾ ಸಿಗುತ್ತಲೆ ಇರಲಿಲ್ಲ. ಅದಕ್ಕಾಗಿ 
ನಮ್ಮಪ್ಪನೊಂದಿಗೆ ತಿಂಗಾಳುನುಗಟ್ಟೆ ತಿರುಗಾಡಿದ್ದಾಯ್ತು.  ಗೋಲಗೇರಿಯ ತೀರ ಸಾಮಾನ್ಯ 
ಮನುಷ್ಯನೊಬ್ಬನಲ್ಲಿ ಆ ಪದದ ಪೂರ್ತಿ ಪಾಠ ಇದೆ ಎ೦ಬ ಮಾಹಿತಿ ಸಿಕ್ಕೊಡನೆ ಅಲ್ಲಿಗೆ ಹೋದೆ. 
ಹಿರಿಯ ಜೀವ. ಮುಪ್ಪು ಮೈ ಮುಚ್ಚಿದರೂ ಅನುಭಾವದ ಪಕ್ವತೆ ನಿಖರವಾಗಿಯೇ ಇತ್ತು. ಧೋತ್ರ, 
ಅಂಗಿ, ಉಂಡಿ ರುಮಾಲು, ಕ್ವಾರಿ ಮೀಸಿ, ಲಟ್ಸ್‌ ಆಳು. ಎತ್ತರದ ನಿಲುವು. ಒಟ್ಟಾರೆ ಏನೋ 
ವಿಶೇಷವೆಂಬ ಮೂರ್ತಿ. ಏನೆಂದರೆ ಹೇಳಲಾಗದ ಒಂದು ಸುಖಾಸುಮ್ಮನೆ ದುಡಿದು ದುಡಿದು ಗಟ್ಟಿ 
ಮುಟ್ಟಾದ ನೀಟ ಮನುಷ್ಯ. ನಾನದರೂ ಹೋಗಿ “ಅಜ್ಜಾರ ನಿಮ ಹಂತ್ಯಾಕ ಕಡ್ಲೆವಾಡ ಸಿದ್ದಪ್ಪ ಮುತ್ಯಾನ 
ಎಮ್ಮಿ ಪದಾ ಐತೆಂತ ನಾ ಪಿಎಚ್ಡಿ ಮಾಡಾಕತೀನಿ ಕೊಡ್ರೆಲಾ “ ಎಂದೆ. ಆತ ನನ್ನನ್ನೊಮ್ಮೊ 
ಆಯೋಮಮಯವಾಗಿ ನೋಡಿ “ ತಂಗಿ ನಿನಗ್‌ ಎಮ್ಮಿ ಕಾಯಾಕ ಬರತೈತೇನು? ಅಂದ. ನಾ ಗಾಬರಾಗಿ 
ಇಲ್‌ ಅಜ್ಜಾ ಆದ್ರ ಸಣ್ಣಾಂಕಿದ್ದಾಗ ಹೊಳ್ಳಾಗ ಹೋಗಿ ಎಮ್ಮಿ ಮೈ ತೊಳಸಕೊಂಡ ಬಂದ್ಯಾನ್ರಿ” ಅಂದೆ. 
ಅಂವ ಖೊಕ್‌ ಖೊಕ್ಕ್‌ ಅಂತ ನಗತಾ ನಕ್ಕು “ ತಂಗೀ ನಿನಗ್ಯಾಕ ಎಮ್ಮಿ ಪದದ ಉಸಾಬರಿ ಸುಮ್ಮ 
ಹೋಗಲಾ. ಮನಿ ತಂಕಾ ಬಂದಿ ಒಂದ ರೊಟ್ಟಿ ತಿಂದ ಹೋಗು" ಅಂದ. ಖರೇ ಹಕಿಕತ್‌ ಏನಂದರೆ 
ಆ ಪದ ಅಕ್ಷರಶಃ ಎಮ್ಮೆ ಕಾಯುವ ಧಾಟಿಯಲ್ಲಿ ಬರೆಯಲಾಗಿತ್ತು. ಸಿದ್ದಪ್ಪ ಸ್ವಯಂ ಎಮ್ಮಿ ಕಾಯುತಿದ್ದ. 


64 


ಎಮ್ಮಿಗಳನ್ನು ಮೇಯಿಸುವಾಗ ಅವುಗಳಿಗೆ ಮಾತನಾಡಿಸಿ ಎಚ್ಚರಿಸುವ ಧಾಟಿಯಲ್ಲಿ ಅದು ಇತ್ತು. ಆ ದ್ವನಿ 
ಕಾಕನ್ನು ಲಿಪಿಬದ್ಧಗೊಳಿಸುವುದು ಕಷ್ಟವಿತ್ತು ಆದ್ದರಿಂದಲೇ ಅದು ಬಾಯಿಂದ ಬಾಯಿಗೆ ಹಳ್ಳಿಗರ 
ಮಸ್ತಕದಲ್ಲಿ ಮಾತ್ರ ದಾಖಲಾಗಿತ್ತು. ಇಡೀ ಪದವಾದರೂ ಎಮ್ಮೆಯನ್ನು ಸಾಂಕೇತಿಕವಾಗಿ ಮನಸ್ಸು- 
ಶರೀರಕ್ಕೆ ಹೋಲಿಸಿ ಬರೆಯಲಾಗಿತ್ತು. ಎಲ್ಲಕ್ಕಿಂತ ಅದರ ದ್ವನಿಕಾಕು ದನಗಾಹಿಗಳಿಗಲ್ಲದೆ ಉಳಿದವರಿಗೆ 
ಕಷ್ಟಸಾಧ್ಯವೆ ಆಗಿತ್ತು. ಹೀಗಾಗಿ ಆ ಯಜಮಾನ ನನ್ನನ್ನು ನಿರಾಕರಿಸಿದ್ದು ಸಹಜವೇ ಆಗಿತ್ತು ನಾನು 
ಮಾತ್ರ ಪಟ್ಟು ಬಿಡದೆ ಅಜ್ಜನ ಬಳಿ ಎಂಟಾನೆಂಟು ದಿನ ಕುಳಿತು ದುಂಬಾಲು ಬಿದ್ದು ಪದ ಏನೋ 
ದೊರಕಿಸಿಕೊಂಡೆ. ಆದರೆ ಆ ಅಜ್ಜ ಮಾತ್ರ ನನಗೆ ಎಂಟು ದಿನ ಎಮ್ಮೆ ಕಾಯುವ ಪರಿ, ಎವ್ಮೆಗಳ 
ಸ್ವಭಾವ, ಗುಣ-ಲಕ್ಷಣ ಇತ್ಯಾದಿಗಳನ್ನು ಹೇಳುವುದಲ್ಲದೆ ಆ ಧಾಟಿಯನ್ನು ನನಗೆ ಕಲಿಸಿ ತನಗೆ ಅದು 


ತೃಪ್ತಿ ಅನಿಸಿದಾಗಲೇ ಪದ ನೀಡಿದ. 


ಈ ಎರಡೂ ಅನುಭವಗಳು ಹೇಳುವುದೇನೆಂದರೆ ತತ್ವಪದಾನುಸಂಧಾನಿಗಳು ಸುಮ್ಮನೆ 
ಖಯಾಲಿ ಹಾಡುಗಾರರಲ್ಲ. ಮತ್ತು ಅವರು ತಾವು ನಂಬಿದ ಸಿದ್ಧಾಂತದಿಂದ ಒಂದಿಂಚೂ ದೂರ 
ಸರಿಯದವರು ಆಗಿರುತ್ತಾರೆ. ಅವರಿಗೆ ಯಾವುದೇ ಅಕೆಡೆಮಿಕ್‌ ಭ್ರಮೆಗಳಾಗಲಿ. 
ಅಜರಾಮರವಾಗಬೇಕೆಂಬ ಹುಚ್ಚಾಗಲಿ ಇರುವುದಿಲ್ಲ. ಅಚಲ ಸಾಧಕಿ ಹೇಳಿದ್ದು ಪದ ಕಳೆದರೆ ಕಳೀಲಿ. 
ಎಷ್ಟು ಸಲೀಸಾಗಿ ಹೇಳಿದಳಲ್ಲ. ಕಾರಣ ಇಷ್ಟೆ! ನನ್ನಂಥವರಿಗೆ ಆ ಪದಗಳು ಅಧ್ಯಯನಕ್ಕೆ ಆಕರ ಮಾತ್ರ. 
ಆದರೆ ಅವರಿಗೆ ಅವು ನಿತ್ಯ ಬಾಳಬೇಕಾದ ಕೈಪಿಡಿಗಳು. ಇವತ್ತಿಗೂ ನೂರಾರು ಸಾಧಕರು ಜಾತಿ, 
ಮತಗಳ ಹಂಗಿಲ್ಲದೆ. ಮನೆಗಳಲ್ಲಿ ಒಂದೂ ಚಿಕ್ಕ ಧಾರ್ಮಿಕ ಸಂಕೇತಗಳಿಲ್ಲದೆ, ದೈವದ ಗುರುತುಗಳಿಲ್ಲದೆ, 
ಹಬ್ಬ ಹರಿದಿನಗಳ ಗೋಜಿಲ್ಲದೆ ಬಾಳುತ್ತಿರುವುದು ಬಲು ಸೋಜಿಗವಾಗಿದೆ. ಅವರ ಬಳಿ ಕ್ಷಣ ಕುಳಿತರೆ 
ಬುದ್ಧನ ಕರುಣೆ ವಿನಃ ಮತ್ಕಾವುದೂ ಧ್ಯಾಸಕ್ಕೆ ಬರದು. ಸಪ್ಪಳಿಲ್ಲದೆ ಬುದ್ಧ ಬೆಳಕಿನಲ್ಲಿ ಬದುಕುತ್ತಿರುವ 
ಇವರಿಗೆ ಗುರುಬೋಧೆಯೊಂದೆ ಆಸರೆ. ಗುರುಬೋಧೆಯಂದರೆ ತತ್ವಪದಗಳ ಅನುಸಂಧಾನ. ಅಲ್ಲಿ 
ಪದಗಳ ಪರಿಷೆ ಇರುತ್ತದೆ. ಪದಗಳ ಮೂಲಕ ನಡೆಯುವ ಸಂಭಾಷಣೆ ಅದರಲ್ಲಿ ಗತಿ ಇದ್ದವರಿಗಲ್ಲದೆ 
ಉಳಿದವರಿಗೆ ಹತ್ತುವುದು ಕಷ್ಟವೆ ಸರಿ. 

ತಾರಕದ ತಳವ ಕಾಣಣ್ಣಾ 
ತಾರತಮ್ಯವ ತೊರೆದು ನೋಡಣ್ಣಾ 
ಸೋಮಾರಿಯಾಗಿ ಕೆಡದೆ 
ಆತ್ಮರಾಮರ ಸೇವೆ ಮಾಡಣ್ಣಾ 
ದಶರಥ ಪುತ್ರ ರಾಮನೆಂದು ನಂಬಬೇಡಣ್ಣಾ 
ಎನ್ನುತ್ತಾನೆ. ಅವರಿಗೆ ಯಾವುದೇ ಪೌರಾಣಿಕ ವ್ಯಕ್ತಿಗಳ ಹಂಗಿಲ್ಲ. ಎಲ್ಲಕ್ಕಿಂತ ಯಾವುದೇ ಕುರುಹುಗಳಿಲ್ಲ. 
ಅದು ಕೇವಲ ಪ್ರಜ್ಞಾವಲಯ. ಲೋಕ ಕಾರುಣ್ಯವು ಸಾಧನೆಯಲ್ಲಿನ ಉತ್ತುಂಗ ಸ್ಥಿತಿ. ಅದು ಲೋಕದ 
ಮೋಹವು ಅಲ್ಲ, ಮಾಯಾವಾದವಂತೂ ಮೊದಲೆ ಅಲ್ಲ. ಕೈವಾರ ತಾತಯ್ಯನು ಅದನ್ನು ಹೀಗೆ 
ದರ್ಶಿಸುತ್ತಾನೆ. 
ಸರ್ವವೂ ತಾನೆಂದು ತನ್ನೊಳಗೆ ತಾನೇ ತನ್ನನ್ನು 
ನೋಡುವ ಜಾಣನಾದರೆ ಇಳೆ ಮಾಯೆಯೊಳಗೆ 
ತಗುಲೀ ತಗಲದಂತೆ ತನ್ನ ಮರ್ಮವನ್ನು ಬಿಡದವನು 
ತಾರಕಯೋಗಿ ನಾದಬ್ರಹ್ಮಾನಂದ ನಾರೇಯಣ. 


ಹೌದು ಈ ಕರ್ಮಭೂಮಿಯಲ್ಲಿ ಎಲ್ಲವೂ ಪರಿಗ್ರಹಿಸಿಯೂ ಯಾವುದನ್ನು ಅ೦ಟಿಸಿಕೊಳ್ಳದಂತೆ ಬದುಕ 
ನಡೆಸಬೇಕಿದೆ. ಅವಿಚ್ಛಿನ್ನ ಕರುಣೆಯೇ ಜಗತ್ತನ್ನು ಅರಿಯಲು ಇರುವ ಏಕೈಕ ಮಾರ್ಗ ಎನ್ನುತ್ತಾನೆ 
ಬುದ್ಧಗುರು. ಆದರೆ ಈ ಕರುಣೆ ಎಂಬುದು ಕೂಡ ಮೋಹವನ್ನು ಅಂಟಿಸಿಕೊಳ್ಳದ ಶುದ್ಧ ಪ್ರೀತಿ 
ಆಗಬೇಕು. ಕಿ೦ಚತೂನವಿಲ್ಲದ ಕೇವಲ ದಿವ್ಯ ಪ್ರೇಮ. ಅಲ್ಲಿ ಸ್ವಾರ್ಥಕ್ಕೆ, ದ್ವೇಷಕ್ಕೆ ಎಡೆ ಇಲ್ಲ. ಪ್ರೀತಿಗೆ 
ಪ್ರೀತಿಯೇ ಕಾರಣ, ಗುರಿ, ಗಂತವ್ಯ ಎಲ್ಲವೂ ಆಗಬೇಕು. ಇಂಥದೊಂದು ಮುಕ್ಕಾಗದ ಪೀತಿಮಯ 


65 


ವ್ಯಕ್ತಿತ್ವವು ತನ್ನಷ್ಟಕ್ಕೆ ಶೀಲವಾಗಿರುತ್ತದೆ. ಅಲ್ಲಿಗೆ ಪ್ರಜ್ಞೆ ಕರುಣೆ, ಶೀಲಗಳು ಬುದ್ಧ ತಾತ್ವಿಕತೆಯನ್ನು 
ಪೂರ್ಣಗೊಳಿಸುತ್ತವೆ. ಲೋಕ ಸಮಸ್ತವನ್ನು ಅಪ್ಪಿಕೊಂಡೂ ಲೋಕದ ಯಾವುದೇ ಕೆಡಕು, ಮಿತಿಗಳನ್ನು 
ಅಂಟಿಸಿಕೊಳ್ಳದ ಬಯಲ ಭಾವದಲ್ಲಿ ವಿರಮಿಸುವುದನ್ನು ಈ ತತ್ವಪದಕಾರರು ರೂಢಿಸಿದರು. ತಮ್ಮದೆ 
ಗ್ರಾಮ್ಯ ಭಾಷೆಯಲ್ಲಿ, ರೂಢಿಯಲ್ಲಿರುವ ಲೋಕ ಭಾಷೆಯನ್ನು ಬಳಸಿಕೊಂಡು ಶಬ್ದ ಸೂತಕಕ್ಕೆ ಬೀಳದೆ 
ಪಾರಾದರು. ಅದನ್ನೆ ಕಡಕೋಳ ಮಡಿವಾಳಪ್ಪ ಹೇಳಿದ್ದು ಹೀಗಿದೆ. 
ಬಯಕೆ ತುಂಬಿದ ಭಾವ ನೀ 
ಬರಕಿ ಖಾಲಿ ಮಾಡೋ॥ 
ಸ್ಪ್ವಯ ವಿನೋದ ಸಾಕು ಮಾಡಿ। 
ಸಕಲ ನಿಷ್ಠಲಗೂಡೋ ॥ಪ 


ನಿನ್ನ ನೀನೇ ಅರಿಯೋ \ ಮತ್ತೆ 
ನಿನ್ನ ನೀನೇ ಮರಿಯೋ ॥ 

ನಿನ್ನ ನೀನೆ ಬೆರಿಯೋ \ ಎಲೊ 

ನಿನ್ನ ನೀನೇ ಮರಿಯೋ ॥ ೧॥ 


ಬಯಲ ಬಯಲಾಗೋ ಆ 
ಬಯಲ ಬಯಲು ನೀಗೋ ॥ 
ಬಯಲು ಮಹಾಬೈಲಾಗೋ \ ನೀ 
ವರ್ಯಲ ಮಹಾಂತನ ಯೋಗೋ ॥ ೨ ॥ 


ಇದು ಕೂಡ ಬುದ್ದನ ಶೂನ್ಯ ತತ್ವವನ್ನು ಕನ್ನಡಿಕರಿಸಿದ ಪದವೇ ಆಗಿದೆ. ಇದೇ ಮಾರ್ಗದಲ್ಲಿಯೇ 
ಕ್ರಮಿಸಿದ ಮಡಿವಾಳಪ್ಪ ಮತ್ತು ಆತನ 'ದೊಡ್ಡ ಶಿಷ್ಯ ಪ ಪರಂಪರೆಯೆ ಇದೆ. ನಾವು ಈವರೆಗೂ ಆ 
ಪದಗಳನ್ನು ಬೌದ್ಧ ತಾತ್ವಿಕತೆಯ ಬೆಳಕಿನಲ್ಲಿ “ಅನುಸಂಧಾನ ಮಾಡಿಯೇ ಇಲ್ಲ. ತತ್ಪರಿಣಾಮವಾಗಿ 
ಅವುಗಳನ್ನು ವೀರಶೈವ ಷಟ್ಟಲ ಪರಂಪರೆಯಲ್ಲಿ ಇಲ್ಲವೆ ಶೈವ ಅದ್ವೈತ ಪರಂಪರೆಯಲ್ಲಿ ಮಾತ್ರ 
ಅಭ್ಯಸಿಸಿದ್ದೇವೆ. ಆದ್ದರಿಂದ ಅವುಗಳ ಪೂರ್ಣ ಹೊಳಹು ಜಟ ಇಲ್ಲ ಎನ್ನಬಹುದು. ಈಗ 
ನಾವು ಅವುಗಳನ್ನು ಬೌದ್ಧ ತಾತ್ವಿಕತೆಯೊಂದಿಗೆ ಬೆರೆಸಿ ನೋಡಬೇಕಿದೆ. ಅಂದಾಗಲೆ ನಮ್ಮ ಬಹುಶ್ರುತ 
ಅನುಸಂಧಾನದ ನೆಲೆಗಳು ತೆರೆದುಕೊಂಡು ಪ್ರಜಾಸತ್ಯಾತ್ಮಕ ಬಹುತ್ವದ ಭಾರತವೊಂದು ತೆರೆದುಕೊಳ್ಳುತ್ತದೆ. 
ಇದು ಹೀಗೆ ಏಕೆ ಆಯಿತು ಎಂಬ ಪ್ರಶ್ನೆಯೊಂದು ಏಳದೆ ಇರದು. ಆದದ್ದು ಏನು ಎಂದರೆ ವೈದಿಕರ 
ದಾಳಿಯಲ್ಲಿ ಬೌದ್ಧ ದಾರ್ಶನಿಕತೆಯೂ ಭಾರತದಿಂದ ಪೂರ್ಣ ತೊಲಗಿದೆ ಎಂದು ನಂಬಿಸಿದ 
ಮಿಥ್ಯಗಳಲ್ಲಿಯೇ ನಾವು ಹಳಹಳಿಕೆಗೆ ಬಿದ್ದು ವಿಸ್ಮತಿಗೆ ತಳಲ್ಲಟ್ಟಿವು. ಅಖಂಡ ಸಾವಿರ ವರ್ಷಕ್ಕೂ 
ಮೇಲ್ಪಟ್ಟು ದಿನಮಾನಗಳಲ್ಲಿ ಬೌದ್ಧ ಪರಂಪರೆಯನ್ನು ಹೊರಗಿಟ್ಟಿ ಮಾತನಾಡಿದೇವು. ಆಶ್ಚರ್ಯವೆಂದರೆ 
ಹೀಗೆ ಹೊರಗೆ ಮಾತನಾಡದ ಲೋಕವೊಂದು ತನ್ನ ಪಾಡಿಗೆ ಬೌದ್ಧ ಗುರುವಿನ ಮಾರ್ಗದಲ್ಲಿ 
ಮುಂದುವರೆಯುತ್ತಲೆ ಇತ್ತು. ಸಾಂಸ್ಥಿಕ ಧರ್ಮದ ಹಂಗಿಲ್ಲದ ತಾತ್ವಿಕ ಉಪಾಸನಾ ಮಾರ್ಗವು ಹಲವು 
ದೇಶಿ ಧಾರೆಗಳಲ್ಲಿ ಗುರು-ಶಿಷ್ಯ ಪರಂಪರೆಯಾಗಿ ನಡೆದುಕೊಂಡೆ ಬಂದಿತು. 


ತೀರ ಆಧುನಿಕ ಸಂದರ್ಭದಲ್ಲಿ ಮತ್ತೆ ದೇಸಿ ವಿದ್ವಾಂಸರಾಗಿದ್ದ ರಾಹುಲ ಸಾಂಕೃತಾಯನ, ಡಿ ಡಿ 
ಕೋಸಾಂಬಿ, ದೇವಿಪ್ರಸಾದ ಚಟ್ಟೋಪಾಧ್ಯಾಯ ಮುಂತಾದವರು ಬೌದ್ಧ ತಾತ್ವಿಕತೆಯನ್ನು ವೈಶ್ವಿಕ 
ನೆಲೆಯಲ್ಲಿ ಅಧ್ಯಯನ ಮಾಡಿದರು. ಅಷ್ಟೇ ಅಲ್ಲ ಅವರು ವಿಶ್ವದುದ್ದಕ್ಕೂ ಹರಡಿಕೊಂಡಿದ್ದ ಬೌದ್ಧ 
ಸಾಹಿತ್ಯವನ್ನು ಅದರ ಆಚರಣಾ ವಿಧಾನಗಳನ್ನು ಮತ್ತೆ ಭಾರತದೊಳಗೆ ಹರಿದು ತರುವ ಮಹಾಮಣಿಹಕ್ಕೆ 
ಇಳಿದರು. ಮರಳಿ ಮನೆಗೆ ಎ೦ಬಂತೆ ಡಾ ಬಾಬಾಸಾಹೇಬರು ಬೌದ್ಧ ಚಿಂತನೆಗಳನ್ನು ತೀರ ನಿಖರವಾಗಿ 
ಗಹಿಸಿದರು. ಸಾವಿರಾರು ಅನುಯಾಯಿಗಳೊಂದಿಗೆ ಧಮಕ್ಕೆ ಸೇರುವುದರೊಂದಿಗೆ ಭಾರತದಲ್ಲಿ 


66 


ಉತ್ಕಾಂತಿಯನ್ನೆ ಮಾಡಿದರು. ಪರಿಣಾಮತಃ ದೇಶದಲ್ಲಿ ಎಲ್ಲೆಲ್ಲೂ ಬೌದ್ಧಮಾರ್ಗಕ್ಕೆ ರಹದಾರಿ ಸೃಷ್ಟಯಾಗಿ 
ತಳಸಮುದಾಯಗಳು ತಮ್ಮ ಅಸ್ತಿತ್ವ ಕಂಡುಕೊಂಡವು. ವೈದಿಕ ವರ್ಣಾಶ್ರಮ ಪದ್ಧತಿಯ' "ಎರುದ್ದ 
ದಂಗೆಗಿಳಿದು ಹಿಂದೂ ಧರ್ಮವೆಂಬ ಶೋಷಣಾ ಪದ್ಧತಿಯಿಂದ ಸಿಡಿಯತೊಡಗಿದರು. 
ಕರ್ನಾಟಕದಲ್ಲಿಯಂತೂ ದಲಿತ ಚಳುವಳಿಗಳು ಶೋಷಿತರಲ್ಲಿ ದೊಡ್ಡ ಮಟ್ಟದ ಬಿಡುಗಡೆಯ ಭಾವ 
ಮೂಡಿಸಿದವು. ಆಧುನಿಕ ಶಿಕ್ಷಣದ ಸೌಲಭ್ಯಗಳು, ಪ್ರಜಾತಾಂತ್ರಿಕ ಮೌಲ್ಯಗಳ ಸ್ಪರ್ಶ ಎಲ್ಲಕ್ಕಿಂತ ಹೆಚ್ಚಾಗಿ 
ಬಾಬಾಸಾಹೇಬರ ಸಂಘರ್ಷದ ಗಾಥೆಗಳು ತುಳಿತಕ್ಕೊಳಗಾದವರಲ್ಲಿ ಸ್ವಾಭಿಮಾನದ ಜ್ವಾಲೆಯನ್ನೆ 
ಹೊತ್ತಿಸಿದವು. ಬುದ್ಧ ಧಮ್ಮದ ತತ್ವಗಳು ಸಂಪೂರ್ಣ ತಾತ್ತಿಕವಾಗಿ ಅನುಷಾ ನಕ್ಕೆ ಬರದಿದ್ದರೂ ಜೂ 
ಕರ್ಮಠತೆಯಿಂದ "ಹೊರಬರಲು ಹೆದ್ದಾರಿಯನ್ನಾದರೂ ನರ್ಮಿಸಿದವು. ಭಾರತದ ಗ್ರಾಮೀಣ ಭಾಗದಲ್ಲಿ 
ಈವರೆಗೂ ಸ್ಥಳೀಯ ದೈವ-ಧರ್ಮಗಳೊಂದಿಗೆ "ಗುರುತಿಸಿಕೊಂಡಿದ್ದ ತಳ ಸಮುದಾಯಗಳು ಮೊದಲ 
ಬಾರಿಗೆ ಬೌದ್ಧತತ್ವದೊಂದಿಗೆ ಗುರುತಿಸಿಕೊಳ್ಳತೊಡಗಿದವು. ಬಾಬಾ ಸಾಹೇಬರ ಜಯಂತಿ, ಪರಿನಿರ್ವಾಣ 
ದಿನ, ಬುದ್ದಪೂರ್ಣಿಮೆಗಳು ತಳಸಮುದಾಯಗಳಲ್ಲಿ ಇನ್ನಿಲ್ಲದ ಎಚ್ಚರವನ್ನು ಮೂಡಿಸುವಲ್ಲಿ 
ಸಕ್ರೀಯವಾದವು. ಶಿವಭಜನೆ, ಸ್ಥಳೀಯ ಜಾತ್ರೆ ಉತ್ಸವ, ಖಾಂಡ, ಪಲ್ಲಕ್ಕಿ ಮೆರವಣಿಗೆಗಳಲ್ಲಿ 
ಮೇಲ್ದಾತಿಗಳವರ ಸೇವೆಗಳಲ್ಲಿ ಭಾಗವಹಿಸುತ್ತಿದ್ದ ತಳಸಮುದಾಯದ ಮುಗ್ಧ ಜನತೆ ಅವುಗಳಿಂದ ಹಂತ 
ಹಂತವಾಗಿ ಅಂತರ್‌ ಕಾಯ್ದುಕೊಳ್ಳತೊಡಗಿದವು. ಅದರೊಂದಿಗೆ ತಮ್ಮ ಪ್ರತಿಭೆಯನ್ನು ಶಿವಭಜನೆಯಿಂದ 
ಭೀಮಭಜನೆಯತ್ತ ಪಲ್ಲಟಗೊಳಿಸಿದವು. ಮಂದಿರ, ಗುಡಿ-ಗು೦ಡಾರ, ಮಠ, ಆಶ್ರಮಗಳಿಂದ ತಮ್ಮ 
ನೆಲೆಗಳನ್ನು ಸಮುದಾಯಭವನ, ಬೌದ್ಧ ವಿಹಾರಗಳಿಗೆ ಸ್ಥಾನಾಂತರಗೊಳಿಸಿದರು. ಹಾಡುಗಾರಿಕೆಯ 
ಲಯ, ಧಾಟಿ,ಧರತಿಗಳನ್ನು ಮಾತ್ರ ಮೂಲರೂಪದಲ್ಲಿ ಉಳಿಸಿಕೊಂಡು ಅವುಗಳಲ್ಲಿ ಬುದ್ಧ-ಬಾಬಾ 
ಕುರಿತು ಬರೆದ ಪದಗಳನ್ನು ಕಸಿ ಮಾಡಿದರು. ಕರ್ಮ ಸಿದ್ಧಾಂತ ಬಿಂಬಿಸುತ್ತಿದ್ದ ದಾಸರ ಪದಗಳಿಂದ 
ಹೊರಬಂದು ಕಾಯ ಸಿದ್ಧಾಂತದ ಬುದ್ಧತತ್ವಗಳ ಪದಗಳನ್ನು ಸ್ವತಃ ಬರೆದು ಹಾಡತೊಡಗಿದರು. 


ಕನ್ನಡದಲ್ಲಿ ಇಂಥದೊಂದು ಭೀಮ ಭಜನೆಯ ಹಂತಕ್ಕೆ ತೆರೆದುಕೊಳ್ಳುವಲ್ಲಿ ಕಲಬುರಗಿ, ಬೀದರ 
ಜಿಲ್ಲೆಯ ತತ್ವಪದಕಾರರು ಮೊದಲಿಗರಾಗಿ ನಿಲ್ಲುತ್ತಾರೆ. ಬೀದರನ ಕಾಶಿನಾಥ ಪಂಚಶೀಲ ಗವಾಯಿ, 
ಮಾಣಿಕರಾವ ಜ್ಯೋತಿ, ಜಂಬಗಿ ಶರಣ, ಚಂದಶಾ ಸುಲ್ತಾನಪೂರ, ಕ್ವಾನಳ್ಳಿ ಹೊನ್ನಪ್ಪ ಮಹಾರಾಜ 
ಮುಂತಾದವರನ್ನು ಗಮನಿಸಬಹುದು. ಅದರಂತೆ ರಾಯಚೂರಿನ ತಿಪ್ಪಣ್ಣತಾತಾ, ಕಲ್ಮಲಾ ತಿಪ್ಪಣ್ಣ, 
ಯರಮಾರೆಪ್ಪ, ಹೊಸೂರು ತಿಪ್ಪಣ್ಣ ಮಾದರ ಹನುಮೇಶಪ್ಪ ಇವರೆಲ್ಲಾ ಆರೂಢ, ಅವಧದೂತ 
ಮಾರ್ಗದಲ್ಲಿ ಮುಂದುವರೆದು ಪದ ಬರೆದವರು. ದೇವಣಗಾಂವದ ಸಿದ್ದಪ್ಪನಾದರೋ ಶಿವಾದ್ವೈತ 
ಮಾರ್ಗದಲ್ಲಿ ಅನುಸಂಧಾನಗೈದು ತತ್ವಪದಕಾರನಾಗಿ ಅರಳಿದ್ದಾನೆ.ಈ ಪಟ್ಟಿ ಇನ್ನೂ ಬೆಳೆಯುತ್ತದೆ. 
ಆಧುನಿಕ ತತ್ವಪದ ಪರಂಪರೆಯಲ್ಲಿ ದಲಿತ ಭಜನಾ ಪರಂಪರೆಯು ದೊಡ್ಡ ಪಲ್ಲಟವಾಗಿಯೆ ನಿಲ್ಲುತ್ತದೆ. 


ಬೀದರ ತಾಲೂಕಿನ ಖಾಶೆಂಪೂರದವರಾದ ಮಾಣಿಕರಾವ ಜ್ಯೋತಿಯವರು ೧೯೩೩ ರಲ್ಲಿ 
ಜನಿಸಿದ್ದರು. ಅವರು ಮೊದಲಿನಿಂದಲೂ ಸಾಧು-ಸಂತರ ಆರೂಢ ಪರಂಪರೆಯಲ್ಲಿ ಪಳಗಿದವರು. 
ಆರೂಢ ಎಂಬುದು ಜಾತ್ಯಾತೀತ ಪರಂಪರೆ. ಅಲ್ಲಿ ಯಾವುದೇ ಮಡಿವಂತಿಕೆ ಇರುವುದಿಲ್ಲ. ಗುರು-ಶಿಷ್ಯ 
ಮಾರ್ಗವದು. ಗುರುಬೋಧೆ ಪಡೆದುಕೊಂಡ ಯಾರಾದರೂ ಅಲ್ಲಿ ಅನುಸಂಧಾನ ಗೈಯಬಹುದು. ಈ 
ಮಾರ್ಗದಲ್ಲಿ ಮುಂದುವರೆದ ಮಾಣಿಕರಾವ ಅವರು ಶಿವಾರಾಧನೆಯ ಭಜನೆ ಪದಗಳನ್ನು ಬರೆದು ರಾಗ 
ಸಂಯೋಜಿಸಿ ಸ್ವಂತ ಹಾಡುತ್ತಿದ್ದರು. ನಂತರ ಬಾಬಾ ಸಾಹೇಬರ ಬರಹ ಮತ್ತು ಸಂಘರ್ಷಗಳಿಂದ 
ಪ್ರಭಾವಿತರಾಗಿ ಬೌದ್ಧ ದೀಕ್ಷೆ ಪಡೆದುಕೊಂಡರು. ಬೌದ್ಧ ತತ್ವಗಳನ್ನು ಕರಗತ ಮಾಡಿಕೊಂಡ ಮೇಲೆ 
ಅವರ ಬರವಣಿಗೆಯ ದಿಕ್ಕೆ ಬದಲಾಯಿತು. ಪದಗಳ ಧಾಟಿ-ಧರತಿ ಮೂಲದ್ದೇ ಆದರೂ ವಸ್ತು ಮತ್ತು 
ದಾರ್ಶನಿಕತೆಯಲ್ಲಿ ಪಲ್ಲಟವಾಯಿತು. ಉದಾಹರಣೆಗಾಗಿ ಈ ಪದ ನೋಡಬಹುದು. 
ಎಂಥಾದೋ ಗುರುವಿನ ಲೀಲಾ 
ಅಂತ್ರದೋಳು ಮಹಾಮಂತ್ರದ ಮೂಲ ॥ ಪ 


67 


ರಜ್ಮತಮ,ಸತ್ವ ಮೂರು ಮೊದಲ 
ಅರಿತುಕೋ ನಾದ ಬಿಂದು ಕಲಾ 
ತೀತ ಸುಖ ಆರೂಢನೇ ಬಲ್ಲ 
ಸಂಸಾರಿಗಿ ಇದು ಸಲ್ಲ ॥ ೧ ॥ 


ನಾಸಿಕಾಗ್ರದಿ ಕೊನೆಯ ಮೇಲ 
ದೃಷ್ಟಿ ಇಟ್ಟು ನೋಡೋ ರತ್ನಲಾಲ 
ತಿರುಗುವುದು ಜಂತ್ರ ಹಗಲು ಇರುಳ 
ಸಕಲ ಮತಕ್ಕೆಲ್ಲ ಒಂದೇ ಕೀಲ ॥ ೨ ॥ 


ಅನಾದಿ ಶೂನ್ಯವೇ ಶಬ್ದ 
ಶಬ್ದದಲಿ ಅವಧೂತನೇ ಲುಬ್ಬ 
ಕ್ರಿಯಮಣ ಸಂಚಿತ ಪ್ರಾರಬ್ಧ 
೦ 
ಮೂರು ವಿಧಗಳ ಕರ್ಮ ದುಡಿದ 1೩ ॥ 


ಭಗವಾನ ಬುದ್ಧ ಎಂಥ ಭೋಲಾ 

ಶಿಷ್ಯನಿಗಿ ಬೋಧಿಸಿ ಬುದ್ಧ ಲೀಲಾ 
ಗುರುವೇ ನಿಮ್ಮ ಪಾದ ತೀರ್ಥ ಹಾಲಾ 
ಮಾಣಿಕಗ ಅಮೃತದ ಪ್ಯಾಲಾ ॥ ೩ ॥ 


ಇದೊಂದು ಸರಳವಾದ ಪದ. ಶಿವಾದ್ವೈತ ತತ್ವಗಳೊಂದಿಗೆ ಬೌದ್ದತ್ವವನ್ನು ಕಸಿ ಮಾಡಿದ ರಚನೆ. ಪದದ 
ಪಲ್ಲ, ನುಡಿಗಳಲ್ಲಿ ಪರಂಪರಾಗತ ಭಜನೆಯ ರೋಕು ಇದ್ದರೆ ಕೊನೆಯ ನುಡಿಯಲ್ಲಿ ಮಾತ್ರ ಬುದ್ಧನ 
ಪ್ರಸ್ತಾಪ ಮಾಡುತ್ತಾರೆ. ತಾತ್ವಿಕವಾಗಿ ಶುದ್ಧ ಬೌದ್ಧ ತತ್ವದ ಅನುಸಂಧಾನ ಇಲ್ಲಿಲ್ಲವಾದರೂ ಬುದ್ಧ ಮತ್ತು 
ಆತನ ಧಮ್ಮ ಸಂದೇಶಗಳೆ ತಮ್ಮ ಮುಂದಿನ ಬಿಡುಗಡೆಯ ಮಾರ್ಗ ಎ೦ಬ ಸೂಚನೆ ಇಲ್ಲಿದೆ. ಬಾಬಾ 
ಸಾಹೇಬರ ಮೂಲಕ ಬುದ್ಧಮಾರ್ಗಕ್ಕೆ ತೆರೆದುಕೊಂಡ ಭಾರತದ ದಲಿತ ಲೋಕ ಹಿಂದೂ ಕರ್ಮ 
ಸಿದ್ಧಾಂತದ ಕರ್ಮಶತೆಯಿ೦ಂದ ಬಿಡುಗಡೆ ಹೊಂದಿತು. ದೈವವಾದದಿಂದ ಕಾಯವಾದಕ್ಕೆ ಕ್ರಮೇಣ 
ಸರಿಯತೊಡಗಿತು. ಮೊದಲ ಭಾರಿಗೆ ತಮ್ಮ ಮನೆಯಲ್ಲಿದ್ದ ತರಹೆವಾರಿ ದೇವರು-ದಿಂಡರುಗಳನ್ನು 
ಕಿತ್ತೆಸೆದು ಬುದ್ಧ-ಬಾಬಾರ ಭಾವಚಿತ್ರಗಳನ್ನು ಸ್ಥಾಪಿಸಿಕೊಂಡರು. ಸ್ಥಳೀಯ ದೈವಗಳ ಮಂದಿರಗಳಿಗೆ 
ಹೋಗಿ ಅಲ್ಲಿ ದೂರವೇ ನಿಂತು ಕಾಯಿ-ಕರ್ಪೂರ ಮಾಡಿಕೊಂಡು ಎತ್ತರಿಸಿ ಬಿಸಾಕುವ ಪ್ರಸಾದ 
ತಿನ್ನುವುದನ್ನು ನಿಲ್ಲಿಸಿ ಬೌದ್ಧ ವಿಹಾರಗಳನ್ನು ಕಟ್ಟಿಕೊಂಡು ಬುದ್ಧ ವಂದನೆಗೆ ಇಳಿದರು. ಹಿಂದೂ 
ಪುರೋಹಿತರ ಕಪಿ ಮುಷ್ಟಿಯಿಂದ ಬಿಡಿಸಿಕೊಂಡು ಭಿಕ್ಕುಗಳು ಹೇಳುವ ಪಂಚಶೀಲಗಳ ಅಧ್ಯಯನಕ್ಕೆ 
ಮುಂದಾದರು. ಈ ನಿಟ್ಟಿನಲ್ಲಿಯೇ ಪದಗಳನ್ನು ರಚಿಸಿ ಹಾಡಿದರು. ಹೀಗೆ ಕಟ್ಟಿದ ಪದಗಳಲ್ಲಿ ಪ್ರಖರ 
ವೈಚಾರಿಕತೆಯು ಹಿಂದೂ ಕರ್ಮಠತೆಯ ಟೀಕೆಯಲ್ಲಿ ಪರ್ಯಾವಸಾನಗೊಂಡಿತು. ಕಾಶಿನಾಥ ಗವಾಯಿಗಳ 
ಪದವೊಂದನ್ನು ಇಲ್ಲಿ ಗಮನಿಸಬಹುದು. 
ಭೀಮ ಗರ್ಜನಾ ಬುದ್ಧ ದರುಶನಾ 
ಕೋಟಿ ಕೋಟಿ ಮಾನವರನ್ನು ಮಾಡಿ ಪಾವನಾ ॥ ಪ | 


ಎಲ್ಲರ ಹಣೆಬಾರ ಬರದಾನ ಅಂತೀರಿ ಬ್ರಹ್ಮಾ 


ಅದೇ ಬ್ರಹ್ಮನ ಹಣೆಬಾರ ಯಾರು ಬರದಾರ ಹೇಳೊ ತಮ್ಮಾ 
ಭಾರತ ಜನಾಂಗ ಹಣೆಬಾರ ಬರದ ಅಂಬೇಡ್ಕರ್‌ ಭೀಮಾ 


68 


ಮಾಡಿ ಸರಿಸಮಾ ಹಿಂದೂಸ್ಥಾನ ವಂದೇ ಮಾತರಮಾ ॥ ೧ ॥ 


ರುದ್ರಾವತಾರ ದೇವರಂತಿರಿ ಕೈಯಲ್ಲಿ ಹಿಡಿದಾ ತ್ರಿಶೂಲಾ 
ಎಷ್ಟೋ ಮಾನವ ಪ್ರಾಣಿಗಳಿಗೆ ಕೊಲೆ ಮಾಡಿದನಲ್ಲಾ 
ಜೀವ ಹಿಂಸೆ ಮಾಡಿದವರು ದೇವರಾಗೊದಿಲ್ಲಾ 
ಅಹಿಂಸಾ ನೇಮ ಬೌದ್ಧ ಧರ್ಮ ತಿಳಿದ ಬಾಬಾ ಭೀಮ ॥ ೨ ॥ 


ರಘುಪತಿ ರಾಮನ ಕೈಯಲ್ಲಿ ಧನುಶ ಬಾಣಾ 
ಎಷ್ಟೋ ಜೀವ ಜಂತುಗಳಿಗೆ ಕೊಂದು ಹಾಕಿದ ಪ್ರಾಣಾ 
ಶಂಭೂಕ ಮಹರ್ಷಿಗೆ ಶಿರ ಹಾರಿಸಿದನಾ 
ಹಿಂಸೆ ರಾಮಚಂದ್ರ ಅವನೇ ದೇವರಾ ಅಂದ್ರೂ ಹಿಂದೂ ಜನರಾ ॥ ೩ ॥ 


ಕೃಷ್ಣ ಸುದರ್ಶನ ಚಕ್ರಾದಿ ಎಷ್ಟೊ ಹೊಡೆದ ಶಿರಾ 
ರೂಪವತಿ ನಾರೆರಿಗಿಟ್ಟಾ ಸಹಸ್ರಾರು ಗೋಪಿಯರನಾ 
ಹರಿಹರ ಬ್ರಹ್ಮರೆಲ್ಲಾ ಅಲ್ಲೊ ದೇವರಾ ಅಲ್ಲೊ ದೇವರಾ 
ಕೋಶವೇದ ಶಾಸ್ತ್ರ ಸಾರ ತಿಳಿಯಲಿಲ್ಲೊ ಮರ್ಮಾ | ೪ ॥ 


ಭಗವಾನ ಬುದ್ಧ ಧರ್ಮ ತಿಳಕೊಂಡವ ಮಹಾತ್ಮಾ 
ಅಶೋಕಪತಿ ಅಂಗುಲಿಮಾಲಾ ಸಿದ್ಧಾರ್ಥ ಪ್ರಭು ಗೌತಮಾ 
ಸತ್ಯ ಮುಕ್ತಿ ಮಾರ್ಗವ ತೋರಿದಾ ಆಧುನಿಕ ಭೀಮಾ 
ಗಾಂಧೀಗಿ ಉಳಿಸಿದ ಪ್ರಾಣಾ, ಸ್ಪರಾಜ ಹೂರ್ಣ ಮಾಡಿದ ರಕ್ಷಣಾ WY 


ಹಿಂದಿನ ಜನ್ಮದ ಪುಣ್ಯಾ ಅದ ಅಂತಾರ ಹಿಂದುಸ್ಥಾನ ಸಾಹುಕಾರ 
ಇಂದ್ರಾಜಿ ಭೂಮಿ ಹಂಚಲಿಕ್ಕೆ ಬೇಕೊ ಅಂತಾರೊ 
ಕಾಯ್ದೆ ಮಾಡ್ಯಾರ ಸರಕಾರ 
ಪ್ರಜಾಪ್ರಭುತ್ವ ಸಮಾನ ಸಮತಾ ಈ ಪಂಚಮಹಾಭೂತ ॥ ೫ ॥ 


ಯಗ್ಗೇದ, ಸಾಮವೇದ, ಯರ್ಜುವೇದ, ಅಥರ್ವಣವೇದಾ 
ರಾಮಾಯಣ ಭಗವತ್ತೀತಾ ಬೈಬಲ ಕುರಾನ್‌ ಭೇದ 
ಭೀಮ ಬಾಬಾನ ಕೈಯಾ ಧರ್ಮ ಸಿಪಾಯಿಯೋ 
ಪಂಚಶೀಲ ಕಾಶಿನಾಥ ಗವಾಯಿಯೋ ॥ ೬॥ 


ಇದು ತೀರ ವಾಚ್ಯವೆನಿಸಿದರೂ ಕ್ರಾಂತಿಕಾರಿ ವಿಚಾರಗಳು ಇಡುಕಿರಿದಿವೆ. ಈವರೆಗೂ ಹಿಂದೂ 
ಮಿಥಾಲಜಿಯನ್ನೆ ತಮ್ಮ ಆದರ್ಶವೆಂದುಕೊಂಡಿದ್ದ ಜನಾಂಗಗಳು ಸಂಪೂರ್ಣ ಎಚ್ಚರಗೊಂಡು ಅವುಗಳ 
ಪೊಳ್ಳುತನವನ್ನು ಟೀಕಿಸುವ ಹಂತಕ್ಕೆ ಬಂದು ನಿಂತದ್ದು ಅದ್ಭುತ ಕ್ರಾಂತಿಕಾರಿ ನಡೆಗಳ ಹೌದು. ಭಯಗಸ್ಥ 
ಧರ್ಮಾಂಧತೆಯಿಂದ ಹೊರ ಬಂದು ಜನಸಮುದಾಯಗಳು ಬೌದ್ಧ ಧರ್ಮದಲ್ಲಿ ಆಸ್ಥೆ 
ಬೆಳೆಸಿಕೊಳ್ಳುವುದಲ್ಲದೆ ತಮ್ಮ ಅಸ್ತಿತ್ವ ಕಂಡುಕೊಂಡದ್ದು ಬಹುಮುಖ್ಯ ಸಂಗತಿಯಾಗಿದೆ. ಸಹಸ್ರಮಾನದ 
ಮೌಢ್ಯಗಳಿಂದ ಕಂದಾಚಾರಗಳಿಂದ ವಿಮೋಚನೆ ಪಡೆದುಕೊಳ್ಳಲು ಜನಸಾಮಾನ್ಯರನ್ನು ಅಣಿಗೊಳಿಸಿದ 
ದಲಿತ ಚಳುವಳಿ ಕರ್ನಾಟಕ ಒಳಗೊಂಡಂತೆ ಇಡೀ ಭಾರತದಲ್ಲಿಯೇ ಸಂಚಲನವನ್ನು ಮಾಡಿತು. ಪದದ 
ಬಂಧದಲ್ಲಿ ಸಡಿಲತೆ ಇದೆ. ತಾತ್ವಿಕತೆ ತುಂಬಾ ತೆಳುವಾಗಿದೆ ಎನ್ನುವಾಗಲೂ ಪದದ ಭಾವ ಮತ್ತು 


69 


ಅರ್ಥಸ್ಪಷ್ಟತೆ ಮಾತ್ರ ಪ್ರಖರವಾಗಿದೆ. ವೇದಾದಿಗಳನ್ನು, ಪೌರಾಣಿಕ ದೈವಗಳನ್ನು ನೇರಾ ನೇರ ಟೀಕಿಸಿದ್ದು 
ಕನ್ನಡದಲ್ಲಿ ೧೨ ನೇ ಶತಮಾನದ ವಚನ ಚಳುವಳಿಯ ನಂತರ ದಲಿತ-ಬಂಡಾಯ ಚಳುವಳಿಯ 
ಸಂದರ್ಭದಲ್ಲಿ ಮಾತ್ರ ಎಂಬುದನ್ನು ಗಮನಿಸಬೇಕು. ಹಾಗೇ ನೋಡಿದರೆ ದಲಿತ-ಬಂಡಾಯವೆಂಬ 
ಸಾಹಿತ್ಯಕ ಚಳವಳಿಯು ಶಿಷ್ಟ ಲೋಕದೊಳಗಡೆ ಹೆಚ್ಚು ಪ್ರಚಲಿತವಾಗಿದ್ದು ಜನಪದ ಗ್ರಾಮೀಣ ಲೋಕ 


ಅದರಿಂದ ತುಸು ದೂರವೇ ಎಂಬಂತೆ ಇತ್ತು. 


ಆಧುನಿಕ ಕನ್ನಡ ಸಾಹಿತ್ಯದ ಈ ಚಳುವಳಿಗಳು ಅಕ್ಷರಸ್ಥ ಮಂದಿಯ ಅದರಲ್ಲೂ ಶಾಲಾ- 
ಕಾಲೇಜುಗಳ ವಿದ್ಯಾವಂತ ಲೋಕದ ನಡುವೆ ಅಥವಾ ಕ್ರಾಂತಿಕಾರಿ ಹೋರಾಟಗಾರರ ನಡುವೆ 
ಕ್ರೀಯಾಶೀಲವಾಗಿದ್ದವು. ಜನಪದರು ಮಾತ್ರ ಎಂದಿನಂತೆ ತಮ್ಮ ದೇವರು-ಧರ್ಮ, ಸಂಪ್ರದಾಯ, 
ಆಚರಣೆಗಳಲ್ಲಿಯೇ ಇದ್ದಾರೆ ಎಂಬುದು ನಮ್ಮೆಲ್ಲರ ಸಾಮಾನ್ಯ ಗಹಿಕೆಯಾಗಿತ್ತು. ಅದರಲ್ಲಿಯೂ ಹಿಂದೂ 
ಪುರಾಣ ಪ್ರತಿಭೆಗಳ ಗುತ್ತಿಗೆಯಲ್ಲಿರುವ ಭಜನೆ, ಖಾಂಡ, ಜಾತ್ರೆ, ಉತ್ಸವ ಇತ್ಯಾದಿ ಧಾರ್ಮಿಕ 
ಆಚರಣೆಗಳು ಸಂಪ್ರದಾಯಶೀಲರ ಅನುಸಂಧಾನಗಳು. ಅಲ್ಲಿ ವೈಚಾರಿಕತೆಗೆ ಆಸ್ಪದವಿರಲಾರದು 
ಎಂಬುದು ಅಕೆಡೆಮಿಕ್‌ ಮಂದಿಯ ಗಹಿಕೆಯಾಗಿತ್ತು. ಅಂತೆಯೇ ಅವರು ಭಜನೆ ಎಂಬ ಅವೈದಿಕ 
ಸಾಂಸ್ಕೃತಿಕ ರಾಜಕಾರಣದ ಪಲಕನ್ನು ಗುಮಾನಿಯಿಂದಲೇ ನೋಡಿದರು. ಅದರಲ್ಲಿಯೂ ದಕ್ಷಿಣ 
ಕರ್ನಾಟಕದಲ್ಲಿ ಭಜನೆ ಎಂಬುದನ್ನು ಸಾಮಾನ್ಯವಾಗಿ ಹರಿಕಥೆ, ಕೀರ್ತನೆ ಎಂದೇ ಭಾವಿಸಲಾಗುತ್ತಿತ್ತು 
ಆದರೆ ಉತ್ತರ ಕರ್ನಾಟಕದ ಚ್‌ ಪರಂಪರೆಯ ಜನಪರ ಆಧ್ಯಾತ್ಮದ ನಡೆಗಳು ಬೇರೆಯ ಬಗೆಯಲ್ಲಿ 
ಅಸ್ಪಿತ್ರಗೊಂಡಿದ್ದವು. ದಕ್ಷಿಣ ಕರ್ನಾಟಕದ ದಾಸಪದ ಶೈಲಿಗೂ ಉತ್ತರ ಕರ್ನಾಟಕದ ಅದರಲ್ಲಿಯೂ 
ಕಲ್ಯಾಣ ಕರ್ನಾಟಕದ ಆರೂಢ, ಅವಧೂತ, ಸೂಫಿ ಚೆ ಪರಂಪರೆಗೂ ತಾತ್ವಿಕವಾಗಿ ಮತ್ತು 
ಹಾಡುಗಾರಿಕೆಯ ದೃಷ್ಟಿಯಿ೦ದಲೂ ಅನೇಕ ಭಿನ್ನತೆಗಳು ಇವೆ. ಉತ್ತರದ ಶಿವಭಜನೆಯನ್ನು ದಕ್ಷಿಣದ 
ಹರಿಭಜನೆಯೊಂದಿಗೆ ಸಮೀಕರಿಸಲಾಗದು. ಮೈಸೂರು ಸೀಮೆಯ ಭಜನೆಯಲ್ಲಿ ಕೀರ್ತನೆಗಳು ಮಾತ್ರ 
ಹಾಡಲ್ಪಡುತ್ತವೆ. ಕೀರ್ತನೆಗಳಲ್ಲಿ ಹರಿಭಕ್ತಿ, ಪಂಚವಿಧ ಭಕ್ತಿ ಸ್ತುತಿ ಮಾತ್ರವಿರುತ್ತದೆ. ಭಕ್ತಿಯ ಅತ್ಯಂತ 
ಪ್ರಭಾವಿ ಪಲಕ್ಕೊಂದು ಅಲ್ಲಿ ಓತಪ್ರೋತವಾಗಿ ತುಂಬಿಕೊಂಡಿರುತ್ತದೆ . ಆದರೆ ಕಲ್ಯಾಣ ಕರ್ನಾಟಕದ 
ಭಜನೆಯಲ್ಲಿ ಸ್ತುತಿಗಿಂತ ಅನುಭಾವ, ದಾಸ್ಯಕ್ಕಿಂತಲೂ ದಾಸೋಹಂ ಭಾವ ತುಂಬಿರುತ್ತದೆ. ಅಷ್ಟೇ ಅಲ್ಲ 
ಇಲ್ಲಿ ಭಜನೆಯು ಸಮುದಾಯ ಪಾಲ್ಗೊಳ್ಳುವಿಕೆಯಾಗಿರುತ್ತದೆ. ಹಾಡುಗಾರಿಕೆಯೂ ಇಲ್ಲಿ ಧಾರ್ಮಿಕ 
ಆಚರಣೆ ಮಾತ್ರವಲ್ಲ. ಅದು ಇಲ್ಲಿ ಆಧ್ಯಾತ್ಮಿಕ ಹುಡುಕಾಟವೂ ತನ್ನ ತಾನರಿವ ಬೆಡಗು ಆಗಿರುತ್ತದೆ. 
ಆದ್ದರಿಂದ ಉತ್ತರ ಕರ್ನಾಟಕದ ಭಜನೆಯನ್ನು ಭಾರತದ ಬಹುಮುಖಿ ಆಧ್ಯಾತ್ಮದ ಚಿಂತನಾ ಪ್ರಸ್ಥಾನಗಳ 
ಬೆಳಕಿನಲ್ಲಿ ಇದಿರುಗೊಳ್ಳಬೇಕಾಗುತ್ತದೆ. ಹಾಗೇ ಹೊರಟಾಗಲೇ ಈ ಭಜನಾ ಪರಂಪರೆಯು ಉಳ್ಳಾಗಡ್ಡಿ 
ಪರಿ ಬಿಚ್ಚಿದಂತೆ ಒಂದೊಂದೆ ಪಲಕು ತೆರೆದುಕೊಳ್ಳುತ್ತ ತನ್ನ ಸ್ವರೂಪ ದರ್ಶನ ಮಾಡಿಸುತ್ತದೆ. 


ದಕ್ಷಿಣ ಕರ್ನಾಟಕದ ಸ್ತುತಿಗೀತೆಗಳನ್ನು ಪಡಿಸಿದ್ದ ಶಿಷ್ಟರೋಕಕ್ಕೆ ಕಲ್ಯಾಣ ಕರ್ನಾಟಕದ ಅನುಭಾವ 
ಪದಗಳು ಅಪರಿಚಿತವಾಗಿದ್ದವು. ಆದ್ದರಿ೦ದಲೇ ಆಧುನಿಕ ವೈಚಾರಿಕ ಲೋಕವೂ 
ಸಂಪ್ರದಾಯಶೀಲತೆಯನ್ನು ನಿರಾಕರಿಸುವ ಸಂದರ್ಭದಲ್ಲಿ ನಮಗೀಗ “ಭಜನೆ ಮಾಡುವ ಬಾಯಿಗಳಿಗಿಂತ 
ವಿಚಾರ ಮಾಡುವ ತಲೆಗಳು ಬೇಕಿವೆ” ಎಂದು ಉವಾಚಿಸುತ್ತ ಭಜನೆ ಎಂಬ ಪರಂಪರೆಯನ್ನು 
ಕೀಳಿಕರಿಸಿದ್ದವು. ಕಾರಣ ಭಜನೆ ಎಂಬ ಸಮುದಾಯ ಕೇಂದ್ರಿತ ಸಂಕಥನಗಳಾಗಲಿ ಅಲ್ಲಿರುವ 
ತತ್ವಪದಗಳ ಪ್ರಚ್ಛನ್ನ ಅವೈ ದಿಕ ಚಿಂತನಾ ಪ್ರಸ್ಥಾನಗಳನ್ನಾಗಲಿ ಅವರು ಮುಖಾಮುಖಿಯಾಗಿರಲೆ ಇಲ್ಲ. 
ಅಲ್ಪ ಬೆಳ್ಳಂಬೆಳಗಿನವರೆಗೂ ನಡೆಯುತ್ತಿದ್ದ ಘರ್ಯಾಯ ಆಧ್ಯಾತ್ಮಿಕ ಸಾಧನಾ ಮಾರ್ಗಗಳ ಜೀವ 
ಸಂವೇದಿ "ನೆಲೆಗಳನ್ನು ವಿದ್ವತ್‌ ಲೋಕ. ಅವಷ್ಟಿಗೆ ಈಡು ಮಾಡಿತ್ತು. ಭಜನಾ ಲೋಕದ ಮಂದಿಯ 
ಸಕಲಜೀವಪರ ಅನುಸಂಧಾನಗಳನ್ನು ಕಂಡೂ ಕಾಣದಂತೆ ಜಾಣ ಕುರುಡು ತೋರಲಾಗಿತ್ತು. ಊರ 
ಮುಂದಿನ ಬಯಲು, ಗುಡಿ ಘೌಳಿಗಳಲ್ಲಿ, ಜಾತ್ರೆ, ಯಾತ್ರೆಗಳ ಬಯಲಿನಲ್ಲಿ, ನಿಗಿನಿಗಿ ಕೆಂಡದ ಧುನಿಗಳ 
ಮುಂದೆ ನೆರಯುತ್ತಿದ್ದ ಹಳ್ಳಿಯ ದುಡಿಯುವ ಜನರನ್ನು ವಿದ್ಯಾವಂತ ಲೋಕ ಗಾಂಪರೆಂದೆ ಭಾವಿಸಿದ್ದರು. 
ಇವತ್ತಿಗೂ ಹಾಗೆರದೇ ಭಾವಿಸಿಕೊಂಡು ಬರಲಾಗುತ್ತಿದೆಯಷ್ಪೊ.ಅವರ ಅನೌಪಚಾರಿಕ ಹಾಡುಗಾರಿಕೆ, 


70 


ಕಲುಷಿತವಲ್ಲದ ಶುದ್ಧ ಜವಾರಿ ಧ್ವನಿಯ ಉಚ್ಛಂಖಲತೆಯನ್ನು ನಾವು ಗಮನಿಸಲೆ ಇಲ್ಲ. ಗ್ರಾಮೀಣ 
ಭಜನಾ ಮಂದಿಯ ಸರಳತೆ, ಅವರ ಅಶಿಸ್ತು, ಸ್ವಚ್ಚಂದ ನಡೆಗಳು ಶಿಷ್ಟರಿಗೆ ರೂಕ್ಷವೆನಿಸಿದವು. ಅವೆಲ್ಲವೂ 
ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿ ಎನಿಸಿದವು. 


ಪರಿಣಾಮವೆಂದರೆ ದೇಶಿಯ ಬದುಕಿನ ದಟ್ಟ ಪಲಕುಗಳಾಗಿದ್ದ ಅವುಗಳನ್ನು ನಾವು 
ದಾಖಲಿಸಲಿಲ್ಲ. ಅಲ್ಲಿರುವ ಪಠ್ಯ ಮತ್ತು ಭಜನಾ ಕಲೆಯ ಸೊಗಸುಗಾರಿಕೆಗಳು ಆಧುನಿಕ ಮಾಧ್ಯಮಗಳ 
ಹಾವಳಿಯಲ್ಲಿ ಮರೆಗೆ ಸಂದವು. ಮೂಲದ ಧಾಟಿಗಳು, ಹಾಡುಗಾರಿಕೆಯ ವಿವಿಧ ಪ್ರಕಾರಗಳು ಇಂದು 
ಕಳೆದು ಹೋಗಿವೆ. ಶಿವಭಜನೆಯ ಒಳಗೆ ಹೊರಳು ಹಾದಿ ಹಿಡಿದಿದ್ದ ಬೌದ್ಧ ಭಜನಾ ಪರಂಪರೆಯನ್ನು 
ನಾವು ಸಾಹಿತ್ಯ ಪ್ರಕಾರವೆಂದು ಈ ಕ್ಷಣಕ್ಕೂ ಪರಿಗಣಿಸಿಲ್ಲ. ವೈಚಾರಿಕ ಲೋಕ ಇವರನ್ನು ಎಷ್ಟೇ ಅವಜ್ಞೆ 
ಮಾಡಲಿ. ಈ ತತ್ವಪದಕಾರರು ಮಾತ್ರ ಯಾರ ಮರ್ಜಿಗೂ ಕಾಯದೆ ತಮ್ಮ ಪಾಡಿಗೆ ತಾವು ಬುದ್ಧ- 
ಬಾಬಾರನ್ನು ಅ೦ತಸ್ಥಗೊಳಿಸಿಕೊಂಡು ನವಬೌದ್ಧರಾಗಿ ಬಾಳುತ್ತಿದ್ದಾರೆ. ಬೌದ್ಧ ತತ್ವ ಪ್ರತಿಪಾದಿಸುವ 
ನೂರಾರು ಪದಗಳನ್ನು ಬರೆದು ವಿವಿಧ ಸಂದರ್ಭಗಳಲ್ಲಿ ಹಾಡುತ್ತಿದ್ದಾರೆ. ಹಳ್ಳಿಗಳಲ್ಲಿ ವಿದ್ವಾಂಸರ 
ಮಾತುಗಳಿಗಿಂತ ಜನಪದರ ಈ ಹಾಡುಗಳು ಗಾಢ ಪ್ರಭಾವ ಬೀರುತ್ತವೆ. ಗಾಮೀಣ ಭಾಗಗಳಲ್ಲಿ ಜನರು 
ಇಂದು ಬುದ್ಧನ ಮಾರ್ಗದತ್ತ ಹರಿದು ಬರುತ್ತಿದ್ದರೆ ಅದಕ್ಕೆ ಈ ಭಜನಾ ಪರಂಪರೆಯು ಪ್ರಮುಖ 
ಕಾರಣವಾಗಿದೆ. ಈ ಮೊದಲು ಜಾತ್ರೆ, ಖಾಂಡ, ಉತ್ಸವ ಮುಂತಾದೆಡೆ ಪರಂಪರಾಗತ ತತ್ವಪದಗಳನ್ನು 
ಹಾಡುತ್ತಿದ್ದರಪ್ಟೆ. ಅಲ್ಲಿಯೇ ಇಂದು ಬುದ್ಧ-ಬಾಬಾರ ಪದಗಳು ಹಾಡಲ್ಪಡುತ್ತಿವೆ. ಈ ಹಾಡುಗಾರಿಕೆಯು 
ಅವರ ಜೀವನಾಡಿ. ಅನೂಚಾನಾಗಿ ಅವರೊಂದಿಗೆ ಹರಿದುಕೊಂಡು ಬಂದಿರುವ ಸೃಜನ ಕಲೆ. ಅದರಲ್ಲಿ 
ಅವರ ಜೀವ ಭಾವಗಳು ಅವಿನಾಭಾವ ಸಂಬಂಧ ಹೊಂದಿವೆ. ಆಧುನಿಕ ಕ್ರಾಂತಿ ಗೀತೆಗಳಿಗಿಂತ ಈ 
ಭಜನಾ ಪದಗಳು ಅವರನ್ನು ಹೆಚ್ಚು ಪ್ರಭಾವಿಸಿವೆ. ಯಾವ ವಿಚಾರಗಳನ್ನಾದರೂ ಅವರು ಭಜನೆ 
ಪದಗಳಂಬ ಸೃಜನ ಪ್ರಕಾರದಲ್ಲಿ ಬರ ಮಾಡಿಕೊಳ್ಳಬಲ್ಲರು. ಅಂತೆಯೇ ತಮ್ಮೆಲ್ಲ ಅನುಭವಗಳನ್ನು 
ಅವರು ಈ ಸೃಜನ ಪ್ರಕಾರದಲ್ಲಿ ಸಲೀಸಾಗಿ ಬಸಿಯಬಲ್ಲರು. ಇದಕ್ಕೆ ಉಪಷ್ಟಂಬಕವಾಗಿ 
ಮುಕುಂದರಾವ ಖಾನಾಪೂರ ಎಂಬ ತತ್ವಪದಕಾರರ ಒಂದು ಪದವನ್ನು ಇಲ್ಲಿ ನೋಡೋಣ. 

ಭಾರತಕ್ಕೆ ಬಡತಾನ ಬಂದಿತೊ ಯಾಕಾ। 
ದೇಶಕ್ಕೆ ಬಡತಾನ ಬಂದಿತೊ ಯಾಕಾ 
ಕುಳಿತು ಮನಸಿನೊಳಗೆ ಮಾಡಿರಿ ತೂಕಾ | ಪ॥ 


ಬಡವರ ಬೆವರಿನ ರಕ್ತದ ರೊಕ್ಕಾ 
ಸೌಕಾರ ಸೆಳೆದೊಯ್ದು ತುಂಬುವರೊ ಬ್ಯಾಂಕಾ 
ದುಡ್ಡಿಗೆ ದುಡಿ ದುಡಿದು ಪಡಿವರೊ ದುಃಖಾ 


ಹಾಂವ ಹೊಡದದ್ದು ಹದ್ದಿಗಾಯಿತೊ ಸುಖಾ । ೧ಿ॥ 


ಗಾಡಿ ಮೋಟಾರದಲ್ಲಿ ಕೂಡುವದೊ ಷೋಕಾ 
ಲಕ್ಷ ಲಕ್ಷದ ಹರಿತಾರೊ ಚೆಕ್ಕಾ 

ಸಿನೇಮಾ ಸಭೆಗಳಲ್ಲಿ ಹೊಡೆಯುವರೊ ರೋಕಾ 

ಭಾರತ ಬಡವೆಂದು ಕೇಳುವರೋ ಭಿಕ್ಷಾ ॥ ೨॥ 


ಲೋಕ ರಾಜ್ಯ ಅನುವಿರೊ ಒಂದೆ ಸಿಕ್ಕಾ 
ಎಲ್ಲರಿಗಿ ಭೂಮಿ ಭಾಗ ಸಿಗುವಲ್ಲೊ ಯಾಕಾ 
ಆನೆಯ ಹಲ್ಲು ತೋರೊದೊಂದು ಬೇರೆ ತಿಲ್ಲಾಕಾ 
ಬಹಳಾಯಿತೊ ತಿಳಿದ್ದೊಯ್ತು ಆವರ ಸಂಗತಿ ಸಾಕಾ | ೩ ॥ 


71 


ಹಿಂದೆ ಬಿದ್ದ ಜನರೆಲ್ಲಾ ಒಂದಾಗಬೇಕಾ 

ಬಂಧುಗಳೆ ಹೇಳತೀನಿ ಭಾರಿಸಿ ಡಂಕಾ 

ರಭಾಡಿಸಿ ಏಳಿ ಗುಲಾಮಿಯ ಸುಂಕಾ 

ಖರೆ ಮಾತು ತಿಳಿಯಿರಿ ಮುಕುಂದನ ಟೆಂಕಾ ॥ ೪ ॥ 

೧೯೩೫ ರಲ್ಲಿ ಬೀದರಿನ ಹಳ್ಳಿಯೊಂದರಲ್ಲಿ ಜನಸಿದ ಈ ಕವಿ ಹತ್ತಾರು ಇಂಥ ವಿಡಂಬನಾತ್ಮಕ 
ಪದಗಳನ್ನು ರಚಿಸಿದ್ದಾರೆ. ತಮ್ಮ ಈ ಪದದಲ್ಲಿ ಅವರು ನೇರವಾಗಿಯೇ ವ್ಯವಸ್ಥೆಯಲ್ಲಿನ ದೋಷ 
ದೌರ್ಬಲ್ಯಗಳನ್ನು ಎತ್ತಿ ತೋರಿಸುತ್ತಾರೆ. ಭೂಹಂಚಿಕೆ ಕುರಿತು ಗಂಭೀರವಾದ ಪ್ರಶ್ನೆ ಎತ್ತುತ್ತಾರೆ. 
ವರ್ತಮಾನದ ರಾಜಕೀಯ ಸೋಗಲಾಡಿತನವನ್ನು ಕುರಿತು ನಿಮ್ಮ ಸಂಗತಿ ಸಾಕು. ಶತಮಾನಗಳಿಂದಲೂ 
ನಿಮ್ಮನ್ನು ನಂಬಿದ್ದು ಸಾಕು. ನಿಮ್ಮ ಆಶಾಢಭೂತಿತನವನ್ನು ಇಂದು ನಾವು ಅರಿಯುವಷ್ಟು 
ಎಚ್ಚರವಾಗಿದ್ದೇವೆ ಎಂದು ಹೇಳುವ ಪದದ ಧಾಟಿ ತುಂಬಾ ಪರಿಣಾಮಕಾರಿ ಎನಿಸುತ್ತದೆ. ಹೀಗೆ 
ಜಾಗೃತಗೊಂಡ ಪ್ರಜ್ಞೆಯೊಂದು ವರ್ತಮಾನವನ್ನು ಕೆಣಕುವುದು ಇದೆಯಲ್ಲಾ ಇದು ಬಾಬಾಸಾಹೇಬರ 
ಸ್ವಾಭಿಮಾನ ಹೋರಾಟದ ಫಲವೇ ಆಗಿದೆ. ಇಡೀ ಪದವು ಭಜನೆಯ ಧಾಟಿಯಲ್ಲಿದ್ದು ಹಾಡುಗಾರಿಕೆಯ 
ಗತ್ತು-ಲಯಗಳಿಂದಾಗಿ ಕೇಳುಗರಿಗೆ ಥಟ್ಟನೆ ಮುಟ್ಟುತ್ತದೆ. ಹೀಗೆ ತತ್ವಪದವೆಂಬ ಸಾಹಿತ್ಯ ಪ್ರಕಾರದಲ್ಲಿ 
ಬೌದ್ಧ ಮಾರ್ಗವೊಂದು ಅವಿಚ್ಛೆನ್ನವಾಗಿ ಹರಿದುಕೊಂಡು ಬರುತ್ತಿರುವುದನ್ನು ಕಾಣಬಹುದು. ಬೌದ್ಧತ್ತ 
ಕುರಿತು ತೀರ ಮಾಹಿತಿ ಪ್ರಧಾನ ಪದಗಳು ರಚನೆಯಾಗಿರುವಂತೆ ಅದರ ತಾತ್ವಿಕತೆಯನ್ನು ಒಳಗೊಂಡ 
ಗಂಭೀರ ಪದಗಳು ರಚನೆಯಾಗಿರುವುದೇ ಇದರ ವೈಶಿಷ್ಟ್ಯವಾಗಿದೆ. ತತ್ವಪದ ಪ್ರಕಾರದಲ್ಲಿ ಅಚಲಿಗರಂಥ 
ಗಂಭೀರ ಅನುಸಂಧಾನಿಗಳು ಇರುವಂತೆ ಸರಳ ಮಾಹಿತಿ ನೀಡುವ ಸ್ವಾಭಿಮಾನಿ ಚಿಂತಕರು ಇದ್ದಾರೆ. 
ಇಂಥ ಎಲ್ಲ ರಚನೆಗಳನ್ನು ಇಟ್ಟುಕೊಂಡು ಗಂಭೀರ ಅಧ್ಯಯನವಾಗಬೇಕಿದೆ. ಈ ದಿಸೆಯಲ್ಲಿ ಇದೊಂದು 
ಪುಟ್ಟ ಹೆಜ್ಜೆ ಅಷ್ಟೆ 


72 


ಸಮಾಜೋನ್ಮುಖಿ ಡಾ.ಚನ್ನಬಸವ ಪಟ್ಟದ್ದೇವರು. 


-ಡಾ. ಇಂದುಮತಿ ಪಿ. ಪಾಟೀಲ, 
ಮುಖ್ಯಸ್ಥರು, 

ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, 
ಸರ್ಕಾರಿ ಮಹಾವಿದ್ಯಾಲಯ (ಸ್ವಾಯತ್ರ), 
ಸೇಡಂ ರಸ್ತೆ, ಕಲಬುರಗಿ. 


ಪೀಠಿಕೆ. 


ಕರ್ನಾಟಕದ ಐತಿಹಾಸಿಕ ಹಿರಿಮೆಯನ್ನು ಎತ್ತಿ ಹಿಡಿಯುವಲ್ಲಿ ಪುಣ್ಯ ಕ್ಷೇತ್ರವಾದ ಕಲ್ಯಾಣ ನಾಡು 
ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಕರ್ನಾಟಕದ ಕೀರ್ತಿ ಕಳಸದಂತಿರುವ ಬೀದರ ಜಿಲ್ಲೆಯು 
ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಮಹತ್ವ ಪೂರ್ಣವಾದ ಸ್ಥಳವಾಗಿದೆ. 


ಸಮಾಜದ ಪರಿವರ್ತನೆಯ ಹಾದಿಯಲ್ಲಿ ಧರ್ಮವು ಮಹತ್ವದ ಪಾತ್ರವಹಿಸುತ್ತದೆ. ಧರ್ಮ 
ಸಮಾಜದಲ್ಲಿ ತನ್ನ ಹಿರಿಮೆಯನ್ನು ಸ್ಥಾಪಿಸಲು ಧಾರ್ಮಿಕ ಮುಖಂಡರು ಮತ್ತು ಮಠಗಳ ಪಾತ್ರ 
ಅತಿಮುಖ್ಯವಾಗಿರುತ್ತದೆ. ಸಾಮಾಜಿಕ ಸುಖ ಸಂತೋಷಗಳಿಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಧರ್ಮವು 
ಅನಿವಾರ್ಯವಲ್ಲದಿದ್ದರೂ ಸಹ ಅದು ಸಾಮಾಜಿಕ ಗೊತ್ತುಗುರಿಗಳು ಮತ್ತು ಧ್ಯೇಯಧೋರಣೆಗಳನ್ನು 
ಬಿಂಬಿಸುವಲ್ಲಿ ಧರ್ಮ ಪ್ರಮುಖ ಪಾತ್ರ ವಹಿಸುವುದರೆಲ್ಲಿ ಅನುಮಾನವಿಲ್ಲ. ಆದಾಗ್ಯೂ ನಮ್ಮ 
ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಪರಂಪರಾಗತವಾಗಿ ಬೆಳೆದು ಬಂದ ಅಂಧಶ್ರದ್ಧೆ, ಅನಾಚಾರಗಳನ್ನು 
ತೊಡೆದು ಅವುಗಳನ್ನು ಸಮರ್ಥವಾಗಿ ವಿರೋಧಿಸಿ ಸಮಾಜವನ್ನು ಸುಧಾರಣೆಯತ್ತ 
ಕೊಂಡೊಯ್ಯಬೇಕಾದರೆ ಧರ್ಮ ಮತ್ತು ಧರ್ಮ ಕ್ಷೇತ್ರಗಳು ಅವಶ್ಯಕವಾಗಿವೆ. ಅಸಮಾನತೆ ಮತ್ತು 
ಅನಿಷ್ಠಗಳಿಂದ ಕೂಡಿದ ಸಮಾಜದ ವ್ಯವಸ್ಥೆಯಲ್ಲಿ ಜಾತಿ-ಭೇದ, ಬಡವ-ಬಲ್ಲಿದ, ಮೇಲು-ಕೀಳು ಎಂಬ 
ಬೇರುಗಳನ್ನು ಕಿತ್ತೆಸೆದು ಸಮಾನತೆಯ ಮತ್ತು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ 
ಧರ್ಮದ ನೆಲೆಗಟ್ಟಿನ ಮೇಲೆ ಸ್ಥಾಪಿತವಾದ ಮಠಗಳ ಪಾತ್ರ ಪ್ರಮುಖವಾಗಿದೆ. 


ಈ ನಿಟ್ಟಿನಲ್ಲಿ ನಡೆದು ಬಂದ ಕರ್ನಾಟಕದ ಮಠಗಳಲ್ಲಿ ಬೀದರ ಜಿಲ್ಲೆಯ ಭಾಲ್ಕಿ ಪಟ್ಟಣದ 
ಹಿರೇಮಠವು ತನ್ನದೇ ಆದ ವಿಶಿಷ್ಟ ಸ್ಥಾನ ಹೊಂದಿದೆ. ಬೀದರ ಜಿಲ್ಲೆಯ ಲಿಂಗಾಯತ ಮಠಗಳಲ್ಲಿ 
ಕೇಂದ್ರ ಬಿಂದುವಾಗಿ ನಿಂತ ಭಾಲ್ಕಿಯ ಹಿರೇಮಠ ಸಂಸ್ಥಾನವು ಎಂಟುನೂರು ವರ್ಷಗಳಷ್ಟು ಪ್ರಾಚೀನ 
ಇತಿಹಾಸ ಹೊಂದಿದೆ. ಈ ಮಠವು ತನ್ನ ಸ್ವಚ್ಛ, ಶುದ್ಧ, ನಡ, ಮಡಿ, ಸೇವೆಗಳ ಮೂಲಕ ನಾಡಿನ ಗಮನ 
ಸೆಳೆದಿರುವ ಶತಾಯುಷಿ, ಡಾ.ಚೆನ್ನಬಸ ವ ಪಟ್ಟದ್ದೇವರುಗಳು ಮಠದ ಗುರುವಾಗಿ ಕ್ರಿ.ಶ.೧೯೨೪ ರಲ್ಲಿ ಆ 
ಸ್ಥಾನವನ್ನು SUNN ಸಮಾಜೋನ್ಮುಖರಾಗಿ ನಿರಂತರವಾಗಿ ಜನತೆಯ ಕಲ್ಯಾಣ 
ಕಾರ್ಯಗಳನ್ನು ಮಾಡಿದ್ದಾರೆ. ಇದನ್ನು ಜಿಲ್ಲೆಯ ಎಲ್ಲಾ ಸಮಾಜ ವರ್ಗದವರು, ವಿಚಾರವಂತರು 
ಒಪ್ಪಿಕೊಳ್ಳುವಂತಹ ಮಾತಾಗಿದೆ. 


ಮಠಗಳ ಬಗ್ಗೆ ವ್ಯಾಖ್ಯೆಯನ್ನು ಅವಲೋಕಿಸಿದಾಗ ಮಠ ಎಂದರೆ, ಧರ್ಮಛತ್ರ ಪರೋಪಕಾರದ 
ಆಗರ ಎಂದು ಅಮರಕೋಶದ ಕವಿ ವ್ಯಾಖ್ಯಾನಿಸಿದ್ದಾನೆ. ಮ್ಯಾಕ್‌ ಡೊನೆಲ್‌ ಅವರ ಸಂಸ್ಕೃತದ 
ಶಬ್ದಕೋಶವು ಒಬ್ಬ ಸನ್ಯಾಸಿ ಅಥವಾ ವಿದ್ಯಾರ್ಥಿಗಳ ಕುಟೀರ, ಒಂದು ಧಾರ್ಮಿಕ ಪಾಠಶಾಲೆ ಮತ್ತು 
ಮಹಾವಿದ್ಯಾಲಯವೆಂದು ಅರ್ಥೈಸಿದ್ದಾರೆ. ಆಪ್ಟೆಯವರ (ಸಮಾಜಶಾಸ್ತ್ರಜ್ಞ ಪ್ರಕಾರ ಮಠವೆಂದರೆ 
"ವಿದ್ಯಾರ್ಥಿಗಳು ವಾಸಿಸುವ ತಾಣ" ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 


73 


ಇಂದಿನ ಪ್ರಜಾಸತ್ತಾತ್ಮಕ ಯುಗದಲ್ಲಿ ಬದಲಾದ ಸಂದರ್ಭಕ್ಕೆ ತಕ್ಕಂತೆ ಲಿಂಗಾಯತ ಮಠಗಳು 
ತಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಧೋರಣೆಯನ್ನು ಪ್ರಜಾಸತ್ತಾತ್ಮಕವಾಗಿ ಪರಿವರ್ತಿಸಿಕೊಳ್ಳುವುದು 
ಇಂದಿನ ಬಹುಮುಖ್ಯ ಅಗತ್ಯವೆನಿಸಿದೆ. ಲಿಂಗವಂತ ಮಠಗಳ ಸಂಖ್ಯೆಯನ್ನು ಪ್ರಾಚೀನ ಕಾಲದಿಂದ 
ನೋಡುತ್ತಾ ಬಂದಾಗ ಅವುಗಳಲ್ಲಿ ಹಲವಾರು ಕಾರಣಗಳಿಂದ ಅಸ್ತಿತ್ವಗಳನ್ನು ಕಳೆದುಕೊಂಡು ಕೆಲವೇ 
ಮಠಗಳು ಈಗ ಕಾರ್ಯ ನಿರ್ವಹಿಸುತ್ತಿವೆ. ಜೊತೆಗೆ ಇನ್ನೂ ಹಲವಾರು ಹೊಸ ಮಠಗಳು ಮತ್ತು 
ಪೀಠಗಳು ಸ್ಥಾಪಿತವಾಗುತ್ತಿವೆ. ಇನ್ನು ಹಳೆಯ ಭಾವನೆಗಳ ಸ್ಥಾನದಲ್ಲಿ ಹೊಸ ಭಾವನೆಗಳನ್ನು 
ಸ್ಥಾಪಿಸಿಕೊಳ್ಳಬೇಕಿದೆ. ಲಿಂಗವಂತ ಮಠಗಳನ್ನು ಸಂಘಟಿಸಿ ನವನಿರ್ಮಾಣ ಚಳುವಳಿಯನ್ನು 
ಮುಂದುವರೆಯಿಸಬೇಕಾಗಿದೆ. ನವಸಮಾಜ ಹಾಗೂ ಸಮೃದ್ಧಸಮಾಜಕ್ಕೆ ನಾಂದಿ ಹಾಡಬೇಕಾಗಿದೆ. 
ಕರ್ನಾಟಕದಲ್ಲಿ ಹಲವಾರು ಮಠಗಳು ಸಮಾಜ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿವೆ. ಧರ್ಮದ 
ಮೂಲಧನ ನೈತಿಕತೆ. ನೈತಿಕತೆಯಿಂದ ಜೀವನ ವಿಮುಖವಾದರೆ ಅಂಥ ಜೀವನಕ್ಕೆ ಅರ್ಥವಿಲ್ಲ. ಆದ್ದರಿಂದ 
ಕೆಡಕನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸಬೇಕು. ನಮ್ಮ ಮಾತು, ಮನ, ಕೃತಿಗಳಲ್ಲಿ ಒಳಿತನ್ನು 
ತುಂಬಿಕೊಳ್ಳಬೇಕು, ಒಳಿತನ್ನೇ ಆಚರಿಸಬೇಕು. ನಮ್ಮ ಬದುಕು ಸಮಾಜದ ಒಳಿತಿಗೆ ಸಹಾಯಕವಾಗಬೇಕು. 
ಪ್ರೀತಿ, ಸಹಬಾಳ್ವೆ ದುಡಿಮೆಯಂಥ ಮಹತ್ವಪೂರ್ಣವಾದ ಹಿರಿಯರ ಪರಂಪರೆಯನ್ನು ಮಠಗಳು 
ಜನತೆಯಲ್ಲಿ ಬೆಳೆಯಿಸಬೇಕು. 


ಭಾಲ್ಕಿಯ ಹಿರೇಮಠ. 


ಸಂಸ್ಕೃತಿಯ ನಾಡು, ಕಲ್ಯಾಣ ಕ್ರಾಂತಿಯ ನೆಲೆಯಾಗಿರುವ ಬೀದರ ಜಿಲ್ಲೆಯ ಪ್ರಮುಖ 
ಪಟ್ಟಣವೆಂದರೆ ಭಾಲ್ಕಿ. ಈ ಪಟ್ಟಣದಲ್ಲಿ ಹಿರೇಮಠವು ತನ್ನ ಕಾರ್ಯ ವೈಖರಿ ಹಾಗೂ ಶರಣರ 
ನಿಜವಾದ ತತ್ವಗಳನ್ನು ಅಳವಡಿಸಿಕೊ೦ಡು ಬರುವಲ್ಲಿ ಜಿಲ್ಲೆಯಲ್ಲಿಯೇ ಅತ್ಯಂತ ಮಹತ್ವದ ಪಟ್ಟಣ 
ಇದಾಗಿದೆ. ಇಲ್ಲಿ ಹಿರೇಮಠವು ತನ್ನ ಕಾರ್ಯ, ಸಾಧನೆಯಲ್ಲಿ ಧರ್ಮ, ಜಾತಿ, ಲಿಂಗಧಾರಣೆ, ವಚನ 
ಸಾಹಿತ್ಯ ರಕ್ಷಣೆ, ಅನಾಥರ ರಕ್ಷಣೆ, ಬಸವತತ್ವ ಪ್ರಚಾರ, ಅಂತರ್ಜಾತಿ ವಿವಾಹ, ಜನಸೇವೆ, 
ಅನ್ಯಧರ್ಮ "ಸಹಿಷ್ಣುತೆ ಮುಂತಾದ ಕ್ಷೇತ್ರಗಳಲ್ಲಿ ತನ್ನ ಕಾರ್ಯ ವ್ಯಾಪ್ತಿ ವ್ಯಾಪಿಸಿಕೊಂಡಿದೆ. ಅಲ್ಲದೆ ಈ 
ಮಠವೂ ಜಿಲ್ಲೆಯಲ್ಲಿಯೇ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಂಡು ಶ್ರೇಷ್ಠಸ್ಥಾನವನ್ನು ಇವತ್ತಿಗೂ 
ಹೊಂದಿದೆ ಎಂದು ಹೇಳಬಹುದು. ಈ ಮಠವು ತನ್ನದೇ ಆದಂತಹ ಸಮಾಜ ಸುಧಾರಣೆ ಮಾಡುತ್ತ 
ಸಮಾಜದಲ್ಲಿ ಒಂದು ಮಾದರಿ ಮಠವಾಗಿದೆ. 

ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ (೧೮೫೭)ಕ್ಕೂ ಬೀದರ ಜಿಲ್ಲೆಯ ಭಾಲ್ಕಿಗೂ 
ಸಂಬಂಧವಿದೆ. ಇದನ್ನು ವಿದೇಶಿ ವಿದ್ವಾಂಸರು "ಸಿಪಾಯಿದಂಗೆ" ಎಂದು ಭಾಲ್ಕಿಯಲ್ಲಿ ನಡೆದ 
ಘಟನೆಯನ್ನು "ಭಾಲ್ವಿ ಪಿತೂರಿ” ಎಂದು ಗುರುತಿಸಿದ್ದಾರೆ. ನಾನಾಸಾಹೇಬರ ಅಣ್ಣನ ಮಗ ರಾವಸಾಹೇಬ 
೧೮೬೨ರಲ್ಲಿ ತನ್ನ ಸಹಚರರೊಡನೆ ಹೈದ್ರಾಬಾದಕ್ಕೆ ಹೋಗುತ್ತಾನೆ. ಈ ರಾವಸಾಹೇಬನ ಬೆಂಬಲಿಗ 
ರಾಮರಾವ ತನ್ನ ಸಹಚರರೊಂದಿಗೆ ೧೮೬೭ರಲ್ಲಿ ಬೀದರಗೆ ಬರುತ್ತಾನೆ. ಬೀದರ ತಾಲ್ಲೂಕಿನ ಅಷ್ಟಿ 
ಗ್ರಾಮದಲ್ಲಿ "ಭಗವಾದ್ವಜ" ಆರೋಹಣ ಮಾಡುತ್ತಾನೆ. ಆಗ ದೇಶಮುಖರು, ಪಟೇಲರು ಬ್ರಿಟಿಷರ ವಿರುದ್ಧ 
ಒಂದಾಗುವಂತೆ ಸತಾರಾದ ಅರಸ ನೀಡಿದ ಪತ್ರ ಅವನ ಜೊತೆಗಿರುತ್ತದೆ. 


ನಂತರ ಮರಾಠ ಮತ್ತು ನಿಜಾಮ ಆಡಳಿತದ ಅಂಚಿನಲ್ಲಿರುವ ಭಾಲ್ಕಿಯಲ್ಲಿ ಯೋಜನೆ 
ರೂಪಿಸುವುದಕ್ಕಾಗಿ ಸಭೆ ಸೇರುತ್ತಾರೆ. ಅವರಲ್ಲಿ ಭೀಮರಾವ, ಬಾಲಕೃಷ್ಣ ಮತ್ತು ವಿಠೋಬಾ ಪ್ರಮುಖರು. 
ಅದರ ಸುಳಿವು ದೊರೆತ ಬ್ರಿಟಿಷ ಅಧಿಕಾರಿಗಳು ಪಿತೂರಿಯನ್ನು ಭೇದಿಸಿ; ಎಲ್ಲರನ್ನು ಬಂಧಿಸಿ ಜೈಲಿಗೆ 
ಕಳಿಹಿಸುತ್ತಾರೆ. ಈ ಘಟನೆಯನ್ನು 'ಭಾಲ್ಕಿ ಪಿತೂರಿ” ಎಂದು ದಾಖಲಿಸಲಾಗಿದೆ. ಈ ಘಟನೆಯೇ 
೧೮೫೭ ರ ಸಿಪಾಯಿ ದಂಗೆಯ ಕೊನೆಯ ಪಿತೂರಿಯೆಂದು ಕರ್ನಾಟಕ ಸರಕಾರ ೧೯೭೭ ರಲ್ಲಿಯ 
ಪ್ರಕಟಿಸಿರುವ ಬೀದರ ಜಿಲ್ಲಾ ಗೆಜೆಟೀಯರ್‌ನಲ್ಲಿ ದಾಖಲಿಸಲಾಗಿದೆ. 


74 


ಶಾಸನಗಳಲ್ಲಿ ಭಾಲ್ಕಿಯನ್ನು "ಭಲ್ಲುವಿಕೆ, ಭಲ್ಲುಂಕೆ, ಭಾಲಿಕಿ ಮತ್ತು ಭಾಲಿಕೆ' ಎಂಬ ಉಲ್ಲೇಖವಿದೆ. 
ನಿಜಾಮನ ಕಾಲಕ್ಕೆ ಈ ಪಟ್ಟಣ ಒಂದು ಪೈಗಾ ತಾಲೂಕಿನ ಮುಖ್ಯಸ್ಥಳವಾಗಿತ್ತು. ೧೨ನೇ ಶತಮಾನದ 
ಶಿವಶರಣ ಕುಂಬಾರ ಗುಂಡಯ್ಯ ಇದೇ ಸ್ಥಳದಲ್ಲಿದ್ದವೆಂದು ಹೇಳಲಾಗಿದೆ. ಆತನ ಹೆಂಡತಿ 
ಕೇತಲಾದೇವಿಯ ಸ್ಮಾರಕವಾಗಿ ಇಲ್ಲಿ ಕುಂಭೇಶ್ವರ ದೇವಾಲಯ ಇದೆ ಎಂದು ತಿಳಿದುಬಂದಿದೆ. ೧೨ನೇ 
ಶತಮಾನದ ನಾಂದೇಡದ ಉರಿಲಿಂಗದೇವರ ಹರಿಜನ ಭಕ್ತನಾದ ಉರಿಲಿಂಗ ಪೆದ್ದಿಯ ಮಠವು ಸಹ 
ಭಾಲ್ಕಿಯಲ್ಲಿದೆ. ಹೀಗೆ ಈ ಪಟ್ಟಣವು ಹಿಂದಿನಿಂದಲೂ ಗುರುಸ್ಥಲ ಸಮಾಜದ ಹಲವು ಕ್ಷೇತ್ರಗಳಲ್ಲಿ ತನ್ನ 
ಕೊಡುಗೆಯನ್ನು ನೀಡುತ್ತಾ ಬಂದಿದೆ. 


ಮಠದ ಇತಿಹಾಸಿಕ ಹಿನ್ನೆಲೆ. 


ಐತಿಹಾಸಿಕ ಮಹತ್ವ ಪಡೆದ ಈ ಮಠವು ಹಿಂದಿನಿಂದಲೂ ತನ್ನ ಘನತೆ ಗೌರವ ಮತ್ತು ಮಹತ್ತರ 
ಹೆಜ್ಜೆಗಳನ್ನು ಇಡುತ್ತ ಬಂದಿದೆ. ನೂರಾರು ವರ್ಷಗಳಷ್ಟು ಪ್ರಾಚೀನವಾಗಿರುವ ಹಲವಾರು ವೀರಶೈವ 
ಮಠಗಳು ನಾವು ನೋಡುತ್ತೇವೆ. ಅವುಗಳು ಆದಿಕಾಲದಿಂದಲೂ ಧಾರ್ಮಿಕ, ಸಂಸ್ಕೃತಿ, ಸಾಹಿತ್ಯ 
ಚಟುವಟಿಕೆಗಳ ಕೇಂದ್ರಗಳಾಗಿ ನಿಂತು ತಮ್ಮ ಬಹುಮುಖ್ಯ ಕೊಡುಗೆಯನ್ನು ಸಮಾಜಕ್ಕೆ ನೀಡುತ್ತಾ 
ಬಂದಿವೆ. ಅಂತಹ ಮಠಗಳ ಸಾಲಿನಲ್ಲಿ ಬರುವ ಭಾಲ್ಕಿ ಮಠವು ತನ್ನ ಹಿರಿಮೆಯನ್ನು ಸಾಧನೆಯನ್ನು 
ಎತ್ತಿ ಹಿಡಿದಿದೆ. ಈ ಮಠದ ಮೂಲ ವ್ಯಕ್ತಿಯೆಂದರೆ ಶ್ರೀ ಚನ್ನಬಸವೇಶ್ವರರು. ಇವರ ನಂತರ ಈ ಮಠದ 
ಪರಂಪರೆಯಲ್ಲಿ ಹಲವು ಪೀಠಾಧಿಪತಿಗಳು ಆಗಿ ಹೋಗಿದ್ದಾರೆ. ಅವರೆಂದರೆ, 


ro 


ಜಾ (> (ge (9 lg 


El 


ಫ.ಚ. ಚನ್ನಬಸವೇಶ್ವರ ಪಟ್ಟದ್ದೇವರು 
ದೇಶಮುಖ ಪಟ್ಟದ್ದೇವರು 
ಸಿದ್ಧಬಸವ ಪಟ್ಟದ್ದೇವರು 
ಷಣ್ಮುಖಯ್ಯ ದೇಶಿಕರು 
ನೀಲಕಂಠಯ್ಯ ದೇಶಿಕರು 

. ಗುರುಲಿಂಗ ದೇಶಿಕರು 

ಕ ಡಾ.ಚನ್ನಬಸವ ಪಟ್ಟದ್ದೇವರು 
. ಬಸವಲಿಂಗ ಪಟ್ಟದ್ದೇವರು 


8 


8 


1 


ro 


GPE BEP LD 


EL SL 


ro 


ಭಾಲ್ಕಿ ಹಿರೇಮಠವು ೮೦೦ ವರ್ಷಗಳ ಇತಿಹಾಸ ಹೊಂದಿದೆ. ಈ ಮಠದ ಗುರುಗಳ 
ಪರಂಪರೆಯಲ್ಲಿ ಡಾ.ಚನ್ನಬಸವ ಪಟ್ಟದ್ದೇವರು ಪ್ರಮುಖರಾಗಿದ್ದಾರೆ. ಇವರು ಮಠದ ಸರ್ವತೋಮುಖ 
ಅಭಿವೃದ್ಧಿಗೆ ಸೃಮಿಸಿದ್ದಾರೆ. ಇವರು ಸಮಾಜಸೇವೆ, ಶೈಕ್ಷಣಿಕಸೇವೆ ಮಾಡುತ್ತಾ ಜನಮನದಲ್ಲಿ ಕಾಯಕ 
ಪ್ರೇಮವನ್ನು ಬೆಳೆಯಿಸಿದ್ದಾರೆ. ಮೂಢನಂಬಿಕೆಗಳನ್ನು ದೂರಮಾಡಲು ಸೃಮಿಸಿದ್ದಾರೆ. ದುಶ್ಚಟ 
ನಿವಾರಣೆಗಾಗಿ ಊರೂರುಗಳನ್ನು ಸಂಚರಿಸಿ ಜನತೆಯನ್ನು ಎಚ್ಚರಿಸಿದ್ದಾರೆ. ಚನ್ನಬಸವ ಪಟ್ಟದ್ದೇವರು 
ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಕಮಲನಗರ ಲಿಂಗವಂತ ಧರ್ಮೀಯ ಬುಳ್ಳಾ ಮನೆತನದಲ್ಲಿ 
ರಾಚಪ್ಪ ಮತ್ತು ಸಂಗಮ್ಮನವರ ಪುತ್ರನಾಗಿ ದಿನಾಂಕ: ೨೨-೧೨-೧೮೯೦ ರಂದು ಜನಿಸಿದರು. ಐದು 
ವರ್ಷದವರಿರುವಾಗಲೇ ಇವರು ತಮ್ಮ ತಂದೆ-ತಾಯಿಯನ್ನು ಕಳೆದುಕೊ೦ಡರು. ಮುಂದೆ ೧೯೨೪ ರಲ್ಲಿ 
ಭಾಲ್ಕಿ ಮಠದ ಅಧಿಕಾರ ವಹಿಸಿಕೊಂಡರು. ನಂತರ ಸಮಾಜದ ಎಲ್ಲಾ ಮುಖಗಳನ್ನು ತಮ್ಮ ಬುದ್ಧಿ 
ಶಕ್ತಿಯಿಂದ ಸಮಾಜವನ್ನು ಧಾರ್ಮಿಕ ತಳಹದಿಯ ಮೇಲೆ ಮುನ್ನಡೆಸಬೇಕು ಎಂಬ ಕನಸು ಕಂಡರು. 
ಅದರಂತೆ ಮಠ ರಜಾಕಾರ ಚಳುವಳಿ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಇಡೀ ನಾಡಿನ 
ಜನತೆ ತನ್ನ ಕಡೆ ನೋಡುವ ಹಾಗೆ ಇವರು ತಮ್ಮ ಸಾಧನೆಗೈದರು. ನಿಜಾಮನ ಆಳ್ವಿಕೆಯ ವಿಷಮ 
ವಾತಾವರಣದಲ್ಲಿ ಹೊರಗೆ ಉರ್ದು ಬೋರ್ಡು ಹಾಕಿ ಒಳಗೆ ಕನ್ನಡ ಕಲಿಸಿದ ಕೀರ್ತಿ ಈ ಮಡದ್ದಾಗಿದೆ. 
ಚನ್ನಬಸವ ಪಟ್ಟದ್ದೇವರು ಅವರಿಗೆ ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಇತ್ತು. ಅವರಿಗೆ ಕನ್ನಡ ಸ್ವಾಮಿ ಎಂದು, 


75 


ಅವರ ಮಠವನ್ನು ಕನ್ನಡದ ಮಠವೆಂದು ಹೆಮ್ಮೆಯಿಂದ ಕರ್ನಾಟಕದ ಘನಸರಕಾರ ಹಾಗೂ ಹಿರಿಯ 
ಸಾಹಿತಿಗಳು ಗುರುತಿಸಿದ್ದಾರೆ. ಅವರು ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದ್ದಾರೆ. ಧರ್ಮದ ಪ್ರಗತಿಗೆ ಮತ್ತು 
ಸಮಾಜದಲ್ಲಿ ಸಮಾನತೆ, ಸತ್ಯ ಅಹಿಂಸೆ ಮುಂತಾದ ಉತ್ತಮ ಗುಣಗಳ ಬೀಜಗಳನ್ನು ಬಿತ್ತುವಲ್ಲಿ ಭಾಲ್ಕಿ 
ಮಠ ಮತ್ತು ಅಲ್ಲಿನ ಶ್ರೀಗಳ ಕಾರ್ಯ ಶ್ಲಾಘನೀಯವಾಗಿದೆ. 


ಇವರ ನಂತರದಲ್ಲಿ ಪೀಠಾಧಿಪತಿಗಳಾಗಿರುವ ಇಂದಿನ ಗುರುಗಳಾದ ಬಸವಲಿಂಗ ಪಟ್ಟದ್ದೇವರು 
ಹಿಂದಿನ ಗುರುಗಳು ಹಾಕಿಕೊಟ್ಟ ವಿಚಾರಧಾರೆಗಳನ್ನು ಮತ್ತು ಅವರ ಸಮಾಜ ಸುಧಾರಣೆಗಳನ್ನು 
ಮುಂದುವರಿಸಿದ್ದಾರೆ. ಈ ಗುರುಗಳು ಮಠದ ಎಲ್ಲಾ ಕ್ರಿಯೆಗಳನ್ನು ಹಿಂದಿನ ಗುರುಗಳಂತೆ ನಡೆಸಿಕೊಂಡು 
ಇವರು ಕೂಡ ಒಬ್ಬ ಕ್ರಿಯಾಶೀಲ ಗುರುಗಳಾಗಿದ್ದಾರೆ. ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದ್ದೇವರು ಅತ್ಯಂತ 
ಹಿಂದುಳಿದ ಗ್ರಾಮವಾದ ನಾಗೂರ(ಬಿ) ಎಂಬಲ್ಲಿ ಸದ್ಗುಣ ಸಂಪನ್ನರಾದ ರಾಚಪ್ಪ ಮತ್ತು 
ಭಾಗೀರಥಿಯೆ೦ಬ ದಂಪತಿಗಳ ಉದರದಲ್ಲಿ ೨೫-೦೮-೧೯೫೦ ರಲ್ಲಿ ಜನಿಸಿದರು. 


ಶ್ರೀಗಳು ಚನ್ನಬಸವ ಪಟ್ಟದ್ದೇವರ ಮೆಚ್ಚಿನ ವಿದ್ಯಾರ್ಥಿಯಾಗಿ ಮಠದಲ್ಲಿ ಯಾವುದೇ ಕಾರ್ಯದಲ್ಲಿ 
ಮುಂಚೂಣಿ ವಿದ್ಯಾರ್ಥಿಯಾಗಿದ್ದರಿಂದ ದೊಡ್ಡ ಅಪ್ಪನವರಿಗೆ ನಿಕಟವರ್ತಿ ಎದ್ಯಾರ್ಥಿಯಾಗಿದ್ದರು. 
ತದನಂತರದಲ್ಲಿ ೧೯೮೫ ರಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾಗಿ ಅಧಿಕಾರ 
ವಹಿಸಿಕೊ೦ಡರು, ಉರಿಲಿಂಗಪೆದ್ದಿಗಳು ಹೇಗೆ ತಮ್ಮ ಜೀವನದಲ್ಲಿ ಉರಿಲಿಂಗದೇವರ ಸೇವೆ ಮಾಡಿ 
ಅವರ ಮಠದಲ್ಲಿ ಪೀಠಾಧ್ಯಕ್ಷರಾಗಿದ್ದರೊ ಅದೇ ರೀತಿ ಶ್ರೀಯುತ ಶಿವರಾಜ ಕಾಡೋದೆಯವರು (ಭಾಲ್ಕಿ 
ಮಠದಲ್ಲಿ ಪೀಠಾಧ್ಯಕ್ಷರಾಗಿ) ಬಸವಣ್ಣನವರ ವಿಚಾರಗಳನ್ನ ಹಾಸಿ, ಹೊದ್ದು, ಮಿಂದು ಬದುಕುತ್ತಿರುವ 
ಪ್ರತ್ಯಕ್ಷ ಬಸವ ಶಿಶುವಾಗಿದ್ದಾರೆ. ಅಂತೆಯೇ ಈ ಗುರುಗಳು ತಮ್ಮ ಮಠದ ಪರಂಪರೆಯಲ್ಲಿ ಹಲವಾರು 
ಸಮಾಜೋದ್ಧಾರ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಇವರು ಪೀಠಾರೋಹಣವಾದ 
ನಂತರ ಇವರ ಪ್ರಮುಖ ಕಾರ್ಯಗಳೆಂದರೆ "ಶಾಂತಿ ಕಿರಣ” ಪತ್ರಿಕೆ ಪ್ರಾರಂಭಿಸಿದ್ದು, ಮತ್ತು ಮಠದಲ್ಲಿ 
ಪ್ರತಿ ಹುಣ್ಣಿಮೆಗೆ ಮಾಸಿಕ ಶಿವಾನುಭವಗೋಷ್ಠಿ ನಡೆಸುತ್ತಾ ಬಂದಿದ್ದಾರೆ. ಈ ಗೋಷ್ಠಿಗಳಲ್ಲಿ ಅನೇಕ 
ಜ್ಞಾನಿಗಳು, ಆಧ್ಯಾತ್ಮ ವಾದಿಗಳು, ವಾಗ್ಮಿಗಳಿ೦ದ ಉಪನ್ಯಾಸ ಏರ್ಪಡಿಸಿ ಸಾಮಾಜಿಕ ಪಜ್ಞೆ ಬೆಳೆಸುವಲ್ಲಿ 
ಕಾರಣೀಭೂತ ಗುರುಗಳಾಗಿದ್ದಾರೆ. ಧರ್ಮ ಸಮಾಜ ಮತ್ತು ಸಾಹಿತ್ಯ ಸೇವೆಯನ್ನು ನಿರಂತರವಾಗಿ 
ಇವತ್ತಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ. ಇದರ ಜೊತೆಗೆ ಶ್ರಾವಣ ಮಾಸದಲ್ಲಿ (ಪ್ರತಿವರ್ಷ) ವಿಶೇಷ 
ಕಾರ್ಯಕ್ರಮವೇರ್ಪಡಿಸಿ ವಚನ ಕಂಠಪಾಠ ವಚನಗಾಯನ, ನಿಬಂಧ,ನಾಟಕ, ಚಿತ್ರಕಲೆ, ರಂಗೋಲಿ, 
ಇತ್ಯಾದಿ ಸ್ಪರ್ಧೆಗಳ ಮೂಲಕ ಸಮಾಜದ ಎಲ್ಲಾ ಜನರು ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. 
ಇವರು ಪ್ರತ್ಯಕ್ಷ ಪರೋಕ್ಷವಾಗಿ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದ್ದಾರೆ. ಚನ್ನಬಸವ 
ಪಟ್ಟದ್ದೇವರು ಶಿಕ್ಷಣದಿಂದ ವಂಚಿತರಾದ ಈ ಪ್ರದೇಶದಲ್ಲಿ ಶಿಕ್ಷಣವನ್ನು ನೀಡುವ ಕಾರ್ಯವನ್ನು 
ಕೈಕೊಂಡಿದ್ದಾರೆ. ಅನಾಥ ಬಾಲಕರಿಗೆ ಉಚಿತ ವಸತಿ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. 
ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳು ನೀತಿವ೦ತರಾಗಿ ಬೆಳೆಯುವಂತೆ ಪ್ರೇರಣೆ ನೀಡಿದ್ದಾರೆ. ಅಲ್ಲದೆ ಮಠದಲ್ಲಿ 
ಎಲ್ಲಾ ಶಿವಶರಣರ ಜಯಂತಿ ಜೊತೆ ಭಗವಾನ ಬುದರ ಜಯಂತಿ, ಅಂಬೇಡ್ಕರ ಜಯಂತಿ, ಶಿವಾಜಿ 
ಜಯಂತಿ ಮುಂತಾದವರ ಜಯಂತಿಗಳನ್ನು ಆಚರಿಸುವುದರ ಜೊತೆಗೆ ಜನಮನದಲ್ಲಿ ಸ್ವಾತಂತ್ರ್ಯದ ಕಲ್ಪನೆ 
ಮತ್ತು ರಾಷ್ಟ್ರಪ್ರೇಮ ಮೂಡಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ. 


ಸಾಮಾಜಿಕ ಕೊಡುಗೆ. 


ಡಾ.ಚನ್ನಬಸವ ಪಟ್ಟದ್ದೇವರು ಅಧಿಕಾರಕ್ಕೆ ಬಂದ ಮೇಲೆ ಮಠದ ಮುಖಾಂತರ ಸಾಮಾಜಿಕ 
ನ್ಯೂನ್ಯತೆಗಳನ್ನು ತೊಡಗಿಸಲು ಪ್ರಯತ್ನಿಸಿದರು. ಬಸವತತ್ವ ಪ್ರಚಾರಗೊಳಿಸಲು ಮನೆಮನೆಗೆ ಹೋಗಿ 
ಉಪದೇಶವನ್ನು ನೀಡಿ ಶರಣರು ಕಂಡ ಕನಸಿನಂತೆ ಸಮಾಜವನ್ನು ಬೆಳೆಸತೊಡಗಿದ್ದರು. ಎಲ್ಲರೂ 
ಸರಿಸಮಾನರು ಎ೦ಬ ತತ್ವವನ್ನು ಚನ್ನಬಸವ ಪಟ್ಟದ್ದೇವರು ಅನುಷ್ಠಾನಗೊಳಿಸಿಕೊ೦ಂಡು ಸಮಾಜದಲ್ಲಿ 


16 


ಇರುವ ನ್ಯೂನ್ಯತೆಗಳನ್ನು ತೊಡೆದು ಹಾಕಲು ಪ್ರಯತ್ನಿಸಿ, ಬಸವತತ್ವದ ಸಿದ್ಧಾಂತವನ್ನು ಮನೆಮನೆಗೂ 
ತಲುಪಿಸಿದರು. ಸಾಮಾಜಿಕ ಪರಿವರ್ತನೆ ಮತ್ತು ಬದಲಾವಣೆ ತರುವ ನಿಟ್ಟನಲ್ಲಿ ಈ ಮಠವು ದಲಿತ 
ಜನಾಂಗದವರಿಗೆ ತಮ್ಮ ಹತ್ತಿರ ಕರೆಸಿ ಲಿಂಗದೀಕ್ಷೆಯನ್ನು ಕೊಟ್ಟು, ಲಿಂಗಧರಿಸಿದರೆ ಜಾತಿಭೇಧವಿಲ್ಲ ಮತ್ತು 
ಸೂತಕಗಳಿಲ್ಲ ಎಂಬ ಸಾರವನ್ನು ಸಮಾಜಕ್ಕೆ ತಿಳಿಸಿದರು. 


ಈ ಮಠ ಶೋಷಣೆ ರಹಿತ ಸಮಾಜದ ಜಾತ್ಯಾತೀತ ಸಮಾಜ ನಿರ್ಮಾಣ ಮಾಡುವ ಸಲುವಾಗಿ 
೧೯೭೯ರಲ್ಲಿ ಅಂತರ ಜಾತಿಯ ವಿವಾಹ ಮಾಡಿಸಿ ಜಾತಿಯ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ 
ಪ್ರಯತ್ನಿ, ಸಿದ ಕೀರ್ತಿ ಈ ಮಠ ಮತ್ತು ಶ್ರೀಗಳಿಗೆ ಸಲ್ಲುತ್ತದೆ. ಇವರು ತು ಮುಸ್ಲಿಂರ ಮಧ್ಯೆ ಯು 
ಬಾಂಧವ್ಯ ಬೆಳೆಸಿದ್ದರು. "ಎಮ್ಮವರು 'ಬೆಸಗೊಂದರೆ ಶುಥ ಲಗ್ನವೆನ್ನಿರಯ್ಯಾ” ಎಂಬ ಮೌಲ್ಯವನ್ನು ಜಗತ್ತಿಗೆ 
ಸಾರಿದ್ದರು. ಮೇಲು ಕೀಳೆಂಬುದು ಯಾವುದು ಇಲ್ಲ. ಕ್‌ ಸದ್ಗುಣಗಳೇ ಆ ವ್ಯಕ್ತಿಯ 
ಯೋಗ್ಯತೆಯನ್ನು ನಿರ್ಧರಿಸುತ್ತದೆಂದು ಹೇಳಿದ್ದರು. ಬುದ್ಧ, ಬಸವ, ಅಂಬೇಡ್ಕರರ ಸಾಲಿನಲ್ಲಿ ನಡೆದ. ಈ 
ಮಠದ" ಗುರುಗಳು ಬೆಲ್ಲಾಳ "ಶರಣರಿಗೆ ಲಿಂಗದೀಕ್ಷೆಯನ್ನು ಕೊಟ್ಟಿದ್ದು ಬೀದರ ಜಿಲ್ಲೆಯಲ್ಲಿ ಮತ್ತೊಂದು 
ಸಾಮಾಜಿಕ ಕ್ರಾಂತಿಯನ್ನೇ ಎಬ್ಬಿಸಿತ್ತು. ಬೆಲ್ಬಾಳ ರಣ ೧೨ನೆಯ ಶತಮಾನದ ಕಲ್ಯಾಣ ಶರಣ- 
ಶರಣೆಯರ ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರಿಗೆ ಚಿತ್ರದುರ್ಗದ ಬೃಹನ್ನಠದ 
ಶ್ರೀಗಳು "ಬಸವಶ್ರೀ" ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇಂದು ಶರಣ ಸಾಹಿತ್ಯವನ್ನು ಕುರಿತು 
ಬೋಧನೆ ಮಾಡುವವರಲ್ಲಿ” ಬೆಲಾಳ ಶ್ರೀಗಳು ಆಗ್ರಗಣ್ಯರಾಗಿದ್ದಾರೆ. ಅಲ್ಲದೆ ದಲಿತ ಜನಾಂಗದವರಿಗೆ 
ಊರಿನ ಭಾಲ್ಕೇಶ್ವರ ದೇವಾಲಯದಲ್ಲಿ ಪ್ರವೇಶ, ಸಾರ್ವಜನಿಕ ಬಾವಿಗೆ ಪ್ರವೇಶ, ಮುಂತಾದ 
ಕಾರ್ಯಗಳು ಶ್ರೀಗಳು ನಡೆಸಿದ್ದಾರೆ. ಈ ಕಾರಣದಿ೦ದ ಗುರುಗಳು ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು 
ಅನುಭವಿಸಿದ್ದರು. ನಿನ್ನ ಧರ್ಮವನ್ನು ಪ್ರೀತಿಸು ಅನ್ಯ ಧರ್ಮವನ್ನು ಗೌರವಿಸು ಎ೦ತಲು ಮತ್ತು "ತನ್ನಂತೆ 
ಪರರ ಬಗೆದೊಡೆ ಕೈಲಾಸ ಬಿನ್ನಾಣವಕ್ಕು"” ಎಂಬ ತತ್ವವನ್ನು ತಮ್ಮ ನಿಜಜೀವನದಲ್ಲಿ ಈ ಮಠದ ಶ್ರೀಗಳು 
ಪಾಲಿಸಿದ್ದರು. ಸ್ತ್ರೀ ಸ್ವಾತಂತ್ರ್ಯ ಕಾಚ ದೌಸೋತದಕರ "ತತ್ವಗಳನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸಿಕೊಂಡು 
ಅವುಗಳ ಮಾಲಕ ಅನಾಥ ರಕ್ಷಣೆ, ಸಹಭೋಜನ ಎರ್ಪಡಿಿ ಸಮಾನತೆಯನ್ನು ತರಲು 
ಪ್ರಯತ್ನಿಸಿದ್ದಾರೆ. ಚನ್ನಬಸವ ಪಟ್ಟದ್ದೇವರು ಪರರ ವಿಚಾರಗಳನ್ನು ಗೌರವದಿಂದ ಕೇಳುತ್ತಿದ್ದರು. 
ಪರಧರ್ಮ ಸಹಿಷ್ಣುಗಳು ಆಗಿದ್ದರು. 


ಧಾರ್ಮಿಕ ಕೊಡುಗೆ. 


ಮಠಗಳು ಧಾರ್ಮಿಕ ಕೇಂದಗಳಾಗಿದ್ದರೂ ಸಹ ಕೇವಲ ಪೂಜೆಗಷ್ಟೇ ಸೀಮಿತವಲ್ಲ 
ಎ೦ಬುದನ್ನು ಅರಿತ ಲಿಂಗೈಕ್ಯ ಗುರುಗಳಾದ ಚನ್ನಬಸವ ಪಟ್ಟದ್ದೇವರು ಮಠದಲ್ಲಿ ನಿತ್ಯ ಪೂಜಾ 
ಕಾರ್ಯಕ್ರಮವನ್ನು ಹಾಕಿಕೊಂಡು ಸಮಾನ ಅವಕಾಶ, ಕಾಯಕ ತತ್ವ ಅಂತರಂಗ ಸುದ್ದಿಯ ಮಹತ್ವ, 
ಸದಾಚಾರ, ಸದ್ಭಕ್ತಿ, ನಡೆ-ನುಡಿ, ಸಮರ್ಪಣಾಭಾವ, ಸಮರಸಜೀವನ ಮುಂತಾದ ವಿಚಾರ 
ಪ್ರಣಾಲಿಕೆಯು ಈ ಮಠದ ಸಾಧನೆಗಳಾಗಿವೆ. ಸಕಲ ಜೀವಾತ್ಮರ ಲೇಸನ್ನು ಬಯಸುವುದೇ ಈ ಮಠದ 
ಧಾರ್ಮಿಕ ನಿಲುವು. ಇಲ್ಲಿಯ ಧಾರ್ಮಿಕ ಕಾರ್ಯಗಳಲ್ಲಿ ಶಿವಾನುಭವ ಗೋಷ್ಠಿಯು ೧೯೮೫ ರಿಂದ 
ನಿರಂತರವಾಗಿ ನಡೆಯುತ್ತಲಿದೆ. ಈ ಗೋಷ್ಠಿಯಲ್ಲಿ ವೀರಶೈವ ಸಾಹಿತ್ಯ, ಧರ್ಮ, ಜನಾ೦ಗ ಕುರಿತು 
ಉಪನ್ಯಾಸ ಮಾಡಲಾಗುತ್ತದೆ. ಮಠದಲ್ಲಿ ಕಾಯಕ ಮತ್ತು" ಹ ತತ್ವಕ್ಕೆ ಹೆಚ್ಚಿನ ಮಹತ್ವವಿದ್ದು 
ಪ್ರತಿದಿನ" ದಾಸೋಹ ನಡೆಯುತ್ತದೆ. 


ದೇವನೊಬ್ಬ ನಾಮ ಹಲವು ಎಂದು ಬೋಧಿಸಿ ಧರ್ಮದ ಸಮಾನತೆಯ ತಳಹದಿಯುಳ್ಳ 
ಸಮಾಜವನ್ನು ರೂಪಿಸುವಲ್ಲಿ ಭಾಲ್ಕಿ ಮಠವು ಬಸವ ಸಿದ್ಧಾಂತ ಮತ್ತು ಧರ್ಮವನ್ನು ಕಾಪಾಡಿದ ಪವಿತ್ರ 
ಕೀರ್ತಿಗೆ ಪಾತ್ರವಾಗಿದೆ. ಧರ್ಮವನ್ನು ಉಳಿಸಿ ಬೆಳೆಸಲು ಬಸವ ಜಯಂತಿ ಕಾರ್ಯಕ್ರಮ ಮಾಡಿ 


77 


ಪಾದಯಾತ್ರೆಯ ಮೂಲಕ ಧರ್ಮದ ಅರಿವು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಲ್ಲದೆ, ಇಂಥ 
ಕಾರ್ಯಗಳನ್ನು ಇವತ್ತಿನವರೆಗೂ ಮುಂದುವರೆಸಿಕೊಂಡು ಬರುತ್ತಿದೆ. 


ಶೈಕ್ಷಣಿಕ ಕೊಡುಗೆ. 


ಹೈದರಾಬಾದ ನಿಜಾಮರ ಗುಲಾಮಗಿರಿಯಲ್ಲಿ ತಮ್ಮ ಜೀವನದ ಮೌಲ್ಯಗಳನ್ನು ಕಳೆದುಕೊಂಡು 
ಪರತಂತ್ರಿಯಾಗಿ ಬಾಳಬೇಕಾಗಿತ್ತು. ಇಂಥ ಗಂಭೀರ ಸ್ಥಿತಿಯಲ್ಲಿ ಕನ್ನಡದ ಶಿಕ್ಷಣವು ಹದಗೆಟ್ಟು ಹೋಗುವ 
ಸಂದರ್ಭದಲ್ಲಿ ಸಿಡಿಲಿನಂತೆ ಸಿಡಿದದ್ದು ಒಂದು ನಾಡಿನ ಜನತೆಗೆ ಬೇಕಾಗುವ ಮಾತೃಭಾಷೆಯನ್ನು ಉಳಿಸಿ 
ಬೆಳೆಸಿದ ಕೀರ್ತಿ ಈ ಮಠಕ್ಕೆ ಮತ್ತು ಮಠಾಧೀಶರುಗಳಿಗೆ ಸಲ್ಲುತ್ತದೆ. 


ಈ ಮಠವು ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹವನ್ನು ನೀಡಿ ಶೈಕ್ಷಣಿಕ 
ಸೇವೆಯನ್ನು ಮಾಡಿ ಕನ್ನಡ ಭಾಷೆಯ ಮೇಲೆ ತುಂಬಾ ಅಭಿಮಾನ ಆಸಕ್ತಿಯನ್ನು ಹೊಂದಿದ ಈ 
ಮಠ ಹೈದ್ರಾಬಾದ ಕರ್ನಾಟಕದ ನಿಜಾಮರ ಕಾಲದಲ್ಲಿ ಕೇವಲ ಉರ್ದು ಮತ್ತು ಇಂಗ್ಲೀಷ ಭಾಷೆಗಳನ್ನು 
ಬಿಟ್ಟರೆ ಬೇರೆ ಯಾವ ಭಾಷೆಯ ಶಿಕ್ಷಣ ಇದ್ದಿರಲಿಲ್ಲ. ಹಿಂದುಳಿದ ಭಾಗದ ಹೈದ್ರಾಬಾದ ಕರ್ನಾಟಕದ 
ಭಾಗದಲ್ಲಿ ಕನ್ನಡ ಜನರು ಕನ್ನಡ ಕಲಿಯಬೇಕು ಎಂದು ಪಣತೊಟ್ಟು. ಕೋಣೆಯ ಹೊರಗೆ ಉರ್ದು 
ಬೋರ್ಡನ್ನು ಹಾಕಿ ಒಳಗೆ ಕನ್ನಡ ಕಲಿಸಿದ ಶ್ರೇಯಸ್ಸು ಮಠಕ್ಕೆ ಸಲ್ಲುತ್ತದೆ. 


೧೯೩೧ರಲ್ಲಿ ನಾರಾಯಣಖೇಡ ತಾಲ್ಲೂಕಿನ ಮೋರ್ಗಿ ಗ್ರಾಮದಲ್ಲಿ ಕನ್ನಡ ಶಾಲೆಯನ್ನು 
ಪ್ರಾರಂಭಿಸಿ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸಬೇಕೆಂದು ಭಿನ್ನವಿಸಿಕೊಂಡು ಕನ್ನಡ ಶಾಲೆಗಳು 
ನಡೆಯುವಂತೆ ಮಾಡಿದ್ದರು. ಬಡಮಕ್ಕಳಿಗೆ ಅನುಕೂಲವಾಗಲೆಂದು ಉಚಿತ ವಿದ್ಯಾರ್ಥಿನಿಲಯದ ವಸತಿ 
ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ದರು. ಅಲ್ಲದೆ ೧೯೪೦ರಲ್ಲಿ ದೇವಣಿ ಮತ್ತು ಮಾಂಜರಾದಲ್ಲಿ ಕೂಡಾ 


ಸಂಸ್ಥೆಗಳು ಪ್ರಾರಂಭಿಸಿದರು. ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. 


ಈ ಮಠದ ಅಧೀನದಲ್ಲಿ ಬೆಳೆದಿರುವ ಶಿಕ್ಷಣ ಸಂಸ್ಥೆಗಳ ವಿವರ ಹೀಗಿದೆ. 


೧. ಶಾಂತಿವರ್ಧಕ ಪೌಢ ಶಾಲೆ ಕಮಲನಗರ ೧೯೬೩ 
ಟು? ಚೆನ್ನಬಸವೇಶ್ವರ ಮಹಾವಿದ್ಯಾಲಯ ಭಾಲ್ಕಿ ೧೯೬೮ 
೩. ಅಕ್ಕಮಹಾದೇವಿ ಸಂಯುಕ್ತ ಪದವಿಪೂರ್ವ ಕಾಲೇಜು ಭಾಲ್ಕಿ ೧೯೬೩ 
೪, ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯ ಬೀದರ ೧೯೭೧ 
೫. ಶಾಂತಿವರ್ಧಕ ಪದವಿಪೂರ್ವ ಮಹಾವಿದ್ಯಾಲಯ ಕಮಲನಗರ ೧೯೭೩ 
೬. ಗ್ರಾಮೀಣ ತಾಂತ್ರಿಕ ಮಹಾವಿದ್ಯಾಲಯ ಭಾಲ್ಕಿ ೧೯೮೩ 
ಪ ಸಿದ್ದರಾಮೇಶ್ವರ ಪದವಿ ಮಹಾವಿದ್ಯಾಲಯ ಕಮಲನಗರ ೧೯೮೪ 
೮. ಕೈಗಾರಿಕಾ ತರಬೇತಿ ಕೇಂದ್ರ ಭಾಲ್ಕಿ ೧೯೮೪ 
೯. ಅಕ್ಕಮಹಾದೇವಿ ಮಹಿಳಾ ಪ್ರೌಢ ಶಾಲೆ ಬೀದರ 
೧೦. ಹರಳಯ್ಯ ಪಾಲಿಟಿಕ್ಸಿಕ ಕಾಲೇಜು ಭಾಲ್ಕಿ ೧೯೯೭ 
೧೧. ಚನ್ನಬಸವೇಶ್ವರ ಪ್ರಾಥಮಿಕ ಶಾಲೆ ಕಮಲನಗರ ೧೯೯೫ 
೧೨. ಅಕ್ಕಮಹಾದೇವಿ ಪ್ರಾಥಮಿಕ ಶಾಲೆ ಕಮಲನಗರ ೧೯೯೫ 
೧೩. ಅಕ್ಕಮಹಾದೇವಿ ಪ್ರಾಥಮಿಕ ಶಾಲೆ ಬೀದರ ೧೯೯೫ 
ಈ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಇತ್ತೀಚೆಗೆ ಈ ಮಠವು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಎಂಬ 
ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಕೆಳಗೆ ಇನ್ನೂ ಹಲವಾರು ಶಿಕ್ಷಣ ಕೇಂದ್ರಗಳನ್ನು ನಡೆಸುತ್ತಿದೆ. 


ಇಂದಿನ ಶ್ರೀಗಳು ಹಿರಿಯ ಅಪನವರ ಹೆಜ್ಜೆಯಲ್ಲಿಯೇ ಹೆಜ್ಜೆಯಿಡುತ್ತಾ ಶೈಕ್ಷಣಿಕ ಸಾಧನೆಯ ಹಾದಿಯಲ್ಲಿ 


ಡು Ww 


78 


ಈ ಮಠ ಸಾಗುತ್ತಿದ್ದು, ಈಗ ಈ ಮಠವು 'ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟಸ್ಪ' ಸ್ಥಾಪಿಸಿ, ಅದರ 
ಅಡಿಯಲ್ಲಿ ಚನ್ನಬಸವ ಗುರುಕುಲ(ವಸತಿ ಶಾಲೆ) ಭಾಲ್ಕಿಯಲ್ಲಿ ಗುರುಪ್ರಸಾದ “ಪಾಥಮಿಕ ಶಾಲೆ 
ಕಮಲನಗರ, ಎಸ್‌.ಎಸ್‌.ಬಿರಾದಾರ ಪ್ರೌಢ ಶಾಲೆ ಕಾಳಸರತೂಗಾಂವ ಮೊದಲಾದ ಶಿಕ್ಷಣ ಸಂಸ್ಥೆ 
ಪ್ರಾರಂಭಿಸಿದ್ದಾರೆ. ಇದರ ಜೊತೆಯಲ್ಲಿಯೇ ಭಾಲ್ಕಿಯಲ್ಲಿ ಚನ್ನಬಸವ ಗುರುಕುಲ ವಸತಿ ಶಾಲೆಯನ್ನು 
ತೆರೆದಿದ್ದಾರೆ. ಇಲ್ಲಿ ಎಲ್ಲಾ ಪಂಥ, ಧರ್ಮದವರಿಗೆ ಶಿಕ್ಷಣ ಪಡೆಯುವ ಅವಕಾಶವಿದೆ. ಈ ಮಠವು ಸರ್ವ 
ಧರ್ಮ ಸಮನ್ವಯದ ಕೇಂದ್ರವಾಗಿ ತನ್ನ (ಶೈಕ್ಷಣಿಕ) ಅಭಿವೃದ್ಧಿಯನ್ನು ಮಾಡುತ್ತಿದೆ. ಇದು ಅಲ್ಲದೆ ಈ 
ಮಠವು ಆಂಧ್ರದ ಕಾರಾಮುಂಗಿಯಲ್ಲಿನ "ನ್ನಡ ಪೌಢ ಶಾಲೆಯನ್ನು "ಮಹಾರಾಷ್ಟ್ರದಲ್ಲಿನ ದೇಗಲೂರದಲ್ಲಿ 
ಶರಣ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಫೂ ಹಾನಗಲ್ಲ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ 
ಅಭಿವೃದ್ಧಿಪಡಿಸಿ ೩೦೦ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವಂತೆ ಅವಕಾಶ ಒದಗಿಸಿಕೊಡಲಾಗಿದೆ. 
ಹೀಗೆ ಈ ಮಠವು ತಮ್ಮ ಅಧೀನದ ಶಾಖಾಮಠಗಳನ್ನು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ 
ಸಾಂಸ್ಕೃತಿಕ ಕೇಂದ್ರಗಳಾಗುವಂತೆ ಪೂಜ್ಯರು ಶ್ರಮಿಸಿದ್ದಾರೆ. 


ಸಾಹಿತ್ಯಿಕ ಕೊಡುಗೆ. 


ಎಲ್ಲಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತೆಯೇ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ಗಣನೀಯವಾದ 
ಸೇವೆಯನ್ನು ಸಲ್ಲಿಸಿದೆ. ಮಠದ 'ಶಾಂತಿಕಿರಣ' ಎಂಬ ಪತ್ರಿಕೆಯನ್ನು ೧೯೭೨ರ ಡಿಸೆಂಬರ ೧ರಂದು 
ಪ್ರಾರಂಭಿಸಿದ್ದರು. “ಬಸವಧರ್ಮಪ್ರಸಾರ' ಪ್ರಕಾಶನ ಸಂಸ್ಥೆಯನ್ನು ಪ್ರಾರಂಭಿಸಿ "ವೈರಾಗ್ಯ ನಿಧಿ 
ಅಕ್ಕಮಹಾದೇವಿ' “ಇಷ್ಟ ಲಿಂಗ ಪೂಜಾ ವಿಧಾನ' "ಬಸವೇಶ್ವರ ಮತ್ತು ಅ೦ಂಬೇಡ್ಕರ' "ಬಸವಣ್ಣನವರ 
ವಚನಗಳಲ್ಲಿ ದಲಿತ ದರ್ಶನ' "ಶ್ರೀ ಚನ್ನಬಸವ ಪಟ್ಟದ್ದೇವರ" ಜೀವನ ಚರಿತ್ರೆ' "ಕಾಯಕ ಪರಿಣಾಮಿ' 
"ವಚನ ಸಾಹಿತ್ಯ' ಹಾಗೂ "ಚಿಂತನ ಮತ್ತು ಸಂಶೋಧನೆ' ಮುಂತಾದ ಮೂವತ್ಮೂರಕ್ಕೂ ಹೆಚ್ಚು 
ಕೃತಿಗಳನ್ನು ಪ್ರಕಟಿಸಿದೆ. ಬಸ ಸವೇಶ್ವರ ಮತ್ತು ಅಂಬೇಡ್ಕರ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸಿ 
ದೊರಕಿದೆ. 


ಆರ್ಥಿಕ ಕೊಡುಗೆ. 


ಮಠದ ಹಲವು ಕೊಡುಗೆಗಳಲ್ಲಿ ಆರ್ಥಿಕ ಕೊಡುಗೆಯೂ ಸಹ ಒಂದಾಗಿದೆ. ಈ ಮಠದ 
ಸ್ವಾಮ್ಯದಲ್ಲಿರುವ ಹೊಲಗಳಲ್ಲಿ ಕ್ರಮವಾಗಿ ವ್ಯವಸಾಯ ಮಾಡಿ ದವಸ-ಧಾನ್ಯಗಳನ್ನು ಬೆಳೆಸಲಾಗುತ್ತಿದೆ. 
ವ್ಯವಸಾಯದಿಂದ ಬಂದ ಆರ್ಥಿಕ ಸಂಪನ್ಮೂಲಗಳು ಮಠದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, 
ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಗುತ್ತಿದೆ. ಶ್ರೀಮಠದ ಅಸಂಖ್ಯಾತ ಸದ್ಭಕ್ತರು 
ನಿರಂತರ ಭಕ್ತಿಯಿಂದ ಸಲ್ಲಿಸುವ ದಾಸೋಹನಿಧಿ ವಿಧಾಯಕ ಕಾರ್ಯಗಳಿಗೆ ಸದ್ದಳಕೆಯಾಗುತ್ತಿದೆ. 
ಆರ್ಥಿಕವಾಗಿ ಶ್ರೀಮಠವು ಸ್ವಾವಲಂಬಿಯಾಗುವ ನಿಟ್ಟಿನಲ್ಲಿ ಸಾಗುತ್ತಲಿರುವ ಆರೋಗ್ಯಕರ ಬೆಳವಣಿಗೆ 
ಕ೦ಡು ಬರುತ್ತಿದೆ. 


ಸ್ವಾತಂತ್ರ್ಯ ಹೋರಾಟದಲ್ಲಿ ಮಠದ ಪಾತ್ರ 


ಹೈದ್ರಾಬಾದ ಸಂಸ್ಥಾನ ಸ್ವಾತಂತ್ರ್ಯದ ಬೆಳಕನ್ನು ಕಾಣುವ ಸಲುವಾಗಿ ನಡೆಸಿದ ಹೋರಾಟಗಳು 
ಅನೇಕ ರಜಾಕರರ ಹಾವಳಿ ಹೆಚ್ಚಾಗಿತ್ತು. ರಜಾಕರರ ಹಾವಳಿಯಿಂದ ತತ್ತರಿಸಿದ ಭಾಲ್ಕಿ ಪ್ರದೇಶವನ್ನು 
ರಕ್ಷಿಸಲು ಮಠದ ಶ್ರೀಗಳು ಶಿಕ್ಷಕರು ಇತರ ಸೇವಕ ಸಿಬ್ಬಂದಿಗಳು ಹಲವು ವಿದ್ಯಾರ್ಥಿಗಳು ಈ ಸ್ವಾತಂತ್ರ್ಯ 
ಹೋರಾಟದಲ್ಲಿ ತನ್ನದೇ ಆದಂಥ ಮಹತ್ವದ ಪಾತ್ರವಹಿಸಿದೆ. ಅಲ್ಲದೆ ಈ ಮಠವು ಕನ್ನಡ ನಾಡು ನುಡಿ 
ಮತ್ತು ಜನತೆಯ ರಕ್ಷಣೆಯ ಸಲುವಾಗಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡುತ್ತ ಬಂದಿದೆ. 


79 


ಆ ಅವಧಿಯಲ್ಲಿ ನಿಜಾಮ ರಾಜ್ಯದಿಂದ ಹಲವು ಕ್ರಾಂತಿವೀರರು, ಸ್ವಾತಂತ್ರ್ಯ ಹೋರಾಟಗಾರರು, 
ನಾಡಿನಿಂದ ಹೊರಗೆ ಪಾರಾಗಿ ಹೋದರು. ಅಲ್ಲಿ ಅವರು ರಜಾಕಾರರ ದೌರ್ಜನ್ಯವನ್ನು ಎದುರಿಸಲು 
ಸಂಘ ಕಟ್ಟಿಕೊಂಡರು. ಸಂಘದ ಮೂಲಕ ರಜಾಕಾರರ ದೌರ್ಜನ್ಯಗಳನ್ನು ಪರಿಹರಿಸಲು ಮಠದ 
ರಕ್ಷಣೆಯ ಜೊತೆಗೆ ಜನತೆ ಮತ್ತು ನಾಡಿನ ರಕ್ಷಣೆಯು ಮಾಡಲು ಮಠವು ಸ್ವಾತಂತ್ರ್ಯ ಹೋರಾಟದಲ್ಲಿ 
ತನ್ನದೇ ಆದ ಸ್ಥಾನಗಳನ್ನು ಉಳಿಸಿಕೊಂಡು ಬಂದಿದೆ. 


ಕರ್ನಾಟಕ ಏಕೀಕರಣದಲ್ಲಿ ಮಠದ ಪಾತ್ರ 


ಕರ್ನಾಟಕ ಏಕೀಕಣಕ್ಕಾಗಿ ಹಾಗೂ ಗಡಿನಾಡಿನ ರಕ್ಷಣೆಗಾಗಿ ಭಾಲ್ಕಿ ಮಠವು ಕನ್ನಡ 
ಹೋರಾಟಗಾರರ ಪಡೆಯನ್ನೇ ನಿರ್ಮಿಸಿದ್ದರು ಅದರಲ್ಲಿ ಮೀನಕೇರಿಯ ಶ್ರೀ ವಿ.ಎಸ್‌.ಪಾಟೀಲ, ಶ್ರೀ 
ಭೀಮಣ್ಣಾ ಖಂಡ್ರೆ, ಶ್ರೀ ಆರ್‌.ವಿ.ಬಿಡಪ್ಪ, ಶ್ರೀ ಶಂಕರಾವ ಕಪ್ಪಿಕೇರಿ ಗಣಪತರಾವ, ಖೂಬಾ, 
ಜಿ.ಬಿ.ಸಿದಬಟ್ಟೆ, ಭಾತಂಬ್ರಾದ ಇನ್ನಿತರ ಅನೇಕ ಜನರು ಭಾಗವಹಿಸಿದರು. ಇವರು ಕರ್ನಾಟಕಕ್ಕಾಗಿ 
ಹೋರಾಡಿದ ವೀರ ಸೇನಾನಿಗಳು ಮತ್ತು ಆ ಸಂದರ್ಭದಲ್ಲಿ ಕನ್ನಡ ಮಾತನಾಡುವ ಈ ಪ್ರದೇಶಗಳನ್ನು 
ಮತ್ತು ಹಳ್ಳಿಗಳನ್ನು ಕನ್ನಡ ನಾಡಿನಲ್ಲಿ ಕೂಡಿಸಬೇಕಾಗಿತ್ತು. ವಿಶೇಷವಾಗಿ ಭಾಲ್ಕಿ, ಔರಾದ, ಪ್ರದೇಶವನ್ನು 
ಕರ್ನಾಟಕಕ್ಕೆ ಸೇರುವಂತೆ ಬಹಳ ಪ್ರಯತ್ನ ಪಡಬೇಕಾಯಿತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರ 
ವರ್ಗೀಕರಣ ಸಮಿತಿಯವರು ಔರಾದ ಮತ್ತು ಭಾಲ್ಕಿಯನ್ನು ಕೂಡಿಸಬೇಕೆಂದು ಶತಪ್ರಯತ್ನ ಪಟ್ಟರು. 
ಆದರೆ ಪಟ್ಟದ್ದೇವರು ಹಾಗೂ ಅವರ ಶಿಷ್ಯರಿಂದ ಕನ್ನಡ ಭಾಷೆಯ ಅಭಿಮಾನ ಬೆಳೆಸಿ ಕೇಂದ್ರ "ಸರಕಾರಕ್ಕೆ 
ಕನ್ನಡಿಗರ ಬಹುಮತವನ್ನು ತೋರಿಸಿದರು. ಇದಕ್ಕಾಗಿ ಅನೇಕ ಸಭೆ ಮತ್ತು ಸಮ್ಮೇಳನಗಳನ್ನು 
ಏರ್ಪಡಿಸಿದರು ಭಾಲ್ಕಿ ಮತ್ತು ಮೋರ್ಗಿಯಲ್ಲಿ ಕರ್ನಾಟಕ ಏಕೀಕರಣದ ಸಲುವಾಗಿ ಸಮ್ಮೇಳನಗಳಾದವು. 


ಕರ್ನಾಟಕ ಕ್ರಿಯಾ ಸಮಿತಿ ರಚಿಸಿ ಹೋರಾಟ ಮಾಡಿದರು. ಅದರ ಅಧ್ಯಕ್ಷರಾದ ಆರ್‌.ವಿ. 
ಬಿಡಪ್ಪನವರು, ಉಪಾಧ್ಯಕ್ಷರಾದ ಭೀಮಣ್ಣ ಖಂಡ್ರೆ, ಕಾರ್ಯದರ್ಶಿ ವಿ.ಎನ್‌.ಪಾಟೀಲರು ಕರ್ನಾಟಕ 
ಯುವ ಸಂಘಗಳು ಅಲ್ಲಲ್ಲಿ ತಲೆಯೆತ್ತಿದ್ದವು ಅನೇಕ ಹಬ್ಬಗಳು, ನಾಡ ಹಬ್ಬಗಳನ್ನು ಸಂಯೋಜಿಸಿದ 
ಹಿರಿಮೆ ದಿ.ಪ್ರಭುರಾವ ವಕೀಲರಿಗೆ ಸ ಸಲ್ಲುತ್ತದೆ. ದಿಲ್ಲಿಯವರೆಗೆ ಈ ಏಕೀಕರಣದ ಸಲುವಾಗಿ ಭಾರತದ 
ಪ್ರಧಾನ ಮಂತ್ರಿ ನೆಹರು ಅವರನ್ನು ಭೇಟಿಯಾಗಿ ಚರ್ಚಿಸಿ ಬಂದರು. 


ಫರುಲ್‌ ಅಲಿ ಕಮೀಷನ್‌ ಪ್ರಕಾರ ಬೀದರ ಜಿಲ್ಲೆಯು ಸಂಪೂರ್ಣ ಆಂಧ್ರಪದೇಶದಲ್ಲಿ 
ಸೇರಿಸಲಾಗಿತ್ತು. ಇದರ ವಿರೋಧವಾಗಿ ಭಾಲ್ಕಿ ಪಟ್ಟದ್ದೇವರು ಬಹಳ ಪರಿಶ್ರಮಪಟ್ಟರು. ಆ ಸಂದರ್ಭದಲ್ಲಿ 
ಭಾಲ್ಕಿ ಪೂಜ್ಯರು ಉಗ್ರ ಕನ್ನಡ ಹೋರಾಟಗಾರರಾದ ಬಳ್ಳಾರಿ ವೀರಭದ್ರಪ್ಪ ಅವರನ್ನು ಕರೆಸಿ ಜಿಲ್ಲಾದ್ಯಂತ 
ತಿರುಗಾಡಿಸಿ ಪ್ರತಿಭಟನಾ ಚಳುವಳಿಯನ್ನು ಹೂಡಿದರು. ಹೈದ್ರಾಬಾದ ಸರ್ಕಾರಕ್ಕೆ ಕನ್ನಡ ಮಾತನಾಡುವ 
ಪ್ರದೇಶಗಳನ್ನು ಕರ್ನಾಟಕದಲ್ಲಿ ಸೇರಿಸಬೇಕೆಂದು ನಿವೇದಿಸಿಕೊಂಡರು. 


ಕರ್ನಾಟಕದ ಏಕೀಕರಣ ಕನ್ನಡ ಭಾಷೆಯ ಪುನರ್‌ ಉದಯಕ್ಕಾಗಿ ತಮ್ಮ ಜೀವನವನ್ನೆ 
ಮುಡುಪಿಟ್ಟು ಸ್ವಾಮಿಗಳು ಹಾಗೂ ಅವರ ಶಿಷ್ಯರು ಕರ್ನಾಟಕದಲ್ಲಿ ವಿಶೇಷವಾಗಿ ಬೀದರ ಜಿಲ್ಲೆಯಾದ್ಯಂತ 
ಕನ್ನಡ ಭಾಷೆ ಪ್ರಚಾರ ಗೈದರು. ಇವರು ಪರಿಶ್ರಮಿಸದೆ ಇದ್ದರೆ, ಬೀದರ ಜಿಲ್ಲೆಯ ಬಹುತೇಕ ಭಾಗಗಳು 
ಮಹಾರಾಷ್ಟ್ರದಲ್ಲಿ ಸೇರುತ್ತಿದ್ದವು. ಬೀದರ ಜಿಲ್ಲೆಯಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿದ ಕೀರ್ತಿ ಇವರಿಗೆ 


ಹಾಗೂ ಇವರ ಶಿಷ್ಕರ ಪಡೆಗೆ ಸೇರುತ್ತದೆ. ಈ ಮಠವು ಭಾಲ್ಕಿ ಪ್ರದೇಶದಲ್ಲಿ ಸ್ವಾತಂತ್ರ ಯ ಮತ್ತು 
ರಾಷ್ಟ್ರೀಯ ಭಾವನೆ ಬೆಳೆಸುವಲ್ಲಿ ಅತ್ಯಮೂಲ್ಯವಾದ ಪಾತ್ರ ವಹಿಸಿದೆ. ಅಲ್ಲದೇ ಕರ್ನಾಟಕ ಏಕೀಕರಣದಲ್ಲಿ 
ತನ್ನದೇ ಆದ ನಿಟ್ಟಿನಲ್ಲಿ ವಿಶೇಷ ರೀತಿಯ ಕೊಡುಗೆ ಕೊಡುವಲ್ಲಿ ಈ ಮಠದ ಸಾಧನೆಯು 
ಗಣನೀಯವಾಗಿದೆ. 


ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಈ ಮಠದ ಕೊಡುಗೆ. 


80 


ಕಲೆ ವಾಸ್ತುಶಿಲ್ಪ ಮತ್ತು ಸಂಗೀತಕ್ಕೆ ಮಠವು ತನ್ನದೇ ಆದ ಕೊಡುಗೆ ಸಲ್ಲಿಸುತ್ತ ಬಂದಿದೆ. ಈ 
ಮಠದ ಭವ್ಯ ಕಟ್ಟಡವನ್ನು ನೋಡಿದಾಗ ಇಲ್ಲಿ ಕಲಾತ್ಮಕ ದೃಷ್ಟಿ ಮತ್ತು ಒಲವು ಎತ್ತಿ ತೋರಿಸುತ್ತದೆ ಈ 
ಕಲೆ ಮತ್ತು ವಾಸ್ತುಶಿಲ್ಲದಲ್ಲಿ ಇದು ತನ್ನದೇ ಆದ ಮೆರುಗು ಎತ್ತಿ ಹಿಡಿಯುತ್ತದೆ. ಈ ಮಠದ 
ವಿನ್ಯಾಸವನ್ನು ನೋಡಿದಾಗ ಷಟಸ್ಥಲಾಕಾರವಾಗಿದ್ದು ಈ ಮಠದ ಮೇಲೆ ಲಿಂಗಕೃತಿಯಿದ್ದು ಭವ್ಯವಾದ 
ದ್ವಾರಬಾಗಿಲು ಹೊಂದಿದೆ ಸುತ್ತುವರೆದ ಕೋಟೆ ಈ ಮಠದ ಭವ್ಯತೆಗೆ ಇನ್ನಷ್ಟು ಮೆರಗು 
ತಂದುಕೊಡುತ್ತದೆ. ಭಾಲ್ಕಿ ಮಠವಲ್ಲದೆ ಇದರ ಶಾಖಾ ಮಠಗಳ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು 
ವಿವರವಾಗಿ ಆಭ್ಯಸಿಸಿ ನನ್ನ ಮಹಾಪ್ರಬಂಧದಲ್ಲಿ ಮಂಡಿಸುತ್ತೇನೆ. 


ಕಲೆ ಮತ್ತು ವಾಸ್ತುಶಿಲ್ಪದ ಜೊತೆಗೆ ಸಂಗೀತ ಆಸಕ್ತಿಯು ಸಹ ಇಲ್ಲಿಯ ಒಂದು ಮೇರು 
ಸಾಧನೆಯಾಗಿದೆ. ಅನೇಕ ಶಾಖಾ ಮಠಗಳಲ್ಲಿ ಸಂಗೀತ ಕಛೇರಿಗಳು ನಡೆಸಿದ ಉದಾಹರಣೆಗಳು ನಮಗೆ 
ಸಿಗುತ್ತವೆ. ಜೊತೆಗೆ ಮಠದ ಅಧೀನ ವಿದ್ಯಾಸಂಸ್ಥೆಗಳಲ್ಲಿಯು ಸಹ ಸಂಗೀತ ಅಭ್ಯಾಸ ರೂಢಿಯಲ್ಲಿದೆ. 
ಮಠದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಸುಪ್ರಸಿದ್ಧ ಸಂಗೀತಗಾರರಿಂದ ಸಂಗೀತ ಕಛೇರಿಗಳನ್ನು 
ನಡೆಸುತ್ತಾರೆ. ಬೀದರ ಜಿಲ್ಲೆ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತ ಜಿಲ್ಲೆಯಾಗಿದ್ದು, 
ಆರ್ಥಿಕ, ಸಾಮಾಜಿಕ ದೃಷ್ಟಿಯಿಂದ ಕರ್ನಾಟಕದಲ್ಲಿಯೇ ಹಿಂದುಳಿದ ಈ ಜಿಲ್ಲೆಯ ಆಧ್ಯಾತ್ಮಿಕ ರಂಗದಲ್ಲಿ 
ಅತ್ಯಂತ ಮುಂದುವರೆದುದ್ದಾಗಿದೆ. ೧೨ನೇ ಶತಮಾನದ ಅಭೂತ ಪೂರ್ವವಾದ ರಾಜಕೀಯ, 
ಸಾಮಾಜಿಕ, ಆಧ್ಯಾತ್ಮಿಕ ಕ್ರಾಂತಿಯೆಸಗಿದ ಬಸವಾದಿ ಶರಣರ ಕಾರ್ಯಕ್ಷೇತ್ರ ಬೀದರ ಜಿಲ್ಲೆಯ 
ಬಸವಕಲ್ಯಾಣವಾಗಿದೆ. 


ಉಪಸಂಹಾರ. 


೧೨ನೇ ಶತಮಾನದಲ್ಲಿ ಪುನರುಜ್ಜೀವನ ಪಡೆದು ನಾಡಿನಾದ್ಯಂತ ಹರಡಿ, ಶರಣ-ಶರಣಿಯರು 
ಗತಿಸಿದ ಪುಣ್ಯ ಸ್ಥಳಗಳೇ ಮುಂದೇ ಮಠಗಳಾಗಿ ಧಾರ್ಮಿಕ ಸಂಸ್ಥೆಗಳಾಗಿ ಬೆಳೆಯ ತೊಡಗಿದವು. 
ಕಾಯಕವೇ ಕೈಲಾಸ ಎ೦ಬ ಉದಾತ್ತ ತತ್ವವನ್ನು ಕಲ್ಯಾಣ ನಾಡಿನ ಅಣು ಅಣುವಿನಲ್ಲಿಯೂ ಬಿತ್ತಿದ 
ಏಕತೆಯ ಬೀಜದ ಅಂದಿನ ಮೊಳಕೆಯನ್ನು ಕನಸು ಮಾಡಿ ಹೆಮ್ಮೆರವಾಗಿಸಿ, ಉಳಿಸಿ, ಬೆಳೆಸಿದ ಕೀರ್ತಿ 
ಈ ಮಠದ್ದಾಗಿದೆ. ಈ ಮಠವು ೨೦ನೇ ಶತಮಾನದಲ್ಲಿ ಇಡೀ ಜನ ಜೀವಿಗಳು ಅಮೂಲ್ಯ ರತ್ನದ 


ಬೆಳಗಿನಲ್ಲಿ ಮಿಂದು ಮಡಿಯುಟ್ಟು ಧನ್ಯರಾಗುತ್ತಿದ್ದಾರೆ. 


ಇಂಥಹ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಬದಲಾವಣೆಯನ್ನು ಪ್ರಗತಿಯ ಮಾರ್ಗದತ್ತ 
ಕೊಂಡೋಯ್ಯುವಲ್ಲಿ ಈ ಮಠ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ತೋರಿಸಿದೆ. ಅಲ್ಲದೆ ೧೨ನೇ 
ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣ ಜಗದೊಡೆಯನಾದರೆ ೨೦ನೇ ಶತಮಾನದ ಬಸವಣ್ಣನೆನಿಸಿಕೊಂಡ 
ಚನ್ನಬಸವ ಪಟ್ಟದ್ದೇವರು ವಿನಯ ಭಂಡಾರಿಗಳಾಗಿದ್ದಾರೆ. ಅಲ್ಲದೆ ಇವರು ಕಲ್ಯಾಣ ನಾಡಿನ ಭಕ್ತರ 
ಮನದ ಒಡೆಯರಾಗಿದ್ದಾರೆ. ಇವರ ಸೇವೆಯಿಂದಾಗಿ ಕಲ್ಯಾಣ ನಾಡಿನ ಎಲ್ಲಾ ದಿಕ್ಕುಗಳಿಗೂ 
ದೀವಿಗೆಯನ್ನು ಹಿಡಿದು ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿದರು ಅದಕ್ಕಂತಲೇ "ಚೆನ್ನನು 
ನಡೆದಾಡಿದ ಈ ಕಲ್ಯಾಣ ನಾಡೇ ಕೈಲಾಸವಯ್ಯ' ಆದ್ದರಿಂದ ಇಂತಹ ಸಾಮಾಜಿಕ ಪರಿವರ್ತನೆಯನ್ನು 
ಮಾಡಿಕೊಂಡು ಬಂದ ಈ ಮಠವು ಶ್ರೇಷ್ಠ ಸ್ಥಾನ ಹೊಂದಿದೆ. ಮಠಗಳು ಜೀವಂತವಾಗಿದ್ದರೆ ಬಸವ 
ಸಂಸ್ಕೃತಿ ಜೀವಂತವಾಗಿರುತ್ತದೆ ಮತ್ತು ನಿಷ್ಠಾವಂತ ಸಮಾಜ ಉಳಿಯುತ್ತದೆ. 


81 


ಬೀದರ : ಶೈಕ್ಷಣಿಕ ಕೇಂದ್ರಗಳಾಗಿ ಖಾನ್‌ಕಾ. 


-ಡಾ. ರಘುಶಂಖ ಭಾತಂಬ್ರಾ, 
“ಬಸವಾಶ್ರಯ' ಪ್ಲಾಟ್‌ ಸಂಖ್ಯೆ ೧೪-೧೫ 
ಮುಕ್ತಿಧಾಮ ರಸ್ತೆ, ಮಾಧವನಗರ, ಬೀದರ. 


ಜ್ಞಾನವನ್ನು ಪಡೆದುಕೊಳ್ಳುವುದು ಮತ್ತು ಜ್ಞಾನದ ಬೆಳಕನ್ನು ಹರಡುವುದು ಇಸ್ಲಾಮಿಕ್‌ ಶಿಕ್ಷಣದ 
ಗುರಿ, ಉದ್ದೇಶವಾಗಿತ್ತು. ಮುಹಮ್ಮದ್‌ರ ಪ್ರಕಾರ “ಜ್ಞಾನವು ಮಕರಂದ. ಅದನ್ನು ಆಫ್ರಾಣಿಸುವುದು. 
ಶಿಕ್ಷಣವಿಲ್ಲದೆ ಮೋಕ್ಷ ಅಸಾಧ್ಯ. ವಿದ್ವಾಂಸನ ಶಾಯಿ ಹುತಾತ್ಮರ ರಕ್ಷಕ್ಕಿಂತಲೂ ಹೆಚ್ಚು ಪವಿತ್ರವಾಗಿದೆ. ಈ 
ಹಿನ್ನೆಲೆಯಲ್ಲಿ ಮುಸ್ಲಿಮ್‌ರ ಶಿಕ್ಷಣದ ಉದ್ದೇಶಗಳು ಸಂಪೂರ್ಣವಾಗಿ ಬೌದ್ಧಿಕವಾಗಿದ್ದವು. ಇದು 
ಜ್ಞಾನವೃದ್ಧಿಗೆ, ಮಾನಸಿಕ ಪರಿವರ್ತನೆಗೆ, ಆಧ್ಯಾತ್ಮಿಕ ತರಬೇತಿಗೆ ಪೂರಕ. ಮುಹಮ್ಮದ್‌ ಪೈಗಂಬರ್‌ರಂಥ 
ಶ್ರೇಷ್ಠ ವ್ಯಕ್ತಿಗಳ ಆಜ್ಞೆಗಳನ್ನು ಅನುಸರಿಸಿ, ಇಸ್ಟಾಮ್‌ ಧರ್ಮವನ್ನು ಪ್ರಚಾರ ಮಾಡುವುದು. ಇಸ್ಲಾಮ್‌ 
ಪ್ರಸಾರಕ್ಕೆ ಸಹಕರಿಸುವುದು ತಮ್ಮ ಆದ್ಯ ಕರ್ತವ್ಯವೆಂದು ಧಾರ್ಮಿಕ ಮುಖಂಡರು ಭಾವಿಸಿದ್ದರು. 
ಇಸ್ಲಾಮಿಕ್‌ ಶಿಕ್ಷಣವನ್ನು ಮಕ್ತಾಬ್‌, ಖಾನ್‌ಕಾ, ಮದರಸಾ ಮತ್ತು ಮಸೀದಿಗಳ ಮೂಲಕ 
ನೀಡಲಾಗುತ್ತಿತ್ತು. ಮಕ್ತಾಬ್‌ಗಳು ಮಸೀದಿಗಳಿಗೆ ಅಧೀನವಾಗಿದ್ದವು. ಶಿಕ್ಷಣದ ಬಗ್ಗೆ ಕಾಳಜಿ ಉಳ್ಳವರು 
ನೀಡುತ್ತಿದ್ದ ಅನುದಾನದಿಂದ ಮಕ್ತಾಬ್‌ಗಳು ಶೈಕ್ಷಣಿಕ ಪ್ರಸಾರದ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. 
ಸಾಮಾನ್ಯ ವರ್ಗದ ಮಕ್ಕಳ ಕಲಿಕೆಗೆ ಮಕ್ತಾಬ್‌ಗಳು ತೆರೆದ ಬಾಗಿಲುಗಳಾಗಿದ್ದವು. ಮಗುವಿಗೆ ನಾಲ್ಕು, 
ನಾಲ್ಕು ತಿಂಗಳು, ನಾಲ್ಕು ದಿನ ತುಂಬಿದಾಗ ಅಕ್ಷರಾಭ್ಯಾಸ ಪ್ರಾರಂಭಿಸುವ “ಬಿಸ್ಮಿಲ್ಲಾಹ ವಿಧಿ' 
ರೂಢಿಯಲ್ಲಿತ್ತು. 


ಮಕ್ತಾಬ್‌ಗಳ ನಂತರದಲ್ಲಿ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ಖಾನ್‌ಕಾಗಳು ನಿಭಾಯಿಸುತ್ತಿದ್ದವು. 
ಖಾನ್‌ಕಾ ಎಂದರೆ ಧರ್ಮಶಾಲೆಗಳು, ಸೂಫಿಗಳು ವಾಸ ಮಾಡುತ್ತಿದ್ದ ಸ್ಥಳಗಳು ಎಂದರ್ಥ. ಇವು 
ಸೂಫಿಸಂತರಿಂದ ಮನ್ನಣೆಗೆ ಪಾತ್ರವಾದವು. ವಿವಿಧ ಧರ್ಮಗಳಿಗೆ ಸೇರಿದ, ವಿವಿಧ ಭಾಷೆಗಳನ್ನಾಡುತ್ತಿದ್ದ 
ಜನರು ಸಂಧಿಸುವ ಸ್ಥಳಗಳಾದವು. ಖಾನ್‌ಕಾಗಳಲ್ಲಿ ಸೇರುತ್ತಿದ್ದ ಅನುಭಾವಿಗಳು ಸಾಮಾಜಿಕ ಸಾಮರಸ್ಯ 
ಮತ್ತು ಮಾನವೀಯ ಸಂವೇದನೆಗಳಿಗೆ ಮಾದರಿಯಾದರು. 


ಬಹಮನಿ ರಾಜ್ಯದ ಸ್ಥಾಪಕನಾದ ಅಲ್ಲಾವುದ್ದೀನ್‌ ಬಹಮನ್‌ ಶಾಹ ಸೂಫಿತತ್ವ ಮತ್ತು ಸೂಪಫಿಗಳಿಗೆ 
ಬಹಳಷ್ಟು ಮನ್ನಣೆ ನೀಡಿದನು. ಅವನಿಂದಾಗಿಯೇ ಸೂಫಿಪಂಥವು ದಕ್ಷಿಣ ಭಾರತದಲ್ಲಿ ಭದ್ರವಾದ 
ನೆಲೆಯೂರಿತು. ಶಾಹನಿಗೆ ಶೇಖ್‌ ಆಲ್‌ ಇಜಾಮುದ್ದೀನ್‌ ಔಲಿಯಾ, ಶೇಖ್‌ ಬರ್ಹಾನುದ್ದೀನ್‌ ಘಾರಿಬ್‌, 
ಶೇಖ್‌ ಐನುದ್ದೀನ್‌ ಬಿಜಾಪುರಿ, ಮತ್ತು ಶೇಖ್‌ ಸಿರಾಜುದ್ದೀನ್‌ ಜುನೈದಿ ಇವರ ಬಗೆಗೆ ಅಪಾರ 
ಗೌರವವಿತ್ತು. ಅದೇ ರೀತಿ ೧ನೆಯ ಸುಲ್ತಾನ್‌ ಮುಹಮ್ಮದ್‌ (೧೩೫೮-೭೫), ಅಹಮದ್‌ ಶಾಹವಲಿ 
(೧೪೨೨-೩೬), ೨ನೇ ಅಲ್ಲಾವುದ್ದೀನ್‌ ಅಹಮದ್‌ (೧೪೩೬-೫೮), ಅಲ್ಲಾವುದ್ದೀನ್‌ ಹುಮಾಯೂನ್‌ 
ಶಾಹ (೧೪೫೮-೬೧) ಮೊದಲಾದ ಸುಲ್ತಾನ್‌ರು ಸೂಫಿಗಳಿಗೂ ಅವರ ಖಾನ್‌ಕಾಗಳಿಗೆ ಮನ್ನಣೆ 
ನೀಡಿದ್ದರು. ಮುಖ್ಯವಾಗಿ ಸುಲ್ತಾನರು ಖಾನ್‌ಕಾ ಸ್ಥಾಪನೆಗೆ ಜಹಗೀರಿ (ಭೂಮಿ) ನೀಡುತ್ತಿದ್ದರು. 
ಶ್ರೀಮಂತ ವ್ಯಾಪಾರಿಗಳು, ಪ್ರವಾಸಿಗಳು ನೀಡುತ್ತಿದ್ದ ಅನುದಾನದಿಂದ ಖಾನ್‌ಕಾಗಳು ಶಿಕ್ಷಣ ನೀಡುವ 
ದಿಶೆಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದವು. 


82 


ಬಹಮನಿ ಸುಲ್ತಾನರ ಕಾಲದಲ್ಲಿದ್ದ ಎ೦ಟು ಖಾನ್‌ಕಾಗಳನ್ನು ಗುರುತಿಸಲಾಗಿದೆ. ಅವುಗಳೆಂದರೆ ೧. 
ಹಜರತ್‌ ಶೇಖ್‌ ನೂರ್‌ ಸಮ್ನಾನಿ ಖಾನ್‌ಕಾ ೨. ಹಜರತ್‌ ಶಾಹ ಅಬುಲ್‌ ಫಯಾಜ್‌ ಖಾನ್‌ಕಾ ೩. 
ಹಜರತ್‌ ಶಾಹ ವಲಿಯುಲ್ಲಾ ಅಲ್‌ ಹುಸೇನಿ ಖಾನ್‌ಕಾ ೪. ಶಾಹ ಅಲಿ ಹುಸೇನಿ ಕುತುಬ್‌ ಖಾನ್‌ಕಾ 
೫. ಮಹಬೂಬ್‌ ಸುಭಾನಿ ಬಡಿ ಖಾನ್‌ಕಾ ೬. ಮಹಬೂಬ್‌ ಸುಭಾನಿ ಜೋಟಿ ಖಾನ್‌ಕಾ ೭. 
ಮಕ್ಚುಮ್‌ ಖಾದರಿ ಖಾನ್‌ಕಾ ೮. ಮಿನ್ನತ್‌ ಉಲ್ಲಾಹ್‌ ಬಿ ಸಾಹಿಬಾ ಖಾನ್‌ಕಾ. 


ಹಜರತ್‌ ನೂರ್‌ ಸಮ್ನಾನಿ ಖಾನ್‌ಕಾ. 


ಪರ್ಷಿಯಾದ ಸಮ್ಮಾನ್‌ ಪ್ರದೇಶದಿಂದ ಬೀದರಗೆ ಆಗಮಿಸಿದ್ದ ಹಜರತ್‌ ನೂರ್‌ ಸಮ್ನಾನಿ ಅವರು 
ಆರಂಭಿಸಿದ್ದ ಖಾನ್‌ಕಾವು ಚೌಬಾರ ರಸ್ತೆಯಲ್ಲಿರುವ ಸಿದ್ಧಿಕ್‌ ತಾಲೀಮ್‌ ಸಮೀಪದಲ್ಲಿದೆ. ಈ ಕಟ್ಟಡವು 
ಸಭಾಂಗಣ, ಕೆಲವು ಕೊಠಡಿಗಳನ್ನೊಳಗೊಂಡಿದೆ. ಇದು ಕಾಲಕಾಲಕ್ಕೆ ಇದು ಬದಲಾವಣೆ ಹೊಂದಿದ್ದು 
ಬಹಮನಿ ವಾಸ್ತುಶಿಲ್ಪ ಪರಂಪರೆಗೆ ಸೇರಿದ್ದಾಗಿದೆ. ಇದರ ಆವರಣದಲ್ಲಿರುವ ಅಲವಿ ಮಸೀದಿಯನ್ನು ಕ್ರಿ.ಶ. 
೧೬೬೨ರಲ್ಲಿ  ಮಿಯಾನ್‌ ಯಾದ್ದಾರ್‌ ನಿರ್ಮಿಸಿದ್ದಾನೆ. ಹಜರತ್‌ ನೂರ್‌ ಸಮ್ನಾನಿಯವರು 
ಮದರಸಾದಲ್ಲಿ ಪರ್ಶಿಯನ್‌ ಭಾಷೆಯ ಉಪಾಧ್ಯಾಯರಾಗಿದ್ದರು. ಹಜರತ್‌ ನೂರ್‌ ಸಮ್ನಾನಿ ಹಾಗೂ 
ಅವರ ಜೊತೆಯಲ್ಲಿ ಬೀದರಗೆ ಆಗಮಿಸಿದವರಿಂದ ಮೊದಲ ಬಾರಿಗೆ ಬೀದರನಲ್ಲಿ ಬಿರಯಾನಿ 
ತಯಾರಿಸುವ ಪದ್ಧತಿ ಚಾಲ್ತಿಗೆ ಬಂದಿತ್ತೆಂದು ಹಿರಿಯರಾದ ಸಮದ್‌ ಭಾರತಿ ತಿಳಿಸಿದ್ದಾರೆ. 


ಹಜರತ್‌ ಶಾಹ ಅಬುಲ್‌ ಫಯಾಜ್‌ರ ಖಾನ್‌ಕಾ. 


ಖ್ವಾಜಾ ಬಂದೇ ನವಾಜ್‌ ಅವರ ಮೊಮ್ಮಗನಾದ ಹಜರತ್‌ ಶಾಹ ಅಬುಲ್‌ ಫಯಾಜ್‌ರು 
ಪ್ರಾರಂಭಿಸಿದ ಖಾನ್‌ಕಾವು ಚೌಬಾರದಿಂದ ಮಂಗಲಪೇಟ್‌ ದರ್ವಾಜ್‌ಗೆ ಹೋಗುವ ಮಾರ್ಗದಲ್ಲಿದೆ. 
ಬಹಮನಿ ಶೈಲಿಯ ಈ ಕಟ್ಟಡವು ಹಲವಾರು ಕೋಣೆಗಳನ್ನು, ವಿಶಾಲವಾದ ಸಭಾಂಗಣ ಹೊಂದಿದೆ. 
ಕಾಲಕಾಲಕ್ಕೆ ಇದು ಬದಲಾವಣೆಯನ್ನು, ನವೀಕರಣಕ್ಕೊಳಗಾಗಿದೆ. ಈ ಖಾನ್‌ಕಾದಲ್ಲಿ ಹಜರತ್‌ 
ಫರಿದುದ್ದೀನ್‌ ಶಕಾರಗ೦ಜ್‌ ಅವರ ಪೋಷಾಕು. ಖ್ವಾಜಾ ಬಂದೇ ನವಾಜ್‌ರು ಧರಿಸುತ್ತಿದ್ದರು ಎನ್ನಲಾದ 
ಟೊಪ್ಪಿಗೆಯನ್ನು ಸಂರಕ್ಷಿಸಿಡಲಾಗಿದೆ. 
ಹಜರತ್‌ ಶಾಹ ವಲಿಯುಲ್ಲಾ ಅಲ್‌ ಹುಸೇನಿ ಖಾನ್‌ಕಾ. 

ಅಬುಲ್‌ ಫಯಾಜ್‌ ಖಾನ್‌ಕಾ ಎದುರುಗಡೆಯಿರುವ "ಹಜರತ್‌ ಶಾಹ ವಲಿಯುಲ್ಲಾ ಅಲ್‌ ಹುಸೇನಿ 
ಖಾನ್‌ಕಾ' ಬಹಮನಿಗಳ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು. ಈ ಖಾನ್‌ಕಾದಲ್ಲಿ ಪ್ರವಾದಿ ಮಹಮ್ಮದರ ಅಳಿಯ 


ಹಜರತ್‌ ಅಲಿಯವರ ಹಸ್ತಾಕ್ಷರ ಎಂದು ನಂಬಲಾಗಿರುವ ಜಿಂಕೆಯ ಚರ್ಮದ ಮೇಲೆ ಬರೆಯಲ್ಪಟ್ಟ 
ಕುರಾನ್‌ನ ಹಸ್ತಪ್ರತಿ ಇದೆ. 


ಶಹಾ ಅಲಿ ಹುಸೇನಿ ಕುತುಬ್‌ ಖಾನ್‌ಕಾ. 


ಖ್ಹಾಜಾ ಅಬುಲ್‌ ಫೈಜ್‌ರ ಮೊಮ್ಮಗ ಸ್ಥಾಪಿಸಿದ “ಶಹಾ ಅಲಿ ಹುಸೇನಿ ಕುತುಬ್‌ ಖಾನ್‌ಕಾ'ವು 
ಹಜರತ್‌ ಶಾಹ ವಲಿಯುಲ್ಲಾ ಅಲ್‌ ಹುಸೇನಿ ಖಾನ್‌ಕಾದ ಸಮೀಪದಲ್ಲಿದೆ. ಬಹಮನಿ ಮತ್ತು 
ಬರೀದಶಾಹಿ ಅರಸರ ವಾಸ್ತುಶೈಲಿಯ ಈ ಖಾನ್‌ಕಾವು ಗಮನ ಸೆಳೆಯುತ್ತದೆ. ಮಹಮ್ಮದ್‌ ಪೈಗಂಬರ್‌ರ 
ಕೂದಲು ಹಾಗೂ ಮಗಳು ಫಾತಿಮಾ ಧರಿಸುತ್ತಿದ್ದ ಘುಂಗಟ್‌ನ ಅವಶೇಷಗಳು ಮತ್ತು ಹಜರತ್‌ 


83 


ಅಲಿಯವರ ಹಸ್ತಾಕ್ಷರದ ಖುರಾನಿನ ಕೆಲವು ಭಾಗಗಳು ಈ ಖಾನ್‌ಕಾದಲ್ಲಿವೆ ಎಂದು ಸಮದ್‌ ಭಾರತಿ 
ತಿಳಿಸಿದ್ದಾರೆ. ನಿರ್ವಹಣೆಯಿಂದ ವಂಚಿತವಾಗಿರುವ ಈ ಖಾನ್‌ಕಾ ದುಸ್ಥಿತಿಯಲ್ಲಿದೆ. 


ಮಹಬೂಬ್‌ ಸುಭಾನಿ ಬಡಿ ಖಾನ್‌ಕಾ. 


ಖಾದರಿಯಾ ಸೂಫಿ ಪರಂಪರೆಗೆ ಸೇರಿದ "ಮಹಬೂಬ್‌ ಸುಭಾನಿ ಬಡಿ ಖಾನ್‌ಕಾ'ವು ಬಹಮನಿ 
ಸುಲ್ತಾನರ ಕಾಲದಲ್ಲಿ ಧಾರ್ಮಿಕ ಶಿಕ್ಷಣ ನೀಡುವ ಪ್ರಸಿದ್ಧ ಕೇ೦ದ್ರವಾಗಿತ್ತು. ಇದು ಗವಾನ್‌ ಚೌಕ್‌ದ 
ಪೂರ್ವ ದಿಕ್ಕಿನಲ್ಲಿದೆ. ಭವ್ಯವಾದ ಕಮಾನಿನ ದ್ವಾರ ಹೊಂದಿರುವ ಈ ಕಟ್ಟಡವನ್ನು ಫಿರೋಜ್‌ ಖಾನ್‌ 
ನಿರ್ಮಿಸಿದನೆಂದು ಗೊತ್ತಾಗುತ್ತದೆ. ಈ ಖಾನ್‌ಕಾ ಆವರಣದಲ್ಲಿ ಸಣ್ಣ ಕೋಣೆಗಳು, ಸಭಾಂಗಣ, ಮಸೀದಿ 
ಇದೆ. ಈ ಖಾನ್‌ಕಾದ ಆವರಣದಲ್ಲಿರುವ ಮಸೀದಿಯನ್ನು ಕ್ರಿ.ಶ. ೧೬೫೯ರಲ್ಲಿ ಅಹ್ಮದ್‌ ಖಾನ್‌ ಕಸಗಿ 
ನಿರ್ಮಿಸಿದ್ದಾನೆಂದು ಮಸೀದಿಯಲ್ಲಿರುವ ಶಾಸನ ತಿಳಿಸುತ್ತದೆ. ಮಸೀದಿಯಲ್ಲಿ ಹಾಲ್‌, ಕೋಣೆಗಳಿವೆ. 


ಮಹಬೂಬ್‌ ಸುಭಾನಿ ಚೋಟಿ ಖಾನ್‌ಕಾ. 


ಅಕ್ಕಲ್‌ ಪಾಶಾ ಖಾನ್‌ಕಾದ ನೈರುತ್ಯ ದಿಕ್ಕಿನಲ್ಲಿ; ಬಡಿ ಖಾನ್‌ಕಾ ಸಮೀಪದಲ್ಲಿ "ಮಹಬೂಬ್‌ 
ಸುಭಾನಿ ಚೋಟಿ ಖಾನ್‌ಕಾ' ಇದೆ. ಖಾನ್‌ಕಾದ ಮುಖ್ಯ ಸಭಾಂಗಣವು ೨೦x೨೦ ಅಡಿಗಳಷ್ಟು 
ವಿಸೀರ್ಣವಾಗಿದೆ. ಸಭಾಂಗಣದ ಎರಡೂ ಬದಿಯಲ್ಲಿ ಒಂದೊಂದು ಕೋಣೆ ಇದೆ. ಈ 
ಖಾನ್‌ಕಾದಲ್ಲಿರುವ ಪರ್ಶಿಯನ್‌, ಅರೇಬಿಕ್‌ ಭಾಷೆಯ ಶಾಸನದ ಪ್ರಕಾರ ಇದರ ಸ್ಥಾಪಕ 
ಫಿರೋಜ್‌ ಖಾನ್‌. 


ಮಕ್ಸುಮ್‌ ಖಾದರಿ ಖಾನ್‌ಕಾ. 


“ಮಕ್ಬುಮ್‌ ಖಾದರಿ ಖಾನ್‌ಕಾ'ವು ಮದರಸಾ ಮತ್ತು ದುಲ್ಲನ್‌ ದರ್ವಾಜ್‌ ರಸ್ತೆಯಲ್ಲಿದೆ. 
ಖಾದರಿಯಾ ಪರಂಪರೆಗೆ ಸೇರಿದೆ. ಐದು ಕಮಾನುಗಳ ಪ್ರವೇಶದ್ವಾರ ಹೊಂದಿರುವ ಈ ಖಾನ್‌ಕಾ 
ಮುಲ್ತಾನಿ ಬಾದಶಾಹನ ಪುತ್ರನಿಗೆ ಸೇರಿದ್ದಾಗಿದೆ. ಮಕ್ಷುಮ್‌ ಖಾದರಿಯವರು ಸ್ವತಃ ಬರೆದಿರುವ 
ಚೌಕಾಕಾರದಲ್ಲಿರುವ ಖುರಾನ್‌ ಪ್ರತಿಯಿದೆ. ಇದರ ಜೊತೆಗೆ ಸೂಫಿಸಂತ ಖಾಜಾ ಉಸ್ಮಾನ್‌ 
ಹಾರೂನಿಯವರು ಅರೇಬಿಕ್‌ ಭಾಷೆಯಲ್ಲಿರುವ ಖುರಾನ್‌ಅನ್ನು ಪರ್ಶಿಯನ್‌ ಭಾಷೆಯಲ್ಲಿ ಭಾಷಾಂತರ 
ಮಾಡಿರುವ ಸಂಪೂರ್ಣ ಹಸ್ತಪ್ರತಿ ಇದರದೆ. 


ಮಿನ್ನತ್‌ ಉಲ್ಲಾಹ್‌ ಬೀಬಿ ಸಾಹಿಬಾ ಖಾನ್‌ಕಾ. 


ಸುಲ್ತಾನ್‌ ಅಲ್ಲಾವುದ್ದೀನ್‌ ಅಹ್ಮದ್‌ ಶಾಹನಿಗೆ ಮಾರ್ಗದರ್ಶಕನಾಗಿದ್ದ ಹಜರತ್‌ ಶಾಹ ಯಾದುಲ್ಲಾ 
ಈ ಕಟ್ಟಡವನ್ನು ಮೊದಲಿಗೆ ನಿರ್ಮಿಸಿದ್ದುಂಟು. ಆರಂಭಿಸಿದ್ದ “ಮಿನ್ನತ್‌ ಉಲ್ಲಾಹ್‌ ಬೀಬಿ ಸಾಹಿಬಾ 
ಖಾನ್‌ಕಾ'ವು ಮಣಿಯಾರ್‌ ತಾಲೀಮ್‌ನ ಕಾಲಿ ಮಸೀದಿಯ ಆಗ್ನೇಯ ದಿಕ್ಕಿನಲ್ಲಿರುವ ದುಲ್ಬನ್‌ 
ದರ್ವಾಜ್‌ ಸಮೀಪದಲ್ಲಿದೆ. ಈ ಹಿಂದೆ ಇದ್ದ ಕಟ್ಟಡವನ್ನು ಕ್ರಿ.ಶ. ೧೬೯೬ರಲ್ಲಿ ಶಾಹ ವಲಿಯುಲ್ಲಾರವರ 
ಮಗ ಮಿನ್ನತ್‌ ಉಲ್ಲಾಹ್‌ ನವೀಕರಿಸಿದ್ದರಿ೦ದ ಇದಕ್ಕೆ ಅವರ ಹೆಸರೇ ಬಂದಿದೆ. ಹಜರತ್‌ ಅಬುಲ್‌ 
ಫಯಾಜ್‌ರ ಸಹೋದರಿಯಾಗಿದ್ದ ಮಿನ್ನತ್‌ ಉಲ್ಲಾಹ್‌ ಬೀಬಿಯವರು ಮಹಿಳೆಯರ ಶಿಕ್ಷಣಕ್ಕಾಗಿ 
ಶ್ರಮಿಸುತ್ತಿದ್ದರು. 


84 


ಬಹಮನಿ ಅರಸರ ಕಾಲದವು ಎಂದು ಗುರುತಿಸಲ್ಪಡುವ ಈ ಎ೦ಟು ಖಾನ್‌ಕಾಗಳ ಸ್ಥಾಪನೆಗೆ 
ಬಹಮನಿ ಸುಲ್ತಾನರೇ ಕಾರಣರಾಗಿದ್ದರೂ ಯಾವೊಂದು ಖಾನ್‌ಕಾ ಸಹ ಸುಲ್ತಾನರ ಹೆಸರಿನಲ್ಲಿಲ್ಲ. ಅದರ 
ಸ್ಥಾಪಕರು ಅಥವಾ ಅಲ್ಲಿ ಕಲಿಸುತ್ತಿದ್ದ ಸೂಫಿ ಸ೦ತರ ಹೆಸರಿನಲ್ಲಿಯೇ ಅವುಗಳನ್ನು ಗುರುತಿಸಲ್ಪಡುವುದು 
ವಿಶೇಷವಾಗಿದೆ. ಬಹಮನ್‌ ಶಾಹ ಚಿಸ್ತಿ ಪಂಥಕ್ಕೆ ಮನ್ನಣೆ ನೀಡಿದರೆ ನಂತರದವರು ಖಾದ್ರಿ ಪಂಥದ 
ಖಾನ್‌ಕಾಗಳಿಗೆ ಆದ್ಯತೆ ನೀಡಿದರು. ಖಾದ್ರಿ ಸಂತ ಸೈಯದ್‌ ಶಾಹ ಇಸ್ಮೈಲ್‌ (ಮ.೧೪೬೬)ರು 
ಮೊತ್ತಮೊದಲನೆಯ ಬಾರಿಗೆ ಖಾದ್ರಿ ಪಂಥದ ಖಾನ್‌ಕಾವನ್ನು ಬೀದರನಲ್ಲಿ ಸ್ಥಾಪಿಸಿದರು. ನಂತರದಲ್ಲಿ 
ಬಂದವರೆಂದರೆ ಶೇಖ್‌ ಇಬ್ರಾಹಿಮ್‌ (ಮ.೧೫೫೨), ಶಾಹ ಮೂಸಾ ಖಾದ್ರಿ, ಸೈಯದ್‌ ಶಾಹ ಅಬು 
ಮುಹಮ್ಮದ್‌ ಹುಸೇನ್‌ (ಮ.೧೪೮೨) ಮತ್ತು ಸೈಯದ್‌ ಶಾಹ ಜಮಾಲ್‌ (ಮ.೧೫೯೦) ಇವರೆಲ್ಲ 
ಬಗ್ದಾದನಿಂದ ಬಂದವರು. ಮಹಮೂದ್‌ ಗವಾನನು ಸುಪ್ರಸಿದ್ಧ ನಕ್ಷಬಂದಿ ಸೂಫಿ ಪರಂಪರೆಯ 
ಅನುಯಾಯಿ. ಗವಾನನು ಖ್ವಾಜಾ ಉಬೈದುಲ್ಲಾ ಅಹ್ರಾರ್‌ನಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು 
ಎಂದು ಗೊತ್ತಾಗುತ್ತದೆ. ಎಲ್ಲ ಸೂಫಿ ಸಂತರು ಧಾರ್ಮಿಕ ಶಿಕ್ಷಣ ನೀಡುವುದರ ಜೊತೆಗೆ ಸಾಮಾಜಿಕ 
ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿದ್ದರು. ಸುಲ್ತಾನ್‌ರಿಗಿಂತ ಸೂಫಿ ಸಂತರು ಜನಸಾಮಾನ್ಯರಿಗೆ 
ಹತ್ತಿರವಾಗಿದ್ದರಿಂದಲೇ ಅವರ ಹೆಸರೂ ಇವತ್ತಿಗೂ ಉಳಿದು ಕೊಂಡುಬಂದಿದೆ. 


ಖಾನ್‌ಕಾಗಳಲ್ಲಿ ಮೊದಲು ಶೇಖ್‌ರು(ಅರಬ್ಬಿ ಭಾಷೆಯ ಖುರಾನ್‌ ಪಡಿಸುವಲ್ಲಿ ನಿಪುಣರು), 
ಮೌಲ್ವಿಗಳು, ಪೀರ್‌ರು, ಅಮೀರ್‌ರು ಹಾಗೂ ದೊರೆಗಳು ಧಾರ್ಮಿಕ ವಿಚಾರ ವಿನಿಮಯ 
ಮಾಡುತ್ತಿದ್ದರು. ನಂತರದಲ್ಲಿ ಕುರಾನ್‌ ಪಠಣ, ವಿಚಾರ ವಿನಿಮಯ, ಓದುವ, ಬರೆಯುವ ಮತ್ತು 
ಜ್ಞಾಪಕಶಕ್ತಿ ವರ್ಧನೆಗೆ ಆದ್ಯತೆ ನೀಡಲಾಯಿತು. “ವಿದ್ಯಾರ್ಥಿಗಳಿಗೆ ಪಠ್ಯವನ್ನು ಸಾಮಾನ್ಯವಾಗಿ 
ಮೌಖಿಕವಾಗಿ ಹೇಳಿಕೊಡಲಾಗುತ್ತಿತ್ತು ಆ ನಂತರ ಪರ್ಷಿಯಾ ಭಾಷೆಯ ಆಯ್ದ ಪಠ್ಯಗಳನ್ನು 
ಕಲಿಸಲಾಗುತ್ತಿತ್ತು. ಖಾನ್‌ಕಾಗಳಲ್ಲಿ ಕಲಿಸುತ್ತಿದ್ದ ಗುರುವಿಗೆ ತೃಪ್ತಿಯಾಗುವ ವರೆಗೆ ಅಂದರೆ ವಿದ್ಯಾರ್ಥಿಗೆ 
ಪೂರ್ಣಪ್ರಮಾಣದ ಶಿಕ್ಷಣ ದೊರೆತಿದೆ ಎಂದು ಗುರುವಿಗೆ ಖಚಿತವಾಗಿ ಅನ್ನಿಸುವ ವರೆಗೆ ಶಿಕ್ಷಣ 
ಮುಂದುವರೆಸಲಾಗುತ್ತಿತ್ತು ನಂತರ ಅವಧಿಯನ್ನು ನಾಲ್ಕು ವರ್ಷ, ನಾಲ್ಕು ತಿಂಗಳು ಮತ್ತು ನಾಲ್ಕು 
ದಿನಗಳವರೆಗೆ ಮಿತಿಗೊಳಿಸಲಾಯಿತು” (ಬಹಮನಿ ಸಾಮ್ರಾಜ್ಯ ಮತ್ತು ಪರ್ಷಿಯಾದ ಪ್ರಭಾವ-ಪ್ರೇರಣೆ. 
ಪು-೧೭೬) ಎಂದು ದೇವು ಪತ್ತಾರ ಸ್ಪಷ್ಟಪಡಿಸಿದ್ದಾರೆ. 


ಬಹಮನಿ ಸುಲ್ತಾನರ ಕಾಲಾವಧಿಯಲ್ಲಿ ಪ್ರಸಿದ್ಧಿಗೆ ಬಂದಿರುವ ಖಾನ್‌ಕಾಗಳು ಧಾರ್ಮಿಕ ಶಿಕ್ಷಣ 
ನೀಡುವ ಅದರಲ್ಲೂ ಮುಖ್ಯವಾಗಿ ಸೂಫಿ ಚಟುವಟಿಕೆಗಳ ಕೇಂದಗಳಾದವು. ಆರಂಭದ ದಿನಗಳಲ್ಲಿ 
ಕೇವಲ ಇಸ್ಲಾಮ್‌ದ ಬಗೆಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿದ್ದ ಖಾನ್‌ಕಾಗಳು 
ನಂತರದಲ್ಲಿ ಕ್ರಿಶ್ಚಿಯನ್‌, ಬೌದ್ಧ-ಜೈನ ಧರ್ಮಿಯರ ಶೈಕ್ಷಣಿಕ ಒಲವು ನಿಲುವುಗಳನ್ನು 
ಅಳವಡಿಸಿಕೊಂಡವು. ಇದಕ್ಕೆ ಸೂಫಿಸಂತರ ವಿಶಾಲ ದೃಷ್ಟಿಕೋನವೇ ಕಾರಣವಾಗಿತ್ತು. ಇಸ್ಲಾಮೇತರ 
ಧರ್ಮಗಳ ಬಗೆಗಿನ ಮುಕ್ತ ಒಡನಾಟದಿಂದಾಗಿಯೇ ಸೂಫಿಪಂಥವು ಅನುಭಾವ, ಆಧ್ಯಾತ್ಮಿಕ 
ಸಂಗತಿಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. 


ಆಕರಸೂಚಿ. 


೧. ಬೀದರ ಜಿಲ್ಲೆಯ ಇತಿಹಾಸ : ಕಲೆ-ಸಾಹಿತ್ಯ-ಸಂಸ್ಕೃತಿ. ಡಾ. ರಘುಶಂಖ ಭಾತಂಬ್ರಾ 
(ಅಪ್ರಕಟಿತ ಹಸ್ತಪತಿ) 


85 


೫. 


. ದೇವು ಪತ್ತಾರ ಬಹಮನಿ ಸಾಮ್ರಾಜ್ಯ ಮತ್ತು ಪರ್ಷಿಯಾದ ಪ್ರಭಾವ-ಪ್ರೇರಣೆ. ಕರ್ನಾಟಕ 


ಸಾಹಿತ್ಯ ಅಕಾಡೆಮಿ, ಬೆ೦ಗಳೂರು. ೨೦೧೫ 


. Bidar Its History and Monuments, Yazdani Ghulam, Motilal Banarasidas 


Publishers Pvt. Ltd, Dellhi, 1995 


. ಕರ್ನಾಟಕದ ಪರ್ಶಿಯನ್‌ ಅರೇಬಿಕ್‌ ಮತ್ತು ಉರ್ದು ಶಾಸನಗಳು. ಸಂಪಾದಕರು: 


ಎ೦.ಯಾಸೀನ್‌ ಖುದ್ಧೂಸಿ, ಸೀತಾರಾಮ ಜಾಗೀರ್‌ದಾರ್‌. ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. ೨೦೦೧. 
ಚಿತ್ರಕೃಪೆ : ಶ್ರೀ ಗೋಪಿಚ೦ದ ತಾಂದಳೆ, ಬೀದರ. 


ಚಿತ್ರ ಶೀರ್ಷಿಕೆಗಳು. 


CS 


. ಖಾನ್‌ಕಾ ಅಬ್ದುಲ್‌ ಫೈಜ್‌. 


ಖಾನ್‌ಕಾ ಅಬ್ದುಲ್‌ ಫೈಜ್‌. 

ಖಾನ್‌ಕಾ ಶೇಕ್‌ ನೂರ್‌ ಸಮನಾನಿ. 

ಖಾನ್‌ಕಾ ಬಂದಗಿ ಹುಸೈನಿ. 

ಮಹೆಬೂಬ್‌ ಸುಬೈನಿ ಬಡಿ ಖಾನ್‌ಕಾ. 

ಮಹೆಬೂಬ್‌ ಸುಬೈನಿ ಛೋಟಿ ಖಾನ್‌ಕಾ. 

ಮಿನ್ನತ್‌ ಉಲ್ಲಾಹ್‌ ಬೀಬಿ ಸಾಹಿಬಾ ಖಾನ್‌ಕಾ:, ಚಿದ್ರಿ ರಸ್ತೆ. 
ಶೇಕ್‌ ಸಿರಾಜುದ್ದೀನ್‌ ಜುನೈದಿ ಖಾನ್‌ಕಾ. 


86 


87 


ನಾವಾ 


PECTS EUW Ee 


ಹ ॥ ORONO NN 


+, 
hoe 


88 


ಶರಣರ ಅಜ್ಞಾತ ಸ್ಮಾರಕಗಳು : ಬೀದರ ಜಿಲ್ಲೆ. 


-ಡಾ. ವೀರಶೆಟ್ಟಿ ಬಿ. ಗಾರಂಪಳ್ಳಿ 
ಹಿರಿಯ ಸಹಾಯಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು. 


೧. ಬಾಹೂರ ಬೊಮ್ಮಯ್ಯ, ಬೇಲೂರು. 


ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೇಲೂರು ಗ್ರಾಮ ಶರಣರ, ಸತ್ಪುರುಷರ 
ಪಾದಸ್ಪರ್ಷದಿಂದ ಪಾವನವಾದ ಪುಣ್ಯಭೂಮಿ. ಮತೀಯ ಸಾಮರಸ್ಯಕ್ಕೆ ಹೆಸರಾದ ಸ್ಥಳ. ಇಲ್ಲಿರುವ 
ಹಳೆಯ ಕಾಲದ ಭಿಲ್ಲೂರಿನ ಬೀಲ್ಲೇಶ ಬೊಮ್ಮಯ್ಯ ಶರಣನ ಗುಡಿಯಿಂದಾಗಿ ಈ ಗ್ರಾಮಕ್ಕೆ ಐತಿಹಾಸಿಕ 
ಮೆರುಗು ಪ್ರಾಪ್ತವಾಗಿದೆ. ಬೇಲೂರನ್ನು ಮೊದಲು ಭಿಲ್ಲೂರು, ಬಾಹೂರು ಎಂದು ಕರೆಯುತ್ತಿದ್ದರೆಂದು 
ಕೆಲವರ ಅಭಿಪ್ರಾಯವಾಗಿದೆ", 


ಶರಣರ ಚರಿತ್ರೆಯಲ್ಲಿ ಬಾಹೂರು ಬೊಮ್ಮಯ್ಯನವರ ಹೆಸರು ಬರುತ್ತದೆ. ಆದರೆ ಅವರ ಜನ್ಮಸ್ಥಳ 
ಯಾವುದು ಎಂಬುದು ಮಾತ್ರ ಇದುವರೆಗೆ ಖಚಿತವಾಗಿಲ್ಲ. ಶಿವಶರಣ ಕಥಾ ರತ್ನಕೋಶದಲ್ಲಿ ಬಿಜಾಪುರ 
ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಾಹೂರನಲ್ಲಿ ಇವರು ಹುಟ್ಟಿದರು ಎಂಬ ಉಲ್ಲೇಖವಿದೆ. ಆದರೂ 
ಪ್ರೊ.ಎಂ.ಎಂ.ಕಲ್ಬುರ್ಗಿ ಅವರ ಮಾರ್ಗ ಸಂಪುಟ-೧ರಲ್ಲಿ ಹಾಗೂ ಸಮಗ್ರ ವಚನ ಸಂಪುಟ-೮ರಲ್ಲಿ 
ಇವರು ಕಲ್ಯಾಣ ಹತ್ತಿರದ ಬಾಹೂರು ಗ್ರಾಮದವರು ಎಂದು ಹೇಳಲಾಗಿದೆ”. ಕಲ್ಯಾಣದ ಹತ್ತಿರದ ಆ 
ಬಾಹೂರು ಯಾವುದು ಎಂಬುದೇ ಈಗಿರುವ ಯಕ್ಷ ಪ್ರಶ್ನೆ. ಬಾಹೂರು ಬೊಮ್ಮಯ್ಯ ಇವನ ಕುರಿತು 
ಈವೆರೆಗೂ ಸಿಕ್ಕಿರುವ ಸಾಹಿತ್ಯಿಕ ಆಧಾರಗಳಲ್ಲಿ ಹಾಗೂ ಜನಪದರ ಕಥೆಗಳಲ್ಲಿ ಇವರು ಪ್ರತಿ ಸೋಮವಾರ 
ಕಲ್ಯಾಣದ ತ್ರಿಮರಾ೦ತಕೇಶ್ವರ ದೇವರ ದರ್ಶನ ಪಡೆಯಲು ಹೋಗುತ್ತಿದ್ದರು ಎ೦ಬ ಉಲ್ಲೇಖ ಬರುತ್ತದೆ. 
ಬಸವೇಶ್ವರರ ಸಮಕಾಲೀನರು ಎಂಬ ಗಂಥದಲ್ಲಿ ಡಾ.ಜಯಶ್ರೀ ದಂಡೆ ಅವರು ತಮ್ಮ ಲೇಖನದಲ್ಲಿಯೂ 
ಸಹ ಡು” ಬಗ್ಗೆ ದಾಖಲಿಸಿದ್ದಾರೆ”. 


ಆದರೆ ಪ್ರಸ್ತುತ ಕಲ್ಯಾಣದ (ಇಂದಿನ ಬಸವಕಲ್ಯಾಣ) ಸಮೀಪ ಬಾಹೂರು ಎಂಬ ಗ್ರಾಮವಿಲ್ಲ. 
ಅಲ್ಲದೇ ಬೇಲೂರನ್ನು ಬಿಟ್ಟರೆ ಈ ಹೆಸರಿಗೆ ಹೋಲುವಂತಹ ಬೇರೆ ಯಾವುದೇ ಗ್ರಾಮಸೂಚಿ ಪದಗಳು 
ಕೂಡ ಕಂಡು ಬರುವುದಿಲ್ಲ. ಆದ್ದರಿಂದ ಬೇಲೂರನ್ನೇ ಅಂದಿನ ಬಾಹೂರು ಎನ್ನಬಹುದೇ? ಗೊತ್ತಿಲ್ಲ. 
ಇದಕ್ಕೆ ತಕ್ಕ ಆಧಾರಗಳ ಕೊರತೆ ಇದೆ. ಇಲ್ಲಿ ಭಿಲ್ಲೇಶ ಬೊಮ್ಮಯ್ಯ ಹಾಗೂ ಬಾಹೂರು ಬೊಮ್ಪಯ 
ಎನ್ನುವ ಇಬ್ಬರು. ಶರಣರು ಇದ್ದರೋ ಅಥವಾ ಒಬ್ಬರನ್ನೇ ಈ ಎರಡು ಹೆಸರುಗಳಿಂದ 
ಕರೆಯಲಾಗುತ್ತಿತ್ತೋ ಎಂಬ ಸಂಶಯವು ಕೂಡ ಕಾಡುತ್ತದೆ. ಹಾಗೆ ನೋಡಿದರೆ ಶರಣರಲ್ಲಿ ಬೊಮ್ಮಯ್ಯ, 
ಬೊಮ್ಮಣ್ಣ ಎನ್ನುವ ಹೆಸರುಳ್ಳವರು ಅನೇಕರಿದ್ದಾರೆ. ಹಾಗಾಗಿ ಇಲ್ಲಿ ಈ ಹೆಸರಿನವರು ಇಬ್ಬರು 
ಇದ್ದಿರಬಹುದು ಎನ್ನಲಡ್ಡಿಯಿಲ್ಲ. ಅದಕ್ಕೆ ಕಾರಣವೆಂದರೆ ಬೇಲೂರಿನಲ್ಲಿ ಅನಾಥವಾಗಿ ಬಿದ್ದಿರುವ "ಭಿಲ್ಲೇಶ 
ಬೊಮ್ಮಯ್ಯ” ಎಂಬ ಶಿಲ್ಪಿವಿದೆ”. ಈ" ಭಿಲ್ಲೇಶ ಬೊಮ್ಮಯ್ಯನೆ ಬಾಹೂರು ಬೊಮ್ಮಯ್ಯನೋ ಅಥವಾ 
ಅವಿರಿಬ್ಬರು' ಬೇರೆ ಬೇಶೆಯೋ ತಿಳಿಯುವುದಿಲ್ಲ. ಸೂಕ್ತ ಆಧಾರಗಳು ಸಿಗದ Es ಎಲ್ಲವೂ 
ಗೊಂದಲಮಯವಾಗಿ ಹೋಗಿದೆ. ಹಾಗಾಗಿ ಈ ಸಂಬಂಧ ಹೆಚ್ಚಿನ ಸಂಶೋಧನೆಯ ಅವಶ್ಯಕತೆ ಇದೆ. 


ಬೊಮ್ಮಯ್ಯನ ಪವಾಡಗಳು ಅನೇಕ. ಮಹಾನ ಶಿವಭಕ್ತ ಅಲ್ಲದೆ ವೀರ, ನಾಗು ಬಾಹೂರು 
ಬೊಮ್ಮಯ್ಯ (ಬೊಮ್ಮಣ್ಣ) ಪವಾಡ ಪುರುಷನೂ ಆಗಿದ್ದನೆಂದು ತಿಳಿದು ಬರುತ್ತದೆ. "ಸಂಗನಬಸವಣ್ಣನ 
ಸಾಕ್ಷಿಯಾಗಿ ಬ್ರಹ್ಮೇಶ್ವರಲಿಂಗ' ಎಂಬ ಅಂಕಿತದಲ್ಲಿ ಸು.೪೧ ವಚನಗಳನ್ನು ರಚಿಸಿದ್ದಾನೆ. 
ಫ.ಗು.ಹಳಕಟ್ಟಿಯವರ ಶಿವಶರಣರ ಚರಿತ್ರೆಗಳು-೧, ಹರಿಹರನ ಬಾಹೂರು ಬೊಮ್ಮಯ್ಯನ ರಗಳೆ, 


89 


ಬಸವಲಿಂಗ ದೇವರ ಕಥಾಸಾಗರ, ಬಸವಪುರಾಣ, ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಥಾಸೂತ್ರ 
ರತ್ನಾಕರ, ಮರಿತೊ೦ಟದಾರ್ಯನ ಸಿದ್ದೇಶ್ವರ ಪುರಾಣದಲ್ಲಿ ಬೊಮ್ಮಯ್ಯನ ಉಲ್ಲೇಖವಿದೆ. 


ಜೋಳ ಖರೀದಿಸಲು ಬಾಹೂರು ಬೊಮ್ಮಯ್ಯ ಕಲ್ಯಾಣಕ್ಕೆ ಬಂದಾಗ ಜೈನ ವ್ಯಾಪಾರಿಯೊಬ್ಬ 
ಜೋಳದ ರಾಶಿ ತೋರಿಸುತ್ತ “ಇದರಲ್ಲಿ ಶಂಕರಲಿಂಗ ಇದ್ದಾನೆ ಕೊಳ್ಳಿರಿ' ಎಂದು ಕೂಗುತ್ತಿದ್ದನಂತೆ, 
ಅದನ್ನು ನೋಡಿದ ಬೊಮ್ಮಣ್ಣ ಶಿವನು ಚೈತನ್ಯಮಯನಾಗಿದ್ದಾನೆ. ಆತ ಎಂದಿಗೂ ಮಾರಾಟದ ವಸ್ತುವಲ್ಲ 
ಎನ್ನುತ್ತಾನೆ. ಅದಕ್ಕೆ ವ್ಯಾಪಾರಿಯು ಹಾಗಾದರೆ ನೀನು ಕೂಗಿ ಕರೆದು ಆತನನ್ನು ತೋರಿಸು ಎಂದು 
ಸವಾಲು ಹಾಕುತ್ತಾನೆ. ಭಕ್ತಿಯಿಂದ "ಶಿವನೇ' ಎಂದು ಬೊಮ್ಮಯ್ಯ ಕೂಗಿದಾಗ kp ರಾಶಿಯಿಂದ 
ಳ್‌ ಇಂ ಧ್ಲನಿ ಕೇಳ ಬರುತ್ತದೆ. ಇದನ್ನು ಕೇಳಿದ ವ್ಯಾಪಾರಿ 1 ಅಲ್ಲಿದ್ದ ರೈತರು ದಂಗಾಗುತ್ತಾರೆ.* 

ಇವರು ನಡೆಸಿದ ಪವಾಡದ ಇನ್ನೊಂದು ಘಟನೆ ಹೀಗಿದೆ. ಬೊಮ್ಮಯ್ಯನವರು ಪ್ರತಿ 
ಸೋಮವಾರ ತ್ರಿಪುರಾಂತಕ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಕೆಲವರಿಗೆ ಸಹಿಸಲಾಗಲಿಲ್ಲ. 
ಅಂಥವರು ಅಲ್ಲಿ ಹೋಗಿ ಇವನೇನು ಕಲ್ಲುಬಸವನಿಗೆ ಕಬ್ಬು ಮೇಯಿಸುವನೇ? ಎಂದು ಲೇವಡಿ 
ಮಾಡುತ್ತಾರೆ. ಆಗ ಬೊಮ್ಮಯ್ಯನವರು ನಂದಿ ಮೂರ್ತಿಯಲ್ಲಿ ಪ್ರಾಣವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಕಬ್ಬನ್ನು 
ತಿನ್ನಿಸುತ್ತಾರೆ. ಹೀಗೆ ಕಬ್ಬು ತಿಂದ ನಂದಿ ನಂತರ ತ್ರಿಪುರಾಂತ ಕೆರೆಯ ಅರ್ಧ ನೀರನ್ನು ಒಂದೇ 
ಗುಟುಕಿಗೆ ಕುಡಿಯುತ್ತದೆ ಎನ್ನು ಲಾಗುತ್ತದೆ." ಈ ಪವಾಡದಲ್ಲಿ ಲಿಂಗಾಯತ ಧರ್ಮದ ವಿಚಾರಗಳ ಕುರಿತು 
ಕೆಲ ವಿರೋಧಾಭಾಸ ಗಳಿರುವುದನ್ನು ನಾವು ಗಮನಿಸಬೇಕು. 


೨. ಮೌಲಾಬಾಬಾ ಗವಿ ಸ್ಮಾರಕ, ಬೇಲೂರು. 


ಬೇಲೂರು ಶರಣರ ಬಹುದೊಡ್ಡ ನೆಲೆಯಾಗಿತ್ತು ಎಂದು ಹೇಳಲಾಗುತ್ತದೆ. ಬಸವಕಲ್ಯಾಣದಿಂದ 
ಹುಲಸೂರು ಮಾರ್ಗದಲ್ಲಿ ಈ ಗಾಮ ಬರುತ್ತದೆ. ಶಾಪಂ ಕೇಂದ್ರದಿಂದ ಸು.೧೦ ಕಿ.ಮೀ. 
ದೂರದಲ್ಲಿರುವ ಗ್ರಾಮವಿದು. ಗ್ರಾಮದ ಹೊರ ಪ್ರದೇಶದಲ್ಲಿ “ಸಿದ್ದೇಶ್ವರ' ಎಂಬ ಕೆರೆ ಇದೆ. ಕೆರೆಯ 
ದಂಡೆಯ ಮೇಲೆ * ಸಿದ್ದೇಶ್ವರ ಗುಡಿ' ಸ್ಮಾರಕವೂ ಇದೆ ಈ 'ಸ್ಮಾರಕದ ಮುಂದಿನ ರಸ್ತೆಯಲ್ಲಿ ಹಾಗೇಯೇ 
ಕೆರೆಯ ದಂಡೆಯಗೊಂಟ ಸ್ವಲ್ಪ ದೂರ ಕ್ರಮಿಸಿದರೆ ಅಲ್ಲೊಂದು "ಮೌಲಾಬಾಬಾ' ಎಂಬ ಹೆಸರಿನ 
ಧಾರ್ಮಿಕ ಸ್ಥಳ ಕಂಡು ಬರುತ್ತದೆ." ಮೇಲಿಂದ ನೋಡಲು ಬಹಳ ಇತ್ತೀಚಿನ ಅಂದರೆ ೨೦೦-೩೦೦ 
ವರ್ಷಗಳ ಸ್ಥಳವೆಂದು ಅದು ಅನಿಸಿದರೆ ಆಶ್ಚರ್ಯವಿಲ್ಲ. ಆದರೆ ಅಲ್ಲಿ ಸ್ಥಾವರ ಲಿಂಗದಾಕಾರದ ಒಂದು 
ಗವಿ ಇದೆ. ಅದರ ಮೇಲೆ ಆಧುನಿಕ ಕಟ್ಟಡವನ್ನು ಕಟ್ಟಲಾಗಿದೆ. ಅಲ್ಲೆಲ್ಲಾ ಕೆಲವು ಸಮಾಧಿಗಳು 
ಕಂಡುಬರುತ್ತವೆ. ಗವಿಯ ಗರ್ಭಗೃಹದಲ್ಲಿಯು ಸಹ ಸಮಾಧಿಗಳಿವೆ. ಗರ್ಭಗೃಹವು ೬.೨ ಅಡಿ ಅಗಲ, 
೩.೫ ಅಡಿ ಉದ್ದ ಮತ್ತು ೮ ಅಡಿ ಎತ್ತರದಿಂದ ಕೂಡಿದೆ. ಗರ್ಭಗೃಹದಿಂದ ಹೊರ ಪ್ರಾಂಗಣಕ್ಕೆ ಬರಲು 
ಗಿ. ಸಲ್ಲ ಮೀನ ಉದ್ದವಾದ ದಾರಿಯಿದೆ. ಗವಿಯ ಒಳಭಾಗವನ್ನು ಸೂಕ್ಷ ಮಾಗಿ ಗಮನಿಸಿದರೆ ಅದು 
ಬಹಳ ಪುರಾತನ ಕಾಲದ್ದು ಎನ್ನಬಹುದು.” ಬಹುಶಃ ನಾರಾಯಣಪುರ. ಚಿಟಗುಪ್ಪ ಅಷ್ಟೂರು 
ಮುಂತಾದ ಕಡೆಗಳಂತೆ ಇದು ಕೂಡ ಕಾಲಾಂತರದಲ್ಲಿ ಮುಸ್ಲಿಂ ಸಮುದಾಯದ ಹಿಡಿತಕ್ಕೆ 
ಹೋಗಿರಬಹುದು. ಅಲ್ಲದೇ ಶರಣರ ಬಹುತೇಕ ಗವಿಗಳು ಷಟಸ್ಥಲಾಕಾರದಲ್ಲಿವೆ. ಈ ಪರಿಕಲ್ಪನೆ 
ಶುದ್ಧವಾಗಿ ಲಿಂಗಾಯತ ಧರ್ಮದ್ದು. ಮೇಲಾಗಿ ಶರಣರ ಇನ್ನಿತರ ಗವಿಗಳು ಕೂಡ ಇದೇ 
ಆಕಾರದಲ್ಲಿರುವುದರಿಂದ ಈ ಗವಿಯು ಸಹ ಯಾವುದೋ ಶರಣನಿಗೆ ಸಂಬಂಧಿಸಿದ್ದಾಗಿರಬಹುದು. 
ಊರ ಈ ಕಡೆ ಗವಿಯಿದ್ದು, ಊರ ಆ ಕಡೆ ಎಂದರೆ ಉರಿಲಿಂಗಪೆದ್ದಿ ಮಠದ ಹಾದಿಯಲ್ಲಿ ಭೀಲ್ಲೇಶ 
ಬೊಮ್ಮಯ್ಯ ಶರಣನ ಶಿಲ್ಪ ಬಯಲು ಪ್ರದೇಶದಲ್ಲಿ ಬಿದ್ದಿರುವುದು ಕಂಡು ಬರುತ್ತದೆ.” ಕೆಲವರು 
ಬಾಹೂರ ಬೊಮ್ಮಯ್ಯ ಎಂಬ ಶರಣ ಇದೇ ಗ್ರಾಮದವನು ಎನ್ನುತ್ತಾರೆ. ಆದರೆ ಇದಕ್ಕಿನ್ನು ತಕ್ಕ 
ಪರಾವೆಗಳು ದಕ್ಕಿಲ್ಲ. ಬಹುಶಃ ಈ ಗವಿ ಇವರ ವಾಸಸ್ಥಳವಾಗಿರಬಹುದೇ? ತಿಳಿದು ಬಂದಿಲ್ಲ. ಹೆಚ್ಚಿನ 
ಮಾಹಿತಿಗಳ ಹುಡುಕಾಟದ ಅವಶ್ಯಕತೆ ಇದೆ. 


90 


೩. ಭಿಲ್ಲೇಶ ಬೊಮ್ಮಯ್ಯ, ಬೇಲೂರು. 


ಬೇಲೂರು ಗ್ರಾಮದ ಹೊರ ಭಾಗದಲ್ಲಿರುವ ಉರಿಲಿಂಗ ಪೆದ್ದಿ ಗದ್ದುಗೆಗೆ ಹೋಗುವಾಗ 
ಊರನ್ನು ದಾಟಿದ ಕೂಡಲೇ ಬಲಗಡೆ ನಿಂಜಪ್ಪ ಎಂಬ ಗೌಡರ ಹೊಲದಲ್ಲಿ ಒಂದು ಹಾಳು ಬಾವಿಯಿದೆ. 
ಅದರ ಪಕ್ಕದಲ್ಲಿ ಅನಾಥವಾಗಿ ಒಂದು ಶಿಲ್ಪ ಬಿದ್ದಿದೆ. ಬಿಲ್ಲುಧಾರಿ ವ್ಯಕ್ತಿಯನ್ನು ಅದರಲ್ಲಿ ಕಾಣಬಹುದು. 
ಕೊರಳಲ್ಲಿ " ಂಗವಿದ್ದು, ವಿಭೂತಿಯಿಂದ "ಅದನ್ನು ದಿನಾಲು ಗ್ರಾಮಸ್ಥರು ಪೂಜಿಸುತ್ತಾರೆ. ಇದನ್ನು 
ಗ್ರಾಮಸ್ಥರು "ಭಿಲ್ಲೇಶ ಚೊಮ್ಮಯ್ಯ' ಎಂದು ಕರೆದುಕೊಂಡು ಬರುತ್ತಿದ್ದಾರೆ.” ಈ ಶರಣನ ಚರಿತ್ರೆಯ ಬಗೆ 
ಅಷ್ಟಾಗಿ ತಿಳಿದು ಬಂದಿಲ್ಲ. ತ ರಚಿಸಿರಬಹುದಾದ ಯಾವ” ವಚನಗಳು ಲಭ್ಯವಿಲ್ಲ. ಅವನ 
ಹೆ೦ಡತಿಯದೆಂದು ಹೇಳಲಾಗುತ್ತಿರುವ ಮತ್ತೊಂದು ಶಿಲ್ಪ ಗ್ರಾಮದ ಮಂಜಪ್ಪ ಶೆಟಗಾರ “ಎಂಬುವವರು 
ಹೊಲದಲ್ಲಿದೆ.?* 


ಸ್ಥಳೀಯ ಚರಿತ್ರೆಯ ಪ್ರಕಾರ ಈತ ಸಾಲ ಮಾಡಿಕೊಂಡು ತೀರಿಸಲಾಗದೆ ಸೊನ್ನಲಿಗೆಯ 
ಸಿದ್ದರಾಮನ ಹತ್ತಿರ ಹೋಗಿದ್ದನಂತೆ. ೧೪ ಬಹುಶಃ ಸಿದ್ಧರಾಮನು ಇವನಿಗೆ ಲಿಂಗದೀಕ್ಷೆ ನೀಡಿರಬಹುದು. 
ಸಿದ್ಧರಾಮರು ಬಹಳಷ್ಟು ಶರಣರಿಗೆ ಲಿಂಗದೀಕ್ಷೆ ನೀಡಿರುವ ಉದಾಹರಣೆಗಳು ಚರಿತ್ರೆಯಲ್ಲಿ ಕಂಡು 
ಬರುತ್ತವೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಈತ ಮೂಲತಃ ಬೇಲೂರು ಗ್ರಾಮದ ನಿವಾಸಿಯೇ ಆಗಿರಬೇಕು 
ಎನಿಸುತ್ತದೆ. 


೪ ಸಿ ಸಿದ್ದೇಶ್ವರ ಕಟ್ಟೆ, ತೊಗಲೂರು. 


ಬಸವಕಲ್ಯಾಣ ಮತ್ತು ಭಾಲ್ಕಿ ಮಾರ್ಗದಲ್ಲಿ ಮುಖ್ಯ ರಸ್ತೆಯಿಂದ ಮೂರು ಕಿ.ಮೀ. ಒಳಗಡೆ 
ಇರುವ ಗ್ರಾಮವೇ ತೊಗಲೂರು. ಇದು ಬಸವಕಲ್ಯಾಣದಿ೦ದ ಸುಮಾರು ೧೫ ಕಿ.ಮೀ. ದೂರದಲ್ಲಿದೆ. 
ತೊಗಲು ಹದ ಮಾಡುವ ಕಾಯಕ ಮಾಡುತ್ತಿದ್ದ ಶರಣರಾದ ಡೋಹರ ಕಕ್ಕಯ್ಯರಿಂದಾಗಿ ಈ ಗ್ರಾಮಕ್ಕೆ 
“ತೊಗಲೂರು' ಎಂಬ ಹೆಸರು ಬಂದಿದೆ. 


ತೊಗಲೂರಿನ ಸೀಮೆಯಲ್ಲಿ 'ಸಿದ್ದೇವರ, ಸಿದ್ದೇಶ್ವರ” ಎಂಬ ಹೆಸರಿನ ಒಂದು ಕಟ್ಟೆಯಿದೆ. ಇದು 
ಸುಮಾರು ೧೨.೧ ಅಡಿ ಅಗಲ, ೧೨.೭ "ಅಡಿ ಉದ್ದ. ಮತ್ತು ೨ ಅಡಿ ಎತ್ತಿರದಿಂದ ಕೂಡಿರುವ ಆಧುನಿಕ 
ಕಟ್ಟೆಯಾಗಿದೆ.?* ಇದೊಂದು ಬಯಲು ಅನುಭವ ಮಂಟಪವಾಗಿದ್ದಿತ್ರೆಂದು ಹೇಳಲಾಗುತ್ತದೆ.”” ಈ 
ರೀತಿಯ ಕಟ್ಟೆಗಳ (ಚರ್ಚಾ ಸ್ಥಳಗಳ) ಉಲ್ಲೇಖ, ಮೊರಂಬಿ, ಚಿಟಗುಪ್ಪ ಹುಲಿಕುಂಟೆ ಮತ್ತಿತರ 
ಕಡೆಯೂ ಕಂಡು ಬರುವುದನ್ನು ನಾವು ಗಮನಿಸಬೇಕು. ಬಹುಶಃ ಚಿಟುಗುಪ್ಪದ ವಿಶಾಲ ಗವಿಗಳು ಸಹ 
ಈ ಪರಿಕಲ್ಪನೆಯಲ್ಲಿಯೇ ನಿರ್ಮಾಣಗೊಂಡಿರುವಂತೆ ಕಾಣುತ್ತದೆ. ತಲೆ-ತಲೆಮಾರಿನಿಂದ ಉಳಿದುಕೊಂಡು 
ಬಂದಿರುವ. ಐತಿಹ್ಯಗಳ ಪಕಾರ ಈ ಕಟ್ಟೆಯ ಮೇಲೆ ಸೊನ್ನಲಿಗೆ ಸಿದ್ದರಾಮ, ಲಾಧಾ ಸೋಮಣ್ಣ ಮತ್ತು 
ಸ್ಥಳೀಯ ಶರಣನಾದ ಡೋಹರ ಕಕ್ಕಯ್ಯರು ಕುಳಿತು ಚರ್ಚೆ ಮಾಡುತ್ತಿದ್ದರು ಎನ್ನಲಾಗುತ್ತದೆ. ೧೭" ಕಟ್ಟೆಯ 
ಮೇಲೆ ಮೂರ್ನಾಲ್ಕು ಒರಟು ಒರಟಾದ ಹಳ ಪ್ರಾಚೀನ ಕಾಲದ್ದು ಎನ್ನ ಬಹುದಾ ತ ನಂದಿ ಶಿಲಗಳಿವೆ. 
ಶ್ರಾವಣದ ಯಾವುದಾದರೊಂದು ಸೋಮವಾರ ಅಲ್ಲಿ ಬುಟ್ಟಿ ಜಾತ್ರೆ "ಮಾಡಲಾಗುತ್ತದೆ. 


೫. ಮಲ್ಲಿಕಾರ್ಜುನ ಪಿಂಡ, ಬಸವಕಲ್ಯಾಣ. 


ಬಸವಕಲ್ಯಾಣದ ಮಲ್ಲಿಕಾರ್ಜುನ ಓಣಿಯಲ್ಲಿ ಒಂದು ಹಳೆಯ ಕಾಲದ ಸ್ಮಾರಕವಿದೆ. ಅದರ 
ಸುತ್ತಲೂ ಬಿದ್ದಿರುವ ಶಿಲ್ಪಗಳನ್ನು ಗಮನಿಸಿದರೆ ಅಲ್ಲೊಂದು ಪ್ರಾಚೀನ ಸ್ಮಾರಕವಿತ್ತು ಎಂದು 
ಸಹಜವಾಗಿಯೇ ಊಹಿಸಬಹುದು. ಈಗ ಈ ಸ್ಥಳವನ್ನು “ಮಲ್ಲಿಕಾರ್ಜುನ ಪಿಂಡ' ಎಂದು 
ಕರೆಯಲಾಗುತ್ತದೆ.” ಒಂದು ಹಾಳಾದ ಕಟ್ಟಡದ ಆವರಣದಲ್ಲಿ ನಾಲ್ಕು ಅಡಿ ಎತ್ತರದ ಕಟ್ಟೆಯಿದ್ದು, ಅದರ 
ಮೇಲೆ ನಂದಿ, ಸ್ಥಾವರ ಲಿಂಗ ಮತ್ತು ಎರಡು ಪ್ರಾಚೀನ ಶಿಲಗಳಿವೆ. ಅವುಗಳ ಮಧ್ಯದಲ್ಲಿ ಕಪ್ಪು ಶಿಲೆ 


91 


ಇದ್ದು, ಅದನ್ನು ಪಿಂಡ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ.” ಇದನ್ನು ಮಲ್ಲಿಕಾರ್ಜುನ ಪಿಂಡ 
ಎ೦ಬ ಹೆಸರಿನಿಂದ ಕರೆಯುತ್ತಿರುವುದನ್ನು ನೋಡಿದರೆ, ಬಹುಶಃ ಇದು ಅಕ್ಕಮಹಾದೇವಿಯ ಜೀವನಕ್ಕೆ 
ಸಂಬಂಧಿಸಿದ ಕಟ್ಟಡವಾಗಿರಬಹುದು. ಅವಳು ಧ್ಯಾನ ಮಾಡಿರುವ ಸ್ಥಳವೂ ಅಥವಾ ಪೂಜೆ 
ಮಾಡಿಕೊಂಡ ಸ್ಥಳವೋ ಅಥವಾ ಜನರಿಗೆ ಅಲ್ಲಿ ಕುಳಿತು ಭೋದಿಸಿದ ಸ್ಥಳವಾಗಿಯೋ ಇದನ್ನು 
ನೋಡಬಹುದು. ಆದರೆ ಈ ಬಗ್ಗೆ ಯಾವ ಖಚಿತ ಪುರಾವೆಗಳು ಸದ್ಯಕ್ಕೆ ದೊರಕಿಲ್ಲ. ಈ ಬಗ್ಗೆ 
ಖಚಿತವಾದ ತೀರ್ಮಾನಕ್ಕೆ ಬರಲು ಹೆಚ್ಚಿನ ಸಂಶೋಧನೆಯ ಅವಶ್ಯಕತೆಯಿದೆ. 


ಕಾಯವೆಂಬ ಪಟ್ಟಣಕ್ಕೆ ಸತ್ಯವೆಂಬ ಕೋಟೆಯನಿಕ್ಕಿ, 

ಧರ್ಮಾರ್ಥಕಾಮಮೋಕ್ಷ ೦ಗಳೆಂಬ ಉಕ್ಕಡದವರೆಚ್ಚತ್ತಿರಿ! 

ಎಚ್ಚತ್ತಿರಿ! ಭಯ ಘನ! ಭಯ ಘನ! 

ಅಜ್ಞಾನವೆಂಬ ತೀವ್ರ ಕತ್ತಲೆ ಕರ ಘನ! ಕರ ಘನ! 

ಒಂಬತ್ತು ಬಾಗಿಲ ಜತನವ ಮಾಡಿ! ಜತನವ ಮಾಡಿ! 

ಜ್ಞಾನಜ್ಯೋತಿಯ ಪ್ರಬಲವ ಮಾಡಿ! ಪ್ರಬಲವ ಮಾಡಿ! 

ಐವರು ಕಳ್ಳರು ಕನ್ನವ ಕೊರೆವುತ್ಯೆದಾರೆ, ಸುವಿಧಾನವಾಗಿರಿ! ಸುವಿಧಾನವಾಗಿರಿ! 
ಜೀವಧನವ ಜತನವ ಮಾಡಿ! ಜತನವ ಮಾಡಿ! 

ಭಳಿರೆಲಾ! ಭಳಿರೆಲಾ! ಆ ಪಟ್ಟಣದ ಮೂಲಸ್ಥಾನದ ಶಿಖರದ ಮೇಲಣ ಬಾಗಿಲ ತೆರೆದು, 
ನಡೆವುದೆ ಸುಪಥ ಸ್ವಯಂಭುನಾಥನಲ್ಲಿಗೆ, 

ಇದನರಿತು ಮಹಾಮಹಿಮ ಮಾಗುಡದ 

ಮಲ್ಲಿಕಾರ್ಜುನದೇವರಲ್ಲಿ ಎಚ್ಚರಿಕೆಗುಂದದಿರಿ! ಎಚ್ಚರಿಕೆಗುಂದದಿರಿ! 


ಇದು “ಅಮರಗುಂಡದ ಮಲ್ಲಿಕಾರ್ಜುನ? ಎಂಬ ಶರಣರ ವಚನ. ಇವರು ಮೂಲತಃ 
ಆಂಧ್ರಪ್ರದೇಶದ ಅಮರಗುಂಡದವರು. ಆನಂತರ ಕರ್ನಾಟಕಕ್ಕೆ ಬಂದಿರಬಹುದೆಂದು ಕೆಲವರು 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಈಗಿನ ತುಮಕೂರು ಜಿಲ್ಲೆಯ ಗುಬ್ಬಿ ಇವರ ಊರು. ಮರಗುಂಡವು 
ಗುಬ್ಬಿ ಹೆಸರನ್ನು ಪಡೆದ ಬಗ್ಗೆ ಕಥೆ ಇದೆ. ಕಥಾಸಾಗರ, ಚತುರಾಚಾರ್ಯ ಪುರಾಣ, ಅಮರಗಣಾಧೀಶ್ವರ 
ಚರಿತ್ರೆಗಳಲ್ಲಿ ಈ ಶರಣರ ಪವಾಡದ ಕಥೆಗಳ ವಿವರಗಳು ಬರುತ್ತವೆ. ಶರಣರ ಕಾವ್ಯಗಳಲ್ಲಿ ಇವರ ಶಿಷ್ಯ 
ಗುರುಭಕ್ತನೆಂಬವರ ಹೆಸರು ಬರುತ್ತದೆ. ಮಲ್ಲಿಕಾರ್ಜುನನವರು ತನ್ನ ಶಿಷ್ಯನನ್ನು ಪರೀಕ್ಷಿಸಲು ಶೂಲವೇರು 
ಎನ್ನುತ್ತಾನೆ. ಅದರಂತೆ ಗುರುಭಕ್ತ ಶೂಲವನ್ನು ಏರುತ್ತಾರೆ. ಹಾಗೇ ಶಿವಪದವನ್ನು ಪಡೆಯುತ್ತಾರೆ. 
ಎನ್ನುವುದು ಕಾವ್ಯಗಳಿಂದ ತಿಳಿದುಬರುತ್ತದೆ." ಈವರೆಗೂ ಇವರ ಕೇವಲ ಎರಡು ವಚನಗಳು ಮಾತ್ರ 
ನಮಗೆ ಲಭ್ಯವಾಗಿವೆ. ಬಸವಧರ್ಮದ ಪುರಾಣಗಳಲ್ಲಿ, ಕಥೆಗಳಲ್ಲಿ, ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವ 
ಇವರು, ಭವಿತನದಲ್ಲಿ ಶಿವನ ಪರಮಭಕ್ತರಾಗಿದ್ದು. ಕಲ್ಯಾಣದ ಶರಣರ ಸಮೂಹದಲ್ಲಿ ಸೇರಿ 
ಲಿಂಗವಂತಧರ್ಮದ ಸಂಸ್ಕಾರವನ್ನು ಪಡೆದು, ನಿರಾಕಾರ ಶಿವನನ್ನು ತಮ್ಮ ಹೃದಯದಲ್ಲಿ 
ಪ್ರತಿಷ್ಠಾಪಿಸಿಕೊಳ್ಳುತ್ತಾರೆ. “ಮಾಗುಡದ ಮಲ್ಲಿಕಾರ್ಜುನ”? ಇವರ ವಚನದ ಅಂಕಿತವಾಗಿದೆ. ಇಷ್ಟಲಿಂಗದ 
ಮೂಲಕವಾಗಿ ಸಾಧಕನು ತನ್ನ ಆತ್ಮದಲ್ಲಿನ ಮಹಾಲಿಂಗದ ದರ್ಶನ ಪಡೆದು "ಮಹಾಲಿಂಗ'ವೇ 
ಆಗುತ್ತಾನೆ ಎ೦ದು ಇವರು ವಚನದಲ್ಲಿ ಉಲ್ಲೇಖಿಸಿದ್ದಾರೆ. 


ಸ್ಥಳೀಯವಾಗಿ ಕ್ಷೇತ್ರಕಾರ್ಯದಲ್ಲಿ ನೋಡಿರುವಂತೆ ಸ್ಥಳದಲ್ಲಿರುವ "ಪಿಂಡ' ಹೆಸರಿನ 
ಸ್ಥಾವರಲಿಂಗವೂ ಇದೇ ಧಾಟಿಯಲ್ಲಿ ಜನಪದರಲ್ಲಿ ಬಳಕೆಯಾಗುತ್ತಿರುವ ಕಾರಣ, ಅದನ್ನು ಈ ಶರಣನಿಗೆ 
ಸಂಬಂಧಿಸಿದ ಸ್ಮಾರಕವಾಗಿಯೂ ಊಹಿಸಬಹುದು. ಆದರೆ ಈ ಊಹೆಗೆ ಪೂರಕವಾದ ಇನ್ನೂ ಹೆಚ್ಚಿನ 
ಆಧಾರಗಳನ್ನು ಹುಡುಕಬೇಕಿದೆ. ಅಲ್ಲಿಯವೆರೆಗೂ ಇದನ್ನು ಶರಣ ಸ್ಮಾರಕವಾಗಿಟ್ಟುಕೊಂಡು 
ಕಾಪಾಡಿಕೊಳ್ಳಬೇಕಿದೆ. 


92 


ಓ. ಅನಾಮಧೇಯ ಗವಿಗಳು: ಬಸವಕಲ್ಯಾಣ. 


ಬಸವಕಲ್ಯಾಣದ “ರೇಣಾ'ಗಲ್ಲಿಯಲ್ಲಿ ಯಾವುದೇ ಹೆಸರನಿಂದಲೂ ಗುರುತಿಸದ ಸಾಲು ಸಾಲು 
ಗವಿಗಳ ಒಂದು ದಿನ್ನೆಯೇ ಇದೆ. ಸುಮಾರು ಹತ್ತಾರು ಗವಿಗಳನ್ನು ಗುಡ್ಡದ ಮಡಿಲಲ್ಲಿ ಸಾಲು ಸಾಲಾಗಿ 
ಕೊರೆಯಲಾಗಿದೆ. ಕಾಲನ ಕೈಗೆ ಸಿಕ್ಕು ಬಹುತೇಕ ಗವಿಗಳು ಹಾಳಾಗಿದ್ದು, ಅದಕ್ಕಿಂತಲೂ ಹೆಚ್ಚಾಗಿ ಅವುಗಳ 
ಮಹತ್ವ ಅರಿಯದ ಸುತ್ತಲಿನ ಜನ ಅವುಗಳನ್ನು ಸಂರಕ್ಷಣೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಎನಿಸುತ್ತದೆ. 


ಪ್ರಸ್ತುತವಾಗಿ ಗವಿಗಳ ಹತ್ತಿರ ಕುರುಬ ಸಮುದಾಯದ ಬಸವರಾಜ ವೈಜಪ್ಪಾ ಮೇತ್ರೆ ಎಂಬ 
ಕುಟುಂಬ ಮನೆ ಮಾಡಿಕೊ೦ಡು ವಾಸ ಮಾಡುತ್ತಿದೆ. ಎಫ್‌.ಟಿ ಹಳಕಟ್ಟಿ ಅವರ ಸಂಪಾದಿತ "ಸಿದ್ಧ 
ಪರಂಪರೆ'ಯಲ್ಲಿ ಈ ಗವಿಗಳು ಕುರುಬ ಸಮಾಜದ “ರೇವಣಸಿದ್ಧ'ನಿಗೆ ಸಂಬಂಧಿಸಿದ್ದವು ಎಂದು 
ಹೇಳಲಾಗಿರುವುದನ್ನು ನಾವು ಗಮನಿಸಬೇಕು. ಒಂದೆರಡು ಸುರಕ್ಷಿತವಾಗಿರುವ ಗವಿಗಳನ್ನು ಈ ಕುಟು೦ಬ 
ಬಳಕೆ ಮಾಡಿಕೊಂಡು ಬರುತ್ತಿದೆ. ೨-೩ ತಲೆಮಾರುಗಳಿಂದಲೂ ಆ ಕುಟುಂಬ ಅಲ್ಲಿಯೇ ವಾಸ 
ಮಾಡುತ್ತಿದೆ. ಮೊದಲೆಲ್ಲ ಸ್ಥಾವರಲಿಂಗದ ಪೂಜೆ ಮಾಡಲಾಗುತ್ತಿತ್ತಂತೆ. ಆದರೆ ಇತ್ತೀಚಿಗೆ ಆ ರೀತಿಯ 
ಯಾವ ಪೂಜೆಯನ್ನು ಅಲ್ಲಿ ಮಾಡಲಾಗುತ್ತಿಲ್ಲ” 


ನಗರದ ಮಹಾತ್ಮ ಗಾಂಧಿ ಪ್ರತಿಮೆಯ ಹತ್ತಿರ ಇರುವ ಆರಕ್ಷಕ ಠಾಣೆಯ ಹಿಂದುಗಡೆಯಲ್ಲಿ 
ಅನತಿ ದೂರದಲ್ಲಿಯೇ ಈ ಗವಿಗಳ ಬೆಟ್ಟದ ದಿನ್ನೆಯನ್ನು ನೋಡಬಹುದು. ಅಲ್ಲಿರುವ ಒಂದು 
ಗವಿಯು(ಆ ಕಡೆಯಲ್ಲಿರುವ ಕೊನೆ ಗವಿ) ೧೪ ಬೃಹತ್‌ ಕಂಬಗಳನ್ನು ಹೊಂದಿದೆ. ಅದರಲ್ಲಿಗ ನಾಲ್ಕು 
ಕಂಬಗಳು ಬಿದ್ದಿವೆ. ಈ ಗವಿಯು ಸು.೫೬ ಅಡಿ ಉದ್ದ, ೩೬ ಅಡಿ ಅಗಲ ಮತ್ತು ೧೨ ಅಡಿಗಳಷ್ಟು 
ಎತ್ತರದಿಂದ ಕೂಡಿದೆ. ವಿಶೇಷವೆಂದರೆ ಇಲ್ಲಿರುವ ಎಲ್ಲ ಗವಿಗಳು ಎರಡು ಅಂತಸ್ತಿನಿಂದ ಕೂಡಿವೆ.” ಈ 
ರೀತಿಯ ಗವಿಯು ಇಡೀ ಜಿಲ್ಲೆಯಲ್ಲಿಯೇ ಹುಲಕುಂಟಿ ಮಠದ (ಹುಮನಾಬಾದ ತಾಲೂಕು) ಹತ್ತಿರ 
ಬಿಟ್ಟರೆ ಬೇರೆಲ್ಲೂ ಕಂಡುಬರುವುದಿಲ್ಲ. ಈಗ ಮೇತ್ರೆ ಕುಟುಂಬ ಬಳಸುತ್ತಿರುವ ಗವಿ ಕೋಣೆಯ 
ಮೇಲಂತಸ್ಥಿನ ಗವಿ ಕೋಣೆಯಲ್ಲಿ ಮೊದಲೆಲ್ಲಾ ಅವರು ಕುರಿಗಳನ್ನು ಹಾಕುತ್ತಿದ್ದರಂತೆ. ಬಹುಶಃ ರಸ್ತೆಯ 
ಅಗಲಿಕರಣದ ಸ೦ದರ್ಭದಲ್ಲಿ ಗವಿಗಳ ಮುಂಭಾಗದಲ್ಲಿದ್ದ ಇನ್ನಷ್ಟು ಗವಿ ಕೋಣೆಗಳನ್ನು ಕೆಡವಿದಂತೆ 
ಕಂಡುಬರುತ್ತದೆ. ಅಲ್ಲಿರುವ ಬಾಗಿಲನ್ನು ಹೊಂದಿರುವ ಗವಿಯ ಈ ಕಡೆ ಮತ್ತೆ ನಾಲ್ಕು ಗವಿಗಳಿದ್ದು, ಅವು 
ಬಹುತೇಕ ಹಾಳಾಗಿವೆ. ಎಷ್ಟೇಂದರೆ ಅವುಗಳನ್ನು ಈಗ ಜೀರ್ಣೋದ್ಧಾರಗೊಳಿಸಿ ಮೊದಲಿನ ಸ್ಥಿತಿಗೆ 
ತರಲೂ ಕೂಡ ಸಾಧ್ಯವಿಲ್ಲ ಬಸವಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದವರು ಹೆಸರಲ್ಲಿ ಜನಪದರು 
ಗುರುತಿಟ್ಟುಕೊಂಡ ಗವಿ ಸ್ಮಾರಕಗಳನ್ನು ಮಾತ್ರ ಈವೆರೆಗೂ ಸಂರಕ್ಷಿಸಿಕೊಂಡು ಬಂದಿದೆ. ಹೆಸರಿರದ 
ಗವಿಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ಮುಂದೊಂದು ದಿನ ಆ ಬಗ್ಗೆ ದಾಖಲೆಗಳು 
ಸಿಗುವುದಿಲ್ಲ ಎನ್ನಲಾದಿತೇ? ಹಾಗಾಗಿ ಕಾಲಮಿಂಚುವ ಮೊದಲು ಅಷ್ಪಿಷ್ಟೂ ಉಳಿದಿರುವ 
ಗವಿಗಳನ್ನಾದರೂ ಉಳಿಕೊಳ್ಳುವ ಪ್ರಯತ್ನ ತುರ್ತಾಗಿ ಆಗಬೇಕಿದೆ. 


೭. ಅನಾಮಧೇಯ ಗವಿಗಳು: ಬಸವಕಲ್ಯಾಣ. 


ಬಸವಕಲ್ಯಾಣ ನಗರದ ಅನೇಕ ಬಡಾವಣೆಗಳಲ್ಲಿ ಯಾವುದೇ ಹೆಸರಿನಿಂದ ಗುರುತಿಸಲಾಗದ 
ಸುಮಾರು ಗವಿಗಳು ನಮಗೆ ನೋಡಲು ಸಿಗುತ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ಪುಣ್ಯಕೋಟೆ ಪದವಿ 
ಪೂರ್ವ ಮಹಾವಿದ್ಯಾಲಯದ ಹತ್ತಿರದ ಬೆಟ್ಟದ ದಿನ್ನೆಯಲ್ಲಿ ಸಾಲು-ಸಾಲು ಗವಿಗಳಿರುವ ಕುರುಹುಗಳಿವೆ. 
ಈಗ ಸ್ವಲ್ಪ ಸುರಕ್ಷಿತವಾಗಿರುವ ಒಂದು ಗವಿಯು ಸು.ಎರಡು ಕೋಣೆಗಳಿ೦ದ ಕೂಡಿದ್ದು, ಪಾಳು ಬಿದ್ದಿದೆ. 
ಗವಿ ಎದುರಿಗೆ ಪ್ರಾಚೀನ ಕಾಲದ ಹೂವಿನ ಚಿತ್ರದ ಕಲ್ಲು ಕಂಡು ಬರುತ್ತದೆ. ಈ ಗವಿಯ ಬೆಟ್ಟದ 
ಸಾಲಿನಲ್ಲಿ ಅನೇಕ ಗವಿಗಳಿದ್ದವೆಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಆದರೆ ಭೂ ಕಬಳಿಕೆದಾರರಿಂದಾಗಿ 
ಅವೆಲ್ಲವು ಈಗ ನೆಲಸಮವಾಗಿದ್ದು, ಮಹತ್ವದ ಚಾರಿತ್ರಿಕ ನೆಲೆಗಳು ಮಾಯವಾಗಿವೆ. ನಾನು 


93 


ಕ್ಷೇತ್ರಕಾರ್ಯಕ್ಕೆ ಹೋದಾಗಲೂ ಅಲ್ಲಿ ಜೆ.ಸಿ.ಬಿ.ಯಿಂದ ನೆಲ ಅಗೆದು ಮನೆ ಕಟ್ಟುತ್ತಿರುವ ದೃಶ್ಯ ಕಂಡು 
ಬಂದಿತು. 


ನಗರದ ಹೊರವಲಯದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಖೂಬಾ ಅವರ ಮನೆಯ ಎದುರಿನ ತಗ್ಗು 
ಪ್ರದೇಶದ ಬೆಟ್ಟದಡಿ ಬಿಳಿ ಸುಣ್ಣ "ಬಡಿದ ಗವಿಯೊಂದಿಗೆ ಒಳಗಡೆ ಸಣ್ಣದಾದ ಶಿವಲಿಂಗವಿದ್ದು, ಅಲ್ಲಿನ 
ಹೊಲದವರು 'ಅದನ್ನು ದಿನಾಲು ಪೂಜಿಸುತ್ತಾರೆ.” ಇದರಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ "ಅಂಬಿಗರ 
ಚೌಡಯ್ಯನ ಗವಿಯಿದ್ದು ಅದರ ಮತ್ತೊಂದು" ಮಗ್ಗಲಲ್ಲಿ ಮೂಲಿ "ಜ೦ದಯ್ಯನ ಗವಿ ಇರುತ್ತದೆ. ಹೀಗೆ ಈ 
ಸ್ಥಳದ ಸುತ್ತಲೂ ಶರಣರ ಹೆಸರಿನ ಸ್ಮಾರಕ ಗವಿಗಳಿರುವುದರಿಂದ ಪ ಕೂಡ ಶರಣರು ವಾಸ 
ಮಾಡಿದ ಗವಿಯೇ ಆಗಿರಬೇಕು ಎಂದು ಊಹಿಸಲು ಸಾಧ್ಯವಿದೆ. ಆದರೆ ಇದು ಯಾವ ಶರಣನಿಗೆ 
ಸಂಬಂಧಿಸಿದ್ದು ಎಂದು ಖಚಿತವಾಗಿ ಹೇಳಲಾಗುತ್ತಿಲ್ಲ. 


ನಗರದ “ಎಸ್‌.ಜಿ. ಐ, ಬ್ಯಾಂಕಿನ ಎದುರಿಗಿರುವ ರೇಷ್ಮೆ ಇಲಾಖೆಯ ಕಛೇರಿಯ ಹಿ೦ದಿನ ಬೆಟ್ಟದ 
ದಿನ್ನೆ ಯಲ್ಲಿಯೂ ಗವಿಗಳಿರುವ ES ಆದರೆ ಅವುಗಳಿಗ ಗುರುತು ಸಿಗಲಾರದಷ್ಟು ಹಾಳಾಗಿದ್ದು, 
ಅಲ್ಲಿಯೂ ಭೂ ಕಬಳಿಕೆದಾರರಿಂದಾಗಿ ಅವು ನಾಶವಾಗಿವೆ. * 


೮. ಹುಲಕುಂಟಿ ಮಠದ ಗವಿಗಳು. 


ಹುಮನಾಬಾದ-ಭಾಲ್ಕಿ ಮಧ್ಯದ ಮುಖ್ಯ ರಸ್ತೆಯಿಂದ ದುಬಲಗುಂಡಿ ಗ್ರಾಮ ದಾಟಿದ ನಂತರ 
ಬಲಭಾಗದಲ್ಲಿ ಒಂದೆರಡು ಕಿ.ಮೀ. ಒಳ ಪ್ರವೇಶ ಮಾಡಿದರೆ ಅತ್ಯಂತ ರಮಣೀಯವಾದ `ಹುಲಕುಂಟಿ' 
ಎಂಬ ಸ್ಥಳವಿದೆ. ಅಲ್ಲೊಂದು ಹುಲಸೂರು ಮಠದ ಶಾಖಾ ಮಠವಿದೆ. ಮಠದ ಹತ್ತಿರ ಕುಂಟೆ(ಕೆರೆ) 
ಇರುವುದರಿಂದ ಮತ್ತು ಪ್ರಾಚೀನ ಕಾಲದಲ್ಲಿ ಕುಂಟೆಯ ಸುತ್ತಲ ಪರಿಸರಲ್ಲಿ ಹೆಚ್ಚಾಗಿ ಹುಲಿಗಳಿರುತ್ತಿದ್ದವು 
ಎಂಬ ಪ್ರತೀತಿಯಿಂದಾಗಿ ಆ ಸ್ಥಳಕ್ಕೆ “ಹುಲಕುಂಟಿ' ಎಂಬ ಸ್ಥಳನಾಮ ಬಂದಿದೆ ಎನ್ನುತ್ತಾರೆ 
ಸ್ಥಳೀಯರು. ೨೭ ಕುಂಟೆಯ ಆ ಬದಿಯ ಗುಡ್ಡದ ಮಡಿಲಲ್ಲಿ ಮತ್ತು ಈ ಬದಿಯ ಗುಡ್ಡದ ಮಡಿಲಲ್ಲಿ 
ಒಟ್ಟು ಐದು ಗವಿಗಳು ಕಂಡು ಬರುತ್ತವೆ. ವ 'ಓ೨ನೇ ಶತಮಾನದಲ್ಲಿ ಕಲ್ಯಾಣದ ಶರಣರು ರಚಿಸುತ್ತಿದ್ದ 
ತಾಡೋಲೆಗಳ ಮೇಲಿನ ವಚನಗಳನ್ನು `ಇಲ್ಲಿ ತಂದು ಸಂಗಹಿಸಿಡುತ್ತಿದ್ದರು ಎನ್ನೈ ಲಾಗುತ್ತದೆ.* 


ಶಾಖಾ ಮಠದ ಎಡಗುಡ್ಡದ ಮಡಿಲಲ್ಲಿ ಮೂರು ಗವಿಗಳಿದ್ದು, ಇನ್ನೂ ಸದ್ಯಢವಾಗಿವೆ. 
ಅದರಲ್ಲಿನ ಮೊದಲನೆಯ ಗವಿಯು(ಎದುರಿನ) ೨೬ ಅಡಿ ಅಗಲ, ೨೪ ಅಡಿ ಉದ್ದ ಮತ್ತು ೫.೭ ಅಡಿ 
ಎತ್ತರದಿಂದ ಕೂಡಿದೆ. ಒಳಗಡೆ ಐದು ಧ್ಯಾನ ಮಾಡಗಳು, ನಾಲ್ಕು ಕಂಬಗಳು ಕಂಡುಬರುತ್ತಿದ್ದು, 
ಎದುರಿನ ಒಂದು ಧ್ಯಾನ ಮಾಡದಲ್ಲಿ ಚಿಕ್ಕ ನಂದಿಯನ್ನು ಕೂಡಿಸಲಾಗಿದೆ. ಇದರ ಬಲಭಾಗದ ಗವಿಯು 
೧೬ ಅಡಿ ಅಗಲ, ೨೩ ಅಡಿ ಉದ್ದ ಮತ್ತು ೫.೮ ಅಡಿ ಎತ್ತರದಿಂದ ಕೂಡಿದೆ. ಇದರ ಒಳಗಡೆ ಮೂರು 
ಧ್ಯಾನ ಮಾಡುಗಳು ಮತ್ತು ಒಂದು ಕಂಬ ಕಂಡುಬರುತ್ತದೆ. ಅದರ ಎದರಿನ ಗವಿಯು ಹಾಳಾದ 
ಸ್ಥಿತಿಯಲ್ಲಿದ್ದು, ಅಡುಗೆ ಮಾಡಲು ಬಳಸುತ್ತಿರುವಂತಿತ್ತು. ಇದು ೯ ಅಡಿ ಅಗಲ, ೬ ಅಡಿ ಉದ್ದ ಮತ್ತು 
ಲ ಅಡಿ "ಎತ್ತರದಿಂದ ಕೂಡಿರುವ ಚಿಕ್ಕ ಗವಿಯಾಗಿದೆ.* 


ಕುಂಟೆಯ ಆ ಬದಿಯ ಬೆಟ್ಟದಲ್ಲಿ ಮಠದಿಂದ ಖಟಕ್‌ ಚಿಂಚೋಳಿ ಗ್ರಾಮಕ್ಕೆ ಹೋಗುವ ರಸ್ತೆಯ 
ಎಡಕ್ಕೆ ಒ೦ದು ವಿಶಾಲವಾದ ಎರಡಂತಸ್ಥಿನ ಗವಿ ಕಂಡುಬರುತ್ತದೆ. ಇದು ೨೨.೫ ಅಡಿ ಅಗಲ, ೨೪ 
ಅಡಿ "ಉದ್ದ ಮತ್ತು ೫.೭ ಅಡಿ ಎತ್ತರದಿಂದ ಕೂಡಿದೆ. ಒಳಗಡೆ ೬ ಧ್ಯಾನ ಮಾಡಗಳು ಮತ್ತು ನಾಲ್ಕು 
ಕಂಬಗಳು "ಕಂಡುಬರುತ್ತವೆ. ೩೧ ಧ್ರ ಗವಿಯನ್ನು ನಾನು ನೋಡಿದಾಗ ಬಹುಶಃ ಯಾರೋ ಬಳಸಲಾರದ 
ಸ್ಥಳವಿದ್ದಂತೆ ಕಂಡಿತು. ಇದರ ಪರಿಸರದ ಬೆಟ್ಟದ ಶೋಧ ಕಾರ್ಯ ಮಾಡಿದರೆ ಮತ್ತಷ್ಟು ಗವಿಗಳು 
ಕಂಡು ಬರಬಹುದು. 


94 


೯ ಚಿಟಗುಪ್ಪ ಗವಿಗಳು: 


ಚಿಟಗುಪ್ಪ ಹುಮನಾಬಾದ ತಾಲೂಕಿನ ಒಂದು ದೊಡ್ಡ ಗ್ರಾಮ. ಇದು ಹುಮನಾಬಾದನಿಂದ ೧೫ 
ಕಿ.ಮೀ. ದೂರದಲ್ಲಿದೆ. ನಿಜಾಮನ ಕಾಲದಲ್ಲಿ ಅದೊಂದು ಪೈಗಾ(ಆಡಳಿತ ಕೇಂದ್ರವಾಗಿತ್ತು. ಅಲ್ಲದೇ 
ಆರ್ಯ ಸಮಾಜದ ಚಟುವಟಿಕೆಗಳ ಕೇಂದವೂ ಆಗಿತ್ತು ಶರಣರ ಚರಿತ್ರೆಯ ಹಲವು ಕಡೆ ಕಲ್ಯಾಣದ 
ಅನುಭವ ಮಂಟಪದ ಮಾದರಿಯಲ್ಲಿ ಆಯ್ದ ಬೇರೆ ಬೇರೆ ಕೆಲವು ಸ್ಥಳಗಳಲ್ಲಿ “ಬಯಲು ಅನುಭವ 
ಮಂಟಪ'ಗಳಿದ್ದವೆಂಬ ಹೇಳಲಾಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಹುಲಸೂರಿನ ಸಿದ್ದೇಶ್ವರ ಕಟ್ಟೆ, 
ಮೊರಂಬಿಯ ಹಡಪದ ರೇಚಯ್ಯನ ಕಟ್ಟೆ ಮುಂತಾದವುಗಳನ್ನು ನೋಡಬಹುದು. ಅಂತೆಯೇ ಚಿಟಗುಪ್ಪ 
ಕೂಡ ಶರಣರ ಬಹುದೊಡ್ಡ(ಬಹುಶಃ ಕಲ್ಯಾಣ ಪರಿಸರದ ನಂತರ) ನೆಲೆಯಾಗಿತ್ತೇನೋ?9 ಎನಿಸುತ್ತದೆ. 
ಇದಕ್ಕೆ ಕಾರಣ ಅಲ್ಲಿ ಐದಾರು ಕಡೆ ಇರುವ ಗವಿಗಳು ಮತ್ತು ಶರಣರ ಹೆಸರಿನ ಸ್ಮಾರಕಗಳು 
ಎನ್ನಬಹುದು. ಚಿಟಗುಪ್ಪದಲ್ಲಿನ ಗವಿಗಳ ವೈಶಿಷ್ಟ್ಯತೆ ಎ೦ದರೆ ಬಹುಶಃ ಇಡೀ ಬೀದರ ಜಿಲ್ಲೆಯ ಯಾವ 
ಊರಿನಲ್ಲಿಯು ಇರಲಾರದಷ್ಟು ವಿಶಾಲವಾದ ಗವಿಗಳಿರುವುದು. ಈ ರೀತಿಯ ಬೃಹತ್‌ ಗವಿ ನಮಗೆ 
ಗಡವಂತಿಯಲ್ಲಿ ಮಾತ್ರ ಕಂಡುಬರುತ್ತದೆ. ಆದರೆ ಇಲ್ಲಿಯ ಕೆಲವು ಗವಿಗಳು ಮುಸ್ಲಿಂ ಸಮಾಜದ 
ಹಿಡಿತದಲ್ಲಿವೆ.** 


೧೦. ಅಸ್ತಾರ ಅಲಿ ಷಾ ದರ್ಗಾ: ಚಿಟಗುಪ್ಪ. 


ಚಿಟಗುಪ್ಪ ಗ್ರಾಮದ ಪ್ರಮುಖ ಬಸ್ಸು ತಂಗುದಾಣದ ಹಿಂದೆ ಅನತಿ ದೂರದಲ್ಲಿಯೇ, ಬಸ್‌ 
ತಂಗುದಾಣಕ್ಕೆ ಹೊಂದಿಕೊಂಡಂತೆಯೇ ಗುಡ್ಡ ಪ್ರದೇಶವಿದ್ದು, ಅಲ್ಲಿ "ಇಸ್ತಾರ ಆಲಿ ಷಾ ದರ್ಗಾ' ಹೆಸರಿನ 
ಒಂದು ಗವಿ ಇದೆ. ಗವಿಯು ಸು.೧೨ ಅಡಿ ಅಗಲ, ೧೭ ಅಡಿ ಉದ್ದ ಮತ್ತು ೫.೫ ಅಡಿ ಎತ್ತರದಿಂದ 
ಕೂಡಿದೆ." ಬಹುಶಃ ಶರಣರ ನೆಲೆಯಾಗಿದ್ದ ಇದು ಕಾಲಾಂತರದಲ್ಲಿ ದರ್ಗಾವಾಗಿ 
ಪರಿವರ್ತನೆಯಾಗಿದೆಯೇ? ತಿಳಿದು ಬರುವುದಿಲ್ಲ. ಸ್ಥಳೀಯ ಲಿಂಗಾಯತರು ಸ್ಥಳ ಮತಾಂತರದ ಬಗ್ಗೆ 
ನಂಬಿಕೆ ವ್ಯಕ್ತಪಡಿಸಿದರೆ, ಮುಸ್ಲಿಂ ಮತಬಾಂಧವರು ಇದು ಮೂಲತಃ ದರ್ಗಾ ಎಂದು ನಂಬುತ್ತಾರೆ. 
ಇದನ್ನು ಇಧಂಮಿತ್ತಂ ಎಂದು ಸಾಧಿಸಲು ದಾಖಲೆಗಳ ಕೊರತೆಯಿದೆ. ಗವಿಯ ಒಳಗಡೆ ಈಗ ಮುಸ್ಲಿಂ 
ಸಂತನ ಸಮಾಧಿಯಿದೆ. ಈಗದನ್ನು ಇಸ್ತಾರ ಅಲಿ ಷಾ ದರ್ಗಾ ಎಂದು ಕರೆಯಲಾಗುತ್ತಿದೆ. 


೧೧... ಥಂಡೆ ಪೀರ್‌ ಗವಿ: ಚಿಟಗುಪ್ಪ 


ಚಿಟಗುಪ್ಪ ಗ್ರಾಮದ ಹೊಸ ಸರ್ಕಾರಿ ಆಸ್ಪತ್ರೆಯ ಹತ್ತಿರವಿರುವ ಚಿಕ್ಕ ಗುಡ್ಡದಲ್ಲಿ "ಥಂಡೆ ಪೀರ್‌' 
ಎ೦ಬ ಹೆಸರಿನ ಗವಿ ಇದೆ. ಇದು ೧೮ ಅಡಿ ಅಗಲ, ೧೮ ಅಡಿ ಉದ್ದ ಮತ್ತು ೫.೮ ಅಡಿ ಎತ್ತರದಿಂದ 
ಕೂಡಿದೆ. ಗವಿಯಲ್ಲಿ ಯಾರದೋ ಮುಸ್ಲಿಂ ಸಂತನ ಸಮಾಧಿ ಕಂಡುಬರುತ್ತಿದ್ದು, ಅದರ ಹಿಂದೆಯು ಸಹ 
ಇನ್ನೂ ಚಿಕ್ಕ ಚಿಕ್ಕ ಕೋಣೆಗಳಿರುವಂತೆ ಕಂಡಿತು. ಮಧ್ಯದಲ್ಲಿ ಗವಿಯು ದೊಡ್ಡದಾಗಿದ್ದರೆ, ಹಿಂದಕ್ಕೆ 
ಹೋದಂತೆ ಮತ್ತು ಬಾಗಿಲಿನ ಕಡೆ ಬಂದಂತೆ ಚಿಕ್ಕದಾಗುತ್ತಾ ಹೋಗುತ್ತದೆ." ಬಹುಶಃ ಈ ಗವಿಯು 
ಸಹ ಯಾರದ್ದೋ ಶರಣನ ಗವಿಯೇ ಅಥವಾ ಮೂಲತಃ ಮುಸ್ಲಿಂ ಸಂತರ ಸ್ಥಳವೇ ಎಂಬುದನ್ನು 
ಖಚಿತವಾಗಿ ಹೇಳಲು ಪುರಾವೆಗಳ ಕೊರತೆ ಇದೆ. ಈಗದನ್ನು ಥಂಡೇ ಪೀರ ಎಂದು ಕರೆಯಲಾಗುತ್ತಿದೆ. 
ಬೀದರ ಜಿಲ್ಲೆಯ ತುಂಬೆಲ್ಲ ಶರಣರ ಹೆಸರಿನ ಮೇಲೆ ಸಿಕ್ಕಿರುವ ಗವಿ ಸ್ಮಾರಕಗಳೆಲ್ಲವೂ ಹೀಗೆ ಬೆಟ್ಟ- 
ಗುಡ್ಡಗಳ ಮೇಲೆಯೇ ಸಿಕ್ಕಿರುವುದರಿಂದ ಇವುಗಳ ಸಹ ಶರಣರಿಗೆ ಸಂಬಂಧಿಸಿದ ಸ್ಮಾರಕಗಳಾಗಿ 
ಊಹಿಸಬಹುದಷ್ಪೇ; ಖಚಿತತೆ ಕೊಡಲಾಗದು. 


ಪಿ; ಭಂಡಾರ ಗುತ್ತಿ, ಮೋಳಕೇರಾ. 


95 


ಮೋಳಕೇರಾ ಗ್ರಾಮದಲ್ಲಿ ಮಾರಯ್ಯನವರ ಗುಹೆಗೆ ಸಮೀಪದಲ್ಲಿಯೇ "ಭಂಡಾರಗುತ್ತಿ' ಎನ್ನುವ 
ಐತಿಹಾಸಿಕ ಸ್ಥಳವಿದೆ. ಒಂದು ಸಲ ಬಸವಣ್ಣನವರು ಮೋಳಿಗೆ ಮಾರಯ್ಯನವರು ಕಾಯಕಕ್ಕೆ ಕಾಡಿಗೆ 
ಹೋದಾಗ ಅವರ ಮನೆಗೆ ಬಂದರಂತೆ. ಮಹಾದೇವಿಯಮ್ಮನವರು ಮಾರು ವೇಷದಲ್ಲಿದ್ದ 
ಬಸವಣ್ಣನವರಿಗೆ ಗುರುತಿಸದೆ ಯಾರೋ ಜಂಗಮರಿರಬಹುದೆಂದು ಊಹಿಸಿ ಪೂಜೆ ಪ್ರಸಾದಕ್ಕೆ 
ವ್ಯವಸ್ಥೆಗೊಳಸಿದರಂತೆ. ಪ್ರಸಾದ ಸೇವಿಸಿದ ಬಸವಣ್ಣನವರು ಹೋಗುವಾಗ ಹೊನ್ನ ಜಾಳಿಗೆಗಳನ್ನು ಬಿಟ್ಟು 
ಹೋದರಂತೆ. ಮಾರಯ್ಯನವರು ಕಾಯಕದಿ೦ದ ಮರಳಿ ಮನೆಗೆ ಬ೦ದಾಗ ವಿಷಯವೆಲ್ಲಾ ಗೊತ್ತಾಯಿತು. 
ಇದು ಬಸವಣ್ಣನವರಿಂದಲೇ ನಡೆದಿರಬಹುದು ಎಂದು ಊಹಿಸಿದ ಮಾರಯ್ಯನವರು ಆ ಹೊನ್ನ 
ಜಾಳಿಗೆಗಳನ್ನು ತಮ್ಮ ಕಾಯಕದ ಕಟ್ಟಿಗೆಯಿಂದ ಚಿಮ್ಮಿ ಹಾಕಿದರಂತೆ. ಆ ಜಾಳಿಗೆಗಳು ಬಿದ್ದ ಸ್ಥಳವೇ 
"'ಭಂಡಾರಗುತ್ತಿ' ಎಂದು ಕರೆಯುತ್ತಾರೆ. ಭಂಡಾರಗುತ್ತಿಯ ವಿಷಯ ಅಲ್ಲಿಯ ಜಾನಪದರಲ್ಲಿ 
ಮನೆಮಾತಾಗಿದೆ. ಈ ವಿಷಯವನ್ನು ಲಿಂಗಾಯತ ಗ್ರಂಥಗಳು ಕೂಡ ಉಲ್ಲೇಖಿಸಿವೆ. ಮಾರಯ್ಯನವರು 
ಹೊನ್ನ ಜಾಳಿಗೆಗಳನ್ನು ಕಸಕ್ಕೆ ಸಮನಾಗಿ ತಿಳಿದು ಅಂಗಳಕ್ಕೆ ಎಸೆದಾಗ ಅವುಗಳು ಎಷ್ಟೋ ದಿವಸಗಳು 
ಅಲ್ಲಿಯೇ ಬಿದ್ದಿದ್ದವೆಂದು ಗ್ರಂಥಗಳು ತಿಳಿಸುತ್ತವೆ. ಆ ಸ್ಥಳವು ಶ್ರೀ ಚೆನ್ನಬಸಪ್ಪ ವಡ್ಡನಕೇರಿ ಎಂಬುವವರ 
ಹೊಲದಲ್ಲಿದೆ.* 


೧೩. ಪತ್ರಿವನದ ಗವಿಗಳು, ಬಸವಕಲ್ಯಾಣ: 


ರುದ್ರಮುನಿ ಶರಣರ ಗವಿಯ ಬಲಕ್ಕೆ ತ್ರಿಪುರಾಂತ ಕೆರೆಗೆ ಹತ್ತಿಕೊಂಡು "ಪತ್ರಿವನ' ಎಂಬ 
ಸ್ಥಳವಿದೆ. ಇಲ್ಲಿ ಈಗಲೂ ಹತ್ತಾರು ದೊಡ್ಡ ದೊಡ್ಡ ಪತ್ರಿಗಿಡಗಳನ್ನು ನೋಡಬಹುದು. ಈ ಪರಿಸರದಲ್ಲಿ 
ಸಾಲು ಸಾಲಾಗಿ ಐದಾರು ಗವಿಗಳಿರುವ ಕುರುಹುಗಳು ದೊರಕುತ್ತವೆ. ಅವುಗಳಲ್ಲಿ ಬಹಳಷ್ಟು ಸಂಪೂರ್ಣ 
ಹಾಳಾದ ಸ್ಥಿತಿಯಲ್ಲಿದ್ದವು. ಪತ್ರಿವನ ಪ್ರವೇಶಿಸುವಾಗ ಬಲಗಡೆ ಕಾಣಸಿಗುವ ಇವುಗಳ ಮೊದಲ 
ಗವಿಯಲ್ಲಿ ಒಂದು ಶಿವಲಿಂಗವಿದೆ. ಮುಂದಿನ ಗವಿಯಲ್ಲಿ ಶರಣ ಕಲ್ಲಪ್ಪರನ್ನು ಸಮಾಧಿ ಮಾಡಿರುವಂತಿದೆ. 
(ದಿನಾಂಕ; ೨೧.೦೮.೧೯೭೫; ಗುರುವಾರ ಎಂಬ ನಾಮಫಲಕ ಅಂಟಿಸಿದ) ಎರಡು ಸಮಾಧಿ 
ಗದ್ದುಗೆಗಳಿಂದ ಕೂಡಿರುವ ಇನ್ನೊಂದು ಗವಿ ನಂತರವಿದೆ. ಮುಂದೆ ಇನ್ನೊಂದು ಹಾಳು ಬಿದ್ದಗವಿ 
ಇದ್ದು, ಅದರ ಎದುರಿಗೆ ಕಿರಿದಾದ ಹಾದಿ ಕಂಡುಬರುತ್ತದೆ. ಹೀಗೆ ಇಲ್ಲಿರುವ ಯಾವುದೋ ಒಂದು 
ಗವಿಯಲ್ಲಿ ಶರಣ "ಹೂಗಾರ ಮಾದಯ್ಯ'ನವರು ವಾಸವಾಗಿದ್ದರಂತೆ. ಜನಪದರ ನಂಬಿಕೆಯ ಪ್ರಕಾರ 
ಇಲ್ಲಿನ ಗವಿಗಳಲ್ಲಿ ಲಿಂಗಪೂಜೆ ಮಾಡುವಾಗ ಶರಣರಿಗೆ ಬೇಕಾದ ಪತ್ರಿಗಳನ್ನು, ಹೂಗಳನ್ನು ನೀಡುವ 
ಕಾಯಕದವರು ವಾಸಿಸುತ್ತಿದ್ದರು ಎನ್ನಲಾಗುತ್ತದೆ." 
“ಬೂದನಿಗೆ ಭಾಸಿಂಗ ಭೂಮಿತಾಯಿಗೆ ದಂಡೆ 
ಸಾಲ ಶರಣರಿಗೆ ಸರಮಾಲೆ! ಕಟಿಗೊಂಡು 
ಮಾದಯ್ಯ ಗೆದ್ದ ಕೈಲಾಸ” 
ಎ೦ದು ಜನಪದರು ಇಂದಿಗೂ ಶರಣ ಹೂಗಾರ ಮಾದಯ್ಯನನ್ನು ಅವನ ಕಾಯಕದೊಂದಿಗೆ ಗುರುತಿಸಿ 
ಭಕ್ತಿಯಿಂದ ಹಾಡುತ್ತಾರೆ. ಜಗತ್ತಿನ ಚರ-ಅಚರಗಳೆರಡರಲ್ಲೂ ದೇವನನ್ನು ಕಂಡ ಶರಣ ದಸರಯ್ಯ ತನ್ನ 
ಪತ್ನಿ ವೀರಮ್ಮಳ ಜೊತೆ ಪತ್ರಿವನದ ಪರಿಸರದಲ್ಲಿಯೇ ವಾಸವಾಗಿದ್ದರೆಂದು ಹೇಳಲಾಗುತ್ತದೆ." 
ಸಿಂಗಿರಾಜ ತನ್ನ "ಸಿಂಗಿರಾಜ ಪುರಾಣ'ದಲ್ಲಿ ಬಸವಣ್ಣನವರ ಮಹಾಕಾರ್ಯದಲ್ಲಿ ಪಾಲ್ಗೊಂಡಿದ್ದವನ 


ಹೆಸರನ್ನು ಉಲ್ಲೇಖಿಸಿದ್ದಾನೆ. ಲಕ್ಕಣ್ಣ ದಂಡೇಶ ತನ್ನ "ಶಿವತತ್ವ ಚಿಂತಾಮಣಿ” (ಅಸಂಖ್ಯಾತರ ಕಥೆಗಳಲ್ಲಿ). 
ಭೀಮಕವಿ ತನ್ನ "ಬಸವ ಪುರಾಣ'ದಲ್ಲಿ, ಷಡಕ್ಷರ ಕವಿ ತನ್ನ “ವೃಷಭೇಂದ್ರ ವಿಜಯ'ದಲ್ಲಿ ದಸರಯ್ಯನವರ 
ಬಗ್ಗೆ ವಿವರಿಸಿದ್ದಾರೆ. ದಸರಯ್ಯ ಒಬ್ಬ ಮಹಾ ಅಹಿಂಸಾ ಯೋಗಿ, ಭೀಮಕವಿ ಅವನ ದಯಾಗುಣವನ್ನು 
“ನುಡಿಯಲೇತಕೆ ಫಲವನ್ನೀ ಒಡೆಯನ್‌ ಅರಳ್ಳಳೆಯ್ದಿ ಹೂವಿನ ಗಿಡುವಿನಲಿ ಕೊಯ್ಯಲೈೆ ನೊಂದಿತು 
ನೊಂದೆನೆಂದೆನುತ್ತ ಆವ ಗಿಡುವ೦ ನೋಯಿಸಿದೊಡ೦ ಭಾವಿಸುವೊಡಿದು ಹಿಂಸೆಯೆನುತುಂ” ಹೂ 
ಕೊಯ್ಯುವುದನ್ನೇ ಬಿಟ್ಟನೆಂದು ವಿವರಿಸಿದ್ದಾನೆ. ಇದರಿಂದ ಆತ ಹೂಗಾರ ಕಾಯಕ ಮಾಡುತ್ತಿದ್ದನು 


96 


ಎಂಬುದು ಸಾಬೀತಾಗುತ್ತದೆ. ಅಲ್ಲದೇ ಸಿಂಗಿರಾಜ, ಬಸವಣ್ಣನವರ ಸಮಕಾಲೀನರ ಜೊತೆಗೆ ಇವನ 
ಹೆಸರನ್ನು ಉಲ್ಲೇಖಿಸಿರುವುದರಿಂದ ದಸರಯ್ಯ ಪತ್ರಿವನದಲ್ಲಿದ್ದ ಎನ್ನಲು ಬಹುದೊಡ್ಡ ಪುರಾವೆ 
ಸಿಕ್ಕಿದಂತಾಗುತ್ತದೆ. ಷಡಕ್ಷರ ಕವಿ ಕೂಡ “ನೆಗದಡ್ಡಂಬಾರುವ ಕೀಟಗಣಕ್ಕಳಿವಪ್ಪುದೆಂದು ಬೀಸದೆ ತೋಳಂ” 
ಎನ್ನುತ್ತಾ ಎಲ್ಲಿ ತೋಳುಗಳನ್ನು ಜೋರಾಗಿ ಬೀಸಿದರೆ ಗಾಳಿಯಲ್ಲಿ ಹಾರಾಡುವ ಕ್ರಿಮಿಗಳಿಗೆ 
ನೋವಾದಿತೆಂದು ದಸರಯ್ಯ ಭಾವಿಸುವ ದಯಾಪರತೆಯನ್ನು ಹೊಂದಿದ್ದನೆಂದು ವಿವರಿಸುತ್ತಾನೆ. 


ಶರಣ ದಸರಯ್ಯನವರು “ದಸರೇಶ್ವರ ಲಿಂಗ” ಎಂಬ ವಚನಾಂಕಿತದಲ್ಲಿ ವಚನಗಳನ್ನು 
ರಚಿಸಿದ್ದಾರೆ. ಈವರೆಗೂ ಇವನ ೧೧ ವಚನಗಳು ಸಿಕ್ಕಿವೆ. ವೀರಮ್ಮ ದಸರಯ್ಯಗಳ ಪುಣ್ಯಸ್ತ್ರೀ. ಈಕೆ 
“ಗುರು ಶಾಂತೇಶ್ವರ” ಎಂಬ ವಚನಾಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾಳೆ. ಈವರೆಗೂ ಈಕೆಯ ಐದು 
ವಚನಗಳು ಸಿಪಿ 


೧೪. ಅನಾಮಧ್ಯೇಯ ಗವಿ: ಹುಮನಾಬಾದ. 


ಹುಮನಾಬಾದ ನಗರದ ಪೊಲೀಸ್‌ ಠಾಣೆಯ ಎದುರಿನ ಹಾಗೂ ಪ್ರಸ್ತುತ ಇರುವ 
ಎಪಿಎಂಸಿಯ ಪಕ್ಕದ ರಸ್ತೆಯಲ್ಲಿ ಮುಖ್ಯರಸ್ತೆಯಿಂದ ಸ್ವಲ್ಪ ಹೆಜ್ಜೆಗಳಷ್ಟು ನಡೆದು ಹೋದರೆ. ಅಲ್ಲೊಂದು 
ಗವಿ ಇತ್ತು ಈಗದನ್ನು ಸಕಾ ನಿ ಹಾಳು ಮಾಡಲಾಗಿದೆ. ಇತಿಹಾಸದ ಓದು 'ಮತ್ತು 
ಬರವಣಿಗೆಯಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಚೀನಕೇರಾ ಗ್ರಾಮದ ನನ್ನ ಸ್ನೇಹಿತ ಶ್ರೀ 
ದಯಾನಂದರೆಡ್ಡಿ ಮತ್ತು ನಾನು ಆ ಗವಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇವು. ಒಳಗಡೆ 
ಸ್ಥಾವರಲಿಂಗವನ್ನಿಟ್ಟು ಪೂಜಿಸಲಾಗುತ್ತಿತ್ತು. ಆದರೆ ಈಗ ರಸ್ತೆ ಅಗಲೀಕರಣದ ಹೆಸರಲ್ಲಿ" ಅದನ್ನು ಮುಚಿ 
ಹಾಕಲಾಗಿದೆ. ಅದರ ಮೇಲೆಲ್ಲ ಈಗ "ವಾಹನಗಳನ್ನು ರಿಪೇರಿ ಮಾಡುವ ಅಂಗಡಿಗಳು ಬೀತ್‌ 
ಇಂತಹದ್ದೇ ಮಾದರಿಯ ಗವಿಯೊಂದು ಚೀನಕೇರಾ 'ಸ್ರಾಮದಲ್ಲೂ ಇದೆ. ನೋಡಲು ತುಂಬಾ ಚಿಕ್ಕದು. 
ಈಗದನ್ನು ಏಕನಾಥ ಮಂದಿರ ಎಂದು ಕರೆಯಲಾಗುತ್ತದೆ.” ಈ “ಏಕನಾಥ” ಪಕ್ಕದ ಮಹಾರಾಷ್ಟ್ರದ 
ಜನರ ಆರಾಧ್ಯ ದೈವ; ಸಮಸ್ಯೆ ಇದಲ್ಲ. ಜಿಲ್ಲೆಯ ಆನೇಕ ಊರುಗಳಲ್ಲಿ ಏಕನಾಥ ಮಂದಿರಗಳೆಡೆ. 
ಅಲ್ಲೆಲ್ಲೂ ಗವಿಗಳಲ್ಲಿ ಹಾಗಾಗಿ ಚೀನಕೇರಾ "ಗ್ರಾಮದ ಗವಿ ಮೂಲತಃ ಏಕನಾಥನದೋ ಅಥವಾ 
ಯಾವುದಾದರು ಶರಣನಿಗೆ ಸಂಬಂಧಿಸಿದ್ದೋ ಗೊತ್ತಿಲ್ಲ. 


೧೫. ಮೋಳಕೇರಾದಲ್ಲಿರುವ ವೀರಭದ್ರ ಗವಿ ಮಡಿವಾಳ ಮಾಚಯ್ಯನದೇ? 


ಇದೇ ಮಾದರಿಯ ಸಮಸ್ಯೆಯೊಂದು ಮೋಳಕೇರಾದಲ್ಲೂ ಇದೆ. ಊರ ಮಧ್ಯೆ ವೀರಭದ್ರನ 
ದೇವಾಲಯವಿದೆ. ಈ ದೇವಾಲಯ” ಚೀನಕೇರಾ ಗ್ರಾಮದ ಏಕನಾಥ ಮಂದಿರದಂತೆ, ಗವಿಯ ಮೇಲೆ 
ನಿರ್ಮಾಣಗೊಂಡಿದೆ.”*ಶರಣ ಪರಂಪರೆಯಲ್ಲಿ “ಮಡಿವಾಳ ಮಾಜಿದೇವ'ರನ್ನು ವೀರಭದ್ರನ 
ಅವತಾರವೆಂದು ಕರೆಯುವ ಒಂದು ಪರಿಪಾಠವಿದೆ. ಹಾಗಾಗಿ ಮೋಳಕೇರಾ ಗ್ರಾಮದ ಗವಿಯಲ್ಲಿರುವ 
ವೀರಭದ್ರ ಮೂಲತಃ ಮಡಿವಾಳ ಮಾಚಿದೇವನಾಗಿ ಪೂಜೆಗೊಳ್ಳುತ್ತಿದ್ದನೇ? ಗೊತ್ತಿಲ್ಲ. ಕಾಲಾನ೦ತರದಲ್ಲಿ 
ಊರವರು ಅದನ್ನು ವೀರಭದ್ರ ದೇವಾಲಯವೆಂದು ಕರೆದರೆ? ಈ ಬಗ್ಗೆ ವಿಚಾರಿಸಬೇಕಿದೆ. ಏಕೆಂದರೆ 
ಮೋಳಕೇರಾ ವಚನಗಳಲ್ಲಿ ಉಲ್ಲೇಖಗೊಳ್ಳುವ ಊರು. ಅಲ್ಲಿ ಶರಣ ಮೋಳಿಗೆ ಮಾರಯ್ಯ ಮತ್ತು ಅವನ 
ಹೆಂಡತಿ ಮಹಾದೇವಿಯ ಗವಿ ಸ್ಮಾರಕಗಳಿವೆ. ಭಂಡಾರಗುತ್ತಿ ಎಂಬ ಶರಣರಿಗೆ ಸಂದಿನ ಸ್ಥಳ 
ಇರುವುದು ಇಲ್ಲಿಯೇ. ಹಾಗಾಗಿ ಈ ವೀರಭದ್ರ ಗವಿ ದೇವಾಲಯದ ಬಗ್ಗೆ ಹೊಸ ಮಾಹಿತಿಗಳನ್ನು 
ಹುಡುಕಬೇಕಿದೆ. 


೧೬. ಲಿಂಗದಹಳ್ಳಿ. 


97 


ಹುಮನಾಬಾದ-ಬಸವಕಲ್ಯಾಣ ಮಾರ್ಗದಲ್ಲಿ ರಾಜೇಶ್ವರ ಎಂಬ ಗ್ರಾಮವಿದೆ. ರಾಜೇಶ್ವರ 
ಮೂಲತಃ "ಬಚ್ಚಿಕಾಯಕದ ಬಸವಣ್ಣನ'ವರ ಊರು ಎಂದು ಹೇಳಲಾಗುತ್ತದೆ. ಬಸವಣ್ಣನವರು ಅನೇಕ 
ಶಿವಶರಣರೊಡನೆ ಕಲ್ಯಾಣ ಕ್ರಾಂತಿಯ ನಂತರ ಕೂಡಲ ಸಂಗಮಕ್ಕೆ ಹೋಗುವಾಗ ಲಿಂಗಪೂಜೆ 
ಮಾಡಿಕೊಂಡು ಗಾಮ "ಲಿಂಗದ ಹಳ್ಳಿ'ಯಿಂದ ಇದು ಕೇವಲ ಮೂರು ಕಿ.ಮೀ ಅಂತರದಲ್ಲಿದೆ. ಮತ್ತೆ 
ಇಲ್ಲಿ ಬಚ್ಚಿಕಾಯಕದ ಬಸವಣ್ಣನವರಿಗೆ ಸಂಬಂಧಿಸಿದ ಸ್ಮಾರಕಗಳು ಇಲ್ಲಿವೆ. ಜೊತೆಗೆ ಚಿಟಗುಪ್ಪ 
ಮಾದರಿಯ ಹಾಳಾದ ಸ್ಥಿತಿಯಲ್ಲಿರುವ ಗವಿಗಳು ಇಲ್ಲಿದ್ದು, ಅವುಗಳ ರಕ್ಷಣೆಯಾಗುತ್ತಿಲ್ಲ. ಆದರೆ ಪೂಜೆ 
ಮಾತ್ರ ದಿನಾಲು ನಡೆಯುತ್ತದೆ. ರಾಜೇಶ್ವರದಲ್ಲಿ ಎರಡು ಮೂರು ಗವಿಗಳಿದ್ದವೆಂದು ಅಲ್ಲಿನ ಜನ 
ಹೇಳುತ್ತಾರಾದರೂ, ಈಗಲ್ಲಿ ಕೇವಲ ಒಂದು ವಿಶಾಲವಾದ ಗವಿ ಮಾತ್ರ ಊರ ಹೊರಗಡೆ ನೋಡಲು 
ಸಿಗುತ್ತದೆ.** 


ರಾಜೇಶ್ವರ ಗ್ರಾಮದಿಂದ ಒಳಹೋದರೆ "ಲಿಂಗದಹಳ್ಳಿ' ಎಂಬ ಊರು ಸಿಗುತ್ತದೆ. ಲಿಂಗದಹಳ್ಳಿ 
ಎಂಬ ಪದವೇ ಥಟ್ಟನೇ ಶರಣರ ಇಷ್ಟಲಿಂಗದ ನೆನಪನ್ನು ತರುವುದರಿಂದಾಗಿ ನಾನು ಆ ಗ್ರಾಮಕ್ಕೆ 
ಕ್ಷೇತ್ರಕಾರ್ಯ ಮಾಡಲು ಹೋಗಿದ್ದೆ. ಲಿಂಗದಹಳ್ಳಿಯಲ್ಲಿ ಕೆರೆಯೊಂದು ಇದ್ದು, ಕಲ್ಯಾಣ ಕ್ರಾಂತಿಯ 
ನಂತರ ಶರಣರು ದೇಶಾಂತರ ಹೋಗುವಾಗ ಅಲ್ಲಿ ಕುಳಿತು ಲಿಂಗಪೂಜೆ ಮಾಡಿಕೊಂಡರು ಎಂದು 
ಊರವರು ನಂಬುತ್ತಾರೆ. ಆ ಕಾರಣಕ್ಕಾಗಿಯೇ ನಮ್ಮ ಊರಿಗೆ “ಲಿ೦ಗದಹಳ್ಳಿ? ಎಂಬ ಹೆಸರು ಬಂದಿತು 
ಎಂಬುದು ಅವರ ನಂಬಿಕೆ" ಕೆರೆಯ ಜೊತೆಗೆ ಊರಲ್ಲಿ ಬಸವಣ್ಣನವರ ಹೆಸರಿನ ಸ್ಮಾರಕವಿದ್ದು, 
ದಿನಾಲೂ ಪೂಜೆಗೊಳ್ಳುತ್ತದೆ. ಹೆಚ್ಚಿನ ಏವರಗಳು ಲಭ್ಯವಿಲ್ಲ. 


೧೬ ತುಗಾಂಮ ತುರುಗಾಹಿ ರಾಮಣ್ಣನ ಊರೇ?. 


ಹುಮನಾಬಾದ ನಗರದಿಂದ ಹಳ್ಳಿಖೇಡ (ಬಿ) ಮಾರ್ಗವಾಗಿ ಬೀದರಗೆ ಹೋಗುವ ಮಾರ್ಗ 
ಮಧ್ಯದಲ್ಲಿ ಕಾರಂಜಾ ಸೇತುವೆ ಇದುರು ಭಾಗದಲ್ಲಿ ಮುಖ್ಯರಸ್ತೆಯಿಂದ ೨-೩ ಕಿ.ಮೀ ಒಳಹೋದರೆ 
“ತುಗಾ೦ಂವ' "ಕಟ್ಟಿತುಗಾಂವ' ಎಂಬ ಹೆಸರಿನ ಊರಿದೆ. ಕೆಲವರ ಪ್ರಕಾರ "ತುರುಗಾಹಿ ರಾಮಣ್ಣ” ಈ 
ಊರಿನವನು. ಇದಕ್ಕೆ ಖಚಿತ ದಾಖಲೆಗಳಿಲ್ಲವಾದರೂ ಅವರು ಗ್ರಾಮಸೂಚಿ ಆಧಾರದ ಮೇಲೆ 
ತುಗಾಂಮತುರುಗಾಹಿ ಎಂಬುದನ್ನು ಜೋಡಿಸುತ್ತಾರೆ. ತುರುಗಾಹಿ ರಾಮಣ್ಣನ ಸಂಸಾರಿಕ ಜೀವನದ 
ಬಗ್ಗೆಯಾಗಲಿ, ಅವನು ಎಲ್ಲಿಂದ ಕಲ್ಯಾಣಕ್ಕೆ ಬಂದನೆಂದಾಗಲಿ ತಿಳಿದು ಬಂದಿಲ್ಲ. ಆದರೂ ಲಕ್ಕಣ್ಣ 
ದಂಡೇಶನು ತನ್ನ "ಶಿವತತ್ವ ಚಿಂತಾಮಣಿ'ಯಲ್ಲಿ ಇವನ ಭಾವ ನಿರ್ಭಾವತೆಯನ್ನು ಸರಿಸಿದ್ದಾನೆ.” 
“ಗೋಪಿನಾಥ ವಿಶ್ವೇಶ್ವರ ಲಿಂಗೆ ಇವನ ವಚನಗಳ ಅಂಕಿತನಾಮವಾಗಿದೆ. ಈವರೆಗೂ ಇವನ ೪೬ 
ವಚನಗಳು ಲಭ್ಯವಾಗಿವೆ. ಈಗ ಲಭ್ಯವಿರುವ ಇವನ ವಚನಗಳಲ್ಲಿ ಒಂದು ವಚನ ಕಲ್ಯಾಣ ಕ್ರಾಂತಿಯ 
ಸುಳಿವಿನ ಜೊತೆಗೆ, ಶರಣರೆಲ್ಲರೂ ಕ್ರಾಂತಿಯ ನಂತರ ಹೋದ ಸ್ಥಳಗಳನ್ನು ಅವರ ಹೆಸರಿನೊಂದಿಗೆ 
ಉಲ್ಲೇಖಿಸುತ್ತದೆ. ಬಹುಶಃ ತುರುಗಾಹಿ ರಾಮಣ್ಣ ಕ್ರಾಂತಿಯ ನಂತರವೂ ಇಲ್ಲಿಯೇ ಬಹಳಷ್ಟು ದಿನ 
ಉಳಿದಂತೆ ಕಂಡುಬರುತ್ತದೆ. ಆ ವಚನ ಹೀಗಿದೆ. “ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ ಚೆನ್ನಬಸವಣ್ಣ 
ಉಳುವೆಯಲ್ಲಿಗೆ ಪ್ರಭು ಅಕ್ಕ ಕದಳಿದ್ದಾರಕ್ಕೆ ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ಲಕ್ಷ ಕ್ಯ ನಾ ತುರುವಿನ 
ಬೆಂಬಳಿಯಲ್ಲಿ ಹೋದ ಮರೆಯಲ್ಲಿ ಅಡಗಿಹರೆಲ್ಲರು ಅಡಗಿದುದ ಕೇಳಿ ನಾ ಗೋಪಿನಾಥ 
ವಿಶ್ವೇಶ್ಚರಲಿ೦ಗದಲ್ಲಿಯ ಉಡುಗುವೆನು”.** 


ಈ ವಚನದಲ್ಲಿರುವ “ಅಡಗಿಹರೆಲ್ಲರು ಅಡಗಿದುದ ಕೇಳಿ ನಾ ಗೋಪಿನಾಥ ವಿಶ್ವೇಶ್ಚರಲಿಂಗದಲ್ಲಿ 
ಉಡುಗುವೆನು” ಎಂಬ ಮಾತನ್ನು ನಾವು ಗಮನಿಸಬೇಕು. ವಚನದಲ್ಲಿ ಹೆಸರಿಸಿರುವ ಶರಣರೆಲ್ಲರೂ 
ಲಿಂಗೈಕ್ಕರಾದ್ದುದನ್ನು ಖಚಿತಪಡಿಸುತ್ತಾ, ಆ ನಂತರ ನಾನು ಉಡುಗುವೆನು ಎಂದಿದ್ದಾನೆ. 


೧೮. ಇತರೆ ಸ್ಮಾರಕಗಳು. 


98 


ಬಸವಕಲ್ಯಾಣ ತಾಲೂಕಿನ "ಖಂಡಾಳ' ಗ್ರಾಮದಲ್ಲಿರುವ ಬಸವಣ್ಣನವರ ಹೆಸರಿನ ಸ್ಮಾರಕ, 
ರಾಜೇಶ್ವರ ಗ್ರಾಮದ ಹತ್ತಿರ ಬರುವ "`ಘೊಗ್ಗ' ಗ್ರಾಮದಲ್ಲಿರುವ ಶರಣೆ ಗೊಗ್ಗವ್ವೆಯ ಸ್ಮಾರಕ, 
'ಮಂಗಳೂರಿ'ನ ಹೊರವಲಯದಲ್ಲಿರುವ ದೇವಸ್ಥಾನ, ಹುಮನಾಬಾದ ತಾಲೂಕಿನ 'ಮದರಗಾಂವ' 
ಗ್ರಾಮದಲ್ಲಿರುವ ಮಲ್ಲಿಕಾರ್ಜುನ ದೇವಾಲಯ, “ಸದಲಾಪುರ'ದ ಮಠ, "ಖೇಳಗಿ' ಮಠ, "ನಿರ್ಣಾ 
ಗ್ರಾಮದ ಹೊರವಲಯದಲ್ಲಿರುವ ಬಸವೇಶ್ವರ ಗುಡಿ ಸ್ಮಾರಕ, "ಹಾಲಹಳ್ಳಿ'ಯಲ್ಲಿರುವ ಸಂಗಮೇಶ್ವರ 
ಕೊಳ, ದೊಡ್ಡ "ಹಳ್ಳಿಖೇಡ'ದಲ್ಲಿರುವ ಸಂಗಮೇಶ್ವರ ಮಠ, "ನೀಲಮ್ಮನಹಳ್ಳಿಯ ನೀಲಮ್ಮನ ಕೊಳ, 
“ತಾಳಮಡಗಿ'ಯ ಅಲ್ಲಮಪ್ರಭುವಿನ ಗುಡಿ, "“ಬೇನ್‌ ಚಿಂಚೋಳಿ'ಯಲ್ಲಿರುವ ಶುಭಂಜಪ್ಪ 
ನಿರಂಜನಪ್ಪನವರ ಗುಡಿ, “ಕುರುಬಖೇಳಗಿ'ಯಲ್ಲಿರುವ ಬಸವಣ್ಣನವರ ಗುಡಿ” ಹಾಗೂ ಬೀದರ 
ಜಿಲ್ಲೆಯ ಗಡಿಯುದ್ದಕ್ಕೂ ಹೊರರಾಜ್ಯಗಳ ಗ್ರಾಮಗಳಲ್ಲಿ ಶರಣರಿಗೆ ಸಂಬಂಧಿಸಿದ ನೂರಾರು 
ಸ್ಮಾರಕಗಳಿದ್ದು ಅವುಗಳನ್ನು ರಕ್ಷಿಸುವ ಕೆಲಸವಾಗಬೇಕಿದೆ. ಜೊತೆಗೆ ಇವುಗಳ ಬಗ್ಗೆ ಹೆಚ್ಚಿನ 
ಅಧ್ಯಯನಗಳ ಅಗತ್ಯವಿದ್ದು, ಅವುಗಳ ಸಂಬಂಧಿತ ಇತರೆ ಮಾಹಿತಿಗಳನ್ನು ಹೊರಹಾಕುವ ಅವಶ್ಯಕತೆ 
ಇದೆ. 


ಅಡಿ ಟಿಪ್ಪಣಿಗಳು. 


೧. ಕ್ಷೇತ್ರಕಾರ್ಯ. 

೨. ಡಾ. ಎಂ.ಎಂ.ಕಲ್ಬುರ್ಗಿ; ಮಾರ್ಗ ಸಂಪುಟ-೨ ಮತ್ತು ೮. 

೩. ಡಾ. ಜಯಶ್ರೀ ದಂಡೆ (ಲೇಖನ); ಬಸವೇಶ್ವರರ ಸಮಕಾಲೀನರು; ಬಸವ ಸಮಿತಿ, ಬೆ೦ಗಳೂರು. 

೪. ಕ್ಷೇತ್ರಕಾರ್ಯ. 

೫. ಅದೇ; 

೬. ಅದೇ; 

ಹ ಅದ 

೮. ಅದೇ; 

೯. ಅದೇ; 

ಲ ಅದೇ; 

೧೧. ಅದೇ; 

೧೨. ಅದೇ; 

೧೩. ಅದೇ; 

೧೪. ಸ್ಥಳೀಯ ಜನಪದರ ನಂಬಿಕೆ. 

೧೫. ಕ್ಷೇತ್ರಕಾರ್ಯ. 

೧೬. ಶ್ರೀ ಹಣಮಂತ ಚಾಕೋರೆ, ತೊಗಲೂರು; ಸಂದರ್ಶನ-೨೦೧೪. 

ತ್ರೆ ಅದೇ; 

೧೮. ಕ್ಷೇತ್ರಕಾರ್ಯ. 

೯, ಕ್ಷೇತ್ರಕಾರ್ಯ. 

ಹು ಸ್ಥಳೀಯ ಜನಪದರ ನಂಬಿಕೆ. 

೨೧. ಶ್ರೀ ಬಸವರಾಜ ವೈಜಪ್ಪಾ ಮೇತ್ರೆ; ಗವಿಯಲ್ಲಿ ವಾಸಿಸುತ್ತಿರುವ ನಿವಾಸಿ; ಸಂದರ್ಶನ; 
ಆಕ್ಟೋಬರ್‌-೨೦೧೪. 

ಪಿ ಕ್ಷೇತ್ರಕಾರ್ಯ. 

ತಿಕ್ಕ ಅದೇ; 

ವಳ ಅದೇ; 


೨೫. ಅದೇ; 


99 


ವಿಜ 
ಮಿಡಿ 
ವಿಲಿ 
ಬಡ್‌ 
೩೦. 
೩೧. 
೩೨. 
೩೩. 
೩೪. 
೩೫. 


೩೬, 
೩೭. 
೩೮, 
೩ೀ. 
೪೦. 
೪೧. 
೪೨, 
೪ಡಿ. 
ಲಲ, 
೪೫. 
ಬಕ್ರ 
ಅಪ 


ಅದೇ; 

ಶ್ರೀ ಶಿವಸ್ವಾಮಿ ಚೀನಕೇರಿ; ಸಾಹಿತಿಗಳು; ಸಂದರ್ಶನ-೨೦೧೫. 
ಕ್ಷೇತ್ರಕಾರ್ಯ. 

ಶ್ರೀ ಶಿವಸ್ವಾಮಿ ಚೀನಕೇರಿ; ಸಾಹಿತಿಗಳು; ಸಂದರ್ಶನ-೨೦೧೫. 
ಕ್ಷೇತ್ರಕಾರ್ಯ. 

ಅದೇ; 

ಅದೇ; 

ಅದೇ; 

ಅದೇ; 

ಶ್ರೀ ಕಲ್ಯಾಣಪ್ಪ ನಾವದಗಿ; ಇತಿಹಾಸ ಪ್ರಾಧ್ಯಾಪಕರು ಮತ್ತು ಸ್ಥಳೀಯ ನಿವಾಸಿ; 
ಸಂದರ್ಶನ-೨೦೧೫. 

ಸ್ಥಳೀಯ ಜನಪದರ ನಂಬಿಕೆ. 


ಡಾ.ಜಯಶ್ರೀ ದಂಡೆ ಮತ್ತು ಡಾ.ವೀರಣ್ಣ ದಂಡೆ; ಶರಣರ ಸ್ಮಾರಕಗಳು; ಪು-೬೯. 
ಬಸವೇಶ್ವರರ ಸಮಕಾಲೀನರು; ಬಸವ ಸಮಿತಿ, ಬೆ೦ಗಳೂರು; ಪು-೨೯೫-೨೯೬. 


ಕ್ಷೇತ್ರಕಾರ್ಯ. 

ಅದೇ; 

ಅದೇ; 

ಅದೇ; 

ಅದೇ; 

ಅದೇ; 

ಗುಂಬೀಶಂ; ತುರುಗಾಹಿ ರಾಮಣ್ಣನ ವಚನಗಳ ಭಾವ-ನಿರ್ಭಾವ; ಪು-೧೮. 
ಬಸವ ಸಮಿತಿ, ಬೆ೦ಗಳೂರು; ಬಸವೇಶ್ವರ ಸಮಕಾಲೀನರು; ಪು-೨೯೧. 


ಶ್ರೀ ಶಿವಸ್ವಾಮಿ ಚೀನಕೇರಿ; ಸಾಹಿತಿಗಳು; ಸಂದರ್ಶನ-೧೮ನೇ ನವೆಂಬರ್‌ ೨೦೨೧. 


100 


ಬಯಲು ಅನುಭವ ಮಂಟಪ, ತೊಗಲೂರು ಸೀಮೆ. 


101 


ಭಿಲ್ಲೇಶ ಬೊಮ್ಮಯ್ಯನ ಶಿಲ್ಪ, ಬೇಲೂರು. ಇಸ್ತಾರ ಅಲಿ ಷಾ ದರ್ಗಾ ಗವಿ, ಚಿಟಗುಪ್ಪ. 


YE H 
ಜಗತ್ತ 
೫ 4.11 | 
ಸಸಿ 


ಕ 


ಇಸ್ತ್ಮಾರ ಅಲಿ ಷಾ ದರ್ಗಾ ಗವಿ, ಚಿಟಗುಪ್ಪ ಪುಣ್ಯಕೋಟಿ ಪ.ಪೂ ಕಾಲೇಜು ಹತ್ತಿರದ ಅನಾಮಧ್ಯೇಯ ಗವಿ. 


102 


ಧಂಡೇಪೀರ ಗವಿಗಳು, ಚಿಟಗುಪ್ಪ 


103 


ಬೇಡರ ನಡತೆ ಮತ್ತು ಸಂಪ್ರದಾಯ. 


-ಶ್ರೀ ರಂಗನಗೌಡ ಹೆಚ್‌. ಪಾಟೀಲ, 
ಶ್ರೀ ಸಪ್ತಗಿರಿ ಪ್ರಕಾಶನ ಅ೦ಜಳ, 
ತಾ. ದೇವದುರ್ಗ-೫೮೪೧೧೧, ಜಿ. ರಾಯಚೂರ. 


ಬೇಡರು ಅಥವಾ ಬೇಡರಸ್‌ ಜಿಲ್ಲೆಯ ಎಲ್ಲಾ ಸ್ಥಳಗಳಲ್ಲಿ ವಾಸವಾಗಿದ್ದರು. ವಿಶೇಷವಾಗಿ ಅವರು 
ಸುರಪುರ, ಶಹಾಪೂರ ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಇದ್ದರು. ಅವರದೇ ಕಥೆಯ ಅನುಸಾರ 
ಕನ್ನಯ್ಯನು ಗಿರಿಜನ ಜಾತಿಯನ್ನು ಸ್ಥಾಪಿಸಿದನು. ಒಬ್ಬ ಧಾರ್ಮಿಕನಾಗಿ ಹೂ ಹಾಗೂ ಬೇಟೆಯಿಂದ ಶಿವನ 
ಆರಾಧಕ ನಾಗಿದ್ದನು. ಕನ್ನಯ್ಯನು ಶಿವನನ್ನು ಆರಾಧಿಸಲಾಗಿ, ಸಂತುಷ್ಠನಾದ ಶಿವನು ಮತ್ತು ಅವನ 
ಹೆಂಡತಿಯ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷವಾಗಿ ವರವನ್ನು ಬೇಡಲು ಕೇಳಿದನು. ಆಗ ಕನ್ನಯ್ಯನು 
ಶಿವನನ್ನು ಪ್ರಾರ್ಥಿಸಿ, ತಾನು ಮತ್ತು ತನ್ನ ವಂಶದವರು ಇಟ್ಟ ಗುರಿ ತಪ್ಪದಂತೆ ಮತ್ತು ಕಡಿಮೆ ನೀರಿನಲ್ಲಿ 
ಹೆಚ್ಚು ಶ್ರಮ ಪಡದೆ ಹೊಲಗಳಲ್ಲಿ ದವಸ ಧಾನ್ಯ ಬೆಳೆಯಲಿ ಎಂದು ವರವನ್ನು ಬೇಡಿದನು. ದೇವರು 
ಅವನಿಗೆ ವರವನ್ನು ದಯಪಾಲಿಸಿದನು. ಎಲ್ಲಾ ಬೇಡರು ಗುರಿಯಿಟ್ಟು ಹೊಡೆದು ಬೇಟೆಯಾಡುತ್ತಾ 
ಜೀವನ ಮತ್ತು ಮುಂಗಾರಿ ಬೆಳೆ ಬೆಳೆಯಲು ಅವುಗಳಿಗೆ ಹೆಚ್ಚಿನ ನೀರು ಹಾಗೂ ಕಾಳಜಿ 
ವಹಿಸಬೇಕಾಗಿರಲಿಲ್ಲ. ಸಾಮಾನ್ಯವಾಗಿ ಈ ಜನಾಂಗದವರು ಪುರುಷರ ಹೆಸರುಗಳು; ಭೀಮಪ್ಪ ವೆಂಕಟೇಶ 


ಶಿ 
ಕನಕಣ್ಣ, ರಾಮಪ್ಪ ದಾಸಪ್ಪ ದುರಗಪ್ಪ ಮಹಿಳೆಯರ ಹೆಸರುಗಳೆಂದರೆ, ಭೀಮವ್ವ, ದುರಗವ್ವ ಹನಮವ್ವ, 


w 


ರಾಮವ್ವ, ರಂಗವ್ವ ಮತ್ತು ಯಲ್ಲವ್ವ ಕನ್ನಡ (ಕ್ಯಾನರೀಸ) ಭಾಷೆಯಲ್ಲಿ ಅಪ್ಪಾ ಅಥವಾ ತಂದೆ ಎಂದು 
ಪುರುಷರಿಗೆ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಮಹಿಳೆಯರಿಗೆ ಅವ್ವ ಅಥವಾ ತಾಯಿ ಎಂದು 
ಉಪಯೋಗಿಸುತ್ತಾರೆ. ಹೆಚ್ಚಾಗಿ ಅವರ ಅಡ್ಡ ಹೆಸರುಗಳು ಊರಿನ ಹೆಸರುಗಳಾ ಗಿರುತ್ತವೆ. 
ಅಡಗಿಲನವರು, ಚಿಮ್ಮಲಗಿಕರ್‌, ಖಾನಾಪೂರಕರ್‌ ಮತ್ತು ಸುಳಿಕಿರಿಕರ್‌ ಎಂದು. ಒಂದು ಕುಟುಂಬಕ್ಕೆ 
ತನ್ನದೇ ಆದ ಅಸಾಧಾರಣವಾದ ಹೆಸರು ಮತ್ತು ಅದೇ ಹೆಸರಿನ ಹೆಸರುಳ್ಳವರೊಂದಿಗೆ ಸಂಬಂಧ 


ಬೆಳೆಸಲು ಅನುಮತಿಸುತ್ತಾರೆ. 


ಬೇಡರು ಬೇರೆ ಬೇರೆ ವಿಭಾಗವಾಗಿ ಅವರು ದುರಗಮುರಗವ್ವನ ಮೂರ್ತಿಯ ಪೆಟ್ಟಗೆಯನ್ನು ತಮ್ಮ 
ತಲೆಯ ಮೇಲೆ ಹೊತ್ತುಕೊಂಡು ತಮ್ಮ ಕುಲನಾಯಕ ಮಾಕುಲಾಸ್‌, ನಾಯಕ ಮಕ್ಕಳು ಮತ್ತು 
ರಾಮೋಶಿ ಬೇಡರು ಎಂದು ಹೇಳುತ್ತಿದ್ದರು. ಅವರು ಮದುವೆಯಲ್ಲಿ ಒಟ್ಟಿಗೆ ಊಟ ಮಾಡುತ್ತಿರಲಿಲ್ಲ. 
ಆದರೆ ಸುರುಪುರದಲ್ಲಿ ಮಾತ್ರ ವಿಶೇಷ ವರ್ಗದ ನಾಯಕ ಮಕ್ಕಳು ಮಾತ್ರ ಕಂಡುಬರುತ್ತಿದ್ದರು. ಎಲ್ಲರೂ 
ಕಪ್ಪು ವರ್ಣದವರಿದ್ದು, ಬಲಿಷ್ಠವಾದ ತೋಳುಗಳು ಇದ್ದು, ಅವರ ಎತ್ತರ ಮಧ್ಯಮ ವಾಗಿ, ದುಂಡಾದ 
ಮುಖಗಳು, ದಪ್ಪನೆಯ ಗಲ್ಲಗಳು, ತೆಳ್ಳನೆಯ ತುಟಿಗಳು ಹಾಗೂ ಉದ್ದವಾದ ಗುಂಗುರು ಕೂದಲು 
ಉಳ್ಳವರಾಗಿದ್ದರು. ಅವರ ಮಾತು ಅಶುದ್ಧವಾದ ಕನ್ನಡ (ಕ್ಯಾನರೀಸ್‌) ಭಾಷೆ. ಮನೆಯ ಹೊರಗಡೆ 
ಕೆಲವರು ಅಪೂರ್ಣವಾದ ಮರಾಠಿ ಮಾತನಾಡುತ್ತಿದ್ದರು. ಸ್ಥಿತಿವಂತರು ಒಂದು ಅಂತಸ್ಥಿನ ಮನೆಯಲ್ಲಿ 
ವಾಸವಾಗಿದ್ದರೆ ಅವು ಕಲ್ಲಿನಿಂದ ಇಲ್ಲವೆ ಮಣ್ಣಿನಿಂದ ಗೋಡೆಗಳನ್ನು ಕಟ್ಟುತ್ತಿದ್ದರು. ಮೇಲಮಾಳಿಗೆ 
ಅವುಗಳ ಬೆಲೆ ರೂ. ೬೦ ರಿಂದ ೨೦೦ ಆಗಿರುತ್ತಿತ್ತು. ಬಡವರು ಸ್ವಲ್ಪ ವೆಚ್ಚದ ಗುಡಿಸಲುಗಳಲ್ಲಿ ಸ ಸಾಮಾನ್ಯ 
ಜನರು ವಾಸ ಮಾಡುತ್ತಿದ್ದರು. ಅವರು ವಾಸಿಸುವ ಮನೆಗಳು ಹೊಲಸಾಗಿದ್ದು, ಅಶುದ್ಧವಾದ ಮತ್ತು 
ಹಸುಗಳು ವಾಸಿಸುವ ಮನೆಗಳು ಸಹ ಇದ್ದವು. ಅವರ ಮನೆಗಳಲ್ಲಿ ಉತ್ತಮವಾದ ಸ್ವಚ್ಛವಾದ ಅಡಿಗೆ 
ಮಾಡುವ ಮಣ್ಣಿನ ಗಡಿಗೆ, ಲೋಹದ ಪಾತ್ರೆ, ಇತರೆ ಪಾತ್ರೆಗಳಿದ್ದು, ಅವುಗಳ ಮೌಲ್ಯ ರೂ. ೧೦ರಿಂದ 
೧೦೦ ರೂ. ಇದ್ದವು. ಅನುಕೂಲವುಳ್ಳವರು ತಮ್ಮ ಮನೆಗಳಲ್ಲಿ ತಮ್ಮದೇ ಜಾತಿಯ ಸೇವಕರನ್ನು ಊಟ, 
ತೊಡಿಗೆ ಹೊರತುಪಡಿಸಿ, ಒಂದು ವರ್ಷಕ್ಕೆ ೧೦ ರೂ.ಯಿಂದ ೨೫ ರೂ. ಕೊಟ್ಟು ಕೆಲಸಕ್ಕೆ 
ಇಟ್ಟುಕೊಳ್ಳುತ್ತಿದ್ದರು. ಅವರು ದನ ಮತ್ತು "ಚೀಟಿಯ ನಾಯಿಗಳನ್ನು ಸಾಕುತ್ತಿದ್ದರು. ಊಟ ಸಪ 
ಬಹಳವಾಗಿ "ಮಾಡುತ್ತಿದ್ದರು. ಆದರೆ ಅವರಿಗೆ ಸರಿಯಾಗಿ ಅಡುಗೆ ಕು ಬರುತ್ತಿರಲಿಲ್ಲ. ಅವರಿಗೆ 


104 


ಅತಿಯಾದ ಪ್ರೀತಿಯ ಆಹಾರವೆಂದರೆ ಹೋಳು ಮಾಡಿದ ಬೇಳೆ, ನವಣೆ, ಜೋಳದರೊಟ್ಟಿ, 
ತರಕಾರಿಗಳನ್ನು ದಿನಕ್ಕೆ ಮೂರು ಸಲ ಊಟ ಮಾಡುತ್ತಿದ್ದರು. ಅವರು ರಜಾ ದಿನಗಳಲ್ಲಿ ಸಕ್ಕರೆಯಿಂದ 
ಸಿದ್ಧಪಡಿಸಿದ ಹೋಳಿಗೆ (ಪೋಲೀಸ್‌ ಗ್ರೀಕ್‌) ಸುರಳಿ ಸುತ್ತಿದ್ದ ಕಡಬು, ಬೇಯಿಸಿದ ಕಣಕದ ಕಡಬು 
ಇವುಗಳನ್ನು ನಾಗರಪಂಚಮಿಯ ಇಲ್ಲವೆ ಶ್ರಾವಣ ಅಥವಾ ಜುಲೈ ಅಗಷ್ಟ ತಿ೦ಗಳಲ್ಲಿ ಸಿದ್ಧಪಡಿಸುತ್ತಿದ್ದರು. 
ಹಂದಿ ಮಾಂಸವನ್ನು ಹೊರತುಪಡಿಸಿ ಅವರು ಎಲ್ಲಾ ತರಹದ ಮಾಂಸ ಸೇವಿಸುತ್ತಿದ್ದರು. ಶನಿವಾರ 
ಹೊರತುಪಡಿಸಿ ಯಾವಾಗ ಬೇಕೆಂದಾಗ ಮಾಂಸವನ್ನು ಸೇವಿಸುತ್ತಿದ್ದರು. ಏಕೆಂದರೆ ಅದು ಮಾರುತಿವಾರ, 
ಮಂಗಳವಾರ, ಯಲ್ಲಮ್ಮನ ಈ ಎರಡು ವಾರಗಳು ಅವರಿಗೆ ಪವಿತ್ರವಾದ ದಿನಗಳಾಗಿದ್ದವು. 


ಅಕ್ಟೋಬರ್‌ ತಿಂಗಳಲ್ಲಿ ಬರುವ ದಸರೆಯ ದಿವಸ ಒಂದು ದಿವಸ ಮುಂಚೆ ಅವರು ಮಾಂಸವನ್ನು 
ದೇವರಿಗೆ ನೈವೇದ್ಯವಾಗಿ ಅರ್ಪಿಸುತ್ತಿದ್ದರು. ಕೆಲವರು ದಿನಾಲೂ ಮದ್ಯ ಕುಡಿಯುತ್ತಿದ್ದರು. ಹೆಚ್ಚಿನ ಜನರು 
ಮೋಹರಂ ಸಮಯದಲ್ಲಿ, ಕೆಲವರು ಸುಧಾರಿಸಿದ ಮದ್ಯ ಕುಡಿಯುವವರಾಗಿದ್ದರು. ಕೆಲವರು 
ಪುಂಡಿನಾರಿನ ನೀರು ಸೇವಿಸಿದರೆ, ಇನ್ನೂ ಕೆಲವರು ಭ೦ಗ ಸೇವಿಸುವುದು. ನಾರು ಹೂವುಗಳಿಂದ ಮದ್ಯ 
ಸಿದ್ಧಪಡಿಸಿ ಕುಡಿದರೆ, ಕೆಲವರು ಗಾಂಜಾ ಅಥವಾ ಅಫೀಮು ತಿನ್ನುತ್ತಿದ್ದರು. ಆನಂತರ ತಡವಾಗಿ ನಿದ್ದೆ 
ಭರಿಸುವ ಮಧ್ಯ ಪಸರಿಸಿತು. ಗಂಡಸರು ತಲೆಯ ಮೇಲೆ ಶಿಖಾ (ಜುಟ್ಟು) ಬಿಟ್ಟು ತಲೆ ಮತ್ತು ಮೀಸೆ 
ಬಿಟ್ಟು ಮುಖವನ್ನು ಕೌರ ಮಾಡಿಸಿಕೊಳ್ಳುತ್ತಿದ್ದರು. ಪುರುಷರು ತಲೆಯ ಮೇಲೆ ವಸ್ತ್ರವನ್ನು, 
ಟೊರಕದವರೆಗೆ ಬಟ್ಟೆಯನ್ನು ಅಥವಾ ಚಲ್ಲಣ (ಪೈಜಾಮ, ಚಡ್ಡಿ) ಒಂದು ಅಂಗಿ ಭುಜ ಮತ್ತು ಮದರಕ್ಕೆ 
ಅಥವಾ ಮೆಟ್ಟು, ಅವುಗಳ ಮೌಲ್ಯ ರೂ. ೪ ರಿಂದ ೧೫ ಧರಿಸುತ್ತಿದ್ದರು. 


ಅವರ ಆಭರಣಗಳು ಕಿವಿ ಸುರುಳಿ (ಉಂಗುರು) ಬೆಳ್ಳಿಯ ಬಳೆಗಳು, ಬೆಳ್ಳಿ ಉಡದಾರ ಅವುಗಳ 
ಒಟ್ಟು ಬೆಲೆ ೨೦ ರಿಂದ ೫೦ ರೂಪಾಯಿಗಳು. ಮಹಿಳೆಯರು ತಮ್ಮ ಕೂದುಲುಗಳ ಕೊನೆಯನ್ನು 
ತಲೆಯ ಹಿಂದೆ ಗಂಟು ಹಾಕುತ್ತಿದ್ದರು. ಉಡುಪುಗಳ ಹಿಂದೆ ರವಿಕೆ, ಚಿಕ್ಕ ತೋಳುಗಳು, ಉದ್ದ ಅಂಗಿ 
(ಗೌನು) ಹೆಂಗಸಿನ ಉಡುಪಿನ ಕೆಳಭಾಗ ಲಂಗ, ಬೆನ್ನಿನ ಹಿಂಭಾಗ ಮತ್ತು ಕಾಲಿನ ಮೇಲಿನ 
ಭಾಗದವರೆಗೆ ತಲೆಯವರೆಗೆ ಸರಿಸಮಾನವಾಗಿ ಧರಿಸುತ್ತಿದ್ದರು. ಮಹಿಳೆಯರ ಉಡುಪಿನ ಬೆಲೆ ರೂ. ೬ 
ರಿಂದ ೧೫ ರೂಪಾಯಿ ವರ್ಷಕ್ಕೆ. ಅವರು ಕಿವಿಯಲ್ಲಿ ಧರಿಸುವ ಆಭರಣಗಳಲ್ಲಿ ಮೂಗುಬಟ್ಟು ಕೈಗೆ 
ಧರಿಸುವ ಹಿತ್ತಾಳೆಯ ತೋಳುಬಂಧಿ, ಕೊರಳಿಗೆ ಧರಿಸುವ ಸರ ಅವುಗಳ ಬೆಲೆ ರೂ.೧೦ರಿಂದ ೫೦; 
ಬಡವರು ಕೇವಲ ಒಂದೇ ಆಭರಣ ಧರಿಸುತ್ತಿದ್ದರು. ಅದೃಷ್ಟ ಕೊಡುವ ಸರದ ಬೆಲೆ ರೂ. ೧ ಮಾತ್ರ. 
ಇದರ ಹೊರತಾಗಿ ಕೆಲವು ಅನುಕೂಲಸ್ಥರು, ದೂತ (ಸುದ್ದಿ ಒಯ್ಯುವವ), ಪೋಲೀಸರು, ಪುರುಷ ಮತ್ತು 
ಮಹಿಳೆಯರು ತಮ್ಮ ಉಡುಪುಗಳನ್ನು ಧರಿಸುವುದರಲ್ಲಿ ಅಶಿಸ್ತಿನವರಾಗಿದ್ದರು. ಇತರೆ ಉನ್ನತದರ್ಜೆಯ 
ಹಿಂದುಗಳಿಗಿಂತ *ಬೇಡರು' ಸಾಮಾನ್ಯರಿಗೆ ಶಿಸ್ತುಬದ್ಧರಾಗಿ ಕಾಣುತ್ತಿರಲಿಲ್ಲ. ಬಹಳಷ್ಟು ಜನರು 
ರಜಾದಿನಗಳಲ್ಲಿ ಸಂಗ್ರಹಿಸಿಟ್ಟ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದರು. ಮಹಿಳೆಯರು ಮದುವೆಯ 
ಉಡುಪುಗಳನ್ನು ಕಾಳಜಿ ಪೂರ್ವಕವಾಗಿ ಇಟ್ಟು ವಿಶೇಷ ಸಂದರ್ಭಗಳಲ್ಲಿ ಧರಿಸುತ್ತಿದ್ದರು. ಬೇಡರು ಈ 
ಹಿಂದೆ ಯುದ್ದ ಮಾಡುವ ಯೋಧರಂತೆ, ಅಪಾಯಕಾರಿ ವರ್ಗ, ಭಯಂಕರವಾದ ದರೋಡೆಕೋರರು 
ಮತ್ತು ಹೆದ್ದಾರಿ ದರೋಡೆಕೋರರು ಆಗಿದ್ದರು. ಈಗ ಸದ್ಯ ಅವರು ಶಿಸ್ತುಬದ್ಧವಾದ ಶ್ರಮಜೀವಿಗಳು 
ಮಿತವ್ಯಯಿಯಾದ, ಅತಿಥಿಸತ್ವಾರ ಮಾಡುವ ಹಾಗೂ ಅಪರಾಧದಿಂದ ಮುಕ್ತರಾಗಿದ್ದರು. 


ಕೆಲವರು ಬೇಸಾಯಗಾರರು, ಗ್ರಾಮದ ತಳವಾರರು, ಉಚಿತ ಇನಾಮ ಭೂಮಿಯನ್ನು ಪಡೆದು 
ಕೆಲವರು ಕಾರ್ಮಿಕರಾಗಿದ್ದರೆ. ಕೆಲವರು ರೈತರಾಗಿ ತಮ್ಮ ಸ್ವಂತ ಜಮೀನುಗಳನ್ನು ಉಳುಮೆ ಮಾಡುತ್ತಾರೆ. 
ಬರುವ ಉತ್ಪನ್ನದಲ್ಲಿ ಅವರು ಸಂತಸವಾಗಿದ್ದಾರೆ. ಕೆಲವರು ಇತರರಿಗೆ ಸಂಬಂಧಿಸಿದ ಜಮೀನುಗಳನ್ನು 
ಮೂರನೆಯ ಭಾಗ ಇಲ್ಲವೆ ಅರ್ಧಲಉತ್ತನ್ನವನ್ನು ಕೊಟ್ಟು ಕೃಷಿ ಮಾಡುತ್ತಾರೆ. ಅವರ ಮಹಿಳೆಯರು 
ಮತ್ತು ಮಕ್ಕಳು ಹೊಲದಲ್ಲಿ ಸಹಾಯ ಮಾಡುತ್ತಾರೆ. ಪುರುಷರಿಗೆ ೪ ಆಣೆ ಮತ್ತು ಸ್ತ್ರೀಯರಿಗೆ ೨ ಆಣೆ 
ಕೂಲಿ ಇಲ್ಲವೆ ಧಾನ್ಯಗಳನ್ನು ಕೂಲಿಯ ರೊಪದಲ್ಲಿ ಕೊಡುತ್ತಿದ್ದರು ಮತ್ತು” ಕೆಲವರು ತಮ್ಮ 


105 


ಆದಾಯವನ್ನು ಹಾಲು ಮತ್ತು ತುಪ್ಪ ಮಾರುವುದರ ಮೂಲಕ ಹೆಚ್ಚಿಸಿಕೊಳ್ಳುತ್ತಿದ್ದರು. ಕ್ರಿ. ಶ. ೧೮೭೬ 
ರಲ್ಲಿ ಸಂಭವಿಸಿದ ತೀವ್ರ ಬರಗಾಲದಿಂದಾಗಿ ಅವರು ಬಹಳಷ್ಟು ನಷ್ಟ ಅನುಭವಿಸಿದರೂ ಇಂದಿಗೂ 
ಕೂಡ ಅಂದು ತಾವು ಒತ್ತೆ ಇಟ್ಟ ಜಮೀನುಗಳನ್ನು ಬಿಡಿಸಿಕೊಳ್ಳಲು ಆಗಿಲ್ಲ. ಅವರು ಬಡ್ಡಿ ವ್ಯವಹಾರ 
ಮಾಡುವವರಿಂದ ವರ್ಷಕ್ಕೆ ಶೇ. ಹನ್ನೆರಡರಿಂದ ಇಪ್ಪತ್ನಾಲ್ಕರಂತೆ ಬಡ್ಡಿ ಕೊಟ್ಟು ಸಾಲ ಪಡೆಯುತ್ತಿದ್ದರು. 
ಅವರು ತಮ್ಮನ್ನು ನಾಯಕ ಮಕ್ಕಳು (ರಾಜನ ಮಕ್ಕಳು) ಎಂದು ಕರೆದುಕೊಳ್ಳುತ್ತಿದ್ದರು. ಆದರೆ ಇತರರು 
ಅವರನ್ನು ಬೇಡರ್‌ ಅಥವಾ ಬೇಡರು ಎಂದು ಕರೆಯುತ್ತಿದ್ದರು. ಮೇಲವರ್ಗದ ಹಿಂದೂಗಳು, 
ಮುಸಲ್ಮಾನರನ್ನು ತಮಗಿಂತಲೂ ಕೆಳ ಅಂತಸ್ಥಿನವರನ್ನಾಗಿ ಕಾಣುತ್ತಿದ್ದರು. ಬೇಡರು ತಮ್ಮ ಅಂತಸ್ತನ್ನು 
ಮರಾಠಾ ಕಣಬಿಗಳ ಸಮಾನಾಂತರವಾಗಿ ಮತ್ತು ಹೊಲದಲ್ಲಿ ಕೃಷಿ ಮಾಡುವ ವರ್ಗದವರನ್ನು, 
ಹೊಲೆಯ, ಮಾದಿಗ, ವಡ್ಡರು ಲಂಬಾಣಿಗಳನ್ನು ಇತರೆ ಜಾತಿಯವರನ್ನು ಕೆಳಅಂತಸ್ಥಿನಲ್ಲಿ ಕಾಣುತ್ತಿದ್ದರು. 
ಇವರನ್ನು ತಮ್ಮ ಹೊಲದಲ್ಲಿ ರಾಬಿ ಅಥವಾ ಹಗುರ ಬೆಳೆಗಳ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಿದ್ದರು. 
ಸೋಮವಾರ ಪವಿತ್ರವಾದ ದಿನವಾಗಿರುವದರಿಂದ ಬಸವಣ್ಣನವರ ವಾರವೆಂದು ತಮ್ಮ ಎತ್ತುಗಳಿಗೆ ಕೆಲಸ 
ಇರುತ್ತಿರಲಿಲ್ಲ. ಒಂದು ಕುಟುಂಬವು ಒಂದು ತಿಂಗಳಿಗೆ ಊಟಕ್ಕೆ ೬ ರಿಂದ ೧೦ ರೂಪಾಯಿ ಬಟ್ಟಿಗೆ 
ಒಂದು ವರ್ಷಕ್ಕೆ ೪ ರಿಂದ ೧೫ ರೂಪಾಯಿ ಬಟ್ಟೆಗೆ ಖರ್ಚು ಮಾಡುತ್ತಿದ್ದರು. ಶ್ರೀಮಂತ ಬೇಡರು 
ಒಂದು ಹುಟ್ಟಿದ ಮಗುವಿಗೆ ೭ ರಿಂದ ೧೦ ರೂಪಾಯಿ, ಸಾಮಾನ್ಯ ವರ್ಗದವರು ೧೦೦ ರಿಂದ ೨೦೦ 
ರೂಪಾಯಿ ತನ್ನ ಮಗನ ಮದುವೆಗೆ ಮತ್ತು ೧೦ ರಿಂದ ೩೦ ರೂಪಾಯಿ ತನ್ನ ಮಗಳ ಮದುವೆಗೆ ವೆಚ್ಚ 
ಮಾಡುತ್ತಿದ್ದರು. ಒಬ್ಬ ಶ್ರೀಮಂತರ ಮನೆಯಲ್ಲಿ ಮರಣ ಸಂಭವಿಸಿದರೆ ೨೦ ರಿಂದ ೩೦ ರೂಪಾಯಿ, 
ಮಧ್ಯಮ ವರ್ಗದ ಕುಟುಂಬದಲ್ಲಿ ೧೦ ರಿಂದ ೧೫ ಮತ್ತು ಬಡವರ ಕುಟುಂಬದಲ್ಲಿ ೫ ರಿಂದ ೧೦ 
ರೂಪಾಯಿ ವೆಚ್ಚ ಮಾಡುತ್ತಿದ್ದರು. 


ಒಂದು ವರ್ಗವಾಗಿ ಬೇಡರು ಧಾರ್ಮಿಕವಂತರು, ಮನೆದೇವರುಗಳೆಂದರೆ, ದುರಗವ್ವ, 
ಮಲ್ಲಿಕಾರ್ಜುನ, ಮಾರುತಿ, ವೆಂಕಟೇಶ ಮತ್ತು ಯಲ್ಲಮ್ಮ ಅವರ ಮೂರ್ತಿಗಳ ತಾಮ್ರ, ಹಿತ್ತಾಳೆ ಮತ್ತು 
ಬೆಳ್ಳಿಯಿಂದ ಮಾಡಿ ಅವುಗಳನ್ನು ತಮ್ಮ ಮನೆಯಲ್ಲಿ ಇಟ್ಟು ಪೂಜಿಸುತ್ತಿದ್ದರು. ಅವರು ತಮ್ಮ 
ಮನೆದೇವರುಗಳನ್ನು ಸಾಮಾನ್ಯವಾಗಿ ಸ್ನಾನ ಮಾಡಿದ ನಂತರ ಮಂಗಳವಾರ ಮತ್ತು ಶನಿವಾರಗಳಂದು, 
ಪೂರ್ತಿಹುಣ್ಣಿಮೆ ದಿನಗಳಂದು ಮತ್ತು ಇತರೆ ರಜೆದಿಗಳಂದು ಪೂಜಿಸುತ್ತಿದ್ದರು. ಸ್ನಾನ ಮಾಡಿ ನಂತರ 
ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತಿದ್ದರು. ತಮ್ಮ ಮನೆದೇವರುಗಳನ್ನಲ್ಲದೆ, ತಮ್ಮ ನೆಚ್ಚಿನ ದೇವರುಗಳಾದ 
ಮಾರುತಿ ಮತ್ತು ವೆಂಕಟೇಶನನ್ನು ಸಹ ಪೂಜಿಸುತ್ತಿದ್ದರು. ಅಂದು ಸಾಯಂಕಾಲ ಒಂದೇ ಊಟವನ್ನು 
ಮಾಡಿ ಉಪವಾಸ ಆಚರಿಸುತ್ತಿದ್ದರು. ಬಹಳಷ್ಟು ಹಿಂದುಗಳು ವಿಶೇಷವಾಗಿ, ಮುಖ್ಯವಾಗಿ ದಸರಾ 
ರಜೆಗಳಲ್ಲಿ ಸೆಪ್ಟಂಬರ್‌-ಅಕ್ಟೋಬರ್‌, ದೀಪಾವಳಿ ಅಕ್ಟೋಬರ್‌-ನವ್ನಂಬರ್‌ ತಿಂಗಳಿನಲ್ಲಿ ಪೂರ್ತಿ 
ಹುಣ್ಣಿಮೆಯ ದಿನ ಮತ್ತು ಮಾರ್ಗಶಿರ ಮಾಸ ಅಥವಾ ಡಿಸೆಂಬರ್‌-ಜನೇವರಿ ಹುಣ್ಣಿಮೆಯಂದು ತಮ್ಮ 
ಹೊಲಗಳಲ್ಲಿ ರಡ್ಡಿಗಳು ಡೊಂಗರಾ ಹಬ್ಬವನ್ನು ಆಚರಿಸಿ ಲಕ್ಷಿ ಯನ್ನು ಪೂಜಿಸಿ ಗೌರವಿಸುತ್ತಿದ್ದರು. 
ಅವರು ಶ್ರಾವಣದಲ್ಲಿ ಅಥವಾ ಜುಲೈ-ಅಗಷ್ಟ ತಿಂಗಳಲ್ಲಿ ಮತ್ತು ಸಾಮಾನ್ಯವಾಗಿ ಸೋಮವಾರ, 
ಮಂಗಳವಾರ ಮತ್ತು ಶನಿವಾರದಂದು ಸಾಯಂಕಾಲ ಒಂದೇ ಊಟ ಮಾಡಿ ಉಪವಾಸ 
ಆಚರಿಸುತ್ತಿದ್ದರು. ದೇವರಿಗೆ ನೈವೇದ್ಯ, ತೆಂಗಿನಕಾಯಿ ಒಣ ಉತ್ತತ್ತಿ, ಸಕ್ಕರೆ, ಕಾಕಂಬಿ, ಕರಪೂರ, 
ಊದಿನಕಡ್ಡಿ ಅರ್ಪಿಸುತ್ತಿದ್ದರು. ರಾಮಾಯಣವನ್ನು ಬರೆದ ವಾಲ್ಮೀಕಿ ಯಷಿಯನ್ನು ತಮ್ಮ ಕುಲದೇವನೆಂದು 
ಪೂಜಿಸುತ್ತಾರೆ. ವಾಲ್ಮೀಕಿಯು ರಾಮನಲ್ಲಿ ಭಕ್ತಿಯುಳ್ಳವನಾಗಿದ್ದು, ವಿಷ್ಣುವಿನ ಏಳನೆಯ ಅವತಾರ. ಬೇಡರು 
ಪ್ರತಿಯೊಂದು ದೇವರಲ್ಲಿ ರಾಮನನ್ನು ಕಾಣುತ್ತಾರೆ. ರಾಮ ಎಂದು ಉಚ್ಚರಿಸುವ ಮೂಲಕ ಪ್ರಾರ್ಥನೆ 
ಆರಂಭಿಸುತ್ತಿದ್ದರು. ಅವರು ಬ್ರಾಹ್ಮಣರಿಗೆ ಗೌರವವನ್ನು ಕೊಟ್ಟು, ತಮ್ಮ ಮದುವೆಯ ಕಾರ್ಯಕ್ಕೆ 
ಕರೆಯುತ್ತಿದ್ದರು. ಅವರು ಭವಿಷ್ಯ, ಕಣಿ ಕೇಳುವುದರಲ್ಲಿ, ಮಾಟ-ಮಂತ್ರಗಳಲ್ಲಿಯೂ ಸಹ ನಂಬಿಕೆ 
ಉಳ್ಳವರಾಗಿದ್ದರು. 


106 


ಬೇಡರು ತಮ್ಮ ಧಾರ್ಮಿಕ ಗುರುವನ್ನು ಮದುವೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ 
ಆಮಂತ್ರಿಸುತ್ತಿದ್ದರು. ತಮ್ಮ ಜಾತಿಯವರೆ ಸಮಾಜದ ಮುಖ್ಯಸ್ಥ ರಾಗಿದ್ದು, ಎಲ್ಲಾ ಸಾಮಾಜಿಕ ಒಳ- 
ಜಗಳಗಳನ್ನು ಅವರಿಂದಲೇ ತೀರ್ಮಾನಿಸಲಾಗು ತ್ತಿತ್ತು. ಅವರನ್ನು ಸಮಾಜದ ಮುಖ್ಯಸ್ಥ ಅಥವಾ 
ಕಟ್ಟಿಮನೆಯವರೆಂದು ಕರೆಯುತ್ತಿದ್ದರು. ಯಾರು ಜಾತಿಯ ನಿಯಮ ಮತ್ತು ಕಟ್ಟಳೆಗಳನ್ನು ಮುರಿಯು 
ವರೋ ಅಂತಹವರನ್ನು ಹೊರಗಿಡುವ ಮತ್ತು ಪ್ರಾಯಶ್ಚಿತದ ನಂತರ ಮರಳಿ ಹಿಂದಕ್ಕೆ ಪಡೆಯುವ 
ಅಧಿಕಾರಿಯಾಗುತ್ತಿದ್ದರು. ಒಂದು ವೇಳೆ ಮಹಿಳೆಯನ್ನು ಜಾತಿಯಿಂದ ಹೊರಗಿಟ್ಟರೆ, ವ್ಯಭಿಚಾರ 
ಮಾಡಿದರೆ ಅಥವಾ ಕೆಳಜಾತಿಯವ ರೊಂದಿಗೆ ಊಟಮಾಡಿದರೆ ಮರಳಿ ಜಾತಿಯಲ್ಲಿ ಸೇರಿಸಿಕೊಳ್ಳಲು, 
ತಲೆಯನ್ನು ಕಟ್ಟಿಮನೆಯ ಮುಂದೆ ಕೌರ ಮಾಡಬೇಕು. ಈಗ ಸದ್ಯದ ಸಂಪ್ರದಾಯದ ಪ್ರಕಾರ ಐದು 
ಕೂದಲುಗಳನ್ನು ಅವಳ ತಲೆಯಿಂದ ರೇಜರ್‌ನಿಂದ ಕತ್ತರಿಸಿ, ಇದಾದ ನಂತರ ಜಾತಿಯ ಅಧಿಕಾರ 
ಹೊಂದಿದ “ಮಲ್ಲವ್ವ” ಅವಳ ನಾಲಿಗೆ ಸುಟ್ಟು, ಒಂದು ಎಲೆಯನ್ನು ಅವಳು ತಟ್ಟಿಸುತ್ತಿದ್ದಳು. ಸ್ವಲ್ಪ 
ಮಧ್ಯವನ್ನು ಸಹ ಕುಡಿಯಲು ಕೊಡುತ್ತಿದ್ದರು. ಇದರ ಉದ್ದೇಶ ಅವಳ ಶರೀರ ಪವಿತ್ರ ಮಾಡುವುದು 
ಒಬ್ಬ ಮನುಷ್ಯನು ತನ್ನ ಸ್ಟಗೋತ್ರದವರೊಂದಿಗೆ ಲೈಂಗಿಕ ಸಂಪರ್ಕ ಮಾಡಿದರೆ ಅವನೂ ಕೂಡ ತನ್ನಷ್ಟಕ್ಕೆ 
ತಾನು ಪವಿತ್ರನಾಗಬೇಕಾದರೆ, ಮೀಸೆಗಡ್ಡ ಮತ್ತು ತಲೆಯ ಮೇಲಿನ ಜುಟ್ಟು ಕ್ಷೌರ ಮಾಡಿಸಿಕೊಂಡು 
ತಣ್ಣೀರಿನಲ್ಲಿ ಸ್ನಾನ ಮಾಡಿ, ಸ್ವಲ್ಪ ಪ್ರಮಾಣದ ಮದ್ಯ ಕುಡಿದು ಪವಿತ್ರನಾಗಿ, ತನ್ನ ಜಾತಿಯ ಜನರ 
ಸಮ್ಮುಖದಲ್ಲಿ ಇದೆಲ್ಲವನ್ನು ಮಾಡಬೇಕಾಗಿತ್ತು. 


ಒಂದು ಮಗು ಜನಿಸಿದ ನಂತರ ಸೂಲಗಿತ್ತಿ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿ ಮಗುವಿಗೆ ಮತ್ತು 
ತಾಯಿಗೆ ಬಿಸಿನೀರಿನಿಂದ ಸ್ನಾನ ಮಾಡಿಸಿ, ನಂತರ ಅವರನ್ನು ಮಂಚದ ಮೇಲೆ ವಿಶ್ರಾಂತಿ ಪಡೆಯಲು 
ಮನೆಯ ಭಾಗದ ವಿಶ್ರಾಂತಿ ಕೊಠಡಿಯಲ್ಲಿ ಮಲಗಿಸುತ್ತಾರೆ. ನಂತರ ತಾಯಿಗೆ ಮಿಶ್ರ ಮಾಡಿದ ಬೆಲ್ಲ. 
ಒಣಕೊಬ್ಬರಿ, ಉತ್ತತ್ತಿ, ಶುಂಠಿ ಮತ್ತು ಕರಿಮೆಣಸು, ಕುದಿಯುವ ಅನ್ನ, ಗೋಧಿ ಸಜ್ಜಕ ಮತ್ತು ಕುದಿಸಿದ 
ನವಣಿ ಬೆಲ್ಲದೊಂದಿಗೆ ಮಿಶ್ರಣ ಮಾಡಿ ತುಪ್ಪದಲ್ಲಿ ತಿನ್ನಲು ಕೊಡುತ್ತಾರೆ. ಐದು ದಿನಗಳು ಬಾಣಂತಿಯ 
ತಲೆಗೆ ಎಣ್ಣೆಹಚ್ಚಿ ಅವಳ ಮೈಗೆ ಅರಿಷಿಣದ ಪುಡಿ ಎಣ್ಣೆಯಲ್ಲಿ ಕಲಿಸಿ ಬೆಚ್ಚಗಿನ ನೀರಿನಿಂದ ಸ್ನಾನ 
ಮಾಡಿಸಿ, ಮಣ್ಣಿನ ಮಡಿಕೆಯಲ್ಲಿ ಆಕಳ ಕುಳ್ಳನ್ನು ಹಾಕಿ ಅವಳ ಮಂಚದ ಕೆಳಗೆ ಇಡುತ್ತಿದ್ದರು. 
ಮಗುವನ್ನು ಎಣ್ಣೆಯಿಂದ ಉಜ್ಜಿ ಬಿಸಿನೀರಿನೊಂದಿಗೆ ಸ್ನಾನ ಮಾಡಿಸುತ್ತಿದ್ದರು. ಹದಿಮೂರನೆಯ ದಿನಕ್ಕೆ 
ತೊಟ್ಟಿಲಲ್ಲಿ ಹಾಕಿ ನಾಮಕರಣ ಮಾಡಿ, ಅಲ್ಲಿದ್ದವರಿಗೆಲ್ಲ ಸಿಹಿಯಾದ ಊಟ ಮಾಡಿಸುತ್ತಿದ್ದರು. ಮಗು 
ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಮೊದಲ ಕೂದಲನ್ನು ಜನಿಸಿದ ಒಂದನೇ ತಿಂಗಳು ಇಲ್ಲವೆ 
ಮೂರನೆಯ ತಿಂಗಳಲ್ಲಿ ಕೂದಲು (ಜವಳ) ಕತ್ತರಿಸುತ್ತಾರೆ. ಒಬ್ಬ ಬಾಲಕಿ ಆರು ವರ್ಷದಿಂದ ಹನ್ನೆರಡು 
ವರ್ಷದೊಳಗೆ ಮದುವೆ ಆಗಲೇಬೇಕು. ಮದುವೆಯ ಬೇಡಿಕೆ ಬರುವುದು ಬಾಲಕನ ತಂದೆಯು ತನ್ನ 
ಸಂಬಂಧ ಮತ್ತು ಗೆಳೆಯರೊಂದಿಗೆ ಹುಡುಗಿ (ಕನ್ಯಾ) ಮನೆಗೆ ಹೋಗಿ, ಕನ್ಕೆಯ ತಾಯಿಗೆ ೨ 
ರೂಪಾಯಿ ಕೊಟ್ಟು ಮೂರು-ಮುಕ್ಕಾಲು ಪಾಲು ಸಕ್ಕರೆ, ಆ ಪುಟ್ಟ ಬಾಲಕಿಯ ಬಾಯಿಯಲ್ಲಿ ಹಾಕುತ್ತಾರೆ. 
ಅವನು ಅಲ್ಲಿ ಹಾಜರಿದ್ದ ತನ್ನ ಜನರ ಮುಂದೆ ಆ ಬಾಲಕಿಯನ್ನು ತನ್ನ ಮಗನಿಗೆ ಮದುವೆ ನಿಶ್ಚಯ 
ಮಾಡಲಾಗಿದೆ ಎಂದು ಸಾರುತ್ತಾರೆ. ನಂತರ ಎರಡು ಹೊತ್ತಿನ ಊಟದ ಸತ್ಕಾರ ಮಾಡುತ್ತಾರೆ. ಒಂದು 
ಊಟ ಮೊದಲ ದಿನ ಮತ್ತು ಇನ್ನೊಂದು ಊಟ ಮರುದಿನ ಮಾಡುತ್ತಾರೆ. ಬ್ರಾಹ್ಮಣ ಜ್ಯೋತಿಷ್ಯಗಳಿಂದ 
ಶುಭ ಮುಹೂರ್ತ ನಿಶ್ಚಯಿಸಿಕೊ೦ಡು ಮನೆಗೆ ಹಿಂದಿರುಗುತ್ತಾರೆ. ಹುಡುಗನ ತಂದೆ ಕನ್ಯೆಯ ಮನೆಗೆ 
ಹೋಗಿ ಭಾಷ್ಠಿಗೆ ಅಥವಾ ಮಧುವೆಯ ನಿಶ್ಚಯ ದಿನ ನಿರ್ಧರಿಸಿಕೊಂಡು ಒಂದು ಗೌನು ಬೆಲೆ ೫ 
ರೂಪಾಯಿ ಜೊತೆ ಕುಪ್ಪಸ ಬಟ್ಟೆ ಒಂದಕ್ಕೆ ೧ ರೂಪಾಯಿ, ಅಡಿಕೆ, ಐದು ಅರಿಷಿಣ ಬೇರು ಮತ್ತು ಐದು 
ಬಾಳೆಗಿಡ ಕೆಲವು ಬೆಳ್ಳಿ ಅಥವಾ ಬಂಗಾರದ ಆಭರಣಗಳು ಈ ಎಲ್ಲಾ ವಸ್ತುಗಳನ್ನು ಬಾಲಕಿಯ ಮನೆಯ 
ದೇವರ ಮುಂದೆ ಇಡುತ್ತಾರೆ. ಮದುಮಗನ ತಂದೆ ಮದುಮಗಳಿಗೆ ಅವೆಲ್ಲವುಗಳನ್ನು ಗೌನಿನ ಮೇಲೆ 
ಆಭರಣಗಳು, ತೆಂಗಿನಕಾಯಿ ಇತರೆ ಸಾಮಾನುಗಳನ್ನು ಕಂಬಳಿಯ ಮೇಲೆ ಇಟ್ಟು ತನ್ನ ತೊಡೆಯ 
ಮೇಲೆ ಕೈತುಂಬ ಅಕ್ಕಿಯನ್ನು ಇಟ್ಟುಕೊಳ್ಳಲು ಹೇಳುತ್ತಾನೆ. ಬ೦ದ ಅತಿಥಿಗಳಿಗೆ ವೀಳ್ಯದೆಲೆ, ಅಡಿಕೆ ಮತ್ತು 


107 


ಸಕ್ಕರೆ ಹಂಚುತ್ತಾರೆ. ಈ ಮದುವೆಯ ಸಮಾರಂಭಕ್ಕೆ ಗ್ರಾಮದ ಹಿರಿಯರನ್ನು ಲಿಂಗಾಯತ 
ಪೂಜಾರಿಗಳನ್ನು ಕರೆಯುತ್ತಾರೆ. ಹುಡುಗನ ತಂದೆ ಹಾಗೂ ಗೆಳೆಯರಿಗೆ ತುಪ್ಪದೊಂದಿಗೆ ಕಡಬಿನ ಊಟ 
ಮಾಡಿಸುತ್ತಾರೆ. 


ಒಂದು ಶುಭದಿನದಂದು ಮದುವೆಯ ಗಳಿಗೆ ನಿರ್ಧರಿಸಿ ಮದು ಮಗಳು ಮತ್ತು ಅವಳ 
ಗೆಳತಿಯರೊಂದಿಗೆ ಮದುಮಗನ ಮನೆಗೆ ಬಂದು ಅಲ್ಲಿ ಮದುಮಗಳ ಮತ್ತು ಅವಳ ತಾಯಿ ಜೊತೆ 
ಒಟ್ಟಿಗೆ ಉಳಿಯುತ್ತಾರೆ. ಉಳಿದ ಇನ್ನಿತರರು ಬೇರೆ ಮನೆಯಲ್ಲಿ ವಸತಿ ಮಾಡುತ್ತಾರೆ. ಅವಳು ಬಂದ 
ತಕ್ಷಣವೇ ವಧು-ವರರನ್ನು ಅರಿಷಿಣ ಪುಡಿಯಿಂದ ಮೈಗೆ ಬಳಿಯುತ್ತಾರೆ. ನಂತರ ಸ್ನಾನ ಮಾಡಿಸುತ್ತಾರೆ. 
ನಾಲ್ಕು ಮೂಲೆಗಳಿಗೆ ಒಂದೊಂದು ಮಣ್ಣಿನ ಕೊಡ (ಮಡಿಕೆ) ಇಟ್ಟು ಹತ್ತಿಯದಾರದಿಂದ ಕೊಡದ 
ಕಂಠಗಳಿಗೆ ಸುತ್ತುತ್ತಾರೆ. ಎರಡು ಕೊಡಗಳಲ್ಲಿದ್ದ ನೀರಿನಿಂದ ವಧುವರರಿಗೆ ಸ್ನಾನ ಮಾಡಿಸುತ್ತಾರೆ. ಸ್ನಾನದ 
ನಂತರ ಮದುಮಗಳಿಗೆ ನಗು ಮುಖದಿಂದ ಬಟ್ಟೆಗಳನ್ನು ಮದುಮಗಳಿಗೆ ಬಿಳಿಯ ಬಣ್ಣದ ಮುಸುಕು 
ಮತ್ತು ಬಿಳಿಯ ಬಣ್ಣದ ರವಿಕೆ ಧರಿಸಲು ಕೊಡುತ್ತಾರೆ. 


ಇಬ್ಬರೂ ಮನೆಯ ದೇವರಿಗೆ ವಂದಿಸುತ್ತಾರೆ. ಮರಳಿ ಬಂದ ಕೂಡಲೇ ಅವರಿಗೆ ಬೇಯಿಸಿದ ಸಿಹಿ 
ಅಡಿಗೆ ಬಡಿಸುತ್ತಾರೆ. ಮರುದಿವಸ ಮದುವೆಯಾದ ಐದು ಜನ ಊರ ಸೀಮೆಯವರೆಗೆ ಇಲ್ಲವೆ ಗ್ರಾಮದ 
ಮಾರುತಿಯ ಗುಡಿಗೆ ಬಂದು ಎಳೆಯ ಹಾಲಗಂಭ ಅಥವಾ ಹಾಲಿನ ಮರದ ಕಂಭ ಇನ್ನೊಂದು 
ಹಂಡಗಂಭಾ ಅಥವಾ ಮದುವೆ ಚಪ್ಪರದ ಬಳಿ, ನಂತರ ದೇವರಿಗೆ ದೀಪಹಚ್ಚಿ ಅವರ ತಲೆಯ 
ಸುತ್ತಲೂ ತಿರುಗಿಸುತ್ತಾರೆ. ನಂತರ ಅವರು ಮೆರವಣಿಗೆಯಲ್ಲಿ ಮದುಮಗನ ಮನೆಯ ಆವರಣದಲ್ಲಿರುವ 
ಹಂದರದಲ್ಲಿ ಎಳೆಯ ಗಿಡದ ಸಸಿಗಳನ್ನು ನೆಟ್ಟು ಆ ಮೇಲೆ ಅವರು ಕುಂಬಾರನ ಜಿಗಟು ಮಣ್ಣಿನಲ್ಲಿ 
ನೆಡುತ್ತಾರೆ. ಸಂಜೆಯ ಊಟಕ್ಕಾಗಿ ಅವರಿಗೆ ನವಣಿ ಅನ್ನ ಊಟಕ್ಕಾಗಿ ಕೊಡುತ್ತಾರೆ. ರಾತ್ರಿಯ ಊಟದ 
ನಂತರ ದೇವತೆಗಳಾದ ಐರಾಣಿ ಅಥವಾ ಲಕ್ಷ ೀಯನ್ನು ಪೂಜಿಸುತ್ತಾರೆ. ಕುಂಬಾರನ ಮನೆಯಿಂದ 
ಮುತ್ತೈದೆಯರು ಒಂದು ಜಾರ ಮತ್ತು ಒಂದು ಸಣ್ಣ ಗಡಿಗೆ ಮೆರವಣಿಗೆ ಯಲ್ಲಿ ತಂದು, ಅವನಿಗೆ 
ಊಟಕ್ಕಾಗಿ ಸಾಕಷ್ಟು ಒಣಪಡಿ ಕೊಡುತ್ತಾರೆ. ಸಣ್ಣ ಗಡಿಗೆಯೊಳಗೆ ಎರಡು ಸಣ್ಣ ಕಡ್ಡಿಗಳಿಗೆ ಎರಡು 
ವೀಳ್ಯದೆಲೆಯನ್ನು ಹತ್ತಿ ದಾರದಿಂದ ಕಟ್ಟುತ್ತಾರೆ. ಆ ಎರಡು ಕಡ್ಡಿಗಳಿಗೆ ರಾಮಬಾಣ ಎಂದು 
ಕರೆಯುತ್ತಾರೆ. ಹಂದರದಲ್ಲಿ ಕುಳಿತು ವಧು-ವರರು ಐದು ಜನ ಮುತ್ತೈದೆ ಮಹಿಳೆಯ ರೊಂದಿಗೆ 
ಸುರಗಿಯಲ್ಲಿ ಕುಳಿತು ಸ್ನಾನ ಮಾಡುತ್ತಾರೆ. 


ಆ ನಂತರ ಅವಸರ ಅವಸರದಲ್ಲಿ ಉಡುಪುಗಳನ್ನು ಧರಿಸುತ್ತಾರೆ. ಅವರು ತಮ್ಮ ಮನೆಯ ದೇವರಿಗೆ 
ನಮಸ್ಕರಿಸಿ ನ೦ತರ ಶ್ಯಾವಿಗೆ, ಹೋಳಿಗೆ ಅತಿಥಿಗಳಿಗೆ ಊಟ ಮಾಡಿಸುತ್ತಾರೆ. ಮೂರನೆಯ ದಿನಕ್ಕೆ ಮತ್ತೆ 
ವಧು-ವರರು ಪುನಃ ಸ್ನಾನ ಮಾಡಿ, ಉಡುಪುಗಳನ್ನು ಧರಿಸಿಕೊಂಡು, ಕುಟುಂಬದ ಮನೆಯ ದೇವರ 
ಮುಂದೆ ನಮಸ್ಕರಿಸಲು ಕರೆದುಕೊಂಡು ಹೋಗುತ್ತಾರೆ. ಕೆಲವರು ಮದುಮಗಳ ಸಂಬಂಧಿಕರು 
ಹೊಸಬಟ್ಟಿ, ಹೊದಿಕೆ ಮಾಡಿಕೊಂಡು ಶ್ಯಾವಿಗೆಯನ್ನು ತೆಗೆದುಕೊಂಡು ಮದುಮಗನ ಮನೆಗೆ 
ಹೋಗುತ್ತಾರೆ. 


ಇದನ್ನು ಸುರಗಿ ಭೂಮ ಎಂದು ಒಪ್ಪಿಸುತ್ತಾರೆ. ಇದನ್ನು ಮದುಮಗನು ಮುಟ್ಟಿದ ನಂತರ ಐದು 
ಜನ ಪುರುಷರು ಮೂರು ಜನ ಮದುಮಗನ ಪಕ್ಷದವರು ಮತ್ತು ಇಬ್ಬರು ವಧುವಿನ ಪಕ್ಷದವರು ಊಟ 
ಮಾಡುತ್ತಾರೆ. ನಂತರ ವಧುವರರು ಎತ್ತುಗಳ ಮೇಲೆ ಕುಳಿತು ಮದುವೆಯ ಉಡುಪುಗಳನ್ನು 
ಧರಿಸಿಕೊಂಡು ಕೊಂಬು-ಕಹಳೆಯೊಂದಿಗೆ ತಲೆಗೆ ಹೂ ಧರಿಸಿಕೊಂಡು ಹೋಗುತ್ತಾರೆ. 


ಅವರು ಗ್ರಾಮದೇವರಾದ ಮಾರುತಿಗೆ ನಮಸ್ಕರಿಸಿ ತೆಂಗಿನಕಾಯಿ ಒಡೆದು, ಪ್ರತಿಯೊಬ್ಬರು 
ಪೂಜಾರಿಗೆ ಒಂದು ಆಣೆ ದಕ್ಷಿಣೆ ಕೊಟ್ಟು ಅವರು ತಮ್ಮ ಗೋತ್ರಗಳನ್ನು ಹೇಳುತ್ತಾರೆ. ಸ್ವಲ್ಪ ಸಮಯದ 
ನಂತರ ನಾಲ್ಕು ಜನ ನಿಂತು ಹತ್ತಿಯ ದಾರವನ್ನು ಒಬ್ಬರಿಂದ ಒಬ್ಬರಿಗೆ ಕೊಡುತ್ತಾ ಹಾಲು ಮತ್ತು 


108 


ತುಪ್ಪದಲ್ಲಿ ಅದ್ದಿ ಹೊಸೆಯುತ್ತಾರೆ. ಅದನ್ನು ಅರಿಶಿಣ ಪುಡಿಯಲ್ಲಿ ಮಿಶ್ರಣ ಮಾಡಿ, ತುಕಡಿಗಳನ್ನಾಗಿ 
ಮಾಡಿ ಅರಿಶಿಣ ಮದುಮಗನ ಕೈಗೆ ಕಂಕಣ ಧರಿಸುತ್ತಾರೆ. ತದನಂತರ ಒಬ್ಬ ಬ್ರಾಹ್ಮಣನು 
ಶುಭದಾಯಕವಾದ ಸ್ವಸ್ತಿಕ ಚಿನ್ನೆಯನ್ನು ಕೆಂಪು ಬಣ್ಣದಿಂದ ಹೊಸದಾಗಿ ತೊಳದ ಬಿಳಿಯ ಬಟ್ಟೆಯ 
ಮಧ್ಯದಲ್ಲಿ ಬರೆಯುತ್ತಾರೆ. 


ಅವರು ಮಾರುತಿಯ ಮಂದಿರದಿಂದ ಮರಳಿದ ಮೇಲೆ ವಧು-ವರರು ಎದುರು ಬದುರಾಗಿ 
ಕುಳಿತು, ಮದುಮಗನು ಕಲ್ಲಿನ ಮೇಲೆ ನಿಲ್ಲುತ್ತಾನೆ ಮತ್ತು ಮಧು-ಮಗಳು ಅಕ್ಕಿ ಹಾಕಿದ 
ಹೊಸಬುಟ್ಟಿಯಲ್ಲಿ ನಿಲ್ಲುತ್ತಾಳೆ. ಬ್ರಾಹ್ಮಣ ಪೂಜಾರಿಯು ಇಬ್ಬರ ಮಧ್ಯದಲ್ಲಿ ವಸ್ತ್ರವನ್ನು ಹಿಡಿದು 
ಮಂಗಳಾಷ್ಟಕವನ್ನು, ಶ್ಲೋಕವನ್ನು ಪಠಿಸುತ್ತಾನೆ. ಪ್ರತಿಯೊಂದು ಶ್ಲೋಕದ ಕೊನೆಗೆ ವಧು ವರರ ಮೇಲೆ 
ಅಕ್ಕಿಕಾಳನ್ನು (ಅಕ್ಷತೆ) ಅವರ ತಲೆಯ ಮೇಲೆ ಹಾಕುತ್ತಾನೆ. ಬಂದಂಥಹ ಅತಿಥಿಗಳು ಸಹ ತಲೆಯ 
ಮೇಲೆ ಅಕ್ಷತ ಎಸೆಯುತ್ತಾರೆ. ಪೂಜಾರಿಯು ಮಧುಮಗಳಿಗೆ ಮ೦ಗಳಸೂತ್ರವನ್ನು ಮುಟ್ಟಲು ಹೇಳುತ್ತಾನೆ. 
ನಂತರ ವದುವಿನ ಕೊರಳಿಗೆ ಮಂಗಳಸೂತ್ರ ಕಟ್ಟಲು ವರನಿಗೆ ಹೇಳುತ್ತಾನೆ. 


ಕಂಕಣಗಳನ್ನು ಮದುಮಗನ ಬಲಕ್ಕೆಗೆ. ಮಧುಮಗಳ ಕೈಗೆ ಧರಿಸುತ್ತಾರೆ. ಬ್ರಾಹ್ಮಣ ಮತ್ತು 
ಲಿಂಗಾಯತ ಪೂಜಾರಿಗಳಿಗೆ ಕಾಣಿಕೆಯಾಗಿ ಹಣವನ್ನು, ಹಾಗೂ ಅಧಿಕೃತ ಪೂಜಾರಿಗೆ ಬ್ರಾಹ್ಮಣರಿಗೆ 
ಒಂದು ರೂಪಾಯಿ ಅಥವಾ ೨ ರೂಪಾಯಿ ನಗದು 'ಹಾವಶಿ ಮಾಡುತಾರೆ. ವರನ ತಂದೆಯು ತನ್ನ 
ಸಮಾಜದ ಜನರಿಗೆ ಊಟದ ಆದರ ಸತ್ಕಾರ ಮಾಡುತ್ತಾನೆ. ಆನಂತರ ಮದುಮಗಳ ತಂದೆಯು ಸಹ 
ರಾತ್ರಿ ಅವರಿಗೆ ಊಟ ಮಾಡಿಸುತ್ತಾನೆ. ಒದಾಧ ನಂತರ. ಮಧುಮಗಳು ಮತ್ತು ಮಧುಮಗ ಐದುಸಲ 
ಅರಿಷಿಣದ ಪುಡಿಯನ್ನು ಒಬ್ಬರಿಗೊಬ್ಬರು ಹಚ್ಚುತ್ತಾರೆ. 


ರಾತ್ರಿ ಒಂಭತ್ತು ಇಲ್ಲವೆ ಹನ್ನೆರಡು ಗಂಟಿಗೆ ಮದುಮಗಳು ಮತ್ತು ಮದುಮಗ ಇಬ್ಬರು ಎತ್ತಿನ 
ಮೇಲೆ ಕುಳಿತು ಸ್ಥಳೀಯ ಮಾರುತಿಯ ಮಂದಿರಕ್ಕೆ ಹೋಗಿ ದೇವರ ಮೂರ್ತಿಗೆ ನಮಸ್ಕರಿಸಿ ಅಲ್ಲಿ 
ಅವರು ತೆಂಗಿನಕಾಯಿಯನ್ನು ಒಡೆದು, ಮತ್ತು ಪ್ರತಿಯೊಬ್ಬರು ತಮ್ಮ ಗೋತ್ರಗಳನ್ನು ಹೇಳುತ್ತಾ ಪೂಜಾರಿಗೆ 
ಒಂದು ಆಣೆ ಕಾಣಿಕೆ ಕೊಡುತ್ತಾರೆ. ಯಾವಾಗ ಮೆರವಣಿಗೆಯು ಮದುಮಗನ ಮನೆಗೆ ತಲುಪುವುದೋ 
ಆಗ ಕೆಟ್ಟ ದೃಷ್ಟಿ ತಾಗದಿರಲೆ೦ದು ನವದ೦ಪತಿಗಳ ಮುಂದೆ ತೆಂಗಿನ ಕೊಬ್ಬರಿಯನ್ನು ಮುರಿದು ನಿವಾಳಿಸಿ 
ತೆಗೆಯುತ್ತಾರೆ. ನಂತರ ವಧು-ವರರು ತಮ್ಮ ಮನೆಯ ದೇವರಿಗೆ ನಮಸ್ಕರಿಸುತ್ತಾರೆ. ಅಲ್ಲಿ ಅವರು 
ಭೂಮವನ್ನು ಸ್ವೀಕರಿಸುತ್ತಾರೆ. ರಾತ್ರಿ ಮೂವರು ವಿವಾಹವಾದ ಮಹಿಳೆಯರು ಮತ್ತು ಇಬ್ಬರು ಗಂಡಸರು 
ರಾತ್ರಿ ಊಟದ ನಂತರ ವಧು-ವರರು ಕರಿಕಂಬಳಿಯ ಮೇಲೆ ಅಕ್ಕಿಯಿಂದ ಹಾಕಿದ ಶಾಸಿಯ ಮೇಲೆ 
ಕೂಡುತ್ತಾರೆ. ಕೊನೆಯದಾಗಿ ಅವರು ಪ್ರತಿಯೊಬ್ಬರು ತಮ್ಮ ಹೆಸರುಗಳನ್ನು ಹೇಳುತ್ತಾ, ವರನ ತಲೆಯ 
ಮೇಲಿಂದ ಬಾಸಿ೦ಗ ಮಾಲೆ ಹಾಗೂ ವಧುವಿನ ಹೂವಿನ ಅಲಂಕಾರವನ್ನು ತೆಗೆಯುತ್ತಾರೆ. ಅನಂತರ 
ವಧುವಿನ ಪಕ್ಷದವರು ಶ್ಯಾವಿಗೆಯ ಊಟ ಮಾಡಿಸುತ್ತಾರೆ. 


ಮರುದಿನ ಸಂಜೆ ನಾಗೋಲಿ ಭೂಮ ಅಥವಾ ನಾಗಪೂಜೆ ಭೂಮಿ ಪೂಜೆ, ಕುಂಬಾರನ 
ಮನೆಯಿಂದ ಲಕ್ಷಿ ಯನ್ನು ತಂದು ಐದು ಜನ ಮುತೈ ದೆಯಾದ ಮಹಿಳೆಯರಿಗೆ ಸಿಹಿಯಾದ ಊಟ 
ಮಾಡಿಸುತ್ತಾರೆ. ವಧುವಿನ ತಾಯಿಯು ತನ್ನ ಮಗಳ ಫಯನ್ನು ಅತ್ತಿಯ ಕೈಯಲ್ಲಿಟ್ಟು, ತನ್ನ ಮಗಳನ್ನು 
ತನ್ನ ಸಂತ" ಮಗಳಂತೆ ನಡೆಸಿಕೊಳ್ಳಲು ಬೇಡುತ್ತಾಳೆ. ಹ ಗನ ಕ ಅಕ್ಕಿಯಿಂದ 'ಉಡಿತುಂಬಿ' 
ಮೆರವಣಿಗೆ ಮುಗಿದ ನಂತರ ಅಡಿಗೆ ಮಾಡಿ ಮನೆಯ ದೇವರಿಗೆ ನೈವೇದ್ಯ ಮಾಡಿ 
ಮನೆಯವರೊಂದಿಗೆ, ಗೆಳೆಯ ಮತ್ತು ಸಂಬಂಧಿಗಳೊಂದಿಗೆ ಊಟ ಮಾಡುತ್ತಾರೆ. “ಎಲ್ಲಿಗೆ ವಿವಾಹ 
ಕಾರ್ಯಸಂಪನ್ನವಾಗುತ್ತದೆ. ಮರುದಿನ ವಿವಾಹಕ್ಕೆ ಬಂದ ಅತಿಥಿಗಳು ತಮ್ಮ ತಮ್ಮ ಮನೆಗಳಿಗೆ 
ಹಿಂದಿರುಗುತ್ತಾರೆ. 


109 


ಕೆಲವರು ವಧು-ವರರನ್ನು ತಮ್ಮ ಮನೆಗಳಿಗೆ ಊಟದ ನಂತರ ಕರೆದು ಕೊಂಡು ಹೋಗುವರು. 
ಇನ್ನು ಕೆಲವರು ಸ್ವಲ್ಪದಿನಗಳ ನಂತರ ಕರೆಯುವರು. ಹುಡುಗಿ ಅಲ್ಲಿ ಒಂದುದಿನ ಇಲ್ಲವೆ ಎರಡು ದಿನ 
ಉಳಿದುಬರುವರು. ವಧು ವಯಸ್ಸಿಗೆ ಬರುವವರೆಗೆ ತನ್ನ ಗಂಡನೊಂದಿಗೆ ವಾಸ ಮಾಡಲು 
ಹೋಗುವುದಿಲ್ಲ. ಹುಡುಗಿ ವಯಸಿಗೆ ಬಂದನಂತರ ಯಾವುದೇ ವ್ರತಾಚರಣೆ ಮಾಡುವುದಿಲ್ಲ. ಅವರಲ್ಲಿ 
ವಿಧವಾ ವಿವಾಹಕ್ಕೆ ಒಪ್ಪಿಗೆ ಇದೆ. ಬಹುಪತ್ನಿತ್ತ ಮತ್ತು ಎಚ್ಛೇದನಕ್ಕೆ ಅನುಮತಿ ಇತ್ತು. ಬಹುಪತಿತ್ವ ಪದ್ಧತಿ 
ಇಲ್ಲಿ ಆಚರಣೆಯಲ್ಲಿ ಇರಲಿಲ್ಲ. 

ಕೆಲವರ ಹೊರತುಪಡಿಸಿ ಸತ್ತವರು ತಮ್ಮ ದೇಹವನ್ನು ಸುಡುತ್ತಾರೆ. ಸತ್ತವರ ಶರೀರವನ್ನು ತೊಳೆದು 
ಉಡುಪುಗಳನ್ನು ತೊಡಿಸಿ, ಸತ್ತವರ ಹಣೆಗೆ ಕು೦ಕುಮ ಹಚ್ಚಿ, ಸತ್ತ ಮಹಿಳೆಯ ತಲೆಯನ್ನು ಹೂವಿನಿಂದ 
ಅಲಂಕರಿಸುತ್ತಾರೆ. ಶ್ರೀಮಂತರು ಸತ್ತವರನ್ನು ಶವ ವಾಹನದಲ್ಲಿ ಬಡವರು ಹಳೆ ಕಂಬಳಿಯಲ್ಲಿ ತರುತ್ತಾರೆ. 
ಶವ ದಹನ ಅಥವಾ ಶವ ಹೂಳಿದ ನಂತರ ಜನರು ಸ್ನಾನ ಮಾಡಿ ಮನೆಗೆ ಬಂದು ಸಂತಾಪ 
ಸೂಚಿಸುತ್ತಾರೆ. ಮೂರನೆಯ ದಿನದ ನಂತರ ದುಃಖಿತರು ಅಕ್ಕಿ ತೆಗೆದುಕೊಂಡು ಅಥವಾ ಸುರಳಿ ಸುತ್ತಿದ 
ಹೋಳಿಗೆ ಮತ್ತು ಸಣ್ಣ ಕೊಡದಲ್ಲಿ ನೀರು ತೆಗೆದುಕೊಂಡು ಸುಟ್ಟ ಸ್ಥಳಕ್ಕೆ ಒಯ್ದು ಅದನ್ನು ಸುಟ್ಟ ಸ್ಥಳದ 
ಸಮೀಪ ಇಟ್ಟು ಎಲ್ಲಿ ಗತಿಸಿದವನನ್ನು ಎಲ್ಲಿ ಸುಟ್ಟಿದ್ದರೋ ಅಥವಾ ಹೂಳಿದ್ದರೋ ಅಲ್ಲಿ ಇಡುತ್ತಿದ್ದರು. 
ಅವರು ಇಟ್ಟಂತಹ ವಸ್ತುಗಳನ್ನು ಕಾಗೆ ಮುಟ್ಟುವವರೆಗೆ ಅಲ್ಲಿ ಕಾಯುತ್ತಿದ್ದರು. ಒಂದು ವೇಳೆ ಕಾಗೆ 
ಬಂದು ತಿನ್ನದಿದ್ದರೆ, ದುಃಖಿತರ ಮುಖ್ಯಸ್ಥನು ಸತ್ತವರ ಮಕ್ಕಳ ಕಾಳಜಿ ವಹಿಸುವದಾಗಿ ಭರವಸೆ 
ಕೊಡುತ್ತಿದ್ದನು. ಒಂದು ವೇಳೆ ಕಾಗೆಗಳು ತಿನ್ನಲು ತಿರಸ್ಕರಿಸಿದರೆ ಆ ಆಹಾರವನ್ನು ಆಕಳಿಗೆ ಕೊಟ್ಟು 
ಮನೆಗೆ ಹೋಗುತ್ತಿದ್ದರು. ಏಳನೆಯ, ಒಂಬತ್ತನೆಯ ಅಥವಾ ಹನ್ನೊಂದನೆಯ ದಿನಕ್ಕೆ ಸತ್ತವರ ಬೂದಿ 
ಮತ್ತು ಎಲುಬುಗಳನ್ನು ಸಂಗ್ರಹಿಸಿ ನದಿಯಲ್ಲಿ ವಿಸರ್ಜಿಸಿ, ಗೆಳೆಯರು ಮತ್ತು ಸಂಬಂಧಿಗಳು ಊಟ 
ಮಾಡುತ್ತಾರೆ. ತಿಂಗಳ ಕೊನೆಗೆ ಗೆಳೆಯರು ಮತ್ತು ಬಂಧುಗಳು ಊಟ ಕೊಡುತ್ತಾರೆ. ಮೇಕೆ (ಹೋತಿನ) 
ಮಾಂಸದ ಊಟ ಕೊಡಲು ಕೇಳುತ್ತಾರೆ. ಕೆಲವರು ಕೇವಲ ಮೊದಲನೆಯ ವರ್ಷದ ಕೊನೆಗೆ 
ತಿಥಿ/ಸ್ಮರಣೆ-ಸಂಸ್ಕಾರವನ್ನು ನೆರವೇರಿಸುತ್ತಾರೆ. 


ಬೇಡರ ಸಮಾಜ ಬಹು ದೊಡ್ಡದಾಗಿದೆ. ಅವರ ಸಾಮಾಜಿಕ ಜಗಳಗಳನ್ನು ವಿಚಾರಿಸಿ ನಿರ್ಧರಿಸಿ, 
ಸಮಾಜದ ಮುಖ್ಯಸ್ಥನಾದ ಕಟ್ಟಿಮನೆಯು ಬಗೆಹರಿಸುತ್ತಾರೆ. ಸಮಾಜದ ಮುಖ್ಯಸ್ಥನು ಪ್ರಕರಣ 
ಬಗೆಹರಿಸಲು ಕುಳಿತರೆ, ಅವನು ಕೆಲವು ಗೌರವಾನ್ವಿತ ವ್ಯಕ್ತಿಗಳನ್ನು ಜೊತೆಗೆ ಕುಳ್ಳರಿಸಿಕೊಂಡು ಅವರ 
ಒಪ್ಪಿಗೆ ಪಡೆದು ತೀರ್ಪು ಕೊಡುತ್ತಾನೆ. ಕೆಲವರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಾರೆ. 


ಹುಡುಗರು ಬರೆಯುವದನ್ನು, ಓದುವದನ್ನು ಮತ್ತು ಸರಳವಾಗಿ ಲೆಕ್ಕ ಮಾಡುವ ಕೆಲಸವನ್ನು 
ಕಲಿತಿದ್ದರು. ಬ್ರಿಟಿಷರ ಆಡಳಿತದವಳಗೆ ಬೇಡರ ನಡತೆ ಮತ್ತು ಪರಿಸ್ಥಿತಿ ದೊಡ್ಡ ಪ್ರಮಾಣದಲ್ಲಿ 
ಸುಧಾರಿಸಿತು. ಕ್ರಿ. ಶ್‌ ೧೮೭೬ ರ ಬರಗಾಲದ ಹೊರತಾಗಿಯೂ ಅವರು ತೊಂದರೆಗೊಳಪಟ್ಟರೂ ಸಹ, 
ಅವರನ್ನು ಪ್ರಗತಿ ಹೊ೦ದಿದ ವರ್ಗದವರೆಂದು ಅಭಿಪ್ರಾಯ ಪಡಬಹುದು. 


110 


ಬಿದ್ರಿ ಕಲೆ-ಬಹಮನಿ ಸುಲ್ತಾನರ ಕೊಡುಗೆ. 
-ಡಾ. ರೆಹಮಾನ್‌ ಪಟೇಲ್‌, 
ಪ್ಲಾಟ್‌ ನಂ. ೪೮, ೧ನೇ ಹಂತ, ೨ನೇ ಅಡ್ಡ ರಸ್ತೆ, 
ಪಟೇಲ್‌ ಸ್ಟ್ರೀಟ್‌, ಗಣೇಶ “ನಗರ, 
ಬಾರೆ ದಿಲ್ಲ ರಸ್ತೆ, ಕಲಬುರಗಿ. 


ಶಿಲಾಯುಗದಿಂದಲೂ ಬಿದ್ರಿ ಕಲೆಯ ಪ್ರಕಾರ ಕಾಣಿಸುತ್ತದೆ. ಮುಂದಿನ ಯುಗಗಳಲ್ಲಿ ಕಲೆ 
ಹಂತಹಂತವಾಗಿ ಬದಲಾವಣೆ ಹೊಂದಿರುವುದು ಇತಿಹಾಸದ ಪುಟಗಳಿಂದ ವೇದ್ಯವಾಗುತ್ತದೆ. ಮಣ್ಣಿನ 
ಮಡಕೆಗಳ ಮೇಲೆ ಲೋಹದ ವಸ್ತುಗಳ ಮೇಲೆ ಚಿತ್ತಾರಗಳನ್ನು (ನಕ್ಷೆ) ಬಿಡಿಸುವ ಕಲೆಯನ್ನೂ ಮಾನವ 
ಬಹು ಹಿಂದೆಯೇ ಬೆಳಸಿಕೊಂಡಿದ್ದ. ಇದು ಮಾನವನ ವಿಕಾಸದ ಸಂಕೇತವಾಗಿ ರಾಜಾಶ್ರಯದಲ್ಲಿ ಈ 
ಕಲೆಗಳು ಹುಲುಸಾಗಿ ಬೆಳೆದು ಜನ ಮನ್ನಣೆಗಳಿಸಿವೆ. ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದ ಕಳಚೂರಿ 
ಅರಸರ ಕಾಲದಲ್ಲಿ ವಿವಿಧ ಪರಿಕರಗಳ ಮೇಲಲ್ಲದೇ ಕಬ್ಬಿಣದ ವಸ್ತುಗಳ ಮೇಲೆ ಬೆಳ್ಳಿ, ಬಂಗಾರ 
ಲೇಪಿಸುವ ಹಾಗೂ ಚಿತ್ತಾರ ಕೆತ್ತಿ ಅದರಲ್ಲಿ ಕೂಡಿಸುವ ಕಲೆ ಜಾರಿಯಲ್ಲಿದ್ದುದು ಕಂಡುಬರುತ್ತದೆ. 


ಬಿದ್ರಿ ಕಲೆಯ ತಂತ್ರ, ಕೌಶಲ್ಯ ಮತ್ತು ನಿರ್ಮಾಣ ವಿಧಾನಗಳನ್ನು ಕುರಿತು ಚರ್ಚಿಸುವುದಕ್ಕಿಂತ 
ಮೊದಲು ಅದರ ಹೆಸರು ಮತ್ತು ಉತ್ಪತ್ತಿಯ "ಬಗೆಗೆ ನಮಗೆ ದೊರೆವ ಆಕರಗಳನ್ನು ಗಮನಿಸಬಹುದು. 
ಸುಮಾರು ೮೦೦ ವರ್ಷಗಳಿಂದ. ಬೆಳದು. ಬ೦ದ ಸಂಪ್ರದಾಯದ ಪ್ರಕಾರ ದಕ್ಷಿಣದ ಬಹಮನಿ ಸುಲ್ತಾನರ 
ವಂಶದೊಂದಿಗೆ ಬಿದ್ರಿ ಕಲೆ ಸಂಬಂಧವಿದೆ. ಬಾಯಿಂದ ಬಾಯಿಗೆ ಹರಡುತ್ತ ಹೋದಂತೆ ಹೆಚ್ಚಿನ 
ಅಂಶಗಳು ಸೇರ್ಪಡೆಯಾಗುವುದೂ ಉಂಟು. ಈ ಬಗೆಗಿನ ವಿವರಣೆಯು ಸಾಕಷ್ಟು ಗೋಜಲಾಗಿದೆ. 


ಒಂದು ಸಂಪ್ರದಾಯದ ಪ್ರಕಾರ ಬಿದ್ರಿಯ ಕಲಾತಂತ್ರವು ಇರಾನದಿಂದ ಇರಾಕಿನ ಮೂಲಕ 
ಬಹುಮನಿ ರಾಜ್ಯವನ್ನು ಬಂದು ಸೇರಿತು. ಇದನ್ನು ಭಾರತಕ್ಕೆ ತಂದವರು ಸಿಜಿಸ್ತಾನ್‌ (ಇರಾನ್‌) ದಿಂದ 
ಧರ್ಮ ಪ್ರಚಾರಕ್ಕೆ ಬಂದ ಸೂಫಿ ಖ್ಹಾಜಾ ಮೊಯಿನುದ್ದೀನ್‌ ಹಸನ ಚಿಸ್ತಿ. ಕ್ರಿಶ. ೧೧೯೨ (ಆ.ಹಿ. 
೫೮೭)ನಲ್ಲಿ ಅವರ ಮೂಲಕ ಇದು ಮೊದಲಿಗೆ ಅಜಮೀರನ್ನು ಪ್ರವೇಶಿಸಿತು. ಅನಂತರ ಎರಡನೆಯ 
ಅಲ್ಲಾವುದ್ದೀನ ಬಹಮನಿಯು (ಕ್ರಿಶ: ೧೪೩೬-೫೭) ಕರಕುಶಲ ವಸ್ತುಗಳನ್ನು ನಿರ್ಮಿಸುತ್ತಿದ್ದ 
ಕಲಾಕಾರರನ್ನು ವಿಜಾಪುರದಿಂದ ಕರೆತಂದು ಬೀದರಿನಲ್ಲಿ ನೆಲೆಗೊಳಿಸಿದ. 


ಭಾರತದ ಬಿದ್ರಿ ಉತ್ಪನ್ನಗಳ ಬಗ್ಗೆ ಈ ಶತಮಾನದಲ್ಲಿ ಸ್ಪಷ್ಟವಾದ ಚಿತ್ರಣ ದೊರೆಯುತ್ತದೆ. 
ಶತಮಾನದ ಕೊನೆಯವರೆಗೆ ಸಾಂಪ್ರದಾಯಿಕ ಕೇಂದ್ರಗಳಾದ ಬೀದರ, ಪೂರ್ಣಿಯಾ, ಲಕ್ನೋ ಮತ್ತು 
ಮುರ್ಶಿದಾಬಾದಗಳು ತುಂಬ ಕ್ರಿಯಾಶೀಲವಾಗಿದ್ದವು. ೧೮೫೧ರ ಮಹಾ ಪ್ರದರ್ಶನಗಳಂಥ 
ಅಂತರ್‌ರಾಷ್ಟ್ರೀಯ ಪ್ರದರ್ಶನಗಳಿಂದಾಗಿ ದೊರೆತ ಉತ್ತೇಜನದ ಪರಿಣಾಮವಾಗಿ ಬಿದರಿ ಕೇಂದ್ರಗಳ 
ಬೆಳವಣಿಗೆಯಾಯಿತಾದರೂ ಅವುಗಳಲ್ಲಿ ಹೆಚ್ಚಿನವು ಬಹಳ ಕಾಲ ಬದುಕುಲಿಲ್ಲ. 


ಶತಮಾನದ ಆರಂಭದ ದಶಕಗಳಲ್ಲಿ ಬೀದರವು ಕೂಡ ಅಂಥ ಪ್ರಗತಿಯನ್ನು ಸಾಧಿಸಲಿಲ್ಲ. 
೧೮೫೧ರ ಪ್ರದರ್ಶನಕ್ಕೆ ಕಳುಹಿಸಿದ ಕಲಾಕೃತಿಗಳ “ಇನ್‌ಲೇ”ದಲ್ಲಿ ಕಂಡುಬರುವ ಉತ್ತಮ 
ಗುಣಮಟ್ಟವನ್ನು ಪರಿಶೀಲಿಸಿ ತೀರ್ಮಾನಕ್ಕೆ ಬರುವುದಾದರೆ ಅದು ಅವಸಾನದ ಅಂಚಿನಲ್ಲಿರುವ 
ಉದ್ದಿಮೆಯೆಂದು ಹೇಳುವಂತಿಲ್ಲ. ಲಂಡನ್ನಿನ ಕ್ರಿಸ್ಟಲ್‌ ಪ್ಯಾಲೇಸನಲ್ಲಿ ನಡೆದ ಮಹಾಪ್ರದರ್ಶನಕ್ಕೆ 
ಮೂಲವೆಂದರೆ, ೧೮೪೭ರಲ್ಲಿ ಸೋಸೈಟ ಫ ಫಾರ್‌ ದ ಎನ್‌ಕರೆಜಮೆಂಟ್‌ ಆಫ್‌ ಆರ್ಟ್ಸ್‌, ಮ್ಯಾನುಫ್ಯಾಕ್ಟರರ್‌ 
ಎ೦ಡ್‌ ಕಾಮರ್ಸ್‌ನವರು ವಾರ್ಷಿಕವಾಗಿ ಏರ್ಪಡಿಸುತ್ತಿದ್ದ ಬ್ರಿಟಿಷ್‌ ನಿರ್ಮಾತೃಗಳ ಮತ್ತು ಅಲಂಕರಣ 
ಕಲೆಯ ಆಯ್ದು ಮಾದರಿಗಳ ಪ್ರದರ್ಶನಗಳು. ಇವು ಗಳಿಸಿದ ಜನಪ್ರಿತೆಯನ್ನು ಗಮನಿಸಿ 
ಮಹತ್ವಾಕಾಂಕ್ಷೆಯುಳ್ಳ ಯೋಜನೆಯೊಂದನ್ನು ಸಿದ್ಧಪಡಿಸಲಾಯಿತು. ಈ ಪ್ರದರ್ಶನದಲ್ಲಿ ಸಿದ್ದಗೊಂಡ 
ಸಾಮಗ್ರಿಗಳು, ಅವುಗಳ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳು, ನಿರ್ಮಾಣದಲ್ಲಿ ಅವಶ್ಯವಾದ ಯಂತ್ರ 


111 


ಸಾಮಗ್ರಿಗಳು ಅಲ್ಲದೆ ಸುಂದರವಾದ ಮತ್ತು ಅಲಂಕರಣ ಕಲೆಗಳನ್ನು ಸೇರಿಸಿಕೊಳ್ಳಲಾಗಿತ್ತು. ಹಾಗಾಗಿ 
ಪ್ರಪ್ರಥಮವಾಗಿ ಭಾರತವನ್ನೂ ಸೇರಿಸಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಈಸ್ಟ ಇಂಡಿಯಾ ಕಂಪನಿಯು 


ಮು) 


ಅದರಲ್ಲಿ ತೊಡಗಿಕೊಳ್ಳಬೇಕಾದ ಅವಶ್ಯಕತೆಯುಂಟಾಯಿತು. 


ಪ್ರಾರಂಭದಿಂದಲೂ ಬೀದರ ಇದರ ಮುಖ್ಯ ಕೇಂದ್ರವಾಗಿತ್ತು ಇಂದಿಗೂ ಇಲ್ಲಿ ೪೦೦ಕ್ಕೂ 
ಹೆಚ್ಚಿನ ಕುಶಲ ಕರ್ಮಿಗಳು ಬಿದ್ರಿ ವಸ್ತುಗಳನ್ನು ತಯಾರಿಸುವಲ್ಲಿ ತೊಡಿಗಿಸಿಕೊಂಡಿದ್ದಾರೆ. ಇವರಲ್ಲಿ 
ಅನೇಕರು ಈ ಕಲೆಯನ್ನು ತಮ್ಮ ಪೂರ್ವಜರಿಂದ ಪಡೆದಿದ್ದಾರೆ. ಈ ಕಲೆಯ ನಿರ್ಮಾಣ ಪಾರಂಪರಿಕ 
ರೀತಿಯಲ್ಲಿಯೇ ನಡೆಯುತ್ತಿದೆ. ೧೯೫೬ರಲ್ಲಿ ಭಾಷಾವಾರು ರಾಜ್ಯಗಳ ಪುನರ್‌ ವಿಂಗಡನೆ ಆದ ನಂತರ 
ಬೀದರ ಕರ್ನಾಟಕ ರಾಜ್ಯಕ್ಕೆ ಸೇರಿತು. ಹೈದರಾಬಾದ ಆಂಧ್ರ ಪ್ರದೇಶದ ರಾಜಧಾನಿಯಾಯಿತು. ಬೀದರ 
ಚಿಕ್ಕನಗರವಾಗಿರುವುದು ಮತ್ತು ಸ್ಥಳೀಯ ವ್ಯಾಪಾರ ಕಡಿಮೆಯಾಗಿದ್ದರಿಂದ ಕುಶಲಕರ್ಮಿಗಳು 
ಹೈದರಾಬಾದಿಗೆ ವಲಸೆ ಹೋದರು. ಇದರ ಪರಿಣಾಮವಾಗಿ ಬೀದರಿನಲ್ಲಿ ಕೆಲವೇ ಕಾರ್ಮಿಕರು 
ಉಳಿದುಕೊಂಡರು. ೧೯೭೫ರಲ್ಲಿ ಬೀದರ ನಗರದಲ್ಲಿ ೨೫ ಸಂಘಟನೆಗಳಿದ್ದವು ಇದರಲ್ಲಿ ೧೧೦ ಜನ 
ಕುಶಲಕರ್ಮಿಗಳು ಕೆಲಸ ಮಾಡುತ್ತಿದ್ದರು. ೧೭೫ ನಮೂನೆಯ ಬಿದ್ರಿ ಕಲೆಯನ್ನು ಇಲ್ಲಿ 
ಕಾಣಬಹುದಾಗಿತ್ತು. ಕ್ರಿಶ. ೧೯೫೦ರಲ್ಲಿ ಸರ್ಕಾರ ಇಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಆರಂಭಿಸಿತು. 
ಇದರಲ್ಲಿ ೨ ವರ್ಷಗಳ ಕಾಲ ಈ ಕಲೆಯಲ್ಲಿ ಶಿಕ್ಷಣ ನೀಡುವುದರ ಜೊತೆಗೆ ಇದಕ್ಕೆ ಬೇಕಾಗುವ ಅವಶ್ಯಕ 
ಕಚ್ಚಾ ವಸ್ತುಗಳ ಸರಬರಾಜು ಕೂಡ ಈ ಕೇಂದ್ರವೇ ಮಾಡುತ್ತದೆ. 


ಶತಮಾನಗಳಿಂದ ನಡೆದು ಬಂದ ಈ ಬಿದ್ರಿ ಕಲೆಯ ಖ್ಯಾತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ 
೧೯೭೦ರಲ್ಲಿ ಮೈಸೂರ ರಾಜ್ಯ ಸರಕಾರ ಬೀದರದಲ್ಲಿಯೂ “ಆರ್ಟಿಸಾನ್‌ ಟ್ರೈನಿಂಗ್‌ ಸೆಂಟರ್‌ನ್ನು 
ಪ್ರಾರಂಭಿಸಿತು. ಇಲ್ಲಿಯೂ ಇತರ ಕರಕುಶಲ ಕಲೆಗಳಿಗಿಂತಲೂ ಬಿದ್ರಿ ಕಲೆಗೆ ಬಹಳ ಪ್ರಾಮುಖ್ಯತೆ 
ನೀಡಿದರು. ಶ್ರಮಕ್ಕೆ ತಕ್ಕ ಬೆಲೆ ದೊರೆಯದೇ ಇರುವುದರಿಂದ ಕೆಲವು ಕುಶಲಕರ್ಮಿಗಳು ಈ ವೃತ್ತಿಯನ್ನು 
ಬಿಡಲು ಯೋಚಿಸಿದ ಹಿನ್ನಲೆಯಲ್ಲಿ ಕರ್ನಾಟಕ ಸರಕಾರದ ಕರಕುಶಲ ಕಲೆ ವಿಭಾಗವು ಬೆ೦ಗಳೂರಿನಲ್ಲಿ 
ಸ್ಥಾಪಿಸಲ್ಪಟ್ಟು ಬಿದ್ರಿ ಕಲೆಗಳನ್ನು ಖರೀದಿಸಿ ಭಾರತದ ಇತರ ರಾಜ್ಯಗಳಿಗೆ ಹಾಗೂ ವಿಶ್ವ ಮಾರುಕಟ್ಟೆಗೆ 
ರಫ್ತು ಮಾಡಲಾರಂಭಿಸಿತು. 


ಶತಮಾನಗಳಿಂದ ನಡೆದು ಬಂದ ಈ ಬಿದ್ರಿ ಕಲೆಯ ಖ್ಯಾತಿ ೧೯೮೦ರ ದಶಕದ ಆರಂಭದಲ್ಲಿ 
ಕುಗ್ಗುತ್ತಾ ಹೋಯಿತು. ಈ ಕಲೆಯ ಕಾರ್ಮಿಕರು ದಿನನಿತ್ಯದ ಜೀವನ ಸಾಗಿಸುವುದು ಕಷ್ಟದ 
ಕೆಲಸವಾಯಿತು. ಈ ಬಿದ್ರಿ ಕಲೆಯ ಬೆಲೆ ಹೆಚ್ಚಾಗಿರುವುದರಿಂದ ವ್ಯಾಪಾರ ಮಳಿಗೆಗಳು ಇರಲಿಲ್ಲ. ಬಿದಿ 
ಕಲೆಯ ಹೈದರಾಬಾದಿನಂತಹ ದೊಡ್ಡ ಪಟ್ಟಣಗಳಲ್ಲಿ ಒಳ್ಳೆಯ ಬೆಲೆಗೆ ಮಾರುತ್ತಿದ್ದರು. ಕಾರ್ಮಿಕರಿಗಿಂತ 
ಹೆಚ್ಚಿನ ಲಾಭ ವ್ಯಾಪಾರಿಗಳಿಗೆ ದೊರೆಯುತ್ತಿತ್ತು. ಇದರ ಪರಿಣಾಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ 
ಕಾರ್ಮಿಕರು ಬೇರೆ ಬೇರೆ ಉದ್ಯೋಗವನ್ನು ಪ್ರಾರಂಭಿಸಿದರು. ಅನಮೋಲ ಬಿದ್ರಿ ವೇರ್‌ ಕೋ 
ಆಫ್‌ರೇಟಿವ್‌ ಸೊಸೈಟಿ ಲಿಮಿಟೆಡ್‌ ಮತ್ತು ಬೀದರಿನ ಪ್ರೈಮರಿ ಕೋ-ಆಪರೇಟರ ಲ್ಯಾಂಡ್‌ 
ಡೆವಲೆಪ್‌ಮೆಂಟ್‌ ಬ್ಯಾಂಕ್‌ ಎಂಬ ನಿಗಮಗಳಿಂದ ಕಾರ್ಮಿಕರಿಗೆ ಬ್ಯಾಂಕಿನಿಂದ ಕಚ್ಚಾ ಸಾಮಗ್ರಿ 
ಕೊಡಲಾಗುತ್ತಿದೆ. ತಯಾರಾದ ವಸ್ತುಗಳನ್ನು ನಿಗಮಕ್ಕೆ ಕೊಡಬೇಕಾಗುತ್ತದೆ. ಪ್ರತಿಯೊಬ್ಬ ಕಾರ್ಮಿಕರಿಗೆ 
ಇದರಿಂದ ಬಂದ ಹಣದಲ್ಲಿ ನಿಗಮವು ಕಲಾಕಾರನಿಗೆ ಒಂದು ಪಾಲನ್ನು ಕೊಡುತ್ತದೆ. ಅಲ್ಲದೆ, 
ಪ್ರತಿಯೊಬ್ಬ ಕಾರ್ಮಿಕನಿಗೆ ೧೦೦೦ ದಿಂದ ೨೦೦೦ ರೂಪಾಯಿಗಳವರೆಗೆ ಆದಾಯ ಸಿಗುತ್ತದೆ. ಸ್ಥಳೀಯ 
ಕಾರ್ಮಿಕರಾದ ಸೈಯದ ಅಹ್ಮದ ಶಹಾ ಖಾದ್ರಿ ಕಲಾಕಾರರು ನಿಗಮದಿಂದ ದೊರೆಯುವ ಮೊತ್ತ ಬಹಳ 
ಕಡಿಮೆ ಇದರಿಂದ ಅವನ ಉಪಜೀವನ ಸಾಗಿಸುವುದು ಸಾಧ್ಯವಾಗುವುದಿಲ್ಲ ಎಂದು ಉದಾಸೀನತೆಯಿಂದ 
ನುಡಿಯುತ್ತಾರೆ. 


112 


೧೯೮೫ ರಿಂದ ಈಚೆಗೆ ಬಿದ್ರಿ ಕಲೆಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಪ್ರಮುಖವಾಗಿ ಈ 
ವಸ್ತುಗಳ ಆಕಾರ ಮತ್ತು ನಕ್ಷೆಯಲ್ಲಿ ಪ್ರಸ್ತುತ ಜನರ ಬೇಡಿಕೆಯನ್ನು ಪೂರೈಸಲೆಂಬಂತೆ, ದಿನನಿತ್ಯದ 
ಬಳಕೆಯ ಸಾಮಾನುಗಳ ರೂಪದಲ್ಲಿ ನೋಡಬಹುದು. ಇದರಲ್ಲಿ ಅನೇಕ ಪ್ರಕಾರದ ಉದಾಹರಣೆ 
ನೀಡಬಹುದು. ಬಳೆಗಳು, ಕಿವಿ ಓಲೆಗಳು, ಸಿಗರೇಟ್‌ ಪೆಟ್ಟಿಗೆ ಬೂದಿತಟ್ಟೆ (ಆಸ್ಟ್ರೀ) ಉಂಗುರುಗಳು 
ಮುಂತಾದವು ಪ್ರಮುಖವಾಗಿವೆ. 


ಬಿದ್ರಿ ಕಲೆಯ ಬೇಡಿಕೆ ಹೊರ ರಾಷ್ಟ ಷ್ಟಗಳಾದ ಜಪಾನ, ಇಂಗ್ಲೆಂಡ, ಅಮೇರಿಕಾ ಇಟಲಿ ಮತ್ತು 
ಕೆನಡಾಗಳಲ್ಲಿ ಅಪಾರವಾಗಿದ್ದು, ಪ್ರತಿವರ್ಷ ಕನಿಷ್ಟ ಆರರಿಂದ ಎಂಟು ಲಕ್ಷ ರೂಪಾಯಿ ಬೆಲೆಬಾಳುವ 
ವಸ್ತುಗಳು ಮಾರಾಟವಾಗುತ್ತವೆ. ಹಳೆಯ ಮಾದರಿಯ ಬಿದಿ ಕಲೆಯ ವಸ್ತುಗಳ ಬೇಡಿಕೆ 
ಕಡಿಮೆಯಾಗಿದ್ದು, ಅಂಥಹ ವಸ್ತುಗಳ ತಯಾರಿಕೆಯು ಕಡಿಮೆಯಾಗುತ್ತಲಿದೆ. ಆದರೆ ಆಸಕ್ತಿವುಳ್ಳವರಿಗೆ 
ಅಂಥ ವಸ್ತುಗಳೇ ಬೇಕು ಎಂದಾಗ ಮಾತ್ರ ಇಂದಿಗೂ ಅಂತಹ ವಸ್ತುಗಳನ್ನು ತಯಾರಿಸಿಕೊಡುತ್ತಾರೆ. 
ಮುಸ್ಲಿಂ ವಾಸ್ತುಶಿಲ್ಪದ ದಟ್ಟವಾದ ಪ್ರಭಾವ ಈ ಕುಶಲ ಕಲೆಯಲ್ಲಿ ಕಂಡು ಬ೦ದರೂ ಅಲ್ಲಿಯ 
“ಕುಶಲಕರ್ಮಿಗಳು' ಚಾಣಾಕ್ಷರಾಗಿದ್ದರಿಂದ ಪರಿಸರದ ಹೊರಗಿನ ಜನರ ಅಭಿರುಚಿಗೆ ಅನುಗುಣವಾಗಿ 
ಇತರೇ ಧರ್ಮದವರ ಸಾಂಪ್ರದಾಯಿಕ ವಿನ್ಯಾಸಗಳನ್ನು ಬಿಡಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. 
ಅಜಂತಾದ ವರ್ಣಚಿತ್ರಗಳ ವಿನ್ಯಾಸಗಳನ್ನು ಬಳಸುತ್ತಿದ್ದಾರೆ. ಪದ್ಮಪಾಣಿ, ಬುದ್ದ, ವಾಘರಾಕೃತಿಗಳು ಬಹಳ 
ಜನಪ್ರಿಯವಾಗಿವೆ. ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ನಿರ್ಮಾಣಗೊಂಡ ವಾಸ್ತುಶಿಲ್ಪದ ಶೈಲಿಯ ಕೆಲ 
ಮಾದರಿಗಳನ್ನು ಬಿದ್ರಿ ವಸ್ತುಗಳಲ್ಲಿ ನೋಡಬಹುದಾಗಿದೆ. ಶಿಲಾ ಬಾಲಕಿಯರು ಶಿವ-ಶಿವೆಯರ 
ಪ್ರತಿರೂಪುಗಳು ಕಾಣಿಸಿಗುತ್ತವೆ. ಕುರಾನಿನ ಶ್ಲೋಕಗಳ ಕೆತ್ತನೆಗಳು ಮನೋಹರವಾಗಿವೆ. 


ಇಂಡೋ-ಇಸ್ಲಾಮಿಕ್‌ ಲೋಹವಿದ್ಯೆಯ ಕೆಲವು ಪ್ರಮುಖ ಕೇಂದ್ರಗಳು ಮುಸ್ಲಿಂರ ಪ್ರಾಬಲ್ಯವುಳ್ಳ 
ಪ್ರದೇಶಗಳಾಗಿದ್ದವು. ಅದರ ಪರಿಣಾಮವಾಗಿ ಪರ್ಶಿಯನ್‌ ಪ್ರಭಾವವನ್ನು ಆಕಾರ ಮತ್ತು 
ಅಲಂಕಾರಗಳಲ್ಲಿ ಕಾಣಬಹುದು. ಹಾಗಿದ್ದರೂ ಕೆಲವೊಮ್ಮೆ ಇಸ್ಲಾಮಿಕ್‌ ಆಕಾರವನ್ನು ಹೊಂದಿದ್ದು 
ಹಿಂದೂ ಆಶಯ ಮತ್ತು ಎನ್ಯಾಸಗಳನ್ನು ಮೊಗಲ್‌ ಮತ್ತು ಮುಸ್ಲಿಂ ಅಲಂಕರಣಗಳ ಆಶಯಗಳ 
ಜೊತೆ-ಜೊತೆಗೆ ಕಾಣಬಹುದು. 


ಡೆಕ್ಕನ್ನಿನ ಸುಲ್ತಾನ ಶಾಹಿಯ ಕಾಣಿಕೆಯ ಕುರಿತು ಕೂಡ ನಾವು ಗಮನ ಹರಿಸಬೇಕಾಗಿದೆ. 
ಮುಖ್ಯವಾಗಿ ಬಹಮನಿಗಳು (ಕ್ರಿಶ. ೧೩೪೭-೧೫೩೮) ಮತ್ತು ಅವರ ಉತ್ತರಾಧಿಕಾರಿಗಳನಿಸಿದ 
ಅಹಮ್ಮದನಗರ, ಬಿಜಾಪುರ, ಗೋಲ್ಕೊಂಡ, ಬೀದರ ಮತ್ತು ಬೇರರಗಳ ಸುಲ್ತಾನ ಶಾಹಿಗಳು. ಅವು 
ಮೊಗಲರ ಆಳ್ವಿಕೆಯು ಪ್ರಾರಂಭವಾಗುವ ಹೊತ್ತಿಗೆ ಅಸ್ತಿತ್ವಕ್ಕೆ ಬಂದಿದ್ದವು. ಕ್ರಿಶ. ೧೬೩೬ ಮತ್ತು 
೧೬೮೭ರ ಹೊತ್ತಿಗೆ ಅವು ಮೊಗಲ ಸಾಮ್ರಾಜ್ಯಕ್ಕೆ ಸೇರಿ ಹೋದವು. ಮೊಗಲರ ಆಳ್ವಿಕೆಯ ನಂತರ, 
ಅಸಫ ಜಹಿ ವಂಶವು (ಕ್ರಿಶ. ೧೭೨೪-೧೯೪೮) ಡೆಕ್ಕನ್ನನ್ನು ಆಳಿತು. 


ಡೆಕ್ಕನ್ನಿನ ಸುಲ್ತಾನರ ಸಂಪನ್ಮೂಲಗಳು ಮೊಗಲರಿಗಿ೦ತ ಕಡಿಮೆಯಾಗಿತ್ತಾದರೂ ಅವರು 
ತುಂಬಾ ಸುಸಂಸ್ಕೃತರಾಗಿದ್ದರು ಮತ್ತು ಕಲಾತ್ಮಕ ಪ್ರಯತ್ನ ಗಳಿಗೆ ಉದಾರವಾದ ಆಶ್ರಯವನ್ನು ನೀಡಿದರು. 
ದುರ್ದೈವದಿಂದ ಈ ಕಾಲಕ್ಕೆ ಸೇರಿದ ಕೆಲವೇ ಕೋಹದ ವಸ್ತುಗಳು ತಿಳಿದು ಬರದವ. ಅವುಗಳಲ್ಲಿ 
ಪ್ರಮುಖವಾದುದೆಂದರ “ತಾಮ್ರದ ದೊಡ್ಡ ಹರಿವಾಣ'. ಇದು "ಸುಮಾರು ಕ್ರಿಶ. ೧೬೦೦ರದಾಗಿದ್ದು 
ಇದರಲ್ಲಿ ಯುದ್ಧ ಹಾಗೂ ಬೇಟೆಯ ದೃಶ್ಯಗಳಿವೆ. ಹಕ್ಕಿ ಹಾಗೂ ಪ್ರಾಣಿಗಳು ನಿಜವಾದವುಗಳೂ ಕಲ್ಲು 
ನಿಜವಾದವುಗಳೂ ಇವೆ. ಅವುಗಳನ್ನು ಅರಬಿ ಕೈಲಿಯಲ್ಲಿ ಸಸ್ಯಗಳ ಆಶಯದೊಂದಿಗೆ ಕೊರೆಯಲಾಗಿದೆ. 
ಈ ಅಲಂಕರಣವು ನಕಾಶೆಯ ರಚನೆ ಹಾಗೂ ನಯಗಾರಿಕೆಗಳನ್ನು ಹೊಂದಿದ್ದು ತೈಮೂರ ಹಾಗೂ 
ಇರಾಣದ ಸಫಾವಿದ ಶೈಲಿಯದಾಗಿದೆ. ಅದರ ಚೈತನ್ಯಮಯತೆ ಹಾಗೂ ಶ್ರೀಮಂತವಾದ ಆಡಂಬರವು 
ಡೆಕ್ಕನ್‌ ಮೂಲವನ್ನು ದೃಢಪಡಿಸುತ್ತದೆ. ಅದಕ್ಕಿಂತಲೂ ಹೆಚ್ಚಿನ ಡೆಕ್ಕನ್ನಿನ ಕುರುಹೆಂದರೆ ಹಂಸಪಕ್ಷಿ. ಇದು 


113 


ದಕ್ಷಿಣ ಭಾರತದ ಹಿಂದೂ ಅಲಂಕರಣಗಳಲ್ಲಿ ಬಹುಮಟ್ಟಿಗೆ ಗೋಚರಿಸುವಂಥದ್ದು. ಸುಕುಮಾರ 
ಶಿ.ಶಾಸನವು ಸುತ್ತುವರಿದ ರೀತಿಯು ಕೂಡ ಅದನ್ನೇ ದೃಢಪಡಿಸುತ್ತದೆ. 


ಈಚೆಗೆ ನಕಾಶೆಯುಳ್ಳ ಹಾಗೂ ನಯಗೊಳಿಸಿದ, ಬಹು ಮಟ್ಟಿಗೆ ಸಫಾವಿದ್‌ ಮಾದರಿಯ ಮತ್ತು 
ಅಂದವಾದ ಬರಹದ ತುಲ್ಲ ಲಿಪಿಯ ಶಾಸನವುಳ್ಳ ಕಲಾಯಿಯುಳ್ಳ ತಾಮ್ರದ ವಸ್ತುಗಳ ಗುಂಪು ಕೂಡ 
ಡೆಕ್ಕನ್ನಿಗೆ ಸೇರಿದ್ದಾಗಿರಬೇಕೆಂದು ತಜ್ಞರು ಒಪ್ಪಿಕೊಂಡಿದ್ದಾರೆ. ಅವು ಅತ್ಯಂತ ಪ್ರಮಾಣ ಬದ್ಧವಾಗಿದ್ದು, 
ಸೂಕ್ಷ್ಮವಾದ ವಿವರಗಳುಳ್ಳ ಅಲಂಕಾರವನ್ನು ಹೊಂದಿವೆ. ಅವು ಹದಿನಾರು ಮತ್ತು ಹದಿನೇಳನೇ 
ಶತಮಾನಗಳಲ್ಲಿ ನಿರ್ಮಿತವಾಗಿವೆ. ಬಹುಶಃ ಗೋಲ್ಕೊಂಡ ಮತ್ತು ಬಿಜಾಪುರಗಳಲ್ಲಿ ಸಿದ್ಧವಾಗಿರಬೇಕು. 
ಲೋಶಶಿಲ್ಪಕ್ಕೆ ಡೆಕ್ಕನ್ನಿನವರು ಸಲ್ಲಿಸಿದ ಅತ್ಯಂತ ಮಹತ್ವದ ಕಾಣಿಕೆಯೆಂದರೆ 'ಬಿದ್ರಿ'ಯೆಂದು 
ಹೇಳಬಹುದು. 


ಉಪಸಂಹಾರ. 


ಬಿದ್ರಿಯು ಡೆಕ್ಕನ್‌ ಸುಲ್ತಾನರ ಆಸ್ಥಾನದಲ್ಲಿ ಬೆಳೆದು ಬಂದ ಕುಶಲತೆ ಭಾರತದ 
ಲೋಹಶಿಲ್ಪಗಳಲ್ಲಿ.. ಮಹತ್ವದ ಪ್ರಕಾರವಾಗಿತ್ತು. ಅದನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ 
ದುಡಿಸಿಕೊಳ್ಳಲಾಗುತ್ತಿತ್ತು. ಡೆಕ್ಕನ್‌ ಮತ್ತು ಮೊಗಲ ಸುಲ್ತಾನರ ಆಸ್ಥಾನಗಳಲ್ಲಿ ಬೇರೆ ಬೇರೆ ತಂತ್ರಗಳ 
ಮೂಲಕ ಅಲಂಕರಿಸಲಾಗುತ್ತಿತ್ತು ರಾಜಸ್ಥಾನದ ಅರಮನೆ ಮತ್ತು ಪಂಜಾಬಿನ ಗುಡ್ಡಗಾಡು ರಾಜ್ಯಗಳಲ್ಲಿ 
ಬಿದ್ರಿ ಕಲೆಯ ಅಲಂಕರಣಗಳಿದ್ದವು. 


ಇದು ಒಂದು ರೀತಿಯ ಪದರುಗಟ್ಟವಿಕೆಯ ಲೋಹಶಿಲ್ಪ ಒಂದು ಲೋಹವನ್ನು ಇನ್ನೊಂದು 
ಲೋಹದ ಮೇಲೆ ಇನ್‌ಲೇ ಮಾಡುವುದು ಅಥವಾ ಹೊರ ಪದರವಾಗಿಸುವುದು ಇದರ ವೈಶಿಷ್ಟ್ಯ ಇದು 
ಬಹು ಮಟ್ಟಿಗೆ ಬಂಗಾರ ಅಥವಾ ಬೆಳ್ಳಿಯೊಂದಿಗೆ ಮಾಡುವ ಡಮಾಸ್ಕೀನ್‌ (ಕೂಫ್ತಾಗರಿ) 
ಕಾಮಗಾರಿಯನ್ನು ಹೋಲುತ್ತದೆ. ಇದು ಡೆಕ್ಕನ್ನಿನ ಬೀದರಿನಲ್ಲಿ ಹುಟ್ಟಿ ಬಹುಮಟ್ಟಿಗೆ ಅಲ್ಲಿಯೇ ಬೆಳೆದು 
ಬಂದ ಕಾರಣ "ಬಿದಿ'ಯೆಂದು ಕರೆಸಿಕೊಂಡಿದೆ. 


ಬೀದರಿನ ಕರ್ಮಚಾರಿಗಳ ಪ್ರಕಾರ ಈ ಕುಶಲ ಕಲೆಯನ್ನು ಸುಮಾರು ೯೦೦ ವರ್ಷಗಳ 
ಹಿಂದೆ ಇರಾಕಿನಿಂದ ಇಂಡಿಯಕ್ಕೆ ವಲಸಿಗರ ಮೂಲಕ ತರಲ್ಪಟ್ಟಿತು. ಈ ಕುಶಲ ಕಲೆಯ ಮೂಲ 
ನೆಲೆಯು ಇರಾಣವಾಗಿರಬೇಕು. ಈ ಕಲೆಯ ಉತ್ಪತ್ತಿಯನ್ನು ಕುರಿತು ಇತರ ವೃತ್ತಾಂತಗಳೂ 
ಇವೆಯಾದರೂ ಅವೆಲ್ಲ ಕೇವಲ ಐಅತಿಹ್ಯಗಳಾಗಿವೆ. ಲೋಹವನ್ನು ಇನ್‌ಲೇ ಮಾಡುವ ಈ ತಂತ್ರ 
ಕೌಶಲವು ಪರ್ಶಿಯಾ ಅಥವಾ ಸಿರಿಯಾದಿಂದ ಬೀದರನ್ನು ತಲುಪಿರಬೇಕು. ಇದು 
ಆಶ್ಚರ್ಯಕರವಾದುದೇನೂ ಅಲ್ಲ. ಏಕೆಂದರೆ ಆ ಕಾಲದಲ್ಲಿ ಬೀದರವು ಮುಸ್ಲಿಂ ಭಾರತದ ಪ್ರಮುಖ 
ಪಟ್ಟಣವಾಗಿದ್ದು ಬಹಮನಿ ಸುಲ್ತಾನರು ಎದ್ಯಾಪಿಚಕ್ಷಣರನ್ನು ಬೀದರಿಗೆ ಆದರದಿಂದ 
ಬರಮಾಡಿಕೊಳ್ಳುತ್ತಿದ್ದರು, ಪ್ರೋತ್ಸಾಹಿಸುತ್ತಿದ್ದರು. ಬಹುಶಃ ವಿದೇಶದ ಲೋಹದ ಇನ್‌ಲೇಯಲ್ಲಿ 
ನೈಪುಣ್ಯವನ್ನು ಪಡೆದ ಕುಶಲ ಕರ್ಮಿಗಳು ಬೀದರಿನತ್ತ ಆಕರ್ಷಿತರಾಗಿದ್ದಿರಬೇಕು. ಅವರ ಮೂಲಕ ಈ 
ಕಲೆಯು ಬೀದರಿನಲ್ಲಿ ಪ್ರಚುರವಾಗಿರಬೇಕು. ಈ ಸಮಯದಲ್ಲಿ ಗಮನಿಸಬೇಕಾದ ಇನ್ನೊಂದು 
ಸಂಗತಿಯೆಂದರೆ ಬೀದರಿನಿಂದ ಸುಮಾರು ೫೦ ಕಿ.ಮೀ. ದೂರದಲ್ಲಿರುವ ಕಲ್ಯಾಣಿಯು ಇತ್ತಿಚಿನವರೆಗೂ 
ಡಮಾಸ್ಕಿನ್‌ ಕಾಮಗಿರಿಯ ಪ್ರಮುಖ ಸ್ಥಳವಾಗಿತ್ತು. 


ಬಿದ್ರಿಯಲ್ಲಿ ಗಸಗಸೆ ಗಿಡದ ಆಶಯಗಳನ್ನು ಕಾಣಬಹುದಾದರೂ ಅದು ಕ್ರಿಶ. ೧೭೭೫ಕ್ಕಿಂತ 
ಮೊದಲು ಕಾಣುವುದಿಲ್ಲ. ಹದಿನೆಂಟನೇಯ ಶತಮಾನದ ಮಧ್ಯಭಾಗದ ನಂತರದಲ್ಲಿ ಹೈದರಾಬಾದಿನ 
ಅನೇಕ ವರ್ಣಚಿತ್ರಗಳಲ್ಲಿ ಗಸಗಸೆ ಹೂವಿನ ರಾಶಿಯನ್ನು ಸಾಮಾನ್ಯ ಲಕ್ಷಣವಾಗಿ ಗುರುತಿಸಬಹುದು. 


114 


ಹದಿನೆಂಟನೇ ಶತಮಾನದ ಮೊದಲ ಭಾಗಕ್ಕಿಂತ ಹಿ೦ದಿನ ಬಿದ್ರಿ ಕೃತಿಗಳಲ್ಲಿ ಬೆಳ್ಳಿ ಮತ್ತು ಹಿತ್ತಾಳೆಯನ್ನು 
ಮಿಶ್ರ ಮಾಡಿದ ಇನ್‌ಲೇಯನ್ನು ಗುರುತಿಸಬಹುದು. 


My Oe 7: J 


115 


ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಚಾಳುಕ್ಯರ ಕಾಲದ ದೇವಾಲಯಗಳಿಗೆ ತೆರಿಗೆ ದಾನಗಳು: 
ಒಂದು ಅವಲೋಕನ 


-ಶ್ರೀ ಭರತ್‌ ಎ. ಸಿ 

ಸಂಶೋಧನಾರ್ಥಿ, 

ಇತಿಹಾಸ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ, 
ಮಂಗಳ ಗ೦ಗೋತ್ರಿ, ಕೊಣಾಜೆ. 


ಲೇಖನದ ಸಾರಾಂಶ. 


ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ದೇವಾಲಯಗಳು ಧಾರ್ಮಿಕ ಹಿನ್ನೆಲೆಯಲ್ಲಿ ಪ್ರಮುಖ ಪಾತ್ರ 
ವಹಿಸಿವೆ. ಕಾರಣವೆನೆ೦ದರೆ ಇವರ ಕಾಲದಲ್ಲಿ ದೇವಾಲಯಗಳು ಅಧಿಕ ಸಂಖ್ಯೆಯಲ್ಲಿ ನಿರ್ಮಾಣವಾದವು. 
ಶಾಸನಸ್ಥ ದಾಖಲೆಗಳ ಪ್ರಕಾರ ಕಲ್ಯಾಣ ಚಾಳುಕ್ಕರ ಆಳ್ವಿಕೆಯ ಸುಮಾರು ೨೫೦ ವರ್ಷಗಳ ಕಾಲದಲ್ಲಿ 
ಕನಿಷ್ಠ ೬೦೦ ದೇವಾಲಯಗಳು ನಿರ್ಮಾಣವಾಗಿವೆ. ದೇವಾಲಯಗಳ ನಿರ್ಮಾಣ ಹೆಚ್ಚಾದಂತೆ 
ದೇವಾಲಯಗಳಿಗೆ ನೀಡಿದ ತೆರಿಗೆ ದಾನಗಳು ಹೆಚ್ಚಾಗಿರುವುದನ್ನು ಶಾಸನಗಳು ಮಾಹಿತಿಯನ್ನು 
ಒದಗಿಸುತ್ತವೆ. ದೇವಾಲಯಗಳಿಗೆ ಸೇವಕ ವರ್ಗದ, ಸೇವೆಗಳ ವ್ಯವಸ್ಥೆಗೆ ಭೂಮಿ, ಧನ, ಧಾನ್ಯದ 
ರೂಪದಲ್ಲಿ ಮಾತ್ರವಲ್ಲದೇ ತೆರಿಗೆಗಳ ರೂಪದಲ್ಲಿಯೂ ನೆರವು ದೊರೆಯುತ್ತಿತ್ತು ಅದ್ದರಿಂದ ಇವರ 
ಕಾಲದಲ್ಲಿ ದೇವಾಲಯಗಳು ಆರ್ಥಿಕವಾಗಿ ಪ್ರಬಲವಾಗಿದ್ದವು ಎಂದು ತಿಳಿದುಬರುತ್ತದೆ. ಹಾಗಾಗೀ 
ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ ರಾಯಚೂರು, ಬಳ್ಳಾರಿ, ಕಲಬುರುಗಿ, ಬೀದರ್‌, ಯಾದಗಿರಿ ಮತ್ತು 
ಕೊಪ್ಪಳ ಜಿಲ್ಲೆಗಳಲ್ಲಿ ದೊರೆತಿರುವ ಶಾಸನಗಳನ್ನು ಅವಲೋಕಿಸಿ ಕಲ್ಯಾಣ ಚಾಳುಕ್ಕರ ಕಾಲದ ಅನೇಕ 
ದೇವಾಲಯಗಳಿಗೆ ವಿವಿಧ ರೀತಿಯ ತೆರಿಗೆಗಳನ್ನು ದಾನ ಮಾಡಿರುವುದರ ವಿಚಾರಗಳ ಕುರಿತು 
ತಿಳಿದುಕೊಳ್ಳುವುದು ಈ ಅಧ್ಯಯನದ ಉದ್ದೇಶವಾಗಿದೆ. 


ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ದೇವಾಲಯಗಳು ಧಾರ್ಮಿಕ ಹಿನ್ನೆಲೆಯಲ್ಲಿ ಪ್ರಮುಖ ಪಾತ್ರ 
ವಹಿಸಿವೆ. ಕಾರಣವೆನೆಂದರೆ ಇವರ ಕಾಲದಲ್ಲಿ ದೇವಾಲಯಗಳು ಅಧಿಕ ಸಂಖ್ಯೆಯಲ್ಲಿ ನಿರ್ಮಾಣವಾದವು. 
ಶಾಸನಸ್ಥ ದಾಖಲೆಗಳ ಪ್ರಕಾರ ಕಲ್ಯಾಣ ಚಾಳುಕ್ಕರ ಆಳ್ವಿಕೆಯ ಸುಮಾರು ೨೫೦ ವರ್ಷಗಳ ಕಾಲದಲ್ಲಿ 
ಕನಿಷ್ಠ ೬೦೦ ದೇವಾಲಯಗಳು ನಿರ್ಮಾಣವಾಗಿವೆ..ಎಚ್‌ ಎಸ್‌ ಗೋಪಾಲರಾವ್‌,ಪು.ಸಂ.೭೮.) ಕಲ್ಯಾಣ 
ಚಾಳುಕ್ಯರ ಕಾಲದಲ್ಲಿ ಹೆಚ್ಚಾಗಿ ಶಿವ ದೇವಾಲಯಗಳು ನಿರ್ಮಾಣಗೊಂಡಿವೆ ಮತ್ತು ಅದಕ್ಕೆ ಕಾಳಾಮುಖ 
ಗುರುಗಳೆ ಕಾರಣರು ಎಂದರೆ ಉತ್ಪ್ರೇಕ್ಷೆಯಾಗಲಾರದು. ಶೈವ ಧರ್ಮವು ಉಚ್ಛ್ರಾಯ' ಸ್ಥಿತಿಯಲ್ಲಿದ್ದ 
ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ನಿರ್ಮಾಣವಾದ ಬಹುತೇಕ ಕೈದ ದೇವಾಲಯಗಳು ಜನತೆಯ 'ಸಾಂಸ್ಕ ತಿಕ 
ಬೆಳವಣಿಗೆಗೆ ಶಮಿಸಿರುವುದನ್ನು ಶಾಸನಗಳು ಸ್ಪಷ್ಟಪಡಿಸುತ್ತವೆ. (ಎಚ್‌ ಎಸ್‌ ಗೋಪಾಲರಾವ್‌ 
ಪು.ಸಂ.೧೮೨.) ದೇವಾಲಯಗಳ ನಿರ್ಮಾಣ ಹೆಚ್ಚಾದಂತೆ ದೇವಾಲಯಗಳಿಗೆ ನೀಡಿದ ತೆರಿಗೆ ದಾನಗಳು 
ಹೆಚ್ಚಾಗಿರುವುದನ್ನು ಶಾಸನಗಳು ಮಾಹಿತಿಯನ್ನು ಒದಗಿಸುತ್ತವೆ. ದೇವಾಲಯಗಳಿಗೆ ಸೇವಕ ವರ್ಗದ, 
ಸೇವೆಗಳ ವ್ಯವಸ್ಥೆಗೆ ಭೂಮಿ, ಧನ, ಧಾನ್ಯದ ರೂಪದಲ್ಲಿ ಮಾತ್ರವಲ್ಲದೇ ತೆರಿಗೆಗಳ ರೂಪದಲ್ಲಿಯೂ 
ನೆರವು ದೊರೆಯುತ್ತಿತ್ತು ಅದ್ದರಿಂದ ಇವರ ಕಾಲದಲ್ಲಿ ದೇವಾಲಯಗಳು ಆರ್ಥಿಕವಾಗಿ ಪ್ರಬಲವಾಗಿದ್ದವು 
ಎ೦ದು ತಿಳಿದುಬರುತ್ತದೆ. ಹಾಗಾಗೀ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ ರಾಯಚೂರು, ಬಳ್ಳಾರಿ, 
ಕಲಬುರುಗಿ, ಬೀದರ್‌. ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ದೊರೆತ್ತಿರುವ ಶಾಸನಗಳನ್ನು ಅವಲೋಕಿಸಿ 
ಕಲ್ಯಾಣ ಚಾಳುಕ್ಯರ ಕಾಲದ ಅನೇಕ ದೇವಾಲಯಗಳಿಗೆ. ವಿವಿಧ. ರೀತಿಯ ತೆರಿಗೆಗಳನ್ನು ದಾನ 
ಮಾಡಿರುವುದರ ವಿಚಾರಗಳ ಕುರಿತು ತಿಳಿದುಕೊಳ್ಳುವುದು ಈ ಅಧ್ಯಯನದ ಉದ್ದೇಶವಾಗಿದೆ. ಕಲ್ಯಾಣ 
ಕರ್ನಾಟಕದ ಜಿಲ್ಲೆಗಳ ಶಾಸನೋಕ್ತ ವಿವರಣೆಗಳು ಮುಂದಿನಂತಿವೆ. 


116 


ಬೀದರ್‌ ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳು. 


ಕ್ರಿಶ.೧೦೮೨ರ ಬೀದರ್‌ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಶಾಸನವು ಗಾಣವಾಯಿಲೆ ಮತ್ತು 
ಸರ್ವ್ವಮಾನ್ಯಗಳನ್ನು ರುದ್ರೇಶ್ವರ ದೇವರಿಗೆ ದಾನ ಬಿಟ್ಟ ಉಲ್ಲೇಖವಿದೆ.(ಹನುಮಾಕ್ಷಿ ಗೋಗಿ(ಸಂ), 
ಕ.ವಿ.ವಿ.ಶಾ.ಸಂ.೦೮,ಬಸವ ಕಲ್ಯಾಣ ತಾ.೫೦.) ಕ್ರಿ.ಶ.೧೦೯೯ರ ಬೀದರ್‌ ಜಿಲ್ಲೆ ಭಾಲ್ಕಿ ತಾಲೂಕಿನ ಶಾಸನವು 
ಸಿದ್ಧಾಯವನ್ನು ಉತ್ತರೇಶ್ವರ ದೇವರಿಗೆ ದಾನ ಬಿಟ್ಟ ಉಲ್ಲೇಖಿಸುತ್ತದೆ.(ಹನುಮಾಕ್ಷಿ ಗೋಗಿ(ಸಂ), 
ಕ.ವಿ.ವಿ.ಶಾ.ಸಂ.೦೮,ಭಾಲ್ಕಿ ತಾ.೦೨.) ಕ್ರಿಶ.೧೧೧೫ರ ಬೀದರ್‌ ಜಿಲ್ಲೆ ಭಾಲ್ಕಿ ತಾಲೂಕಿನ ಶಾಸನವು 
ಕಿರುಕುಳವನ್ನು ಶಾಂತನಾತ ದೇವರಿಗೆ ದಾನ ಮಾಡಿದ ಉಲ್ಲೇಖಿಸುತ್ತದೆ.(ಹನುಮಾಕ್ಷಿ ಗೋಗಿ(ಸಂ), 
ಕ.ವಿ.ವಿ.ಶಾ.ಸಂ.೦೮,ಭಾಲ್ಕಿ ತಾ.೭೦.), ಕ್ರಿಶ.೧೧೨೫ರ ಬೀದರ್‌ ಜಿಲ್ಲ ಬಸವಕಲ್ಯಾಣ ತಾಲೂಕಿನ 
ಶಾಸನವು ಅರುವಣ, ಆಯ ಮತ್ತು ಮಂಡವದೆರೆ(?)ಗಳನ್ನು ರಾಮೇಶ್ವರ ದೇವರಿಗೆ ದಾನ ಮಾಡಿದ 
ಉಳ್ಲೇಖಿಸುತ್ತದೆ.(ಹನುಮಾಕ್ಸಿ ಗೋಗಿ(ಸಂ),ಕ.ವಿ.ವಿ.ಶಾ.ಸಂ.೦೮,ಬಸವ ಕಲ್ಯಾಣ ತಾ.೫೮.) ಕ್ರಿಶ.೧೧೩೭ರ 
ಬೀದರ್‌ ಜಿಲ್ಲೆ ಭಾಲ್ಕಿ ತಾಲೂಕಿನ ಶಾಸನವು ಗಾಣವಾಯಿಲಿಗೆಯನ್ನು ಉತ್ತರೇಶ್ವರ ದೇವರಿಗೆ ದಾನ 
ಮಾಡಿದನ್ನು ಉಲ್ಲೇಖಿಸುತ್ತದೆ.(ಹನುಮಾಕ್ಷಿ ಗೋಗಿ(ಸಂ),ಕ.ವಿ.ವಿ.ಶಾ.ಸಂ.೦೮,ಭಾಲ್ಕಿ ತಾ.೧೫.) 


ಕೊಪ್ಪಳ ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳು. 


ಕ್ರಿಶ.೧೦೦೨ರ ಯಲಬುರ್ಗ ತಾಲೂಕಿನ ಶಾಸನವು ಶೋಬೇಶ್ಚರ ದೇವಾಲಯಕ್ಕೆ ಅರುವಣವನ್ನು 
ಉಲ್ಲೇಖಿಸುತ್ತದೆ.(ನಾಗಯ್ಯ ಜೆ.ಎಂ,ಕ.ಚಾ.ಶಾ.ಸಂ.೦೧,ಯಲಬುರ್ಗ ತಾ.೦೫.). ಕ್ರಿಶ.೧೦೦೫ರ ಯಲಬುರ್ಗ 
ತಾಲೂಕಿನ ಶಾಸನವು ದಂಡ-ದೋಷ ಮತ್ತು ಪಸುಂಬೆದೆರೆಗಳನ್ನು ಗವರೇಶ್ವರ ದೇವರಿಗೆ ದಾನದ ಬಗ್ಗೆ 
ಉಲ್ಲೇಖಿಸುತ್ತದೆ. (ಡಾ.ದೇವರಾಕೊಂಡರೆಡ್ಡಿ,ಕ.ವಿ.ವಿ.ಶಾ.ಸ೦-೦೨,ಯಲಬುರ್ಗ ತಾ.೫೦.), ಕ್ರಿ.ಶ.೧೦೮೮ರ 
ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಶಾಸನವು ಸಿದ್ಧಾಯ ಮತ್ತು ದಸವಂಧಗಳನ್ನು ಸೋಮೇಶ್ವರ 
ದೇವರಿಗೆ ದಾನ ಮಾಡಿದನ್ನು ಉಲ್ಲೇಖಿಸುತ್ತದೆ.(ಡಾ.ದೇವರಾ ಕೊಂಡರೆಡ್ಡಿ(ಸಂ), 
ಕ.ವಿ.ವಿ.ಶಾ.ಸಂ.೦೨,ಕೊಪ್ಪಳ ತಾ.೧೪೮.), ಕ್ರಿಶ.೧೧೦೪ರ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಶಾಸನವು 
ಅರುವಣವನ್ನು ಆದಿತ್ಯ ದೇವರಿಗೆ ದಾನ ಬಿಟ್ಟ ಉಲ್ಲೇಖಿಸುತ್ತದೆ. 
(ಡಾ.ದೇವರಾಕೊಂಡರೆಡ್ಡಿ(ಸಂ),ಕ.ವಿ.ವಿ.ಶಾ.ಸಂ.೦೨,ಕುಷ್ಟಗಿ ತಾ.೦೨.) ಕ್ರಿ.ಶ.೧೧೨೩ರ ಕೊಪ್ಪಳ ಜಿಲ್ಲೆ ಕುಷ್ಟಗಿ 
ತಾಲೂಕಿನ ಶಾಸನವು ಅರುವಣವನ್ನು ಮಲ್ಲೇಶ್ವರ ದೇವರಿಗೆ ದಾನ ಮಾಡಿದ ಉಲ್ಲೇಖಿಸುತ್ತದೆ. 
(ಡಾ.ದೇವರಾಕೊಂಡರೆಡ್ಡಿ(ಸಂ), ಕ.ವಿ.ವಿ.ಶಾ.ಸಂ.೦೨,ಕುಷ್ಟಗಿ ತಾ.೦೧.) 


ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ದೇವಾಲಯಗಳಿಗೆ ತೆರಿಗೆ ದಾನ ನೀಡಿರುವ ಸ್ಥಳಗಳ ವಿವರ. 


ಕ್ರಸಂ. ಸ್ಥಳದ ಹೆಸರು ಕ್ರಸಂ. ಸ್ಥಳದ ಹೆಸರು 
೧ ಗೋರ್ಟಾ ಇಬ ಭಾಲ್ಕಿ 

೨ ಬರೂರು ೧೩ ಮುಚಳಂಬ 
೩ ಗೋರ ಚಿಂಚೋಳಿ ೧೪ ಬಳಗೇರಿ 

೪ ಕುಕ್ಕನೂರು ೧೫ ಹುಲಿಗಿ 

೫ ಹೆಸರೂರು ೧೬ ಮಂಕಲ್ಯೇರಿ 


117 


೬ ನಾಗಾಯಿ ೧೭ ಭೀಮರಾಯನಗುಡಿ 
ಆ ದಿಗ್ಗಾಂವ ೧೮ ಗೋನಹಾಳು 

೮ ನಂದಿಕಂಬ ೧೯ ರಂಗಪುರ 

೯ ಹಿರೇಮ್ಯಾಗೇರಿ ೨0 ಬಾಗಳಿ 

೧೦ ಗಬ್ಬೂರು ೨೧ ಮುಕ್ಕುಂದಿ 

೧೧ ಹಿರೇಬೇರಿಗೆ 25) ಕಲ್ಲೂರು 


ಕಲಬುರ್ಗಿ ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳು. 


ಕ್ರಿಶ.ಕಾಲದ ಉಲ್ಲೇಖವಿಲ್ಲದ ತ್ರೈಳೋಕ್ಯಮಲ್ಲೇಕ್ರಿಶ.೧೦೪೪-೧೦೬೮)ನ ಕಾಲಕ್ಕೆ ಸೇರುವ 
ಕಲ್ಬುರ್ಗಿ ಜಿಲ್ಲೆ ಚಿತಾಪೂರ ತಾಲೂಕಿನ ಶಾಸನವು ದಶವಂಧವನ್ನು ಲೋಕೇಶ್ವರ ದೇವಾಲಯಕ್ಕೆ ದಾನ 
ಮಾಡಿರುವುದರ ಬಗ್ಗೆ ಉಲ್ಲೇಖಿಸುತ್ತದೆ.ಹನುಮಾಕ್ಷಿಗೋಗಿ,ಕ. ಜಿ. ಶಾಾಚಿತಾಪುರ ತಾ.೨೮) 
ಕ್ರಿಶ.೧೦೫೧ರ ಕಲ್ಬುರ್ಗಿ ಜಿಲ್ಲೆ ಶಹಾಪುರ ತಾಲೂಕಿನ ಶಾಸನವು ಮಹಾಮಂಡಳೇಶ್ವರ ರೇವರಸರು 
ಸೋಮೇಶ್ವರ ದೇವರಿಗೆ ೩೨ ಗೇಣು ಕೋಲಲ್ಲಿ ದಸವಂದ ತೆರಿಗೆಯನ್ನು ಸರ್ವ್ವನಮಸ್ಯವಾಗಿ ದಾನ 
ಬಿಟ್ಟಿರುವುದನ್ನು ಉಲ್ಲೇಖಿಸುತ್ತದೆ.(ಹನುಮಾಕ್ಷಿಗೋಗಿ,ಕ. ಜಿ. ಶಾ, ಶಹಾಪುರ ತಾ. ಶಾ.ಸಂ.೧೭), 
ಕ್ರಿಶ.೧೦೫೪ರ ಕಲ್ಬುರ್ಗಿ ಜಿಲ್ಲೆ ಚಿತಾಪೂರ ತಾಲೂಕಿನ ಶಾಸನವು ಮಹಾಮಂಡಳೇಶ್ವರ ಬಚ್ಚಯ್ಯರಸರು 
ಗಾಣವಾಯಿಲೆ ತೆರಿಗೆಯನ್ನು ಸರ್ವ್ವನಮಸ್ಕ್ಯವಾಗಿ ದಾನ ಬಿಟ್ಟಿರುವುದನ್ನು ಉಲ್ಲೇಖಿಸುತ್ತದೆ. (ಹನುಮಾಕ್ಷಿ 
ಗೋಗಿ.,ಕ. ಜಿ. ಶಾ,ಚಿತಾಪುರ ತಾ.೨೫.) 


ಬಳ್ಳಾರಿ ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳು. 


ಕ್ರಿಶ.೧೦೧೪ರ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಶಾಸನವು ಪನ್ನಸು(ಅರ್ಧ ತೆರಿಗೆಯ 
ಭೂಮಿ) ವನ್ನು ಮಹಾಕಾಳ ದೇವರಿಗೆ ದಾನ ಮಾಡಿರವುದರ ಬಗ್ಗೆ ಉಲ್ಲೇಖಿಸುತ್ತದೆ.(ನಾಗಯ್ಯ 
ಜೆ.ಎಂ,ಕ.ಚಾ.ಶಾ.ಸಂ.೦೧, ಹೊಸಪೇಟೆ ತಾ.೧೪.), ಕ್ರಿಶ.೧೦೫೩ರ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ 
ಶಾಸನವು ಮನ್ನೆಯದೆರೆಯನ್ನು ಕದಂಬೇಶ್ವರ ದೇವರಿಗೆ ದಾನ ಮಾಡಿರುವುದರ ಬಗ್ಗೆ 
ಉಲ್ಲೇಖಿಸುತ್ತದೆ..ಖಜಖಜ.ಜಫಿ,ಹರಪನಹಳ್ಳಿ ತಾ.೧೨೨.), ಕ್ರಿಶ.೧೦೫೮ರ ಬಳ್ಳಾರಿ ಜಿಲ್ಲೆ ಹಡಗಲಿ 
ತಾಲೂಕಿನ ಶಾಸನವು ಮಾನ್ಕದೆರೆ, ಮತದೆರೆ(?) ಮತ್ತು ಅರುವಣಗಳನ್ನು ನರಸಿಂಹ ದೇವರಿಗೆ ದಾನ 
ಬಿಟ್ಟ ಉಲ್ಲೇಖಿಸುತ್ತದೆ.ಖಜಖ.ಖಫಿ,ಹಡಗಲಿ ತಾ.೧೨೦.), ಕ್ರಿಶ.೧೦೬೧ರ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ 
ತಾಲೂಕಿನ ಶಾಸನವು ಗಾಣದೆರೆ ಮತ್ತು ಸೂಳೆದೆರೆಗಳನ್ನು ಸ್ವಯಂಭು ಕಲಿದೇವರ ಸ್ವಾಮಿಗೆ ದಾನ 
ಮಾಡಿರುವ ಬಗ್ಗೆ ಉಲ್ಲೇಖಿಸುತ್ತದೆ..ಖಜಜ.ಹಫಿ,ಹರಪನಹಳ್ಳಿ ತಾ.೧೨೫.), ಕ್ರಿಶ.೧೦೭೯ರ ಬಳ್ಳಾರಿ ಜಿಲ್ಲೆ 
ಹರಪನಹಳ್ಳಿ ತಾಲೂಕಿನ ಶಾಸನವು ಮೂಲಿಗದೆರೆ(ಸಂಗಹಕಾರನ, ಸಗಟು ವ್ಯಾಪಾರಸ್ಥನ ಮೇಲಿನ 
ಕರ), ಆಯದಾಯ, ಗಾಣವಾರಿ, ಉಪ್ಪಿನ ಕಾವಲಿದೆರೆ() ಮತ್ತು ಹಾರಿಕಾಯ(?)ಗಳನ್ನು ಸ್ವಯಂಭು 
ಕಲಿದೇವರ ಸ್ವಾಮಿಗೆ ದಾನ ಮಾಡಿರುವ ಬಗ್ಗೆ ಉಲ್ಲೇಖಿಸುತ್ತದೆ.(ದೇವರಾಕೊಂಡರೆಡ್ಡಿ(ಸಂ), 
ಕ.ವಿ.ವಿ.ಶಾ.ಸಂ.೦೧,ಹರಪನಹಳ್ಳಿ ತಾ.೧೦೦.), 


ರಾಯಚೂರು ಜಿಲ್ಲೆಯಲ್ಲಿ ದೊರೆತ್ತಿರುವ ಶಾಸನಗಳು. 


118 


ಕ್ರಿಶ.೧೦೮೪ರ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾಸನವು ಮಾನ್ಯದತೆರಿಗೆ, 
ಅರುವಣ, ದಾಯದ ತೆರೆ(?)) ಮತ್ತು ಸರ್ವ್ವನಮಸ್ಕಗಳನ್ನು ಕಲಿದೇವರ ಸ್ವಾಮಿಗೆ ದಾನ 
ಮಾಡಿರುವುದನ್ನು  ಉಲ್ಲೇಖಿಸುತ್ತದೆ.(ಡಾ.ದೇವರಾಕೊಂಡರೆಡ್ಡಿ(ಸಂ),  ಕ.ವಿ.ವಿ.ಶಾ.ಸಂ.೦೭,ದೇವದುರ್ಗ 
ತಾ.೨೬.) ಕ್ರಿಶ.೧೦೯೭ರ ರಾಯಚೂರು ಜಿಲ್ಲ ಸಿಂಧನೂರು ತಾಲೂಕಿನ ಶಾಸನವು ಸಿದ್ಧಾಯವನ್ನು 
ಬಾಚೇಶ್ವರ ದೇವರಿಗೆ ದಾನ ಮಾಡಿದ ಉಲ್ಲೇಖಿಸುತ್ತದೆ.(ಡಾ.ದೇವರಾಕೊಂಡರೆಡ್ಡಿ(ಸಂ), 
ಕ.ವಿ.ವಿ.ಶಾ.ಸಂ.೦೭,ಸಿಂಧನೂರು ತಾ.೦೭.) ಕ್ರಿಶ.೧೧೨೭ರ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ 
ಶಾಸನವು ಭತ್ತಾಯ(ಬತ್ತದ ಬೆಳೆಯಿಂದ ಬರುವ ಉತ್ಪನ್ನ ವರಮಾನ), ಸಾದ(?) ಮತ್ತು ಆಯಗಳನ್ನು 
ದೇವರಿಗೆ ದಾನ ಮಾಡಿದನ್ನು ಉಲ್ಲೇಖಿಸುತ್ತದೆ.(ಡಾ.ದೇವರಾಕೊಂಡರೆಡ್ಡಿ 
(ಸಂ).ಕ.ವಿ.ವಿ.ಶಾ.ಸಂ.೦೭,ಲಿಂಗಸೂಗೂರು ತಾ.೨೪) ಕ್ರಿಶ.೧೧೩೪ರ ರಾಯಚೂರು ಜಿಲ್ಲೆ ಮಾನ್ವಿ 
ತಾಲೂಕಿನ ಶಾಸನವು ದಶವಂದವನ್ನು ಶ್ರೀ ಸ್ವಯಂ ಭೂ ಮಾರಟೇಶ್ವರ ದೇವರಿಗೆ ದಾನ ಮಾಡಿದನ್ನು 
ಉಳ್ಲೇಖಿಸುತ್ತದೆ.(ಡಾ.ದೇವರಾಕೊಂಡರೆಡ್ಡಿ(ಸಂ), ಕ.ವಿ.ವಿ.ಶಾ.ಸಂ.೦೭,ಮಾನ್ವಿ ತಾ.೬೭.) 


ಈ ಮೇಲಿನ ಶಾಸನಗಳ ವಿವರಣೆಗಳನ್ನು ಗಮನಿಸಿದರೆ ಕಲ್ಯಾಣ ಚಾಳುಕ್ಕರ ಕಾಲದ ಕಲ್ಯಾಣ 
ಕರ್ನಾಟಕದ ಜಿಲ್ಲೆಗಳಾದ ಬಳ್ಳಾರಿ, ಕಲಬುರುಗಿ, ಬೀದರ್‌, ಯಾದಗಿರಿ ಮತ್ತು ಕೊಪ್ಪಳಗಳಲ್ಲಿ 
ದೊರೆತ್ತಿರುವ ಶಾಸನಗಳು ಶೈವ ದೇವಾಲಯಗಳಾದ ಶ್ರೀ ಶಂಕರ, ಬಾಚೇಶ್ವರ ಶ್ರೀ ಸ್ವಯಂ ಭು ಕೋಟಿ 
ಶಂಕರ, ಲೋಕೇಶ್ವರ, ಮಹಾಕಾಳ, ಗವರೇಶ್ವರ, ಸ್ವಯಂ ಭೂ ಮಾರಟೇಶ್ವರ, ಸೋಮೇಶ್ವರ ಮುಂತಾದ 
ಶೈವ ದೇವಾಲಯಗಳಿಗೆ ವಿವಿಧ ರೀತಿಯ ತೆರಿಗೆಗಳನ್ನು ದಾನ ಮಾಡಿರುವುದನ್ನು ತಿಳಿಸುತ್ತವೆ. ಅದರ 
ಜೊತೆಗೆ ಶೈವ ಧರ್ಮದ ಧಾರ್ಮಿಕ ಆಚಾರ-ವಿಚಾರಗಳು, ರೂಢಿ ಸಂಪ್ರದಾಯ ಇತ್ಯಾದಿಗಳಿಗಾಗಿ 
ದೇವಾಲಯಗಳ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದ ಸ್ಥಾನಿಕರಿಗೆ, ಆಚಾರ್ಯರಿಗೆ, ಯತಿಗಳಿಗೆ ದೇವಾಲಯಗಳಲ್ಲಿ 
ಜನರ ಸಮ್ಮುಖದಲ್ಲಿ ತೆರಿಗೆಗಳನ್ನು ದಾನ ನೀಡಿರುವುದನ್ನು ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವುದನ್ನು 
ನೋಡಬಹುದು. 


ಇವರ ಕಾಲದಲ್ಲಿ ಧರ್ಮದ ಪ್ರಬಾವ ಹೆಚ್ಚಾಗಿತ್ತು ದೇವಾಲಯಗಳ ನಿರ್ಮಾಣದಂತಹ 
ಕಾರ್ಯಗಳಿಗೆ ನೀಡಿದ ಆಶ್ರಯವು ಇವರ ಕಾಲದಲ್ಲಿ ಧಾರ್ಮಿಕವಾಗಿ ಶೈವಧರ್ಮ ಪ್ರಬಲ ಧರ್ಮವಾಗಿ 
ಬೆಳೆಯಿತು. ನಂತರ ಶೈವ ದೇವಾಲಯಗಳ ನಿರ್ಮಾಣ ಹೆಚ್ಚಾದಂತೆ ಶೈವಧರ್ಮದಲ್ಲಿ ವಿವಿಧ ರೀತಿಯ 
ಶಾಖೆಗಳು ಉಗಮವಾದವು. ಅವುಗಳೆ೦ದರೆ ಕಾಳಾಮುಖ, ಪಾಶುಪತ, ಕಾಪಾಲಿಕರು ಮತ್ತು ಲಕುಲೀಶ 
ಶಾಖೆಗಳಾಗಿವೆ. ಈ ಶಾಖೆಗಳ ತಪೋಧನರ ನೈಷ್ಠಿಕರಿಗೆ, ಜೀರ್ಣೋದ್ಧಾರಕ್ಕೆ, ವಿದ್ಯಾದಾನಕ್ಕೆ ಹಾಗೂ 
ಆಹಾರದಾನಕ್ಕೆ ಇತ್ಯಾದಿ ಕಾರ್ಯಗಳಿಗಾಗಿ ಪೆರ್ಗ್ಗಡೆಗಳು, ದಂಡನಾಯಕರು, ಪೆರ್ಜ್ಗುಂಕ ಸುಂಕವನ್ನು 
ಸಂಗ್ರಹಿಸುವ ಪೆರ್ಗ್ಗಡೆಗಳು, ಗಾವುಂಡರು, ತೆರಿಗೆ ಸಂಗ್ರಹಣೆಯ ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರದ 
ಪಟ್ಟಣ ಸ್ವಾಮಿಗಳಿಂದ ಮತ್ತು ರಾಜರಿ೦ದ, ಅಧಿಕಾರಿಗಳಿಂದ ಮತ್ತು ಸಾಮಾನ್ಯರಿಂದ ವಿವಿದ ರೀತಿಯ 
ತೆರಿಗೆ ದಾನಗಳ ಜೊತೆಗೆ ಭೂದಾನ, ಹಣದಾನ ಮತ್ತು ದಾನ-ದತ್ತಿಗಳನ್ನು ಪಡೆದು ಈ ಶೈವ ಧರ್ಮದ 
ಶಾಖೆಗಳ ರಾಜಗುರುಗಳು ಮತ್ತು ಸ್ಥಾನಪತಿಗಳು ದೇವಾಲಯಗಳ ನಿರ್ವಹಣೆಯನ್ನು ಮಾಡುವುದಕ್ಕೆ 
ಅನೇಕ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರ 
ಬಗ್ಗೆ ಶಾಸನಗಳು ಮಾಹಿತಿ ಒದಗಿಸುತ್ತವೆ. ಇವರುಗಳು ದೇವಾಲಯಗಳ ಆರ್ಥಿಕ ವ್ಯವಸ್ಥೆಯನ್ನು 
ಕಾಪಾಡುವುದಕ್ಕೆ ವಿವಿಧ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದರು. 


ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ತೆರಿಗೆಗಳನ್ನು ವಿಧಿಸುವ ಮತ್ತು ತೆಗೆದು ಹಾಕುತ್ತಿದ್ದ ಅಧಿಕಾರಿಗಳು 
ಸಾಮಾನ್ಯವಾಗಿ ದೇವಾಲಯಗಳಿಗೆ ದಾನ-ದತ್ತಿಗಳನ್ನು ನೀಡುವಾಗ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿದ್ದ 
ತೆರಿಗೆಗಳನ್ನು ರದ್ದು ಮಾಡುತ್ತಿದ್ದರು. ಇಲ್ಲವೇ ಸಂಬಂಧಿತ ತೆರಿಗೆಗಳನ್ನು ದೇವಾಲಯದ 
ನಿರ್ವಹಣೆಗಾಗಿಯೇ ಕೊಡುತ್ತಿದ್ದರು. ಅರುವಣ, ಸಿದ್ಧಾಯ, ದಸವಂಧ, ಆಯದಾಯ, ಗಾಣವಾರಿ, 
ಉಪ್ಪಿನ ಕಾವಲಿದೆರೆ ಹಾಗೂ ಮಾನ್ಯದೆರೆಗಳಂತಹ ತೆರಿಗೆಗಳನ್ನು ದಾನದ ರೂಪದಲ್ಲಿ ದೇವಾಲಯಗಳಿಗೆ 


119 


ಕೊಡುವುದು ರೂಢಿಯಾಗಿತ್ತು. ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿನ ಶೈವ 
ದೇವಾಲಯಗಳಿಗೆ ತೆರಿಗೆಗಳ ಜೊತೆಗೆ ಅನೇಕ ಮೂಲಗಳಿ೦ದ ಹಣಕಾಸು ದೊರೆಯುತ್ತಿತ್ತು. ಹಾಗೇಯೇ 
ದೇವಾಲಯಗಲ್ಲಿನ ಪ್ರತಿನಿತ್ಯದ ಸೇವೆ, ವಿಶೇಷ ಪರ್ವ, ಉತ್ಸವಗಳು, ರಂಗಭೋಗ, ಅಂಗಭೋಗ, ಪಾತ್ರ 
ಪಾದ ಮೂಲ ಪರಿವಾರ, ಪೂಜಾರಿ ವರ್ಗದವರ ಜೀವಿತ ಮಠಗಳ, ಅನ್ನ ಸತ್ರಗಳ ಮತ್ತು 
ವಿದ್ಯಾಕೇಂದಗಳ ನಿರ್ವಹಣೆ, ತಪೋಧನರ, ಛಾತ್ರರ ಅಶನಾಚ್ಚಾದನ ಇತ್ಯಾದಿಗಳಿಗೆ ಹೇರಳವಾದ 
ಸಂಪತ್ತಿನ ಅವಶ್ಯಕತೆ ಇತ್ತು. ಅಳುವ ಚಕ್ರವರ್ತಿ, ಮಾಂಡಲಿಕರು. ಅಧಿಕಾರಿಗಳು ದೇವಾಲಯಗಳ 
ಸುವ್ಯವಸ್ಥೆ ಗೆ ಸಮರ್ಪಕ ಏರ್ಪಾಡುಗಳನ್ನು ಮಾಡುತ್ತಿದ್ದರು.(ಎಚ್‌. ಎಸ್‌. 
ಗೋಪಾಲರಾವ್‌,ಪು.ಸಂ.೧೧೧) 


ಇವರ ಕಾಲದಲ್ಲಿ ದೇವಾಲಯಗಳನ್ನು ಕಟ್ಟದಾಗ ಅದರ ಸಂರಕ್ಷಣೆ, ಪೂಜಾ-ಕಾರ್ಯಗಳಿಗೆ 
ಮತ್ತು ಇತರ ಸಾಂದರ್ಭಿಕ ವೆಚ್ಚಗಳಿಗೆ ಕಟ್ಟಿಸಿದವರು ಮತ್ತು ಇತರರು ಅನೇಕ ರೀತಿಯ ತೆರಿಗೆಗಳನ್ನು 
ದಾನ ಮಾಡುತ್ತಿದ್ದರು. ಇದಲ್ಲದೆ ಕಾಲ-ಕಾಲಕ್ಕೆ ರಾಜರು, ಸುಂಕಧಿಕಾರಿಗಳು ಮತ್ತು ಧರ್ಮಿಷ್ಠರು ದಾನ- 
ದತ್ತಿಯನ್ನು ನೀಡುತ್ತಿದ್ದರು. ಹೀಗಾಗಿ ದೇವಾಲಯಗಳಿಗೆ ದಾನವಾಗಿ ಬರುತ್ತಿದ್ದ ತೆರಿಗೆಗಳನ್ನು 
ದೇವಾಲಯದ ಬೇರೆ ಬೇರೆ ಕಾರ್ಯಗಳಲ್ಲಿ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ವರ್ಗಕ್ಕೆ ಹೋಗುತ್ತಿತ್ತು. ದೊಡ್ಡ 
ದೊಡ್ಡ ದೇವಾಲಯಗಳ ಆರ್ಥಿಕ ನಿರ್ವಹಣೆ ದೊಡ್ಡ ಕೆಲಸವಾಗಿತ್ತು. ಏಕೆಂದರೆ ತೆರಿಗೆ ಹಣ ರೂಪದಲ್ಲಿ 
ಬರುತ್ತಿದ್ದ ಆದಾಯದಿಂದಾಗಿ ಸಿಬ್ಬಂದಿಯ ವೇತನ, ಪ್ರತಿನಿತ್ಯದ ಪೂಜೆ, ನೈವೇಧ್ಯದ ಆಹಾರ ಸಿದ್ಧತೆ 
ಮುಂತಾದ ವೆಚ್ಚಗಳು, ದೇವಾಲಯದ ಜೀರ್ಣೋದ್ಧಾರ. ಸುಣ್ಣ ಬಣ್ಣ ಮುಂತಾದ ಸಂರಕ್ಷಣೆಯ 
ಕಾರ್ಯಗಳು, ದೇವಾಯಲದ ಮಠಗಳಿಗೆ ಬರುತ್ತಿದ್ದ ಜನರಿಗೆ ಊಟ ವಸತಿ ವ್ಯವಸ್ಥೆ ಹೀಗೆ 
ದೇವಾಲಯದ ಬಹುದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸುವುದಕ್ಕಾಗಿ ತೆರಿಗೆಗಳನ್ನು ದಾನವಾಗಿ 
ಪಡೆದು ಧಾರ್ಮಿಕ ಕಾರ್ಯಗಳಿಗಾಗಿ ಬಳಸಿಕೊಳ್ಳಲಾಗುತ್ತಿತ್ತು 


ಆಕರ ಸೂಚಿ: 


೧.ಭಟ್‌ಸೂರಿ(ಸ೦), ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೦೯, ಬಾಗಲಕೋಟೆ ಜಿಲ್ಲೆ, 
ಪ್ರಸಾರಾಂಗ, ಹಂಪಿ, ೨೦೦೬. 

ಖಿ ನಾಗಯ್ಯ ಜೆ.ಎಂ. ಕಲ್ಯಾಣ ಚಾಲುಕ್ಕರ ಶಾಸನಗಳು ಸಂಪುಟ-೦೧, ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, ೨೦೧೧. 

೩. ಡಾ.ದೇವರಾಕೊಂಡರೆಡ್ಡಿ (ಸಂ), ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೦೨, ಕೊಪ್ಪಳ ಜಿಲ್ಲೆ, 
ಪ್ರಸಾರಾಂಗ, ಹಂಪಿ, ೧೯೯೯. 

೪. ಹನುಮಾಕ್ಷಿ ಗೋಗಿ (ಸಂ), ಕಲ್ಬುರ್ಗಿ ಜಿಲ್ಲೆಯ ಶಾಸನಗಳು, ಶಿವಚಂದ್ರ ಪ್ರಕಾಶನ, ನವನಗರ, 
ಹುಬ್ಬಳ್ಳಿ, ೧೯೯೬. 

೫. ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್ಪನ್ಸ್‌ ಸಂಪುಟ-೦೯. 

೬. ಶ್ರೀಮತಿ ಹನುಮಾಕ್ಷಿ ಗೋಗಿ (ಸಂ), ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೦೮, ಬೀದರ್‌ ಜಿಲ್ಲೆ, 
ಪ್ರಸಾರಾಂಗ, ಹಂಪಿ, ೨೦೦೬. 

೭. ಡಾ.ದೇವರಾಕೊಂಡ ರೆಡ್ಡಿ (ಸಂ), ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ-೦೭, ರಾಯಚೂರು 
ಜಿಲ್ಲೆ, ಪ್ರಸಾರಾಂಗ, ಹಂಪಿ, ೨೦೦೩. 

೮. ಎಚ್‌.ಎಸ್‌.ಗೋಪಾಲರಾವ್‌, ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಳುಕ್ಕರ ದೇವಾಲಯಗಳು-ಒಂದು 
ಸಾಂಸ್ಕೃತಿಕ ಅಧ್ಯಯನ, ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು, 
ಪು.ಸಂ.೭೮-೧೯೯೩. 


120 


ಜಂಗಮಕ್ಷೇತ್ರ ಲಿಂಗನಾಯಕನಹಳ್ಳಿಯ ವಿರಕ್ತಮಠದ ಪರಂಪರೆ. 
-ಶ್ರೀ ರಾಘವೇಂದ್ರ ಎಸ್‌ 
ಸಂಶೋಧನಾರ್ಥಿ, 
ಇತಿಹಾಸ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ, 
ಮಂಗಳ ಗ೦ಗೋತ್ರಿ, ಕೊಣಾಜೆ. 
ಲೇಖನ ಸಾರಾಂಶ. 


ಲಿಂಗನಾಯಕನಹಳ್ಳಿ ವಿರಕ್ತಮಠ ಬಳ್ಳಾರಿ ಜಿಲ್ಲಾ ಹೂವಿನಹಡಗಲಿ ತಾಲ್ಲೂಕಿನಲ್ಲಿರುವ 
ಲಿ೦ಂಗನಾಯಕನಹಳ್ಳಿ ವಿರಕ್ತ ಮಠದ ಚೆನ್ನವೀರ ಸ್ವಾಮಿಗಳು ಪ್ರಸಿದ್ದರು. ಇವರು ಮೈಲಾರದ ಬಸವಲಿಂಗ 
ಕವಿಗಳ ಅನುಗ್ರಹ ಗುರುಗಳು. ಚೆನ್ನವೀರಸ್ವಾಮಿಗಳು ಮಠದಲ್ಲಿ ಪಾಠ ಹೇಳಿಕೊಡುತ್ತಿದ್ದರು. ಇವರಲ್ಲಿ 
ವಿದ್ಯಾಭ್ಯಾಸ ಮಾಡಲು ಹಾಗೂ ಶಿವಾನುಭವ ಗೋಷ್ಠಿಯಲ್ಲಿ ಆಧ್ಯಾತ್ಮಿಕ ಜೀವನ ಬೆಳೆಸಿಕೊಳ್ಳಲು 
ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು, ಮೈಸೂರು ಪ್ರಾಂತ್ಯದ ಶಿವಬಸವ ಸ್ವಾಮಿಗಳು 
ಹಾಗೂ ಬನ್ನಿಮೆಟ್ಟಿ ಚೆನ್ನಪ್ಪ ಮೊದಲಾದವರು ಆಗಮಿಸಿದ್ದರು. ಬಾಗುಳಿಯ ಅರಸ ಸೋಮಶೇಖರ 
ನಾಯಕ ಚನ್ನವೀರ ಸ್ವಾಮಿಗಳ ಪರಮಭಕ್ಕನಾಗಿದ್ದನು. ಚೆನ್ನವೀರ ಸ್ವಾಮಿಗಳ ಶಿಷ್ಠನಾದ ಮೈಲಾರದ 
ಬಸವಲಿಂಗ ಶರಣರು 'ಷಟ್ಸ್ಯಲ ನಿರಾಭಾರ ವೀರಶೈವ ಸಿದ್ದಾಂತ”, “ಗುರುಕರಣ ತ್ರಿವಿಧಿ”, "ಶಿವಾಣುಭವ 
ದರ್ಪಣ” ಹಾಗೂ "ಲಿಂಗಾ ಪೂಜಾ ವಿಧಾನ' ಎಂಬ ನಾಲ್ಕು ಕೃತಿಗಳನ್ನು ರಚಿಸಿದ್ದಾನೆ. ಎರಕ್ತಮಠಕ್ಕೆ 
೨೫೦ ವರ್ಷಗಳ ಇತಿಹಾಸ ಮತ್ತು ಪರಂಪರೆಯಿದೆ. ಈ ಮಠದ ಕರ್ತೃ ಚನ್ನವೀರಸ್ವಾಮಿಗಳಿಂದ 
ಇಂದಿನ ಚನ್ನವೀರಸ್ವಾಮಿಗಳವರೆಗೂ ಶ್ರೀಮಠದ ಅಧಿಪತಿಗಳಾಗಿ ಕಾರ್ಯ ನಿರ್ವಹಿಸಿದ ಎಲ್ಲ 
ಸ್ವಾಮಿಗಳೂ ಲಿಂಗವ್ಯಸನಿಗಳೂ, ಜ೦ಗಮಪ್ರೇಮಿಗಳೂ ಆಗಿದ್ದಾರೆ. ಶಿವನಿಗಿಂತ ಶಿವಶರಣರೇ ಅಧಿಕವೆಂಬ 
ಮೈಲಾರ ಶರಣರ ವಾಣಿಯಂತೆ ಭಕ್ತರ ಸರ್ವಾಂಗೀಣ ಪ್ರಗತಿಗೆ ಕಂಕಣಬದ್ಧರಾಗಿ ಸೇವೆ ಸಲ್ಲಿಸಿದವರು. 
ಈ ರೀತಿಯಾಗಿ ಮಠದ ಪರಂಪರೆ ಬೆಳೆದು ಬಂದಿರುವುದನ್ನು ಇಂದಿಗೂ ಸಹ ನೋಡಬಹುದಾಗಿದೆ. 


ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲ್ಲೂಕಿನ ಲಿಂಗನಾಯಕನಹಳ್ಳಿಯ ವಿರಕ್ತಮಠಕ್ಕೆ ೨೫೦ 
ವರ್ಷಗಳ ಇತಿಹಾಸ ಮತ್ತು ಪರಂಪರೆಯಿದೆ. ಈ ಮಠದ ಕರ್ತೃ ಚನ್ನವೀರಸ್ವಾಮಿಗಳಿಂದ ಇಂದಿನ 
ಚನ್ನವೀರಸ್ವಾಮಿಗಳವರೆಗೂ ಶ್ರೀಮಠದ ಅಧಿಪತಿಗಳಾಗಿ ಕಾರ್ಯ ನಿರ್ವಹಿಸಿದ ಎಲ್ಲ ಸ್ವಾಮಿಗಳೂ 
ಲಿ೦ಗವ್ಯಸನಿಗಳೂ, ಜಂಗಮಪ್ರೇಮಿಗಳೂ ಆಗಿದ್ದಾರೆ. ಶಿವನಿಗಿಂತ ಶಿವಶರಣರೇ ಅಧಿಕವೆಂಬ ಮೈಲಾರ 
ಶರಣರ ವಾಣಿಯಂತೆ ಭಕ್ತರ ಸರ್ವಾಂಗೀಣ ಪ್ರಗತಿಗೆ ಕಂಕಣಬದ್ಧರಾಗಿ ಸೇವೆ ಸಲ್ಲಿಸಿದವರು. ಅವರ 
ವಿರಕ್ತಮಠ ಪರಂಪರೆ ಹೀಗಿದೆ. 


ಹಾಲವರ್ತಿ ಶಿವಾನುಭವ ಆಚಾರವರ್ಯ ಲಿಂಗನಾಯಕನಹಳ್ಳಿ ಶ್ರೀ ಚನ್ನವೀರ ಶಿವಯೋಗಿಗಳು: 
ಲಿಂಗನಾಯಕನಹಳ್ಳಿಯ ವಿರಕ್ತ ಮಠದ ಮೂಲ ಕರ್ತೃಗಳಾದ ಇವರ ಕಾಲ ನಿರ್ಣಯಕ್ಕೆ ಯವುದೇ 
ಖಚಿತ ಆಧಾರಗಳಿಲ್ಲ. ದೊರೆಯುವ ಆಧಾರಗಳಿಂದ ಕ್ರಿಶ.೧೭೬೦ ರಿಂದ ೧೮೫೦ರ ಕಾಲಾವಧಿಯಲ್ಲಿ 
ಜೀವಿಸಿದ್ದರೆಂದು ಸ್ಥೂಲವಾಗಿ ಹೇಳಬಹುದಾಗಿದೆ. ಹರಪನಹಳ್ಳಿ ಸಮೀಪದ ಹಾಲವರ್ತಿಯಲ್ಲಿ 
ಲಿಂಗಾನುಸಂಧಾನದಲ್ಲಿ ನಿರತರಾಗಿದ್ದ ಪೂಜ್ಯರು ಅಲ್ಲಿನ ಪಾಳೆಯಗಾರ ಸೋಮಶೇಖರ ನಾಯಕ ಮತ್ತು 
ಆತನ ಪತ್ನಿ ಬಸಮ್ಮನಿಗೆ ಲಿಂಗದೀಕ್ಷೆ ನೀಡಿ ಹೋದಂತೆ ತಿಳಿದುಬರುತ್ತದೆ. ಅಲ್ಲಿಂದ ಕಲ್ಲಹಳ್ಳಿಗೆ, 
ಕಲ್ಲಹಳ್ಳಿಯಿಂದ ಕುರುವತ್ತಿ ಸಮೀಪದ ಗುಹೆಯಲ್ಲಿ ಅನುಷ್ಠಾನ ನಿರತರಾದರು. 


ನಿರ್ಮಾಣವಾಯಿತು. ಅದು ವಟು ಸಾಧಕರ ಸಾಧನೆಗೆ ಅತ್ಯಂತ ಸೂಕ್ತ ಸ್ಥಳವಾಗಿತ್ತು. ಹೀಗಾಗಿ 
ಅಲ್ಲಿ ನಿತ್ಯ ಚಿಂತನ-ಮಂಥನಗಳು ಶಿವಾನುಭವ ಗೋಷ್ಠಿಗಳು ನಡೆಯತೊಡಗಿದವು. ಬಸವಕಲ್ಯಾನದ 


121 


ಅನುಭವ ಮಂಟಪದಂತೆ ಶರಣ ಸಂವಾದಗಳು ಜರುಗತೊಗಿದವು. ಈ ಕ್ಷೇತ್ರದ ಕೀರ್ತಿ ದಿನದಿನಕ್ಕೆ 
ಹಬ್ಬತೊಡಗಿತು. ನಾಡಿನ ಮೂಲೆ ಮೂಲೆಗಳಿಂದ ಶಿವಯೋಗ ಸಾಧಕರು ಲಿಂಗನಾಯಕನಹಳ್ಳಿಗೆ 
ನಿರಂತರವಾಗಿ ಬರತೊಡಗಿದರು. ಹಾಗೆ ಅಲ್ಲಿಗೆ ಬಂದು ಪ್ರಸಿದ್ಧರಾದವರೆಂದರೆ ಮುಳಗುಂದದ 
ಬಾಲಲೀಲಾ ಮಹಾಂತ ಶಿವಯೋಗಿಗಳು, ಮೈಸೂರಿನ ಶಿವಬಸವಸ್ವಾಮಿಗಳು, ಚಿತ್ರದುರ್ಗದ 
ರಾಜೋಟಿಸ್ವಾಮಿಗಳು, ಶಾಂತವೀರ ಶಿವಯೋಗಿಗಳು, ಮೈಲಾರದ ಬಸವಲಿಂಗ ಶರಣರು, ಬನ್ನಿಮಟ್ಟಿ 
ಚೆನ್ನಪ್ಪ ಶರಣರು, ಹೊಳಲಿನ ಲಿಂಗಪ್ಪ ಶರಣರು, ಚಿಕ್ಕ ಕಬ್ಬೂರಿನ ಲಿಂಗಪ್ಪ ಶರಣರಂತಹವರು 
ಪ್ರಮುಖರಾಗಿದ್ದಾರೆ. 


ಚನ್ನವೀರ ಶಿವಯೋಗಿಗಳು ಯಾವುದೇ ಕೃತಿ ರಚನೆ ಮಾಡಿದಂತೆ ತಿಳಿದು ಬರುವುದಿಲ್ಲ. ಆದರೆ 
ಇವರ ಪರಮಶಿಷ್ಕ್ಠರಾದ ಮೈಲಾರದ ಬಸವಲಿಂಗ ಶರಣರು ಹಾಗೂ ಇನ್ನಿತರರು ಕೃತಿ ರಚನೆ 
ಮಾಡಿದ್ದರೆಂಬುದು ಗಮನಾರ್ಹ. ಈ ಕೃತಿಗಳೇ ಜಂಗಮ ಕ್ಷೇತ್ರ ಲಿಂಗನಾಯಕನಹಳ್ಳಿ ವಿರಕ್ತಮಠ ಮತ್ತು 
ಅದರ ಕರ್ತೃ ಚನ್ನವೀರ ಶಿವಯೋಗಿಗಳವರ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರ 
ನಿರ್ವಹಿಸಿವೆ. 


ಬಳ್ಳಾರಿ ಜಿಲ್ಲಾ ಹೂವಿನಹಡಗಲಿ ತಾಲೂಕಿನಲ್ಲಿರುವ ಲಿಂಗನಾಯಕನಹಳ್ಳಿ ವಿರಕ್ತ ಮಠದ 
ಚೆನ್ನವೀರ ಸ್ವಾಮಿಗಳು ಪ್ರಸಿದ್ಧರು. ಇವರು ಮೈಲಾರದ ಬಸವಲಿಂಗ ಕವಿಗಳ ಅನುಗ್ರಹ ಗುರುಗಳು. 
ಚೆನ್ನವೀರಸ್ವಾಮಿಗಳು ಮಠದಲ್ಲಿ ಪಾಠ ಹೇಳಿಕೊಡುತ್ತಿದ್ದರು. ಇವರಲ್ಲಿ ಎದ್ಯಾಭ್ಯಾಸ ಮಾಡಲು ಹಾಗೂ 
ಶಿವಾನುಭವ ಗೋಷ್ಠಿಯಲ್ಲಿ ಆಧ್ಯಾತ್ಮಿಕ ಜೀವನ ಬೆಳೆಸಿಕೊಳ್ಳಲು ಮುಳುಗುಂದದ ಬಾಲಲೀಲ ಮಹಾಂತ 
ಶಿವಯೋಗಿಗಳು, ಮೈಸೂರು ಪ್ರಾಂತ್ಯದ ಶಿವಬಸವ ಸ್ವಾಮಿಗಳು ಹಾಗೂ ಬನ್ನಿಮೆಟ್ಟಿ ಚೆನ್ನಪ್ಪ 
ಮೊದಲಾದವರು ಆಗಮಿಸಿದ್ದರು. ಬಾಗುಳಿಯ ಅರಸ ಸೋಮಶೇಖರ ನಾಯಕ ಚನ್ನವೀರ ಸ್ವಾಮಿಗಳ 
ಪರಮಭಕ್ಕನಾಗಿದ್ದನು. ಚೆನ್ನವೀರ ಸ್ವಾಮಿಗಳ ಶಿಷ್ಯನಾದ ಮೈಲಾರದ ಬಸವಲಿಂಗ ಶರಣರು 'ಷಟ್ಸ್ಯಲ 
ನಿರಾಭಾರ ವೀರಶೈವ ಸಿದ್ಧಾಂತ', "ಗುರುಕರಣ ತ್ರಿವಿಧಿ, "ಶಿವಾಣುಭವ ದರ್ಪಣ' ಹಾಗೂ "ಲಿಂಗಾ 
ಪೂಜಾ ವಿಧಾನ' ಎಂಬ ನಾಲ್ಕು ಕೃತಿಗಳನ್ನು ರಚಿಸಿದ್ದಾನೆ. 


ಪ್ರಸಾದ ಸ್ವಾಮಿಗಳು: ಲಿಂಗನಾಯಕನಹಳ್ಳಿಯ ವಿರಕ್ತಮಠದ ಮೂಲ ಕರ್ತೃಗಳಾದ ಚನ್ನವೀರ 
ಶಿವಯೋಗಿಗಳ ಸೇವೆಯಲ್ಲಿದ್ದುಕೊಂಡು, ಅವರ ಕೃಪಾಶೀರ್ವಾದದಿಂದ ಉತ್ತರಾಧಿಕಾರಿಗಳಾಗಿ ಕಾರ್ಯ 
ನಿರ್ವಹಿಸಿದರು. ಇವರ ಕರಣಹಸಿಗೆ, ಏಕೋತ್ತರ ಶತಸ್ಥಲ, ಮಂತ್ರಗೋಪ್ಯಗಳಿಗೆ ಟಿಪ್ಪಣಿ ಬರೆದರೆಂದು 
ತಿಳಿದು ಬರುತ್ತದೆ. 


ನಂಜುಡ ಸ್ವಾಮಿಗಳು: ಮೈಸೂರು ಪ್ರಾಂತದಿಂದ ಪ್ರಸಾದ ಸ್ವಾಮಿಗಳ ಬಳಿ ಶಿವಾನುಭವ ಸಾಧನೆಗೋಸ್ಕರ 
ಲಿಂಗನಾಯಕನಹಳ್ಳಿಗೆ ಬಂದವರು. ಲಿಂಗನಾಯಕನಹಳ್ಳಿಯ ವಿರಕ್ತಮಠದ ಮೂರನೆಯ 
ಪೀಠಾಧಿಪತಿಗಳಾಗಿ ಸೇವೆ ಸಲ್ಲಿಸಿದರೆಂದು ಹೇಳಲಾಗುತ್ತದೆ. ಇವರ ಕುರಿತು ಹೆಚ್ಚಿನ ವಿವರಗಳು 
ಲಭ್ಯವಿಲ್ಲ. 


ಗುರುಲಿಂಗ ಸ್ವಾಮಿಗಳು: (ಕ್ರಿತ.೧೮೬೦-೧೮೮೫) ಗುರುಲಿಂಗ ಸ್ವಾಮಿಗಳು ಶಿವಪೂಜಾ ನಿಷ್ಠರೂ, 
ಶಿವಯೋಗ ಸಾಧಕರೂ, ಆಚಾರವಂತರೂ ಆಗಿದ್ದರು. ಇವರು ಶರಣ ಸಂಸ್ಕೃತಿಯನ್ನು ವೈಯಕ್ತಿಕ 
ನೆಲೆಯಲ್ಲಿ ಅನುಷ್ಠಾನ ಮಾಡಿದ ಮಹಾ ಸಾಧಕರೆಂದು ತಿಳಿದು ಬರುತ್ತದೆ. ಸಾಮಾಜಿಕವಾಗಿ, 
ಧಾರ್ಮಿಕವಾಗಿ, ಅಷ್ಟಾಗಿ ತೊಡಗಿಸಿಕೊಳ್ಳದ ಇವರ ಬಗೆಗೂ ಅಧಿಕ ಮಾಹಿತಿಗಳು ಲಭ್ಯವಾಗುವುದಿಲ್ಲ. 


ಬಸವಲಿಂಗ ಸ್ವಾಮಿಗಳು: (ಕ್ರಿತ.೧೮೮೫-೧೯೧೨) ಇವರು ಹೂವಿನಹಡಗಲಿ ತಾಲೂಕಿನ ಬನ್ನಿಮಟ್ಟ 
ಗ್ರಾಮದವರು. ಶ್ರೀ ಮಠದ ಪ್ರಗತಿಗೆ ಶ್ರಮಿಸಿದವರು. ಇವರ ಕಾಲಾವಧಿಯಲ್ಲಿ ಅಂದರೆ ೧೯೦೮ರ 
ಸುಮಾರಿಗೆ ಹಾನಗಲ್ಲು ಕುಮಾರ ಶಿವಯೋಗಿಗಳು ಲಿಂಗನಾಯಕನಹಳ್ಳಿಗೆ ದಯಮಾಡಿಸಿದ್ದರು. ಶರಣ 


122 


ಸಂಸ್ಕೃತಿಯನ್ನು ಪುನರುಜ್ಜೀವನ ಗೊಳಿಸಿದ ಕರ್ತೃ ಚನ್ನವೀರ ಶಿವಯೋಗಿಗಳಿಂದ ಪಾವನವಾದ 
ಕ್ಷೇತ್ರವಿದು. ಶಿವಾನುಭವ ಕೇಂದವಿದು ಶರಣ ಸಂಸ್ಕೃತಿಯನ್ನು ಸಾರುವ ಶ್ರೇಷ್ಠ ಕೃತಿಗಳನ್ನು ನೀಡಿದ 
ಮೈಲಾರ ಬಸವಲಿಂಗ ಶರಣರ ಸಾಧನಾ ಸ್ಥಳವಿದು. ಹೀಗೆ ಲಿಂಗ ಸಂಸ್ಕೃತಿಯನ್ನು ಬೆಳೆಸಿದ ಈ ಹಳ್ಳಿ 
ಮಂಗನಾಯಕನ ಹಳ್ಳಿಯಲ್ಲ, ಲಿಂಗನಾಯಕನಹಳ್ಳಿ ಎಂದು ಹೇಳಿ ಮರು ನಾಮಕರಣ ಮಾಡಿದರಂತೆ. 
ಅಲ್ಲದೆ ಸರಕಾರಿ ಕಡತಗಳಲ್ಲಿ ಹೊಸ ಹೆಸರು ದಾಖಲಾಗುವಂತೆ ಮಾಡಿದರೆಂದು ತಿಳಿದು ಬರುತ್ತದೆ. 
ಶಿವಯೋಗ ಮಂದಿರ ಸ್ಥಾಪನೆಗೆ ಪ್ರೇರಣೆ ನೀಡಿದ ಪವಿತ್ರ ಕ್ಷೇತ್ರ ಲಿಂಗನಾಯಕನಹಳ್ಳಿಯ 
ಜಂಗಮಕ್ಷೇತ್ರವೆಂಬುದು ಅತ್ಯಂತ ಹೆಮ್ಮೆಯ ಸಂಗತಿ. 


ಚನ್ನವೀರ ಸ್ವಾಮಿಗಳು: ಚನ್ನವೀರ ಸ್ವಾಮಿಗಳು ತಮ್ಮ ಉತ್ತರಾಧಿಕಾರಿಯನ್ನಾಗಿ, ಮನ್ನಿಮಟ್ಟಿ ಹಿರೇಮಠದ 
ಗಡ್ಡದ ಚನ್ನವೀರ ಸ್ವಾಮಿಗಳನ್ನು ನೇಮಿಸಿಕೊಂಡಿದ್ದರು. ಇವರು ಅಲ್ಪ ಕಾಲದಲ್ಲಿಯೇ ಲಿಂಗೈಕ್ಕರಾದರೆಂದು 
ಹೇಳಲಾಗುತ್ತದೆ. ಹೀಗಾಗಿ ಇವರನ್ನು ವಿರಕ್ತಮಠದ ಪರಂಪರೆಯಲ್ಲಿ ಆರನೆಯವರೆಂದು 
ಪರಿಗಣಿಸಬೇಕೋ ಬೇಡವೋ ಎಂಬ ಜಿಜ್ಞಾಸೆಯೂ ಇದೆ. ಇವರ ಕುರಿತು ಇದಕ್ಕಿಂತ ಹೆಚ್ಚಿನ 
ಮಾಹಿತಿದೊರೆಯುವುದಿಲ್ಲ. 


ತಿಪ್ಪಯ್ಯ ಸ್ವಾಮಿಗಳು: (ಕ್ರಿಶ೧೯೧೨-೧೯೩೫) ಇವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ 
ದೊಡ್ಡೇರಿಯವರು. ೧೯೧೨ರಲ್ಲಿ ಲಿಂಗನಾಯಕನಹಳ್ಳಿ ಮಠದ ಉತ್ತರಾಧಿಕಾರಿಯಾಗಿ ಅಧಿಕಾರ 
ಸ್ವೀಕರಿಸಿದ೦ತೆ ತಿಳಿದುಬರುತ್ತದೆ. ಲಿಂಗಪೂಜಾ ನಿಷ್ಠರೂ ಮಹಾನ್‌ ಶಿವಯೋಗಿಗಳೂ ಆಗಿದ್ದ ಇವರ 
ದರ್ಶನಕ್ಕೆ ಇಲಕಲ್ಲಿನ ಮಹಾಮತ ಸ್ವಾಮಿಗಳಂ೦ತಹ ಅನೇಕ ಪ್ರಸಿದ್ಧ ಸ್ವಾಮಿಗಳು ಲಿ೦ಗನಾಯಕನಹಳ್ಳಿಗೆ 
ಆಗಮಿಸುತ್ತಿದ್ದರು. ತುಂಗಭದ್ರಾ ನದಿಯ ಕೊರೆತ ತಡೆಯಲು ಭದ್ರವಾದ ತಡೆಗೋಡೆ ನಿರ್ಮಾಣ, ನದಿಗೆ 
ಸ್ನಾನಕ್ಕೆ ಹೋಗಿ ಬರಲು ಅನುಕೂಲವಾಗುವಂತೆ ಮೆಟ್ಟಿಲುಗಳ ನಿರ್ಮಾಣದ೦ತಹ ಅನೇಕ ಅಭಿವೃದ್ಧಿ 
ಕಾರ್ಯಗಳನ್ನು ಮಾಡಿದರು. ಅದೆಲ್ಲಕ್ಕಿಂತ ಮಿಗಿಲಾಗಿ, ಕರ್ತೃ ಚನ್ನವೀರ ಶಿವಯೋಗಿಗಳ ಹಾಗೆ 
ಜಂಗಮ ತತ್ಪವನ್ನು ಸಾರುವ ನಿಜ ಜ೦ಗಮರಾಗಿ ವೀರಶೈವ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ 
ಶ್ರಮಿಸಿದರೆಂಬುದು ಗಮನಾರ್ಹ. ೧೯೩೫ರಲ್ಲಿ ಲಿಂಗೈಕ್ಯರಾದರು. ಆಗ ಕೆಲ ತಿಂಗಳುಗಳ ಕಾಲ 
ಪೀಠಾಧಿಪತಿಗಳ ಕೊರತೆಯಾಗಿತ್ತು. 


ಚನ್ನವೀರ ಮಹಾಸ್ಟಾಮಿಗಳು: (ಕ್ರಿಶ.೧೯೩೫-೧೯೯೬) ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕಿನ ಗುತ್ತಲದ 
ಚರಂತಿಗೆ ಮಠದ ಚನ್ನ ಬಸವಯ್ಯ ಮತ್ತು ಬಸವಲಿಂಗಮ್ಮ ಎಂಬ ಸದಾಚಾರ ಸಂಪನ್ನರಾದ ಶರಣ 
ದಂಪತಿಗಳಿಗೆ ಕ್ರಿ.ಶ.೧೯೦೪ರಲ್ಲಿ ಗಂಡು ಮಗುವಿನ ಜನನವಾಯಿತ್ತು ಜಡಿಯಪ್ಪ ಎಂದು ನಾಮಕರಣ 
ಮಾಡಿದರು. ಬಾಲ್ಯದಿಂದಲೂ ವೈರಾಗ್ಯ ಪರನಾಗಿದ್ದ ಬಾಲಕನನ್ನು ಗುತ್ತಲ ಚರಂತಿಗೆ ಮಠದ 
ಸ್ವಾಮಿಯಾಗಿ ಮಾಡಬೇಕೆಂಬ ಬಯಕೆ ಚನ್ನಬಸವಯ್ಯನದು. ಹೀಗಾಗಿ ಹಾವೇರಿಯ ಹುಕ್ಕೇರಿ ಮಠದ 
ಶ್ರೀ ಮ.ನಿ.ಪ್ರಶಿವಬಸವ ಮಹಾಸ್ವಾಮಿಗವರ ಸನ್ನಿಧಿಯಲ್ಲಿ ಜಡಿಯಪ್ಪನನ್ನು ಬಿಟ್ಟು ಬಂದರು. ಬಾಲಕನ 
ನಯ-ವಿನಯ, ಶ್ರದ್ಧಾ ಭಕ್ತಿಯನ್ನು ಕಂಡ ಶಿವಬಸವ ಸ್ವಾಮಿಗಳು ತಮ್ಮ ಸೇವೆಗೆ ತೆಗೆದುಕೊಂಡರು. ತನ್ನ 
ಸೇವೆಯ ಮೂಲಕ ಜಡಿಯಪ್ಪ ಶಿವಬಸವಶ್ರೀಗಳ ಪ್ರೀತಿಗೆ ಪಾತ್ರನಾದ. ಆಚಾರ-ವಿಚಾರ, ಲಿಂಗಪೂಜಾ 
ನಿಷ್ಠೆ. ಶಿವಯೋಗ ಸಾಧನೆಯನ್ನು ಬೆಳೆಸಿಕೊಂಡು ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುವಂತಾದ 
ಜಡಿಯಪ್ಪ. 


ಗುತ್ತಲದ ಚರಂತಿ ಮಠದ ಜಡಿಯಪ್ಪ ದೇವರು ಸಾಧನಾ ನಿರತರಾಗಿದ್ದಾಗ ೧೯೩೫ರಲ್ಲಿ 
ಲಿಂಗನಾಯಕನಹಳ್ಳಿಯ ತಿಪ್ಪಯ್ಯ ಸ್ವಾಮಿಗಳು ಲಿಂಗೈಕ್ಯರಾದರು. ಲಿಂಗನಾಯಕನಹಳ್ಳಿಯ ಭಕ್ತರು 
ಜಡಿಯಪ್ಪ ದೇವರೇ ತಮ್ಮ ಮಠದ ಉತ್ತರಾಧಿಕಾರಿಯಾಗಬೇಕೆಂದು ಅವರನ್ನು ಭಕ್ತಿಯಿಂದ ಶ್ರೀಮಠಕ್ಕೆ 
ಬರಮಾಡಿಕೊಂಡರು. ಮುಂಡರಗಿಯ ಜಗದ್ಗುರು ಶ್ರೀ ಮ.ನಿ.ಪ್ರ ಅನ್ನದಾನ ಮಹಾಸ್ವಾಮಿಗಳು, 
ಹಾವೇರಿಯ ಹುಕ್ಕೇರಿ ಮಠದ ಶ್ರೀ ಮ.ನಿ.ಪ್ರ. ಶಿವಬಸವ ಮಹಾಸ್ವಾಮಿಗಳು, ಕುರುವತ್ತಿಯ ಶ್ರೀ 


123 


ಮ.ನಿ.ಪ್ರ ಮಹಾದೇವ ಮಹಾಸ್ವಾಮಿಗಳು, ಗುತ್ತಲದ ಶ್ರೀ ಮ.ನಿ.ಪ್ರ. ರುದ್ರಮುನಿ ಮಹಾಸ್ವಾಮಿಗಳವರ 
ದಿವ್ಯ ಸನ್ನಿಧಿಯಲ್ಲಿ, ಹರಗುರು ಚರ ಮೂರ್ತಿಗಳ ಸಮ್ಮುಖದಲ್ಲಿ ಸಮಸ್ತ ಭಕ್ತರ ಸಾಕ್ಷಿಯಲ್ಲಿ ಜಡಿಯಪ್ಪ 
ದೇವರಿಗೆ ಹಿರೇಮಲ್ಲನಕೇರಿಯ ಶ್ರೀ ಮ.ನಿ.ಪ್ರ ಹುರುಲಿಂಗ ಮಹಾಸ್ವಾಮಿಗಳವರು ಚಿನ್ನಯಾನುಗಹ 
ಮಾಡಿದರು. ಹೀಗೆ ನಿರಂಜನ ಜಂಗಮಾಧಿಕಾರ ಪಡೆದ ಜಡೊಯಪ್ಪ ದೇವರು ಶ್ರೀ ಮ.ನಿ.ಪ್ರ ಚನ್ನವೀರ 
ಮಹಾಸ್ವಾಮಿಗಳೆಂದು ಲಿ೦ಂಗನಾಯಕನಹಳ್ಳಿಯ ವಿರಕ್ತಮಠದ ೮ನೆಯ ಪೀಠಾಧಿಪತಿಗಳಾದರು. 


ವೀರ ವಿರಾಗಿಗಳೂ, ಲಿಂಗಪೂಜಾ ನಿಷ್ಠರೂ, ಜಂಗಮ ತತ್ವ ಪ್ರತಿಪಾದಕರೂ ಭಕ್ತ ವತ್ತಲರೂ 
ಆಗಿದ್ದ ಪೂಜ್ಯರು ಸ್ವಾಮಿಗಳಾಗಿ ಆರು ದಶಕಗಳ ಕಾಲ ನಮ್ಮ ನಾಡಿನ ಉದ್ದಗಲಕ್ಕೆ ಸಂಚರಿಸಿದರು. 
ಭಕ್ತರ ಮನೆ-ಮನಗಳನ್ನು ತಟ್ಟುತ್ತಾ ವೀರಶೈವ ಸಂಸ್ಕೃತಿಯನ್ನು ಉಳಿಸಿ, ಬೆಳೆಸುತ್ತಾ ಬಿಡುವಿಲ್ಲದಂತೆ 
ಸಾಗಿದರು. ಬಡವ-ಬಲ್ಲಿದ, ಮೇಲು-ಕೀಳು, ಗಂಡು-ಹೆಣ್ಣು ಎನ್ನುವ ಯಾವುದೇ ಭೇದವನ್ನೆಣಿಸದೆ 
ಭಕ್ತಿಯಿಂದ ಕರೆದ ಭಕ್ತರ ಮನೆಗೆ ತೆರಳೀದರು. ತಮ್ಮ ಕೃಪಾಶೀರ್ವಾದ ಮತ್ತು ಭೋಧನೆಯ ಮೂಲಕ 
ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಿದರು. ಅವರ ಮುರುದ ಮೇಲೆ ಸದಾ ಕಾಲ ಮುಗ್ಧ ಮಗುವಿನ 
ಮಂದಹಾಸವಿರುತ್ತಿತ್ತು. ಅತ್ಯಂತ ಸರಳ, ಸಹಜ, ನಿರಾಡಂಬರವಾಗಿದ್ದ ಚನ್ನವೀರ ಸ್ವಾಮಿಗಳ ವ್ಯಕ್ತಿತ್ತಕ್ಕೆ 
ಮಾರು ಹೋಗದವರೇ ಇಲ್ಲವೆಂದರೆ ತಪ್ಪಾಗದು. ಸದ್ದಿನಯದ ಸಾಕಾರ ಮೂರ್ತಿಯೂ, ಮೃದು 
ಮಧುರ ಮಾತುಗಾರರೂ ಆಗಿದ್ದ ಅವರು ಸರ್ವರನ್ನೂ ತಮ್ಮವರೆಂದು ಅಪ್ಪಿಕೊಂಡವರು ಹಾಗೂ 
ಇಪ್ಪಿಕೊಂಡವರು. 


ತುಂಗಭದ್ರಾ ನದಿಯಂತೆ ಚಲನಶೀಲಯನ್ನು ಮೈಗೂಡಿಸಿಕೊಂಡಿದ್ದ ಶ್ರೀಗಳು ನಿರಂತರ 
ಸಂಚಾರದಲ್ಲಿರುತ್ತಿದ್ದರು. ಭಕ್ತರ ಮೂಲಕ ಲಿಂಗನಾಯಕನಹಳ್ಳಿ, ಬನ್ನಿಹಟ್ಟಿ ಮುಂತಾದ ಗ್ರಾಮಗಳಲ್ಲಿನ 
ಮಠಗಳ ಜೀಣೋದ್ಧಾರ ಮಾಡಿಸಿದರು. ಸ್ಥಾವರ ಮಠ ಕಟ್ಟುವುದಕ್ಕಿಂತ ಜಂಗಮ ಮನಸ್ಸುಗಳನ್ನು 
ಕಟ್ಟುವತ್ತ ಕಾಳಜಿಯುಳ್ಳವರಾಗಿದ್ದರು. ಇವರು ಮಾಡಿದ್ದಾರೆ ಲಿಂಗನಾಯಕನಹಳ್ಳಿಯ ಮಠ ಕರ್ನಾಟಕಸ 
ಶ್ರೀಮಂತ ಮಠಗಳಲ್ಲಿ ಒಂದಾಗಿ ಮೆರೆಯುತ್ತಿತ್ತು ಆದರೆ ಪರಮ ವಿರಾಗಿಗಳಾಗಿದ್ದ ಅವರು ಮಠವನ್ನು 
ಶ್ರೀಮಂತಗೊಳಿಸದೆ, ಭಕ್ತರ ಹೃದಯವನ್ನು ಅವರ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದರು. 
ಹೀಗಾಗಿಯೇ ಅವರು ತಮ್ಮ ಸಮಕಾಲೀನ ಸ್ವಾಮಿಗಳಿಗಿ೦ತ ಭಿನ್ನವಾಗಿದ್ದರು. 
ಸ್ಪಾಮಿಗಳಾಗಬೇಕೆನ್ನುವವರಿಗೆ ಅವರೊಂದು ಮಾಧರಿಯಾಗಿದ್ದರು. ೦೬-೧೧-೧೯೯೬ರಂದು 
ಲಿಂಗೈಕ್ಯರಾದ ಇವರ ಸಮಾಧಿ "ಹರವಿ'ಗಾಮದಲ್ಲಿದೆ. 


ಶ್ರೀ ಮ.ನಿ.ಪ್ರ ಚನ್ನವೀರ ಮಹಾಸ್ವಾಮಿ: ಗುತ್ತಲದ ಚರಂತಿಗೆ ಮಠದ ಚಂದ್ರಯ್ಯ ಮತ್ತು ವೀರಮ್ಮ ಎಂಬ 
ಸಾತ್ವಿಕ ದಂಪತಿಗಳಿಗೆ ೨೪-೧೨-೧೯೬೮ರಂದು ಗಂಡು ಮಗುವಿನ ಜನನವಾಯಿತು ರೇವಣಸಿದ್ದಯ್ಯ 
ಎಂದು ಮಾನಕರಣ ಮಾಡಿದರು. ಪ್ರಾಥಮಿಕ ಶಿಕ್ಷಣ ಪೂರೈಸಿದ ನಂತರ, ಮುಂಡರಿಗಿಯ ಶ್ರೀ 
ಅನ್ನದಾನೀಶ್ವರ ಮದಲ್ಲಿ ಪ್ರೌಢಶಾಲೆಯ ವ್ಯಾಸಂಗಕ್ಕೆ ಕಳಿಸಿದರು. ಅಲ್ಲಿ ೯ನೆಯ ತರಗತಿಯಲ್ಲಿ 
ಓದುತ್ತಿರುವಾಗ, ೮ನೆಯ ಪೀಠಾಧಿಪತಿಗಳಾಗಿದ್ದ ಪೂಜ್ಯ ಚನ್ನವೀರ ಸ್ವಾಮಿಗಳು ರೇವಣಸಿದ್ದಯ್ಯನನ್ನು 
ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂದು ಇತ್ತಾಯಪೂರ್ವಕವಾಗಿ ಲಿಂಗನಾಯಕನಹಳ್ಳಿ 
ಕರೆತಂದರು. ಬಾಲಕ ರೇವಣಸಿದ್ದಯ್ಯನರು ಸ್ವಾಮಿಯಾಗುವುದಕ್ಕೆ ಒಲ್ಲೆ, ನಾನು ಓದುಬೇಕು, ಪರೀಕ್ಷೆಗಳು 
ಸಮೀಪದಲ್ಲಿವೆ. ನನ್ನನ್ನು ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಆತನ ರೋದನವನ್ನು 
ಯಾರು ಕೇಳಬೇಕು? ವಿಧಿ ಇಲ್ಲದೆ ಬಾಲಕ ಎಲ್ಲದಕ್ಕೂ ತಲೆಬಾಗಬೇಕಾಯಿತ್ತು. ಆಗ್ರಹದ ಮೇರೆಗೆ ೧೧- 
೦೨-೧೯೮೩ರ ಶಿವರಾತ್ರಿಯ ಮಂಗಳ ಮುಹೂರ್ತದಲ್ಲಿ ರೇವಣಸಿದ್ದಯ್ಯ ಮರಿದೇವರಿಗೆ ತಾವೇ 
ವಿಧಿಪೂರ್ವಕವಾಗಿ ನಿರಂಜನ ದೀಕ್ಷೆ ನೀಡಿ ಅನುಗ್ರಹಿಸಿದರು. ಶ್ರೀ ಮ.ನಿ.ಪ್ರ ಚನ್ನವೀರ 
ಮರಿಸ್ವಾಮಿಗಳೆಂದು ಕರೆದರು. ಎದ್ಕೆ ನೈವೇದ್ಯವಾಯಿತು. ಪರಿಸ್ಥಿತಿಯ ಕೂಸಾದ ಮರಿಸ್ವಾಮಿಗಳು 
ನಿದಾನವಾಗಿ ಹೊಸ ಪರಿಸರಕ್ಕೆ ಒಗ್ಗಿಕೊ೦ಡರು. ಗುರುಗಳ ಸೇವೆಯಲ್ಲಿದ್ದುಕೊಂಡು ಅವರ ನೆರಳಿನಂತೆ 
ಹಿಂಬಾಲಿಸಿಕೊಂಡು ಜಂಗಮಾಚರಣೆಗಳನ್ನೆಲ್ಲ ಕರಗತ ಮಾಡಿಕೊಂಡರು. ಅಪಾರವಾದ 


124 


ಲೋಕಾನುಭವವನ್ನು ಗಳಿಸಿಕೊಂಡರು. ನಿರಂತರವಾಗಿ ಹೊಸತವನ್ನು ಕಲಿಯುವ ತುಡಿತವುಳ್ಳ ಇವರು 
“ಸ್ವಾಧ್ಯಾಯ ಏವತಪಃ' ಎಂಬ ಮಾತಿಗೆ ಅನುಗುಣವಾಗಿ ಸ್ಪಾಧ್ಯಾಯದ ಮೂಲಕ ಶಿವಯೋಗದಲ್ಲಿ 
ಇವರು ಮಾಡಿರುವ ಸಾಧನೆ ಅದ್ವಿತೀಯವಾದದ್ದು. 


ಲಿಂಗನಾಯಕನಹಳ್ಳಿ ವಿರಕ್ತಮಠ ಬಳ್ಳಾರಿ ಜಿಲ್ಲಾ ಹೂವಿನಹಡಗಲಿ ತಾಲೂಕಿನಲ್ಲಿರುವ 
ಲಿಂಗನಾಯಕನಹಳ್ಳಿ ವಿರಕ್ತ ಮಠದ ಚೆನ್ನವೀರ ಸ್ವಾಮಿಗಳು ಪ್ರಸಿದ್ಧರು. ಇವರು ಮೈಲಾರದ ಬಸವಲಿಂಗ 
ಕವಿಗಳ ಅನುಗ್ರಹ ಗುರುಗಳು. ಚೆನ್ನವೀರಸ್ವಾಮಿಗಳು ಮಠದಲ್ಲಿ ಪಾಠ ಹೇಳಿಕೊಡುತ್ತಿದ್ದರು. ಇವರಲ್ಲಿ 
ವಿದ್ಯಾಭ್ಯಾಸ ಮಾಡಲು ಹಾಗೂ ಶಿವಾನುಭವ ಗೋಷ್ಠಿಯಲ್ಲಿ ಆಧ್ಯಾತ್ಮಿಕ ಜೀವನ ಬೆಳೆಸಿಕೊಳ್ಳಲು 
ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು, ಮೈಸೂರು ಪ್ರಾಂತ್ಯದ ಶಿವಬಸವ ಸ್ವಾಮಿಗಳು 
ಹಾಗೂ ಬನ್ನಿಮೆಟ್ಟಿ ಚೆನ್ನಪ್ಪ ಮೊದಲಾದವರು ಆಗಮಿಸಿದ್ದರು. ಬಾಗುಳಿಯ ಅರಸ ಸೋಮಶೇಖರ 
ನಾಯಕ ಚನ್ನವೀರ ಸ್ವಾಮಿಗಳ ಪರಮಭಕ್ತನಾಗಿದ್ದನು. ಚೆನ್ನವೀರ ಸ್ವಾಮಿಗಳ ಶಿಷ್ಠನಾದ ಮೈಲಾರದ 
ಬಸವಲಿಂಗ ಶರಣರು 'ಷಟ್ಟಲ ನಿರಾಭಾರ ವೀರಶೈವ ಸಿದ್ದಾಂತ”, “ಗುರುಕರಣ ತ್ರಿವಿಧಿ”, "ಶಿವಾಣುಭವ 
ದರ್ಪಣ” ಹಾಗೂ "ಲಿಂಗಾ ಪೂಜಾ ವಿಧಾನ' ಎಂಬ ನಾಲ್ಕು ಕೃತಿಗಳನ್ನು ರಚಿಸಿದ್ದಾನೆ. ಈ ರೀತಿಯಾಗಿ 
ಮಠದ ಪರಂಪರೆ ಬೆಳೆದು ಬಂದಿರುವುದನ್ನು ಇಂದಿಗೂ ಸಹ ನೋಡಬಹುದಾಗಿದೆ. 


ಗಂಥ ಸೂಚಿ. 
೧. ಶಿ. ಶಿ. ಬಸವನಾಳ ಎಂ. ಎ, ಮೈಲಾರದ ಶ್ರೀ ಬಸವಲಿಂಗ ಶರಣರ ಕೃತಿಗಳು, ಪ್ರಕಾಶಕರು 
ಶ್ರೀಮ. ಪ್ರ. ಸ್ವ ಮೃತ್ಯುಂಜಯ ಮಹಾಸ್ವಾಮಿಗಳು ಮುರುಘಾಮಠ, ಧಾರವಾಡ, ೧೯೫೫. 

೨. ಶ್ರೀ ಮ.ನಿ.ಪ್ರ. ನಿರುಪಾಧಿ ಸ್ವಾಮಿಗಳು, "ಚನ್ನವೀರ ವಿಲಾಸ ಪುರಾಣ', ಜಗದ್ಗುರು ಶ್ರೀ 
ಅನ್ನದಾನೇಶ್ವರ ಸಂಸ್ಥಾನ ಮಠ, ಮುಂಡರಿಗಿ, ೧೯೯೧. 

೩. ಶ್ರೀ ಮ.ನಿ.ಪ್ರ. ಜಗದ್ಗುರು ಡಾ. ಅನ್ನದಾನ ಮಹಾಸ್ವಾಮಿಗಳು, “ಹಾಲವರ್ತಿಯ ಶಿವಾನುಭವ 
ಚರವರ್ಯ', ಜಗದ್ಗುರು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ, ಮುಂಡರಿಗಿ, ೨೦೦೭. 

೪. ಡಾ. ಕೆ.ರವೀಂದನಾಥರವರ "ಕರ್ನಾಟಕ ಮಠಗಳು ಮತ್ತು ಕನ್ನಡ ಸಾಹಿತ್ಯ ಸೊಂಡೂರು, 
ಖಲಿ 

೫. ಡಾ. ಎಸ್‌.ಶಿವಾನಂದ, "ಮೈಲಾರ ಬಸವಲಿಂಗ ಶರಣರ ಸಮಗ್ರ ಕೃತಿಗಳು, ಶ್ರೀ ಮ.ನಿ.ಪ್ರ 
ಚನ್ನವೀರ ಮಹಾಸ್ವಾಮಿಗಳ ಜಂಗಮಕ್ಷೇತ್ರ ಲಿಂಗನಾಯಕನಹಳ್ಳಿ, ೨೦೧೨. 

೬. ಸಂದರ್ಶನ, ಡಾ. ಎಸ್‌.ಶಿವಾನಂದನವರು, ದಿನಾಂಕ: ೦೮:೦೩:೨೦೨೧. 


125 


ಮೈಲಾರಲಿಂಗ ಪರಂಪರೆ : ಜಾನಪದೀಯ i 
ಶ್ರೀಶೈಲ ನರಸಪ್ಪ 
ಸಂಶೋಧನಾ ವಿದ್ಯಾರ್ಥಿ, ನ ಪತರ ವಿಭಾಗ, 
ಕನ್ನಡ ವಿಶ್ವನಿದ್ಯಾಲಯ, ಹಂಪಿ. 


ಜನಪದ ಕಥೆ ಕಾವ್ಯಗಳಲ್ಲಿ ಮೈಲಾರಲಿಂಗ ಪರಂಪರೆಯ ಸಂಸ್ಕೃತಿಯ ಹಿನ್ನೆಲೆಯನ್ನು 
ನೋಡುವುದೆಂದರೆ, ಅದು ಏಕಕಾಲಕ್ಕೆ ಸಮುದಾಯಗಳ ಲೋಕ ದೃಷ್ಟಿಯನ್ನು ಹಾಗೂ 
ಭೂತವರ್ತಮಾನಗಳ ನಡುವಿನ ಪಲ್ಲಟಗಳನ್ನು ಅವಲೋಕಿಸುವುದೇ ಆಗಿರುತ್ತದೆ. ಈ ಬಗೆಯ ಕಥೆ 
ಕಾವ್ಯಗಳಲ್ಲಿ ವೈದಿಕೇತರ ಅಂಶಗಳು ಕಣ್ಣಮುಂದೆ ಹಾದುಹೋಗುತ್ತವೆ. ಆದರೆ ಈ ವಿಚಾರಗಳನ್ನು ನಾವು 
ಸಂಘರ್ಷದ ಚೌಕಟ್ಟಿನಲ್ಲಿ ಅಧಿಕೃತವಾಗಿ ನೋಡಬಯಸುತ್ತೇವೆ. ಅವು ಸ್ಥಾಪಿತಗೊಂಡಿರುವ 
ಲೋಕಗಹಿಕೆಗಳನ್ನು ವಿಸ್ತರಿಸಿಕೊಂಡಾಗ, ಜನಪದ ಕಥನ ಕಾವ್ಯಗಳು ದ್ರಾವಿಡತನಗಳನ್ನು 
ಅನಾವರಣಗೊಳಿಸಲು ಯತ್ನಿಸುತ್ತವೆ,” ಎಂದು ಅನಿಸಿದರೂ ಅವುಗಳಲ್ಲಿನ ಲೋಕಭಿನ್ನತೆಯನ್ನು 
ಕಾಣಬೇಕಾಗುತ್ತದೆ. ಆದರೆ ಇವುಗಳು ಶೈವಕೇಂದ್ರಿತವಾದ ತಿಳುವಳಿಕೆಯ ಹಿನ್ನೆಲೆಯಿಂದಲೇ 
ಹೊರಡುತ್ತದೆ. ಹಾಗಾಗಿ ಕನ್ನಡ ನೆಲದಲ್ಲಿ ಮತ್ತು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಕಾಣಿಸುವ ಈ ಕಥೆ 
ಕಾವ್ಯಗಳು ದ್ರಾವಿಡತನದ ಪ್ರಭಾವವನ್ನು ಒಳಗೊಂಡಿವೆ. 


ಮಂಟೇಸ್ವಾಮಿ, ಮಲೆಮಾದೇಶ್ವರ ಮತ್ತು ಜುಂಜಪ್ಪನ ಹಾಗೆ ಮಲ್ಲಯ್ಯನ ಸಾಂಸ್ಕೃತಿಯ 
ಹಿನ್ನೆಲೆಯನ್ನು ನಿರ್ದಿಷ್ಟ ಸಮುದಾಯಗಳು ತಮ್ಮದೆ ಸಂಸ್ಕೃತಿ ಎಂದುಕೊಂಡರು ಸಹ ಬೇರೆ 
ಸಮುದಾಯಗಳು ತಮ್ಮ ಅಭಿವ್ಯಕ್ತಿಯ ವಿನ್ಯಾಸಗಳನ್ನು ತೋರಿಸಿದ್ದಾರೆ. ಮೈಲಾರಲಿಂಗನ ಕಥೆ ಕಾವ್ಯಗಳಲ್ಲಿ 
ಮೈಲಾರಲಿಂಗ ಪರಂಪರೆಯ ತತ್ವಗಳು ಪ್ರಧಾನವಾದರೂ, ಪ್ರಾದೇಶಿಕ ಬದುಕಿನ ತತ್ವಗಳು ಭಿನ್ನತೆಗಳನ್ನು 
ಉಳಿಸಿಕೊಂಡಿವೆ. 


ತಮ್ಮ ಬದುಕಿಗೂ ಲೋಕದ ಚಲನಶೀಲತೆಗಳಿಗೂ ಒಗ್ಗುವ ರೀತಿಯಲ್ಲಿ ಕಥೆ ಕಾವ್ಯಗಳು 
ಹುಟ್ಟಿಕೊಂಡಿವೆ. ಜನಪದ ದೇಶಿಯ ಜ್ಞಾನಶಾಖೆಯಲ್ಲಿ ಹರಡಿಕೊಂಡಿರುವ ಭಾಷಿಕ ವಿಚಾರಗಳು ಶೈವದ 
ಅನೇಕ ಒಳಪಂಥಗಳಾದ ನಾಥಪರಂಪರೆ ಸಿದ್ದ ಕಪಾಲಿಕದ ಒಳಸುಳಿಗಳು, ಸೂಫಿ ಮುಂತಾದವುಗಳು 
ಸಾಂಸ್ಕೃತಿಕ ಮುಖಾಮುಖಿ ಹಾಗೂ ಇವುಗಳಾಚೆ ಸುಮುದಾಯದಗಳೊಂದಿಗೆ ಈ ಪಂಥಗಳ 
ಪ್ರಭಾವವೂ ಇದೆ. ಇಷ್ಟೆಲ್ಲಾ ಹೇಳಿದರೂ ಇವುಗಳು ಕಟ್ಟಿಕೊಂಡಿರುವ ಕಥನಗಳಲ್ಲಿ ಧಾರ್ಮಿಕ ಸ್ಥಾಪಿತ 
ವಿಚಾರಗಳ ಕುಲಮೂಲವಿಚಾರಗಳ ಚಲನತ್ವವೇ ಮುಖ್ಯವಾಗುತ್ತದೆ. 


ಅವೈಧಿಕ ವಿಚಾರಗಳ ಪ್ರಧಾನ ಅಂಶಗಳಲ್ಲಿ ಮಾತೃಮೂಲ ವಿಚಾರಗಳು ಮಖ್ಯವಾಗಿವೆ.” 
ಆದರೂ ಇವುಗಳ ಕೇಂದ್ರ ಪುರುಷನೇ ಆಗಿದ್ದಾನೆ. ಸಹಜವಾಗಿ ಸಾಮಾನ್ಯ ವ್ಯಕ್ತಿಗಳೇ ಅಸಮಾನ್ಯ 
ಕಾರ್ಯವೆಸಗಿ ಸಾಂಸ್ಕೃತಿಕ ನಾಯಕರನ್ನಾಗಿಸಿ ಜನಮನ್ನಣೆ ಪಡೆದು ಜನಾದರಣೆಗೆ ಪಾತ್ರವಾಗುತ್ತಾರೆ. 
ಮರಣನಂತರದಲ್ಲಿ ಜನತೆ ಅಂಥ ವ್ಯಕ್ತಿಯನ್ನು ದೈವತ್ವಕ್ಕೇರಿಸಿ ಆರಾಧನೆ ಮಾಡುತ್ತಾರೆ. ಕರ್ನಾಟಕದ 
ಮಧ್ಯಕಾಲಿನ ಸಮಾಜದ ಸಾಂಸ್ಕ ತಿಕ ಹ "ಸಾಲಿನಲ್ಲಿ ಜನಪ್ರೀಯ ಆರಾಧ್ಯ ದೈವವಾದ 
ಮೈಲಾರಲಿಂಗನನ್ನು ಆತನ ಹಿನ್ನೆಕೆಯನ್ನು ಗುರುತಿಸಿಕೊಳ್ಳುವುದು ಅಷ್ಟೇನೂ ಸುಲಭದ ಮಾತಲ್ಲ. 
ಮುಟೇಸ್ಟಾಮಿ, ಮಲೆಮಾದೇಶ್ವರ, ಜುಂಜಪ್ಪ ಮೊದಲಾದವರು ಒಂದು" ಪ್ರಾದೇಶಿಕ ಹಿನ್ನೆಲೆಯೊಳಗೆ 
ಒಂದು ಕುಲಸಂಸ್ಕೃತಿಯವರನ್ನು ತಮ್ಮ ಆರಾಧಕರಾಗಿ ರೂಪಿಸಿಕೊಂಡಿದೆ. ಮೈಲಾರ ಹೆಸರಿಗೆ ತಕ್ಕಂತೆ 
ಎಲ್ಲರ ಆರಾಧ್ಯದೇವನಾಗಿ ಗಡಿ-ರೇಖೆಗಳನ್ನು ಮೀರಿ ಅನೇಕ ಕುಲಸಮದಾಯಗಳ ಜನರನ್ನೇ ತನ್ನೆಡೆಗೆ 
ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಮಲ್ಲಯ್ಯ ನಮಗೆ ಮಳೆ ಬೆಳೆಯನ್ನು ಕೊಟ್ಟು ನಮ್ಮನೆಲ್ಲ ಕಾಪಾಡುವ, 


126 


ಕಷ್ಟಗುಖಗಳನ್ನು ಪರಿಹರಿಸುವ ದೈವವೆಂದು ಭಕ್ತರು ನಂಬಿದ್ದಾರೆ. ಜನಪದ ಮನಸ್ಸುಗಳು ರೂಪಿಸಿಕೊಂಡ 
ಹಾಗೆ ಮಲ್ಲಯ್ಯನ ಸಾಂಸ್ಕೃತಿಕ ಹಿನ್ನೆಲೆಯ ವಿಚಾರಗಳು ಇಲ್ಲಿ ಚರ್ಚೆಗೆ ಒಳಪಟ್ಟಿವೆ. 


ಪ್ರಕೃತಿ ಸಹಜವಾದ ಬದುಕನ್ನು ಬಯಸುವ ಜನರುಗಳಲ್ಲಿ ನಿಸರ್ಗದ ಬಗೆಗಿನ ಭಯ ಕೃತಜ್ಞತೆ 
ವಿಸ್ಮಯಗಳು! ದೇವರುಗಳ ಸೃಷಿಗೆ ದ] ಕಾಡು- ಮೇಡುಗಳಲ್ಲಿ, ಕಲ್ಲುಗವಿಗಳಲ್ಲಿ ಮರದ 
ಪೊಟರೆಗಳಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದ ಆದಿ ಮಾನವನಿಗೆ ಬೀಸುವ ಗಾಳಿಯ ಸದ್ದು. ಕೂಗುವ 
ಕೋಗಿಲೆಯ ಇನಿದನಿ ಹರಿಯುವ ನೀರಿನ ಜುಳುಜುಳುನಾದ ಕುತುಹಲವನ್ನು ವಿಸ್ಮಯವನ್ನು 
ಉ೦ಟುಮಾಡುತ್ತಿದ್ದವು. ಹಸಿವಾದಾಗ ಹಣ್ಣುಗಳನ್ನೀಯುವ ಮರ-ಬಳ್ಳಿಗಳು, ನೆರಳನ್ನೀಯುವ 
ಗಿಡಮರಗಳು, ಬಾಯಾರಿದಾಗ ಸಹಿಯಾದ ತಿಳಿಗೊಳಗಳು ಅವನಲ್ಲಿ ಕೃತಜ್ಞತೆಯ ಭಾವನೆಗಳನ್ನು 
ಹುಟ್ಟಿಸುತ್ತಿದ್ದವು. ಕೃತಜ್ಞತೆ ವಿಸ್ಮಯಗಳಿಗೆ ಎಡೆಮಾಡಿ ಕೊಟ್ಟಂತ ನಿಸರ್ಗವೆ ಅವನಲ್ಲಿ ಅಪಾರವಾದ ಭೀತಿ 
ಭಯಗಳನ್ನು ಸಹ ಮೂಡಿಸಿದ್ದಿತು. ಗುಡುಗು ಸಿಡಿಲುಗಳು ಚಂಡಮಾರುತಗಳು ಕ್ರೂರ ವಿಷ ಜಂತುಗಳು 
ಇವೆಲ್ಲಕ್ಕೂ ಮೀರಿ ನಾವು ಅವನಲ್ಲಿ ಆತಂಕದ ಕ್ಷಣಗಳನ್ನು ವಿಚಿತ್ರತಲ್ಲಣಗಳನ್ನು ಎಬ್ಬಿಸಿದ್ದಿತು. ಇಂಥ 
ಆತಂಕ ತಲ್ಲಣಗಳಿಂದ ತಪ್ಪಿಸಿಕೊಳ್ಳಬೇಕಾದ ತುರ್ತು ಅಗತ್ಯ ಅವನಿಗಿದ್ದ ಕಾರಣದಿಂದಲೆ ತನ್ನನ್ನು 
ಮೀರಿದ ಅಗೋಚರ ಅನಿಯಂತ್ರಿತ ಶಕ್ತಿಯೊಂದಿದೆ, ಎಂಬುದರ ಅರಿವು ಅವನಲ್ಲಿ ಹುಟ್ಟಿ ಅಂಥ 
ಅಗೋಚರ ಶಕ್ತಿಯನ್ನು ಒಲಿಸಿಕೊಳ್ಳಲು ಇಷ್ಟ ಬಂದ ಆಕಾರದಲ್ಲಿ ಪೂಜಿಸಲಾರಂಭಿಸಿದ. ಅದಕ್ಕಾಗಿ 
ಪ್ರಾರ್ಥನೆ ಆರಾಧನೆಗಳನ್ನು ಮಾಧ್ಯಮವನ್ನಾಗಿಸಿಕೊಂಡನು. ಅಜ್ಞಾನದ ಅಂಧಕಾರ ಯುಗದಲ್ಲಿ 
ಬದುಕುತಿದ್ದ ಆದಿಮಾನವ ತನ್ನೆಲ್ಲಾ ಸಮಸ್ಯೆಗಳಿಗೆ ಸ್ವಯಂ ಕಂಡುಕೊಂಡ ಅನೇಕಾನೇಕ ಪರಿಹಾರಗಳಲ್ಲಿ 
ದೇವರುಗಳ ಸೃಷ್ಟಿಯ ಸಹ ಒಂದು. 


ಇವತ್ತಿನ ಶಿಷ್ಟ ದೇವತೆಗಳು ಪುರಾಣಗಳಲ್ಲಿ ಶಾಸ್ತ್ರಗಂಥಗಳಲ್ಲಿ ಕಾವ್ಯಪರಂಪರೆಯಲ್ಲಿ 
ಅತ್ಯಅಮೋಘವಾದ ವರ್ಣನೆಗಳಿಗೆ ಹೊಗಳಿಕೆಗಳಿಗೆ ಪಾತ್ರವಾಗಿವೆ. ಆದರೆ ಜನಪದ ದೇವತೆಗಳ ಚರಿತ್ರೆ 
ಅಲಿಖಿತವಾದದ್ದು, ವಾಚಿಕ ಪರಂಪರೆಯಲ್ಲಿ ಉಳಿದು ಬಂದಿರುವ ಗೀತೆ ಕಥೆಗಳಷ್ಟೇ ಆಧಾರ, ಶಿಷ್ಟ 
ದೇವತೆಯ ಉಗಮ ಆರಾಧನೆ ಆಚರಣೆಗಳನ್ನು ತಿಳಿಸುವಷ್ಟು ಖಚಿತವಾಗಿ ಜನಪದ ದೇವತೆಯೆಂದರೆ 
ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ, ಜನಪದ ದೇವರುಗಳನ್ನು ಕುರಿತಾದ ಯಾವ ಚಾರಿತ್ರಿಕ ದಾಖಲೆಗಳು 
ಸಹ ನಮಗೆ ಇವತ್ತಿನವರೆಗೂ ಲಿಖಿತ ರೂಪದಲ್ಲಿ ಲಭ್ಯವಿಲ್ಲ, ತಲೆ ತಲೆಮಾರುಗಳಿಂದಲೂ ಬಾಯಿಂದ 
ಬಾಯಿಗೆ ಹರಿದು ಹಂಚಿಕೊಂಡು ಬಂದಿರುವ ಜಾನಪದವೇ ಆಧಾರ. 


ಆಯಾ ದೇವತೆಗಳ ಆರಾಧನೆಗಳು, ಹಬ್ಬ-ಹರಿದಿನಗಳ ಸಂದರ್ಭದಲ್ಲಿ ಹಾಡುವ ದೇವರ ಸೇವೆ 
ಪದಗಳು, ಪುರಾಣ ಕಥೆಗಳು, ಐತಿಹ್ಯಗಳು, ಕಥನಗೀತೆಗಳು, ಮುಂತಾದವುಗಳಿಂದ ಆ ದೇವತೆಗೆ 
ಸಂಬಂಧಿಸಿದ ಚರಿತ್ರೆಯನ್ನು ಹೊರತೆಗೆದು ಜೋಡಿಸಬೇಕು, ಇತಿಹಾಸಕ್ಕಿಂತ ಹೆಚ್ಚು ವಸ್ತುನಿಷ್ಠವಾದದ್ದು 
ಪರಂಪರಾನುಗತವಾಗಿ ಬಂದಿರುವ ಜನಪದವೇ. ಆದುದರಿಂದ ಸಚಲಾಚರ ಜಗತ್ತಿನ ಸೂಕ್ಷ್ಮಾತಿಸೂಕ್ಷ್ಮ 
ವಸ್ತುವಿಷಯಗಳು ಸಹ ಇಲ್ಲಿ ದೇವರುಗಳಾಗಿ ರೂಪಗೊಳ್ಳಲು ಸಾಧ್ಯವಾಗಿದೆ. ಈ ದಿಕ್ಕಿನಲ್ಲಿ ವೀರರು 
ಪತಿವ್ರತೆಯರು, ಸಾಧು-ಸಂತರು, ಪಿತೃಗಳು, ಪ್ರಾಣಿಗಳು, ಭೂತ-ಪ್ರೇತಗಳು, ಗೃಹ ನಕ್ಷತ್ರಗಳು, 
ಮರಗಿಡಗಳು ಎಲ್ಲವೂ ದೇವತೆಗಳಾಗಿ GS, ಅಲ್ಲದೆ ಒಂದು ಬಣಕ್ಕೂ ಮತ್ತೊಂದು ಬಿಣಕ್ಕೂ 
ನಡೆಯುತ್ತಿದ್ದಿರಬಹುದು ಆದ ಕಲಹಗಳಲ್ಲಿ ತನ್ನ ಜನಾಂಗದ. ತನ್ನ ರಾಷ್ಟದ ತನ್ನ ಸಂಸ್ಕ ತಿಯ ಉಳಿವು 
ಉದ್ದಾರಗಳಿಗಾಗಿ ಶ್ರಮಿಸಿ, ವಿನಾಶಕಾರಿ ಶಕ್ತಿಗಳನ್ನು ದಮನ ಮಾಡಿ, ಸಮಷ್ಠಿ ಕಲ್ಯಾಣಕ್ಕಾಗಿ ಹೋರಾಡಿದ 
ವೀರರನ್ನು ಸಹ ದೇವತೆಗಳೆಂದು ಜನ ಪೂಜಿಸಲು ಆರಂಭಿಸಿದರು. ಈ ವೀರರ ಅನೂ ಜನರ 
ಬಾಯಲ್ಲಿ ಪರಾಕ್ರಮದ ಕಥೆಯಾಯಿತು ಪುರಾಣಗಳು ಐತಿಹ್ಯಗಳು ಸ್ಥಳ ಕಥೆಗಳು ಹಿಡಿಕ್ಕಿರಿದು ವಸ್ತು 
ಸತ್ಯವನ್ನು ಉತ್ತೇಕ್ಷಿಸಿ ಅವತಾರ ಪುರುಷನೆಂದು ದೈವಾಂಸ ಸಂಭೂತನೆಂದು ಹಾಡಿ ಹೊಗಳಿದವು, 
ಐತಿಹಾಸಿಕವಾಗಿ ಜನಸಾಮಾನ್ಯರಲ್ಲಿ ಒಬ್ಬನಾಗಿದ್ದು ಮಿಗಿಲಾದ ಸಹವಾಸವನ್ನು ಮೆರೆದ ಸಾಹಸಿ 
ಸಾಮಾನ್ಯದಿ೦ದ ದೈವತ್ವಕ್ಕೇರಿದನು. ಜನಮನಸ್ಸಿನಲ್ಲಿ ದೇವತೆಯಾಗಿ ಪೂಜನೀಯವಾದನು. 


127 


ಇದೇ ರೀತಿಯಲ್ಲಿ ಜಗತ್ತಿನ ಆದಿಕುಲವಾದ, ಕುರುಬ ಜನಾಂಗದ ಆರಾಧ್ಯದೈವವಾದ 
ಮೈಲಾರಲಿಂಗನೂ ಸಹ, ಸತಮುನ್ನೂರು ಕಾಲ ಬೆಟ್ಟಗುಡ್ಡಗಳಲ್ಲಿ, ಕಾಡುಮೇಡುಗಳಲ್ಲಿ, ದನಕರು ಕುರಿ 
ಮಂದೆಗಳೊಂದಿಗೆ ಹುಲ್ಲು ನೀರನ್ನು ಅರಸುತ್ತಾ ತಿರುಗುವ, ತನ್ನ ಕುಲದ ಜನರನ್ನು ಕ್ರೂರ ಜಂತುಗಳಿಂದ 
ನರಭಕ್ಷಕರಿಂದ ಕಾಪಾಡಬೇಕಾದ ಅಗಾಧ ಜವಾಬ್ದಾರಿಯನ್ನು ಹೊತ್ತಿದ್ದನು. ಈ ಜವಾಬ್ದಾರಿಯ 
ನಿರ್ವಹಣೆಯ ಅವಧಿಯಲ್ಲಿ ಅವನು ಎಷ್ಟೋ ಅಡ್ಡಿ-ಆತಂಕಗಳನ್ನು ಎದುರಿಸಬೇಕಾಗಿದ್ದಿತು. ಇಂಥಲ್ಲೆಲ್ಲ 
ಅವನು ಮೆರೆದ ಸಾಹಸಗಳೆ ಮುಂದೆ ಜನ ಮನಸ್ಸಿನಲ್ಲಿ ಅಭೂತಪೂರ್ವ ಪವಾಡಗಳಾಗಿ ನೆಲಸಿ, 
ವೀರತ್ವವನ್ನು ದೈವತ್ವಕ್ಕೇರಿಸಿದವು ಎಂದು ಡಾ. ಚಕ್ಕೆರೆ ಶಿವಶ೦ಕರ್‌ ಜನಪದ ಸಾಹಿತ್ಯ ಮೈಲಾರಲಿಂಗನನ್ನು 
ಕುರಿತು ಹೇಳಿದ್ದಾರೆ. 


೧.ಬೀದರ ಭಾಗದಲ್ಲಿ ಪ್ರಚಲಿತ ಜನಪದ ಕಥೆ" : ಮಲಯ ಪರ್ವತದ ತಪ್ಪಲು ಭೂಮಿಯಲ್ಲಿ 
ಜನನಿಬಿಡವಾಗಿ ವಾಸವಾಗಿತ್ತು. ಗುಡ್ಡಗಾಡಿನ ಆದಿವಾಸಿಗಳು ಕುರಿ-ಮೇಕೆ ಸಾಕಿ-ಸಲಹಿಕೊಂಡು, 
ಫಲವತ್ತಾದ ಭೂಭಾಗವನ್ನು ಉತ್ತಿ-ಬಿತ್ತಿ ಕೃಷಿ ಕರ್ಮದಲ್ಲಿ ನಿರತರಾಗಿ ಹಾಯಾಗಿ ಜೀವನ 
ಮಾಡಿಕೊಂಡಿದ್ದರು. ಮಲಯ ಪರ್ವತದ ಇನ್ನೊಂದು ಭಾಗದಲ್ಲಿ ಮಣಿಮಲ್ಲರೆಂಬ ಬಲಿಷ್ಠರು 
ವಾಸವಾಗಿದ್ದರು. ಮಲ್ಲನು ತನ್ನ ತೋಳ್ಳಲದಿಂದ, ಸಾಮರ್ಥ್ಯದಿಂದ ದುರುಪಯೋಗ ಮಾಡಿಕೊಂಡು 
ದುಡಿದುಣ್ಣುವ ದುರ್ಬಲರ ಮೇಲೆ ಪ್ರಭಾವಬೀರಿ ದುಡಿಯದೇ ಸುಖಭೋಗ ಜೀವನ ಮಾಡಲು 
ತೊಡಗಿದನು. ದಿನದಿಂದ ದಿನಕ್ಕೆ ಈತನ ಉಪಟಳ ಹೆಚ್ಚಿತು. ಮೊದಲೇ ಬಲಿಷ್ಠ ಸ್ವೇಚ್ಚಾಚಾರಿಯಾಗಿ 
ತಿಂದುಂಡು ಮೆರೆಯಲಾರಂಭಿಸಿದ ಮಲ್ಲನಲ್ಲಿ ಅಸುರ ಶಕ್ತಿ ಮನೆಮಾಡಿತ್ತು ಈತನ ದೈವಶಕ್ತಿಯ ಎದುರು 
ಮನುಷ್ಯ ಶಕ್ತಿ ಏನು ಮಾಡಲಾರದಾಯಿತು. ಈ ಜನರೆಲ್ಲ ಕಳವಳಕ್ಕೀಡಾದರು. ಈತನಿಗೆ 
ಮಲ್ಲಾಸುರನೆಂದು ಕರೆಯತೊಡಗಿದರು. 


ಮಲ್ಲಾಸುರನ ಉಪಟಳಕ್ಕೆ ಬೇಸತ್ತ ಮಲಯ ಪರ್ವತದ ನಿವಾಸಿಗಳು ವಲಸೆ ಹೊರಡಲನುವಾದರು. 
ಆಗ ಶಿವಭಕ್ತನಾದ ಚಿಕ್ಕಯ್ಯ ಅವರನ್ನು ತಡೆದುಧೈರ್ಯ ಹೇಳಿದನು. ಮಕ್ಕಳಿಲ್ಲದ ಚಿಕ್ಕಯ್ಯನಿಗೆ 
ಮಹಾದೇವನು ಆದಿಶಕ್ತಿಯ ಪ್ರತಿರೂಪದಂತಿರುವ ಗಂಗಿಮಾಳಮ್ಮ ಎಂಬ ಹೆಣ್ಣು ಸಂತಾನವನ್ನು, ಮತ್ತು 
ಹೆಗ್ಗಯ್ಯ ಎಂಬ ಗ೦ಡು ಸಂತಾನವನ್ನು ಕರುಣಿಸಿದನು. ಗಂಗಿಮಾಳಮ್ಮ ರೂಪವತಿಯಾಗಿ ಬೆಳೆದಳು. 
ಹೆಗ್ಗಯ್ಯ ಅಪಾರ ಶಕ್ತಿ ಸಂಪನ್ನನಾಗಿದ್ದನು. ಆದರೆ ಅಕ್ಕನ ಅನುಮತಿ ಇಲ್ಲದೆ ಹೆಗ್ಗಯ್ಯ ಯಾರ 
ಮೇಲೂ ಕೈ ಮಾಡುತ್ತಿರಲಿಲ್ಲ. ಅಕ್ಕ-ತಮ್ಮ ಇಬ್ಬರೂ ತಮ್ಮ ಬಳಿ ಇರುವ ಅಪಾರ ಕುರಿ-ಮೇಕೆ 
ದನಕರುಗಳನ್ನು ಮೇಯಿಸಿಕೊಂಡು ಬರಲು ಕುದುರೆ ಸವಾರರಾಗಿ ಹೋಗುತ್ತಿದ್ದನು. 


ಮಲ್ಲಾಸುರ ಮಾಳಮ್ಮನ ರೂಪಕ್ಕೆ ಮೋಹಿತನಾದನು. ಇದನ್ನು ಕೇಳಿದ ಚಿಕ್ಕಯ್ಯನ ಮನಸ್ಸು 
ವ್ಯಗ್ರವಾಯಿತು. ಮಾಳಮ್ಮನನ್ನು ಕುರಿ ಹಿಂಡಿ ನೋಡನೆ ಕಳುಹಿಸಬಾರದೆಂದು ನಿರ್ಧರಿಸಿದನು. ಆದರೆ 
ಮನೆಯಲ್ಲಿರಲು ಒಪ್ಪದ ಮಾಳಮ್ಮ ಪುರುಷವೇಷ ಧರಿಸಿಕೊ೦ಡು ಹೋಗುವುದಾಗಿ ತಿಳಿಸಿದಳು. ಮಗಳ 
ಮಾತಿಗೆ ಬಾಗಿದ ಚಿಕ್ಕಯ್ಯ ಹೆಗ್ಗಯ್ಯನಿಗೆ ರಕ್ಷಣಾಭಾರ ವಹಿಸಿದನು. ಉಣ್ಣೆಯ ಕವಚ, ಮೈತುಂಬ 
ಕಂಬಳಿಯ ಅಂಗಿ, ಕಾಲಿಗೆ ಎಕ್ಕಡ, ಕೈಗೊಂದು ಉದ್ದವಾದ ದಂಡ ಹೀಗೆ ಹೆಗ್ಗಯ್ಯ ಮತ್ತು ಮಾಳಮ್ಮ 
ವೇಷಮರೆಸಿಕೊಂಡು ಮಲಯ ಪರ್ವತದಲ್ಲಿ ವಿಹರಿಸುತ್ತಿದ್ದರು. 

ಮಲ್ಲಾಸುರ ಕುರಿಕಾಯಲಿಕ್ಕೆ ಬರುವ ಎಲ್ಲರನ್ನೂ ಪರೀಕ್ಷಿಸುತ್ತಲೇ ಇದ್ದನು. ಆದರೆ ಅವನ ಕಣ್ಣಿಗೆ 


ww ಎಂ 


ಮಿಂಚಿನ ತೆನೆಯ ಹರೆಯದ ಮಾಳಮ್ಮ ಕಾಣದಾಗಿದ್ದಳು. ಸ್ತ್ರೀ ಉಡುಪುಗಳನ್ನೇ ಕಾಣದ ಅಸುರ 
ಸಿಡಿಮಿಡಿಗೊಂಡನು, ಎಲ್ಲಿ ಮಾಯವಾದಳಾಕೆ ಎಂದು ಅಬ್ಬರಿಸುತ್ತಿದ್ದವನು. ಮಾಳಮ್ಮನನ್ನು ಕಾಣದೆ 
ಕಡುಕೋಪದಿಂದ ಮಲಯ ಪರ್ವತ ನಿವಾಸಿಗಳಿಗೆ ಅಸಹನೀಯತೊಂದರೆ ಕೊಡಲುಪಕ್ರಮಿಸಿದನು.* 
ದಿನವೊಂದಕ್ಕೆ ಒಂದೊಂದು ಕುರಿಮರಿಯನ್ನು ಸಂಹರಿಸಲು ಆರಂಭಿಸಿದನು. ಬಿಟ್ಟಿ ಊಟಕ್ಕಾಗಿ 


ಕಾದುನಿಂತ ಜನರಿಗೆಲ್ಲ ಕೊಳ್ಳೆಹೊಡೆದ ಮಾಂಸವನ್ನುಣಬಡಿಸಿ ತನ್ನ ಬಲವರ್ಧಿಸತೊಡಗಿದನು. 


128 


ಮಾಳಮ್ಮನನ್ನು ಪತ್ತೆಹಚ್ಚಲು ಗುಪ್ತಚರರನ್ನು ಅರಣ್ಯದ ನಾನಾ ಭಾಗಗಳಲ್ಲಿ ಬಿಟ್ಟನು. ಅವರು 
ಹೆಗ್ಗಯ್ಯನಂತೆ ವೇಷ ಧರಿಸುತ್ತಿದ್ದರು. ಇದರಿಂದ ಅಣ್ಣನನ್ನು ಗುರುತಿಸಲಾಗದ ಮಾಳಮ್ಮ ಅವನಿಗೆ 
ಚಾಂಗ್‌ ಬೋಲೋ ಎಂಬ ಸ್ವರ ಸಂಜ್ಞೆ ಮಾಡಲು ತಿಳಿಸಿದಳು. ಇದರಿಂದ ಅಕ್ಕ-ತಮ್ಮ ಸುರಕ್ಷಿತವಾಗಿ 
ಮನೆ ಸೇರುತ್ತಿದ್ದರು. 


ಮಾಳಮ್ಮನನ್ನು ಕಾಣಲು ಮಲ್ಲಾಸುರ ನಾನಾರೀತಿಯ ಚೇಷ್ಟೆ ಚೆಲ್ಲಾಟ ಆರಂಭಿಸುತ್ತಾನೆ. ಪರ್ವತವಾಸಿ 
ಮುಗ್ಧ ಬಾಲೆಯರ ಮಾನ ಹರಣ ಗೈದು ಅವರ ರಕ್ತಹೀರುತ್ತಾನೆ. ಇದನ್ನು ಕಂಡ ಮಾಳಮ್ಮ 
ಸಹಿಸದಾದಳು. ಒಮ್ಮೆ ತಮ್ಮನೊಡನೆ ಕುದುರೆ ಏರಿ ಬರುವಾಗ ಮಲ್ಲಾಸುರ ಅವರನ್ನು ತಡೆದನು. 
ಹೆಗ್ಗಯ್ಯ ಆವೇಶದಿಂದ ಎಲೆ ರಕ್ಕಸನೇ ಹೆಜ್ಜೆ ಮುಂದಿಟ್ಟರೆ ನಿನ್ನನ್ನು ತುಂಡರಿಸಿ ಬಿಡುತ್ತೇನೆ ಎಂದು 
ಗದರಿಸಿದನು. ಅಸುರನು ಲಕ್ಷಿಸದೆ ಮುಂದುವರಿದಾಗ ಮಾಳವ್ವ ಚಾಟಿಯಿಂದ ಅಸುರನ ಬೆನ್ನಿಗೆ 
ಬಾರಿಸಿದಳು. 


ಚಾಟಿಯ ತುದಿ ಹಿಡಿದು ಜಿಗಿದು ಬಂದ ಅಸುರ, ಮಾಳವ್ಪನ ಮುಖಕ್ಕೆ ಮುಖ ತಾಗಿಸಿ ನೋಡಿ 
ಗುರುತಿಸಿದನು. ದಿಗಂತ ನಡುಗುವಂತೆ ನಕ್ಕನು ಮಾಳಮ್ಮನನ್ನು ಹಿಡಿಯಲು ಯತ್ನಿಸಿದಾಗ ಬಂಡೆಗಲ್ಲಿನ 
ಹಿಂದಿನಿಂದ ಬಿಳಿ ಕುದುರೆಯನ್ನೇರಿ ಕೈಯಲ್ಲಿ ಖಡ್ಗ (ತ್ರಿಶೂಲ) ಆಯುಧವನ್ನು ಹಿಡಿದು ಮೊನಚನ್ನು 
ಮುಂದೆ ಮಾಡಿ ಉಣ್ಣೆಯ ಕವಚ ತೊಟ್ಟು ಬೇಟೆಯ ನಾಯಿಗಳ ಹಿಂಡಿನೋಡಗೂಡಿ ಬಂದ ಪುರುಷ, 
ಮಾಳಮ್ಮನ ರಕ್ಷಣೆಗೆ ಧಾವಿಸಿದನು. ಹೆಗ್ಗಯ್ಯನಿಂದ ವಿಷಯ ತಿಳಿದ ಚಿಕ್ಕಯ್ಯ ದೀವಟಿಗೆಯೊಂದಿಗೆ 
ಮಲಯ ಪರ್ವತ ನಿವಾಸಿ ಗಳನ್ನೆಲ್ಲ ಕರೆತಂದನು. ಮಲ್ಲಾಸುರ ಕುದುರೆಯ ಲಗಾಮು ಹಿಡಿದು 
ತೇಜೋರಾಶಿಯ ಮೇಲೆ ಚಾವಟಿಯನ್ನು ಬೀಸಲೆತ್ಲಿಸುವಾಗ, ಚಿಕ್ಕಯ್ಯನ ದಂಡದೇಟು ರಾಕ್ಷಸನ 
ಎದೆಯೇ ಮೇಲೆ ಬಿತ್ತು ಹಾ, ಎಂದು ಕೆಳಗುರುಳಿದ ಮಲ್ಲಾಸುರನ ಎದೆಯಮೇಲೆ ಅಶ್ವ ತನ್ನ 
ಕಾಲೂರಿತು. ನಾಯಿಗಳೆರಡೂ ಓಡಿಬಂದು ತೊಡೆ ಮತ್ತು ಮೀನಗಂಡ ಹಲ್ಲಿನಿಂದ ಕಚ್ಚಿ ಎಳೆದವು. 
ಪೂರಿಸಿ ನೋಡುವ ಮಲ್ಲಾಸುರನ ಎದೆಯಲ್ಲಿ ಮೇಘ ಪ್ರದಾಯಿನಿ ಅಸ್ತ್ರ ಖಂಡ ಮೊನಚಾದ ತ್ರಿಶೂಲ 
ಹೊಕ್ಕು ಗುಂಡಿಗೆಯ ರಕ್ತವನ್ನು ಹೊರಚಿಮ್ಮಿತು. 


ಮಲ್ಲಾಸುರನ ಪ್ರಾಣಪಕ್ಷಿ ಹಾರಿಹೋಗುವ ಮುನ್ನ ತನ್ನ ತಪ್ಪಿಗೆ ಭಗವಂತನಲ್ಲಿ ಕ್ಷಮೆ ಕೇಳಿತು. 
ಮಲ್ಲಾಸುರನ ಸಂಹಾರವಾಯಿತು.* ಮಲ್ಲಾರಿ ಗ೦ಗಿಮಾಳಮ್ಮನ ವಿವಾಹವಾಗಿ ಮಲಯ ಪರ್ವತದಲ್ಲಿ 
ನೆಲೆಸಿದರು. ಮಹಾದೇವನು ಮಲ್ಲಾಸುರನ ಸಂಹಾರಕ್ಕೆ ಮುಂದಾಗಲು ಚಿಕ್ಕಯ್ಯನೇ ಕಾರಣವಾಗಿದ್ದರಿಂದ 
ಮೊದಲು ಚಿಕ್ಕಯ್ಯನಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ರೂಢಿಗೆ ಬಂದಿದೆ. ಅನಂತರ ಮಲ್ಲಾರಿಯ 
ಪೂಜೆ. ಆಮೇಲೆ ಗ೦ಗಿಮಾಳಮ್ಮನ ಮತ್ತು ಕೊನೆಯಲ್ಲಿ ಹೆಗ್ಗಯ್ಯನ ಪೂಜೆ ನಡೆಯಿತು. ಮಲಯ 
ಪರ್ವತಕ್ಕೆ ಮಂಗಳವನ್ನುಂಟು ಮಾಡಿದ ಮಲ್ಲಾರಿಯ ಪೂಜೆ ರಾತ್ರಿಯಲ್ಲಿ ನಡೆಯುತ್ತದೆ. ದೀವಟಿಗೆ 
ದೀಪಾರಾಧನೆ ಭಂಡಾರದ ಅರ್ಚನೆ ಹಾಲು ಹಣ್ಣು ತುಪ್ಪ ಕೆನೆಮೊಸರಿನ ನೈವೇದ್ಯ ಸಲ್ಲುತ್ತದೆ. 


೨.ಯಾದಗಿರ ಭಾಗದಲ್ಲಿ ಪ್ರಚಲಿತ ಜನಪದ ಕಥೆ" : ಗಂಗಿಮಾಳಮ್ಮ ಮಲ್ಲಯ್ಯ ಹೆಗ್ಗಣ ಪ್ರಧಾನಿ ಮೂರು 
ಜನ ಹಳಗೇರಿಯ ಸಮೀಪ ಬೆಟ್ಟದಲಿ ಬ೦ದು ಜನರ ಕಣ್ಣುತಪ್ಪಿಸಿ ವಾಸಿಸಿಸುತ್ತಿರುತಾರೆ. ಮಲ್ಲಯ್ಯ ತನ್ನ 
ಹೆಗ್ಗಣ ಪ್ರಧಾನಿಗೆ ಮುಂದೆ ಕಾಣುವ ಬೆಟ್ಟದಲಿ ಹೋಗಿ ಜಾಗ ನೋಡಿಕೊಂಡು ಬರಲು ಕಳಿಸುತ್ತಾನೆ. 
ಹೆಗ್ಗಣ ಪರಧಾನಿ ಹಳಗೇರಿಯ ಮುಂದಿರುವ ಮೈಲಾಪೂರ ಗ್ರಾಮದ ಬೆಟ್ಟಕ್ಕೆ ಬರಲು ಬೆಟ್ಟದಲ್ಲಿ ಗಿಡ- 
ಮರ ಬಳ್ಳಿಗಳಿಂದ ತುಂಬಿ ಮುಳ್ಳುಕಲ್ಲುಗಳ ದುರ್ಗಮಪ್ರದೇಶವಾಗಿರುವುದರಿ೦ದ ಅಲ್ಲಿ ನರಮನುಷ್ಯರ 
ಸುಳಿವೆ ಇರುವುದಿಲ್ಲ. ಬೆಟ್ಟದ ಮದ್ಯದಲ್ಲಿ ಇರುವ ಪ್ರಶಾಂತ ಸ್ಥಳಕ್ಕೆ ಬರುತ್ತಾನೆ. ಅಲ್ಲಿಯೇ 
ಬೃಹದಾಕಾರವಾದ ಬಂಡೆಗಲ್ಲುಗಳ ಮಧದ್ಯದಲ್ಲಿರುವ ಸ್ಥಳವನ್ನುನೋಡಿ ಅಲ್ಲಿಯೇ ಕುಳಿತುಬಿಡುತ್ತಾನೆ. 
ಇಲ್ಲಿ ಮಲ್ಲಯ್ಯ ಮತ್ತು ಗಂಗಿಮಾಳಮ್ಮ ಇಬ್ಬರು ಹೆಗ್ಗಣ ಪ್ರಧಾನಿ ಮರಳಿ ಬರದೆ ಇದ್ದ ಕಾರಣ, 


129 


ಕಾಡುಪ್ರಾಣಿಗಳ ಬಾಯಿಗೆ ತುತ್ತಾದನೋ ಎನೋ ಎಂದು, ಗಾಭರಿಗೊಂಡು, ಗ೦ಗಿಮಾಳಮ್ಮನ ಒತ್ತಡಕ್ಕೆ 
ಮಣಿದ ಹೆಗ್ಗಣ ಪ್ರಧಾನಿಯನ್ನು ಹುಡುಕಿಕೊ೦ಡು ಹೋಗುತ್ತಾರೆ. 


ಮೈಲಾಪೂರ ಬೆಟ್ಟದ ತಪ್ಪಲಿನಲ್ಲಿ ಕಲ್ಲುಬಂಡೆಗಳ ಮದ್ಯದ ಸ್ಥಳದಲ್ಲಿ ಕುಂತರು. ಹೆಗ್ಗಣ ಪ್ರಧಾನಿ 
ಮಲ್ಲಯ್ಯನಿಗೆ ಆ ಸ್ಥಳವನ್ನು ಬಿಟ್ಟುಕೊಡಲು ಹೇಳುತ್ತಾನೆ. ಹೆಗ್ಗಣ ಪ್ರಧಾನಿ ಆ ಜಾಗವನ್ನು ಬಿಟ್ಟು 
ಕದಲುವುದಿಲ್ಲ. ಆಗ ಮಲ್ಲಯ್ಯ ಹೆಗ್ಗಣ ಪ್ರಧಾನಿಯ ಕಿವಿಯನ್ನು ಹಿಡಿದು ಮೇಲಕ್ಕೆತ್ತಲು ಪ್ರಯಿತ್ನಿಸುತ್ತಾನೆ. 
ಹೆಗ್ಗಣ ಪ್ರಧಾನಿಯ ಕಿವಿಯು ಕಿತ್ತಿಬರುತ್ತದೆಯೆ ವಿನಃ ಹೆಗ್ಗಣ ಪ್ರಧಾನಿ ಆ ಜಾಗಬಿಟ್ಟು ಮೇಲೆಳಲಿಲ್ಲ. ಆಗ 
ಸಿಟ್ಟಿಗೆದ್ದ ಮಲ್ಲಯ್ಯ ಉಗ್ರರೂಪತಾಳಿ ಹೆಗ್ಗಣ ಪ್ರಧಾನಿ ಕುಂತಿರುವ ಜಾಗದ ಪಕ್ಕದಲ್ಲಿರುವ ಗುಂಡು 
ಹೊಡೆದು ಏಳುತು೦ಡು ಮಾಡುತ್ತಾನೆ. ಪಕ್ಕದಲ್ಲಿಯೆ ಮಲ್ಲಯ್ಯ ಗಂಗಿಮಾಳನ್ನನೊಂದಿಗೆ ಆ ಸ್ಥಳದಲ್ಲಿ 
ವಾಸಮಾಡುತ್ತಾನೆ. ಮಲ್ಲಯ್ಯ ಗಂಗಿಮಾಳಮ್ಮನೊಂದಿಗೆ ವಾಸವಾಗಿರುವ ಆ ಸ್ಥಳವೇ ಮಲ್ಲಯ್ಯನ 
ಪುಣ್ಯಕ್ಷೇತ್ರವಾಯಿತು. ಬದುಕಿನಲ್ಲಿ ನೊಂದುಬಂದವರಿಗೆ ಆಶ್ರಯದ ತಾಣವಾಯಿತು. ಆತನ ಕೀರ್ತಿ 
ಎಲ್ಲೆಡೆ ಹರಡಿ ಮೈಲಾಪೂರ ಮಲ್ಲಯ್ಯನೆಂದು ಹೆಸರುವಾಸಿಯಾಗಿದ್ದಾನೆ. ಹಾಲಗೇರಿಯ 
ಸೀಮೆಯಲ್ಲಿರುವ ಬೆಟ್ಟಕ್ಕೆ ಗಂಗಿಮಾಳಮ್ಮನ ಬೆಟ್ಟವೆಂದು ಈಗಲೂ ಕರೆಯುತ್ತಾರೆ. ಅದರ ನೆನಪಿಗಾಗಿ 
ಮಲ್ಲಯ್ಯ ಗಂಗಿಮಾಳಮ್ಮನ ಮದುವೆಯಾದ ದಿನ ಮಧ್ಯರಾತ್ರಿ. ಗಂಗಿಮಾಳಮ್ಮನ ಬೆಟ್ಟಕ್ಕೆ ಬೇಟೆಯಾಡಲು 
ಹೋಗಿಬರುತ್ತಾನೆ. 


ಈ ಮೈಲಾಪೂರ ಮತ್ತು ಹಳಗೇರಿ ಗ್ರಾಮಗಳು ಬೆಟ್ಟಗುಡ್ಡಗಳ ಮಧ್ಯೆಯಿರುವುದರಿಂದ ಇಲ್ಲಿ 
ವಾಸಮಾಡುವ ಬಹುಪಾಲು ಜನರು ಪಶುಪಾಲಕರಾಗಿದ್ದಾರೆ. ಇತ್ತೀಚೆಗೆ ಕೆಲವರು ಕೃಷಿಯಾಧಾರ 
ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದರಿಂದ ಮೈಲಾರಲಿಂಗ ಆದಿವಾಸಿ ಜನರ ಪಶುಪಾಲನ 
ದೇವರಾಗಿರುವುದಕ್ಕೆ ಪುಷ್ಠಿನೀಡುತ್ತದೆ. (ವಕ್ತೃ ಹಣಮಯ್ಯ ಹಳಗೇರಾ) 


ಹ.ಹೊನ್ನಕೇರಿ ಮಲ್ಲಯ್ಯ" : ಮಲ್ಲಯ್ಯನ ಬಳಿ ತಿರುಪತಿಯ ವೆಂಕಟರಮಣ ಬಂದು ಏಳುಕೋಟಿ ಸಾಲ 
ಬೇಡಲು ಮಲ್ಲಯ್ಯ ವೆಂಕಟರಮಣನಿಗೆ ಕೊಡಲು ಒಪುತ್ತಾನೆ. ಆದರೆ ವೆಂಕಟರಮಣ ಸಾಲ ಮರಳಿ 
ಕೇಳಬೇಕಾದರೆ ಒಂದು ಷರತ್ತು ವಿದಿಸುತ್ತಾನೆ. ನೀನು ನನಗೆ ಸಾಲ ನೀಡಿದ ಮೇಲೆ ಸಾಲ ಮರಳಿ 
ಕೇಳಬೇಕಾದರೆ ಜನರು ಇಲ್ಲದಿರುವ ಸಮಯದಲ್ಲಿ ಬಂದು, ಸಾಲ ಕೊಟ್ಟ ಹಣವನ್ನು ಕೇಳಿ ಮರಳಿ 
ಪಡಿಯಬೇಕು ಎಂದು ಹೇಳಿದನು. ಆಯ್ತು ಎಂದು ವೆಂಕಟರಮಣಿಗೆ ಏಳುಕೋಟಿ ರೂಪಾಯಿಸಾಲ 
ಕೊಡುತ್ತಾನೆ. ಮಲ್ಲಯ್ಯ ತಾನು ನೀಡಿದ ಸಾಲವನ್ನು ಮರಳಿ ಕೇಳಲು ತಿರುಪತಿಗೆ ಹೋದಾಗಲೆಲ್ಲ 
ಜನರಿರುತ್ತಾರೆ. ಮಲ್ಲಯ್ಯನು ಕೋಪಗೊಂಡು ಒಂದು ದಿನ ಜನರಿರುವಾಗಲೆ ವೆಂಕಟರಮಣಿಗೆ 
ಏಳುಕೋಟಿ ಸಾಲವನ್ನು ವಾಪಸುಕೊಡುವಂತೆ ಕೇಳುತ್ತಾನೆ. ಆಗ ವೆಂಕಟರಮಣ ನಿಗೆ ಮಲ್ಲಯ್ಯನು 
ವಿಧಿಸಿದ್ದ ಷರತ್ತು ನೆನಪಿಸಿಕೊಂಡು ಲಕ್ಷಿರಮಣ ಗೋವಿಂದ ಗೋ ಎಂದು ಹೇಳುತ್ತಾನೆ. ನಾನು ನಿನ್ನಲ್ಲಿ 
ತಂದಿರುವ ಹಣವನ್ನು ನಾನು ತೆಗೆದುಕೊ೦ಡಿಲ್ಲ ಲಕ್ಷ್ಮಿಗೆ ಕೊಟ್ಟಿದ್ದೇನೆ. ಎ೦ದು ಹೇಳುತ್ತಾನೆ. ಸಿಟ್ಟಿಗೆದ್ದ 
ಮೈಲಾರಲಿಂಗ, “ಮೈಲಾರಲಿಂಗ ಏಳುಕೋಟಿ ಏಳುಕೋಟಿಗೆ' ಅಂತ ಬಂದು ಮೈಲಾಪೂರ ಕೆರೆಯಲ್ಲಿ 
ಒ೦ದು ರೂಪಾಯಿ ಹಾಕಿ ಮುಳುಗುತ್ತಾನೆ. ಆಗ ಆ ಕೆರೆಯಲ್ಲಿ ಏಳುಕೋಟಿ ಹೊನ್ನನ್ನು ಪಡೆಯುತ್ತಾನೆ. 
ಮೈಲಾರಲಿಂಗನ ಭಕ್ತರೆಲ್ಲರೂ ಹೊನ್ನಕೆರೆಯಲ್ಲಿ ಹಣಹಾಕಿ ಮುಳುಗುತ್ತಾರೆ. ಇದರಿಂದ ತಮ್ಮ ಸಂಪತ್ತು 
ವೃದ್ದಿಯಾಗುತ್ತದೆ ಎ೦ಬ ನಂಬಿಕೆ ಭಕ್ತಿ ಜನರಲ್ಲಿದೆ. ಆ ಕಾರಣಕ್ಕಾಗಿ ಹೊನ್ನಕೇರಿ ಮಲ್ಲಯ್ಯನೆಂತಲೂ ಈ 
ಕ್ಷೇತ್ರಪ್ರಸಿದ್ದಿಯಾಗಿದೆ. (ಮಾಹಿತಿ ನೀಡಿದವರು ಮಲ್ಲಿಕಾರ್ಜುನ ತಂದೆ ಮಲ್ಲಪ್ಪ ಕಂಚವೀರ ಹಳಗೇರಿ) 


೪.ಮಲ್ಲಯ್ಯನ ಕುರಿತ ಜನಪದ ಕಥನ ಗೀತೆ: ಹೈದ್ರಾಬಾದ ಕರ್ನಾಟಕ ಪ್ರದೇಶದಲ್ಲಿ ಮಲ್ಲಯ್ಯನನ್ನು ಕುರಿತು 
ಜನಪದ ಕಥನ ಗೋತೆಯೊಂದು ಪ್ರಚಲಿತದಲ್ಲಿದೆ." 
ಸಿದ್ದನ ಪುರದಲಿ ಇದ್ದಾರೊ ಹೇಮರಡ್ಡಿ 
ಭಗತಿಗೆ ಬಾಳೆ ಬಾಧ್ದೂರ ಕೋಲೆಣ್ಣ ಕೋಲೆ 


130 


ಸೋಮರಡ್ಡಿಯ ಮಗಳು ಹೇಮರೆಡ್ಡಿಯ ಸೊಸಿ 
ಬ್ರಹ್ಮರೆಡ್ಡಿಯ ಸತಿಯಳೂ ಕೋಲೆಣ್ಣ ಕೋಲೆ 
ಬ್ರಹ್ಮನರೆಡ್ಡಿಯ ಸತಿಯಳು ಮಲ್ಲಮ್ಮ 
ನಡೆ ನುಡಿ ಎಂಬಲ್ಲಿ ಅತಿ ಶರಣೆ ಕೋಲೆಣ್ಣ ಕೋಲೆ 
ಒಡೆಯ ಮಲ್ಲಯ್ಯ ಬಂದು ನಡುವ ಅಂಗಳದಾಗ 
ನಿಂತು ಭಿಕ್ಕೆಂಬ ಶಬುದ ಭವ ಶುಬುದ ಕೋಲೆಣ್ಣ ಕೋಲೆ, ಹೀಗೆ ಮುಂದುವರಿದು 
ಪರಿಮಾಣ ಕೋಲೆಣ್ಣ ಕೋಲೆ 
ಬ್ರಹ್ಮರಡ್ಡಿ ಹೇಳುತ್ತಾರ ಮಡದಿ ಮಲ್ಲಯ್ಯಗ 
ಇದ್ದಷ್ಟು ಮಹಲ ಸುಮ್ಮ ಹೊಯತ್ತೇನ ಕೋಲೆಣ್ಣ ಕೋಲೆ 
ಮಾವ ಅನುಭದ ತಿಳಿದು ಹಿರಿ ಸೊಸಿ ಉಸುರು ಅಂದ 
ಹೋಗಿ ಕರತರರೀ ಮಲ್ಲಮ್ಮಗ ಕೋಲೆಣ್ಣ ಕೋಲೆ 
ಮಲ್ಲಮ್ಮನೆಂಬುದು ಕಲ್ಲಿನ ಗುಡಿ ಕಟ್ಟಿ 

ಹೋಗಿ ಕರತರರಿ ಮಲ್ಲಮ್ಮಗ ಕೋಲೆಣ್ಣ ಕೋಲೆ, 
ಎಂದು ಮುಕ್ತಾಯಗೊಳ್ಳುತ್ತದೆ. ಸಿದ್ದಾಪುರದಲ್ಲಿ ಸೋಮರೆಡ್ಡಿಯ ಮಗಳು ಹೇಮರಡ್ಡಿಯ ಸೊಸಿಯಾಗಿ 
ಬ್ರಹ್ಮರೆಡ್ಡಿಯ ಸತಿಯಾಗಿ ಮಲ್ಲಮ್ಮ ಇರುತ್ತಾಳೆ. ನಡೆ-ನುಡಿಯಲ್ಲಿ ಶುದ್ದ ಮನಸಿನಿಂದ ಇರುವ 
ಮಲ್ಲಮ್ಮಳಿಗೆ ಮನೆಯಲಿ ಅತ್ತಿಕಾಟ ಹೆಚ್ಚುಗುತ್ತದೆ. ಮಲ್ಲಯ್ಯನ ಭಕ್ತಿಗೆ ಮಾರುಹೋಗಿ ಭಕ್ತಿಯಿಂದ 
ನೆನೆಯುತ್ತಾಳೆ. ಭಿಕ್ಷಕ್ಕೆ ಬಂದಾಗ ಭಿಕ್ಷೆ ನೀಡುತ್ತಾಳೆ. ಇದನ್ನು ಕಂಡ ಅತ್ತಿ ಸೊಸೆಯ ಮೇಲೆ ಸಂಶಯ 
ಪಡಲು ಅಡವಿ ಆರಣ್ಯದಲಿ ದನಕಾಯಲು ಮಲ್ಲಮ್ಮನಿಗೆ ಕಳಿಸುತ್ತಾರೆ. ಮಲ್ಲಯ್ಯ ಜೊತೆಗೆ ಮಲ್ಲಮ್ಮ 
ಇರುವಳೆಂದು ತಿಳಿದಾಗ ಅವಳನ್ನು ಕೊಲೆ ಮಾಡಲು ಪತಿ ಬಹ್ಮರೆಡ್ಡಿ ಕೊಡಲಿ ಮಸೆದುಕೊಂಡು 
ಹೋಗುತ್ತಾನೆ. ಮಲ್ಲಮ್ಮನ ಕೊಲೆಮಾಡಲು ಕೊಡ್ಡಿ ಎತ್ತಿದ ಕೂಡಲೆ ಎರಡು ಕಣ್ಣುಗಳು ಹೋಗುತ್ತವೆ. 
ಮಲ್ಲಯ್ಯನ ಮೇಲೆ ಮತ್ತು ಮಲ್ಲಮ್ಮನ ಮೇಲೆ ಮಾಡಿದ ಅಪವಾದಕ್ಕೆ ಕ್ಷಮೆ ಕೇಳಲು ಮತ್ತೆ ಕಣ್ಣು 
ಬರುತ್ತವೆ. ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಗುಡಿಯನ್ನು ಕಟ್ಟುತ್ತಾರೆ. 


ಡಾ.ಬಿಳಿಮಲೆ ಪುರಷೋತ್ತಮ ಅವರು ಮೈಲಾರನ ಮದುವೆ ವಿಷಯವಾಗಿ ಹೇಳುವಾಗ ಮೈಲಾರನು 
ಕರಿಯಾಪುರದಲ್ಲಿ ಹುತ್ತದೊಳಗಡೆ ವಾಸವಾಗಿದ್ದ. ಆ ಊರಿನ ಪಕ್ಕದಲ್ಲಿ ಮಲ್ಲನಗೌಡ ಎಂಬುವನು 
ಊರಾಡಳಿತ ಮಾಡಿಕೊಂಡಿದ್ದ ಅವನ ತಂಗಿ ಮಲ್ಲವ್ವ ಎಂಬುವಳು ಇದ್ದಳು ಎಂದು ಹೇಳುತ್ತಾರೆ. ಆದರೆ 
ಮಲ್ಲಮ್ಮ ಇಲ್ಲಿ ಹೇಮರೆಡ್ಡಿಯ ಸೊಸಿಯಾಗಿ ಬ್ರಹ್ಮರೆಡ್ಡಿಯ ಮಡದಿಯಾಗಿ ಮಲ್ಲಯ್ಯನ ಭಕ್ತಳಾಗಿ ಆತನ 
ಮಹಿಮೆಯನ್ನು ಕೊಂಡಾಡಿದ್ದಾಳೆ. 


೫.ಹಾಲುಮತ ಕಾವ್ಯ”” : ಹಾಲುಮತ ಕಾವ್ಯದಲ್ಲಿ ಬರುವ ಒಂದು ಪ್ರಸಂಗ ಹೀಗಿದೆ: ಮಲ್ಲಯ್ಯ 
ಮಣಿಮಲ್ಲಾಸುರರನ್ನು ಕೊಲ್ಲಲು ಬಂದಿರುತ್ತಾನೆ. ಬರುವಾಗ ಬಂಡಾರ ಮರೆತಿರುತ್ತಾನೆ. ಅದರ 
ಹುಡುಕಾಟದಲ್ಲಿರುವಾಗ ಅಣ್ಣಿಗೇರಿಯ ಗಂಗಿಮಾಳಮ್ಮನ ಬಳಿ ಬಂಡಾರವಿರುವುದಾಗಿ ತಿಳಿಯುತ್ತದೆ. 
ಹಾಲುಮತ ಕಾವ್ಯದ ಪ್ರಕಾರ ಮಲ್ಲಣ್ಣ ಕರ್ನಾಟಕದಲ್ಲಿ ಮದುವೆಯಾಗುವುದು ಗಂಗಿಮಾಳಮ್ಮನನ್ನು. 
ಆದರೆ ಕರ್ನಾಟಕದ ಮೈಲಾರಲಿಂಗನ ಕುರಿತು ವಿವರವಾಗಿ ಅಧ್ಯಯನ ಮಾಡಿರುವ ಡಾ.ಬಿಳಿಮಲೆ 
ಪುರುಷೋತ್ತಮ್‌ ಅವರು ಹೀಗೆ ದಾಖಲಿಸುತ್ತಾರೆ. ಮೈಲಾರನ ಮೂರನೆ ಮದುವೆಯು 
ಗ೦ಗಿಮಾಳಮ್ಮನೊಡನೆ ನಡೆಯುತ್ತದೆ. ಈಕೆ ಅತ್ಯಂತ ಶ್ರೀಮಂತನಾದ ತಿರುಪತಿ ತಿಮ್ಮಪ್ಪನ ಮಗಳು. 


ಮಹಾರಾಷ್ಟದ ಜನಪದ ನಿರೂಪಣೆಗಳ ಪ್ರಕಾರ.” ತಿಮ್ಮಶೆಟ್ಟ ಎಂಬ ಲಿಂಗಾಯತ ಬಣಜಿಗರ ಮಗಳು. 
ಅದೇನೆ ಇದ್ದರು ಒಟ್ಟು ಅರ್ಥದಲ್ಲಿ ಆಕೆ ಶ್ರೀಮಂತರ ಮಗಳು. ಆದರೆ ಹಾಲುಮತ ಕಾವ್ಯದಲ್ಲಿ 
ಗಂಗಿಮಾಳಮ್ಮ ಮತ್ತು. ಮೈಲಾರದ. ಮಲ್ಲಯ್ಯ ಸೆರುವುದು ಮೈಲಾಪೂರದ ಗುಡ್ಡದಲ್ಲಿ. ಹಾಗಾಗಿ 


131 


"ಗ೦ಗಿಮಾಳಮ್ಮ' ಮತ್ತು ಕುರಬತ್ತೆವ್ವ ಇಬ್ಬರೂ ಒಂದೇ ಎಂದು ಕಾಣುತ್ತದೆ. ಬಿಳಿಮಲೆಯವರು ಹೇಳುವ 
ಕಾರಿಮುನಿ ಕತೆಯ ಬೆನ್ನಲ್ಲಿ ನೋಡಿದರು ಇದು ತಿಳಿಯುತ್ತದೆ. ಬಂಡಾರ ಸಂಸ್ಕೃತಿಯ ಮಹತ್ವವನ್ನು 
ಮೈಲಾರಲಿಂಗನ ಹಿನ್ನಲೆಯಲ್ಲಿ ಹಾಲುಮತ ಕಾವ್ಯ ತಿಳಿಸುತ್ತದೆ. ವಾಸ್ತವವಾಗಿ ಈ ಬಂಡಾರ ಸಂಸ್ಕೃತಿ 
ಆಚರಣೆಯಲ್ಲಿರುವುದು ಶೈವ ಪರಂಪರೆಯ ಮೈಲಾರಲಿಂಗ, ಅಮೋಘಸಿದ್ದ. ಭೀರಪ್ಪ, ಯಲ್ಲಮ್ಮ ಹಾಗೂ 
ಮಾಳಿಂಗರಾಯ ಪರಂಪರೆಗಳಲ್ಲಿ, ಇವೆಲ್ಲವೂ ಬಹುಪಾಲು ಹಾಲುಮತ ಸಂಪ್ರದಾಯಕ್ಕೆ ಸೇರಿವೆ. ಈ 
ಬಂಡಾರ ಎನ್ನುವುದು ಶೈವಕೇಂದವಾದ ಕೈಲಾಸದ ಮುಖ್ಯವಾದ ವಸ್ತುವೆಂದು ಭಾವಿಸಬಹುದು. 
ಮಾತ್ರವಲ್ಲ ಇಂದಿಗೂ ಬಂಡಾರವಿಲ್ಲದೆ ಈ ಸಂಪ್ರದಾಯಗಳು ಜಾತ್ರೆ ಉತ್ಸವಗಳನ್ನು ನಡೆಸುವದಿಲ್ಲ. 
ಅದರಲ್ಲು ಶಾಕ್ತ ಪರಂಪರೆಗೆ ಹತ್ತಿರವಿರುವ ಯಲ್ಲಮ್ಮನ ಗುಡ್ಡದಲ್ಲಿ ಬಂಡಾರಕ್ಕೆ ಪ್ರಮುಖ ಆದ್ಯತೆ. 
ಶಿವಸಂಸ್ಕೃತಿಯ ಆಶಯವಾಗಿ ಇಂದು ಹಾಲುಮತದವರ ಜೀವನ ಕ್ರಮದ ಭಾಗವಾಗಿದೆ. 
ಮೈಲಾರಲಿಂಗನ ಕುರಿತು ಈ ಒಂದು ಸಣ್ಣ ಪ್ರಸಂಗ ಹಾಲುಮತ ಕಾವ್ಯದಲ್ಲಿ ಕಾಣಿಸುತ್ತದೆಯಾದರೂ 
ಪ್ರಮುಖ ಮಾಹಿತಿಗಳನ್ನು ನೀಡುತ್ತದೆ. 


ಮಲ್ಲಯ್ಯನಿಗೆ ಒಲಿದ ಗಂಗಿಮಾಳಮ್ಮನನ್ನು ಆತನಿಗೆ ಕೊಟ್ಟು ಮದುವೆ ಮಾಡಲು ಅಣ್ಣಂದಿರಿಗೆ 

ಇಷ್ಟವಿರುವುದಿಲ್ಲ. ಇಲ್ಲಿಯೂ ಮೈಲಾರಲಿಂಗ ಬಳಗಾರನ ವೇಷದಲ್ಲಿ ಕಾಣಿಸಿದರೂ, ತಾಯಿಯ 
ಮಾತುಗಳನ್ನು ಕೇಳಿಸಿಕೊಂಡರೆ ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲವೆಂದು ತಿಳಿಯುತ್ತದೆ. ತಾಯಿ 
ಮಲ್ಲಯ್ಯನನ್ನು ಬೂದಿಬಡುಕ, ಸನ್ಯಾಸಿ, ಮುಂತಾಗಿ ನಿಂದಿಸುತ್ತಲೆ. ಇದಕ್ಕೂ ಮುಂಚೆ ಗಂಗಿ 
ಢೇರ್ಯಾದೊಳಗೆ ಮಲ್ಲಯ್ಯನನ್ನು ನೋಡಿದ ಕ್ಷಣದಲ್ಲಿ ಗಂಗಿಮಾಳಮ್ಮ ಹೇಗೆ ಮನ ಸೋತಳು 
ಎ೦ಬುದನ್ನು ಹಾಲುಮತ ಕಾವ್ಯ ಕಾವ್ಯಾತ್ಮಕವಾಗಿ ವರ್ಣಿಸುತ್ತದೆ. 

ಗಂಗಿಮಾಳಮ್ಮನೆಂದರೆ ಗಂಗಿಡ್ಕೇರಾದೊಳಗೇನಾ 

ಹಣಿಮೇಲೆ ನಾಮ ಇಟ್ಟದ್ದ ಗಂಧ ಹಚ್ಚುತ್ತಾನೇನಾ 

ಗಳಗಿ ರೂಪದವನೇನಾ ಗಳಗಿಗಂದಕದವನೇನಾ 

ಒಳಗೆ ಕರಿಯುತಾನೇನಾ ಮಲ್ಲಯ್ಯಗ ನೋಡುತಾಳೆನಾ 
ಮಲ್ಲಯ್ಯಗ ನೋಡುತಾಳೆನಾ ಮನಸ್ಸು ಹೊಗುತಾವೇನಾ 
ಮನಸ್ಸು ಹೊಗುತಾವೇನಾ ಮೈಮರೆತ ಕುಂತಾರ 
ಗಂಗಿ ಢೇರ್ಯಾದೊಳಗೇನ ಮಾಳಮ್ಮ ಕುಂದ್ರುತಾಳೇನಾ 
ಮಾಳಮ್ಮ ಕುಂದ್ರುತಾಳೇನಾ ಮಾದೇವ ಕುಂದ್ರುತಾಳೇನಾ" 

ಇಲ್ಲಯೇ ಅವರಿಬ್ಬರೂ ಒ೦ದುಗೂಡುತ್ತಾರೆ. ಮುಖ್ಯವಾಗಿ ಮಾಳಮ್ಮ ನನ್ನಬಳಿ ಬಂಡಾರವಿದೆ ಆದರೆ 
ನನಗೆ ಲಗ್ನವಾಗಿಲ್ಲ ನೀನು ಲಗ್ನವಾದರೆ ಬಂಡಾರ ಸಮೇತ ಬರುತ್ತೇನೆ ಎನ್ನುತ್ತಾಳೆ. ಇದಕ್ಕೆ ಮಲ್ಲಯ್ಯ 
ಒಪ್ಪುತ್ತಾನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದು ಮಲ್ಲಯ್ಯ, ಮಲ್ಲಮೃ ಮಾದೇವ ಎ೦ಬ ಪದಗಳು 
ಮೂಲತಃ ಶೈವ ಸಂಪ್ರದಾಯಕ್ಕೆ ಸೇರುವುದು ಖಚಿತ. ಆದರೆ ಬರುಬರುತ್ತಾ ಕಾವ್ಯ ಗಂಗಿ ಎಂಬ 
ಪೂರ್ವಪದವನ್ನು ಮರೆಯುತ್ತದೆ. ಗಂಗಿಯನ್ನು ಸೇರಿಸಿಕೊಂಡರೂ ಶಿವನ ಮತ್ತೊಬ್ಬ ಹೆಂಡತಿ 
ಎಂದರೂ ನಡೆದಿತು. ಈ ಕಾವ್ಯದಲ್ಲಿ ಶಿವ ಅನೇಕ ಸಂದರ್ಭದಲ್ಲಿ ಹೆಣ್ಣುಗಳನ್ನು ಒಲಿಸಿಕೊಳ್ಳುವುದು 
ನಾನಾ ವೇಷಗಳಲ್ಲಿಯೇ. 


ಮಲ್ಲಯ್ಯ ಮತ್ತು ಮೈಲಾರ ಎಂಬ ಪದ ಜನಪದರಲ್ಲಿ ಸೇರಿರುವುದು ಸಹಜವಾದರೂ, 
ಮೈಲಾರಲಿಂಗ ಎಂಬ ಪದ ಯಾವಾಗ ಸೇರಿತು ಎಂಬುದು ಸಂಧಿಗ್ರ ಬಹುಶಃ ಇದಕ್ಕೆ ಆಧುನಿಕ 
ಸಂದಂರ್ಭದಲ್ಲಿ ಲಿಂಗಾಯತ ಪ್ರಾಭಲ್ಯ (ಪ್ರಭಾವ)ವಿದ್ದರೂ ಇರಬಹುದು. ಆದರೆ ಇಂದಿಗೂ ಕುರುಬ, 
ಗೊಲ್ಲ, ಗೊರವರ ಮನೆಗಳಲ್ಲಿ ಮೈಲಾರಿ ಮಲ್ಲಪ್ಪ ಮಲ್ಲಯ್ಯ, ಮಲ್ಲಣ್ಣ, ಮಾಲತೇಶ ಎ೦ಬ ಹೆಸರುಗಳು 
ಇರುವುದನ್ನು ನೋಡಿದರೆ ಮೂಲವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ. 


ಆತರ ಪಾಠಗಳು: 


132 


ಪ್ರೊ.ಎಂ.ಎಸ್‌. ಸುಂಕಾಪುರ ಅವರ ಜೀವನ ಜೋಕಾಲಿ ಡೊಳ್ಳಿನ ಹಾಡುಗಳ ಸಂಕಲನದಲ್ಲಿ 
ಗುಡ್ಡದ ಸ್ವಾಮಿ ಶಿರ್ಷಿಕೆಯಲ್ಲಿ ಕಥನಗೀತೆಯೊಂದು ಮೈಲಾರಲಿಂಗ ಮತ್ತು ಗ೦ಗೆಮಾಳಮ್ಮನ ಸಂಬಂಧದ 
ಬಗೆಗಿನ ಕತೆ ಇದೆ. ಇದು ಉತ್ತರ ಕರ್ನಾಟಕದ ಪಾಠ ಕಥೆ ಮತ್ತು ವಸ್ತುವಿನ ಸ್ವರೂಪದಲ್ಲಿ ದಕ್ಷಿಣ 
ಕರ್ನಾಟಕದ ಗೊರವ ಸಂಪ್ರದಾಯಿಕ ಕಥೆಗಿಂತ ಬಿನ್ನವಾಗಿದೆ. 


ಮಲ್ಲಾಪುರಕ್ಕೆ ಬಂದ ಮೈಲಾರಲಿಂಗನಿಗೆ ವಸಂತಾಗಮನದ ನಿಮಿತ್ಯ ಕಾಮಾಸಕ್ತಿ ಉಂಟಾದಾಗ, 
ಎದುರಿಗೆ ಬಂದ ಗ೦ಗಿಮಾಳನಲ್ಲಿ ಅನುರುಕ್ತನಾಗುತ್ತಾನೆ. ಆದರೆ ಈ ಗ೦ಗಿಮಾಳಿಯಾದರೋ ಗ೦ಡುಳ್ಳ 
ಗರತಿ ಮೇಲಾಗಿ ಮಗುವಿನ ತಾಯಿ, ಮೈಲಾರಲಿಂಗನ ಇಚ್ಚೆಗೆ ಮಣಿಯದಿದ್ದಾಗ, ಮೈಲಾರಲಿಂಗ 
ಗಂಗಿಮಾಳಿಯ ಮಗುವನ್ನು ಕದ್ದೊಯ್ಯುತ್ತಾನೆ. ಮಾಳಿಯು ತನ್ನ ಮಗುವಿಗಾಗಿ ಗೊರವಯ್ಯನ 
ವಷದಲ್ಲಿರುವ ಮೈಲಾರಲಿಂಗನ ಬೆನ್ನು ಹತ್ತುತ್ತಾಳೆ. ಯುದ್ಧಕ್ಕೆ ಹೋಗಿದ್ದ ಮಾಳಿಯ ಗಂಡ ಮನೆಗೆ 
ಹಿಂತಿರುಗಿದಾಗ ಸುದ್ದಿ ತಿಳಿದು ಮೈಲಾರಲಿಂಗನನ್ನು ಕೊಲ್ಲುತ್ತೇನೆಂದು ಕತ್ತಿ ಹಿಡಿದು ಬರುತ್ತಾನೆ. ಆದರೆ 
ಇದನ್ನರಿತ ಮೈಲಾರ ಮಾಯಾದ ಭಂಡಾರ ಎರಚಿ ಅವನನ್ನು ಅವನ ಮನೆ ಮಠವನ್ನು ಭಸ್ಮಮಾಡಿ 
ಗಂಗಿಮಾಳಿಯ ಜತೆ ಗುಡ್ಡದಲ್ಲಿ ಕಲ್ಲಾಗಿ ನಿಲ್ಲುತ್ತಾನೆ. 


ಮೈಲಾರಲಿಂಗ ಮತ್ತು ಮಾಳಮ್ಮನ ಪ್ರಣಯಕ್ಕೆ ಸಂಬಂಧಿಸಿದಂತೆ, ಉತ್ತರ ಕರ್ನಾಟಕ ಮತ್ತು 
ದಕ್ಷಿಣ ಕರ್ನಾಟಕದಲ್ಲಿ ಬೇರೆ ಬೇರೆ ಕಥಾರೂಪಗಳಿರುವುದು ಕಂಡುಬರುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ 
ಪ್ರಚಲಿತವಿರುವ ಮೈಲಾರಲಿಂಗ ಮಾಳಮ್ಮನ ಪ್ರಣಯ, ವಿವಾಹ, ಪವಾಡಗಳಿಗೆ ಸಂಬಂದಿಸಿದ 
ಪಾಠವನ್ನು ದೊಡ್ಡಬಳ್ಳಾಪೂರ ತಾಲೂಕಿನ ಕೊಟಗೆರೆಯ ಗೊರವರಿಂದ ಸಂಗಹಿಸಿರುವ ಶ್ರೀ.ಜಿ.ಶಂ. 
ಪರಮಶಿವಯ್ಯನವರು ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯಪ್ರಕಾರಗಳು ಕೃತಿಯಲ್ಲಿ ಗದ್ಯರೂಪದಲ್ಲಿ 
ಕಂಡಿರಿಸಿದ್ದಾರೆ. 


ಕೊನೆ ಟಿಪ್ಪಣಿಗಳು: 


ವಕ್ತೃ ಹಣಮಯ್ಯ ಹಳಿಗೇರಾ. 

ವಕ್ಷ ಮಲ್ಲಿಕಾರ್ಜುನ ಪ೦ಚಾವೀರ. 

ಡಾ.ಜಯದೇವಿ ತೇಲಿ. ಜನಪದ ಕಥನಗೀತೆಗಳು ಪುಟ-೩೨ 

೧೦. ಡಾ.ಪುರುಷೋತ್ತಮ ಬಿಳಿಮಲೆ. ಕೂಡುಕಟ್ಟು ಪುಟ-೦೩ 

೧೧. ಅದೇ ಪುಟ-೦೪ 

೧೨. ಜನಪದ ಹಲುಮತ ಮಹಾಕಾವ್ಯ. ಸಂ.ವೀರಣ್ಣ ದಂಡೆ ಪುಟ-೪೩. 


೧. ಡಾ.ಸುರೇಶ ನಾಗಲಮಡಿಕೆ. ಹಾಡು ಕಲಿಸಿದ ಹರ ಪುಟ-೫೯ 
ಬು ಅದೇ ಪುಟ-೬೦ 

೩. ಮೈಲಾರಲಿಂಗ. ಚಕ್ಕೆರೆ ಶಿವಶಂಕರ ಪುಟ-೧೦೦ 

೪.  ಡಾ.ಚಂದಕಲಾ ಬಿದರಿ. ಮೈಲಾರಲಿಂಗ ಪುಟ-೩೫ 

೫. ಅದೇ ಪುಟ-೩೬ 

೬. ಅದೇ ಪುಟ-೩೭ 

೭. 

ಲ. 

೯ 


133 


ಧಾರ್ಮಿಕ ಕೇಂದ್ರ-ಬೀದರ ಜಿಲ್ಲೆಯ ನೆಲದಲ್ಲಿ ಜೈನ ಧರ್ಮ [ಶಾಸನಾತ್ಮಕ ಪಕ್ಷಿ ನೋಟ]. 


-ಡಾ. ಅಂಬಿಕಾ ಸಿ. ಚಂದನಕೇರಿ 

ಅತಿಥಿ ಉಪನ್ಯಾಸಕರು, ಇತಿಹಾಸ ವಿಭಾಗ, 

ಸರಕಾರಿ ಪ್ರಥಮ ದರ್ಜೆ ಪಿ.ಜಿ. ಕಾಲೇಜು, ಮಹಾಗಾಂವ, 
ತಾ.ಕಮಲಾಪೂರ ಜಿ. ಕಲಬುರಗಿ. 


ಜೈನ ಧರ್ಮ, ಬೌದ್ಧ ಮತ್ತು ವೈದಿಕ ಧರ್ಮಗಳಂತೆ ಭಾರತದ ಪ್ರಾಚೀನ ಧರ್ಮಗಳಲ್ಲಿ ಒಂದು. 
ವಿಶೇಷವಾಗಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಜೈನ ಧರ್ಮ ಒಂದು ಪ್ರಬಲವಾದ ಧರ್ಮವಾಗಿತ್ತು 
ಇತಿಹಾಸ ದಾಖಲೆಗಳನ್ನು ನೋಡಿದರೆ ಮೌರ್ಯರ ದೊರೆ ಚಂದ್ರಗುಪ್ತ, ಭದ್ರಬಾಹು ಗುರುವಿನ 
ಮೂಲಕ ಶ್ರವಣಬೆಳಗೊಳಕ್ಕೆ ಬಂದು ಚಂದ್ರಗಿರಿ ಬೆಟ್ಟದಲ್ಲಿ ಸಲ್ಲೇಖನ ವೃತ್ತ ಕೈಗೊಂಡರು. ನಂತರ 
ಕದಂಬರು, ಗಂಗರು, ಬಾದಾಮಿ ಚಾಲುಕ್ಕರ ರಾಷ್ಟ್ರಕೂಟರು, ಕಲ್ಯಾಣ "ಚಾಲುಕ್ಕರು ಮತ್ತು 
ವಿಜಯನಗರದ ಅರಸರ ಕಾಲದಲ್ಲಿ ಜೈನಧರ್ಮ ಹಿಂದೂ ಧರ್ಮದ ನಂತರದ ಸ್ಥಾನದಲ್ಲಿ ಪ್ರಮುಖ 
ಧರ್ಮವಾಗಿತ್ತು. 


ರಾಜರು ಧರ್ಮದ ಆಸಕ್ತಿಗೆ ಮುಖ್ಯ ಸಾಕ್ಷಿಯಾಗಿದೆ. ಬಸದಿಗಳ ನಿರ್ಮಾಣ, ತೀರ್ಥಂಕರರ 
ಶಿಲ್ಪಗಳ ನಿರ್ಮಾಣ ಅವುಗಳಿಗೆ ದಾನದತ್ತಿಗಳು. ಹೀಗೆ ಹಲವಾರು ವಿಧದಲ್ಲಿ ಈ ಧರ್ಮದ ಅಭಿವೃದ್ಧಿಗೆ 
ಪೋಷಣೆ ನೀಡಿದರು. ಪ್ರಮುಖವಾಗಿ ದಿಗಂಬರ, ಶ್ವೇತಾಂಬರ ಪಂಥಗಳಲ್ಲಿ ಕರ್ನಾಟಕದಲ್ಲಿ 
ದಿಗಂಬರರೇ ಅಧಿಕವೆಂದು ಶಾಸನಗಳಿಂದ ಹೇಳಬಹುದು. ಆದರೆ ಇಲ್ಲಿ ಶ್ವೇತಾ೦ಬರರು ಕೂಡ ಇಲ್ಲಿ 
ಇದ್ದರೆಂದು ಶಾಸನಗಳು ಒತ್ತಿ ಹೇಳುತ್ತವೆ. 


ಜೀವದಯೆ, ಅಹಿಂಸೆ, ದಾನಗುಣ, ಶಾಖಾಹಾರ, ಬ್ರಹ್ಮಚರ್ಯ, ಅಪರಿಗ್ರಹ, ತ್ಕಾಗ, ಮೊದಲಾದ 
ಲೋಕ ಹಿತಕಾರಿ ಮಾನವ ಕುಲಕ್ಕೆ ಬೋಧಿಸಿ ಸನ್ಮಾರ್ಗದ ದಾರಿ ತೋರಿಸಿರುವ ಜೈನಧರ್ಮವುಕನ್ನಡ 
ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯೊಂದಿಗೆ ಹಾಸುಹೊಕ್ಕಾಗಿದೆ. “ದಕ್ಷಿಣ ಭಾರತದ ಜೈನಧರ್ಮದ 
ಇತಿಹಾಸವೆಂದರೆ ಕರ್ನಾಟಕದ ಜೈನಧರ್ಮದ ಇತಿಹಾಸವೇ ಆಗಿದೆ”. ಪ್ರಾಚೀನ ಕರ್ನಾಟಕದಲ್ಲಿ 
ಜೈನಧರ್ಮ ಒಂದು ಪ್ರಬಲವಾದ ಧರ್ಮವಾಗಿತ್ತು” 


ಹಲಸಿ, ಬೇಲೂರು, ಬೀದರ, ತಾಲೂಕಿನಅಲಿಯಂಬರ, ಕಾಡೆವಾಡ, ಕಮಠಾಣ, ಬರೂರು, 
ಬೀದರ, ಜೌರಾದ ತಾಲೂಕಿನ ಜೌರಾದ, ಹುಮನಾಬಾದ ತಾಲೂಕಿನ ಚಿಟಗುಪ್ಪ ಬೋರಂಪಳ್ಳಿ, 
ಹಳ್ಳಿಖೇಡ ಮೊದಲಾದ ಗ್ರಾಮಗಳಲ್ಲಿ ಜೈನಧರ್ಮದ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು 
ವಿಜೃಂಭಣೆಯಿಂದ ಜರುಗಿದವೆಂದು ಶಾಸನ ಮತ್ತು ಸಾಹಿತ್ಯಿಕ ಮೂಲಾಧಾರಗಳಿಂದ ತಿಳಿದುಬರುತ್ತದೆ. 


ಬೀದರಜಿಲ್ಲೆತಾಲೂಕವಾರುಜೈನ ಶಾಸನ ಕೋಷ್ಟಕ 


ಬಸವಕಲ್ಯಾಣ ಭಾಲ್ಕಿ ಬೀದರ ಜೌರಾದ 
ಬಸವಕಲ್ಯಾಣ- ಕಮಠಾಣ ಎ 

ಥ್ರ ಭಾಲ್ಕಿ- ೦೧ ೦೧ ಜೌರಾದ-- ೦೧ 
ಗೋರಟಾ- ೦೭ | ಅಳವಾಯಿ —|ಬರೂರು- ೦೧ 


'ಡಾ.ಎಂ.ಚಿದಾನಂದ ಮೂರ್ತಿಯವರು ; ಕ.ಶಾ.ಸಂ. ಅಧ್ಯಯನ — ಪು.ಸಂಖ್ಯೆ -73 


134 


0೦೧ 
ಉಜ್ಜಳಂಬ - (ಹಲಸಿ - ೦೧ 
0೦೧ 
ದನ್ನುರಾ- ೦೧ 
ಆವಳಗಾ - ೦೧ 


* ದಾಖಲೆ ಒಟ್ಟು- ೧೮ ಶಾಸನಗಳು ಅಳವಾಯಿಯ ಶಾಸನವು ಅತೀ ಪ್ರಾಚೀನವಾಗಿದೆ. 
ಶಾಸನಗಳು ಕನ್ನಡ ಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ. 


ಬೀದರ ಜಿಲ್ಲೆಯ ಪ್ರದೇಶದಲ್ಲಿ ಕ್ರಿ.ಶ. ಆರಂಭದಿಂದಲೂ ಜೈನಧರ್ಮದ ವಿವಿಧ ಸಾಂಸ್ಕೃತಿಕ 
ಚಟುವಟಿಕೆಗಳು ಸಾಗಿ ಬಂದಿವೆ. ದೇವಸೇನ ಸೂರಿಯು (ಕ್ರಿ.ಶ.೯5೩೮) "ದರ್ಶನಸಾರ' ಎಂಬ 
ಪ್ರಾಕೃತಕೃತಿಯಲ್ಲಿ, 


“ಕಲ್ಲಾಣೀ ವರಣಯರೇದುಣ್ಣಿಸವಿ ಪಂಚ ಉತ್ತರೇಜಾದೇ | 
ಜಾವಣಿಯ ಸಂಘ ಭಾವೋ ಸಿರಿಕಲಸಾದೋ ಹುಸೇವಡದೋ ॥ 


ವಿಕ್ರಮ ಸಂವತ್ಸರ ೨೦೫ರಲ್ಲಿ ಅಂದರೆ ಕ್ರಿ.ಶ. ೧೪೮ರಲ್ಲೇ ಶ್ವೇತಾಂಬರ ಪಂಥದ ಶ್ರೀಕಲಶಮುನಿ "ಕಲ್ಯಾಣ 
ಪಟ್ಟಣದಲ್ಲಿ  ಜಾವಣಿಯ ಸಂಘವನ್ನು ಸ್ಥಾಪನೆ ಮಾಡಿದನೆಂದು ಯಾಪನೀಯ ಸಂಘದ 
ಆವಿಷ್ಕಾರತೇದಿಯನ್ನು ನಮೂದಿಸಿದ್ದಾನೆ.*ಈ ಪಟ್ಟಣವು ಕ್ರಿಶ. ಸುಮಾರು ೨ನೆಯ ಶತಮಾನದಲ್ಲಿಯೇ 
ಪ್ರಸಿದ್ಧ ಜೈನಕೇಂದವಾಗಿದ್ದು, ಯಾಪನೀಯ ಸಂಘ ಪರಂಪರೆಯ ಮುನಿಗಳ ಬೀಡಾಗಿತ್ತೆಂಬ ವಿಚಾರ 
`ದರ್ಶನಸಾರ' ಕೃತಿಯ ನಿರೂಪಣೆಯಿಂದ ಖಚಿತವಾಗುತ್ತದೆ. ಆರ್‌.ಎಂ.ಷಡಕ್ಷರಯ್ಯ ಅವರು ಕ್ರಿಶ. 
ಸು.೨ನೇ ಶತಮಾನದಷ್ಟು ಪ್ರಾಚೀನ ಜನವಸತಿಯ ನೆಲೆಯನ್ನು ಬೆಳಕಿಗೆ ತಂದಿದ್ದಾರೆ.* 


ಬೀದರ ಪ್ರದೇಶದಲ್ಲಿ ಕ್ರಿಶ. ಸುಮಾರು ೨ನೆಯ ಶತಮಾನದಲ್ಲಾಗಲೇ ಜೈನ ಧರ್ಮೀಯರ 
ವಾಸ್ತವ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಗೋಚರಿಸಿದರೂ, ಅಂದಿನಿಂದ ಇನ್ನೂ ಶತಮಾನದವರೆಗಿನ 
ಕಾಲಾವಧಿಯಲ್ಲಿ ಜರುಗಿದ ಜೈನ ಚಟುವಟಿಕೆಗಳ ಕುರಿತು ಇನ್ನೂ ಇದುವರೆಗೂ ದಾಖಲೆಗಳು 
ಮರೆಮಾಚಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಕ್ಷೇತ್ರಕಾರ್ಯ ಅಧ್ಯಯನದಿಂದ ತಿಳಿದು ಬಂದಿರುವ ಮಾಹಿತಿ 
ಮೇರೆಗೆ ಈ ಜಿಲ್ಲೆಯ ಬಸವಕಲ್ಯಾಣ, ಉಜ್ಜಳ೦ಬ, ಉಮಾಪುರ, ಗೋರಟಾ(ಬಿ), ಫರತಾಷುರ, 
ನಾರಾಯಣಪುರ, ಮಿರಕಲ್ಲ ಹಳ್ಳಿ, ಸಸ್ತಾಪುರ, ಹುಲಸೂರ, ಶಿವಪುರ, ಮೋರಖಂಡಿ, ಭಾಲ್ಕಿ, 
ತಾಲೂಕಿನ ಅಳವಾಯಿ, ಧನ್ನುರಾ(ಎಚ್‌), ಭಾಲ್ಕಿ, ಜವಳಗಾ, ಲಖಣಗಾ೦ವು. ಮುಂತಾದ ಪ್ರದೇಶಗಳಲ್ಲಿ 
ಕಂಡುಬರುತ್ತದೆ. 


ಕಮಠಾಣಗ್ರಾಮದಕ್ರಿಶ ಸುಮಾರು ೧೨ನೆಯ ಶತಮಾನದ ಪಾದಪೀಠ ಶಾಸನದಲ್ಲಿ 
ಉಲ್ಲೇಖವಿದೆ.ಈ8 ಶಾಸನವು ಪಾರ್ಶ್ವನಾಥ ಜಿನಾಲಯದ ಗರ್ಭಗೃಹದಲ್ಲಿರುವ ಪಾರ್ಶ್ವನಾಥ 
ತೀರ್ಥಂಕರನ ಶಿಲ್ಪದ ಪಾದಪೀಠದ ಮೇಲಿದೆ. ಲಿಪಿ-ಕನ್ನಡ ಭಾಷೆಯಲ್ಲಿದೆ. ಶಾಸನದ ಸಾರಾಂಶ "ಶೀ 


"ಹಂಪ ನಾಗರಾಜಯ್ಯರವರ ;,ಯಾಪನೀಯ ಸಂಘ' - ಷು.ಸಂಖ್ಯೆ- 25-26 
*ಷಡಕ್ಷರಯ್ಯಆರ್‌.ಎಂ ; "ಶಿಲ್ಪಶಾಸನಗಳು' ಬೀದರಜಿಲ್ಲಾದರ್ಶನ' - ಷು.ಸಂಖ್ಯೆ - 41 


135 


ಮೂಲ ಸಂಘ ಪರಂಪರೆಯರೇಚಿ ಶೆಟ್ಟಿ ಎಂಬಾತನು ಈ ಶಿಲ್ಪವನ್ನು ಪ್ರತಿಷ್ಠಾಪಿಸಿದನು' ” ಎಂದು 
ಉಲ್ಲೇಖವಿದೆ. 


ಅಳವಾಯಿಯ ಗ್ರಾಮದಕ್ರಿಶ. ೧೦೭೭ರ ಶಾಸನದಲ್ಲಿ ಮರೆಕಲ್ಲಿದ ಕಮಳ ಕಂತಿಯ ಪ್ರಸ್ತಾಪವಿದೆ. 
ಪುಲುಗೆರೆ -೬೦ ಆಡಳಿತ ವಿಭಾಗದಲ್ಲಿ ಮಹಾಸಾಮಂತಗೈಯುತ್ತಿದ್ದ ಎಡೆಯರನು ತೂವಗಾವೆಯಲ್ಲಿ 
ತನಗೆ ಸೇರಿದ್ದ ಕಮ್ಮತದಲ್ಲಿ ನಲವತ್ತು ಮತ್ತರು ಭೂಮಿಯನ್ನು ಜೈನಧರ್ಮದ ಯಾವುದೋ ಕಾರ್ಯಕ್ಕೆ 
ಕಮಳಸಿರಿ ಕಂತಿಯ ಪಾದಗಳನ್ನು ತೊಳೆದು ದಾನ ಮಾಡಿದ್ದಾನೆ” ಡು ಶಾಸನ ತಿಳಿಸಿದೆ. 


ಗೋರಟಾ ಗ್ರಾಮದ ಕ್ರಿಶ. ೧೧೧೮ರ ಶಾಸನದಲ್ಲಿ ವೀರಸೇನನ ಸ್ತೋತ್ರವಿದ್ದು, ಸಿ೦ಗಶೆಟ್ಟಿ 
ಎಂಬುವವನು ದೀಕ್ಷೆಯನ್ನು ತೆಗೆದುಕೊಂಡಂತೆ ಶಾಸನದಲ್ಲಿ ಉಲ್ಲೇಖಗೊಂಡಿದೆ. “ ಅದೇ 
ಗೋರ್ಟಾಗ್ರಾಮದ ಕ್ರಿಶ. ೧೧೩೩ರ ಶಾಸನದಲ್ಲಿ ವೀರಸೇನನ "ಶಾಸನವೆಂದು ಎರಡು ಬಾರಿ ಒತ್ತಿ 
ಹೇಳಿದ್ದರೂ ತ್ರಿಭುವನ ಸೇನನ ವರ್ಣನೆಯೊಂದಿಗೆ ಶಾಸನ ಮುಕ್ತಾಯವಾಗುತ್ತದೆ. ತ್ರಿಭುವನ 
ಸೇನನನ್ನುಗಣದರನಂತಿದ್ದನೆಂದು ಹೇಳಿದ್ದು, ಸಂಸಾರಗಳಿಗೆ ಅಂತ್ಯ ಹಾಡಲೆಂದೇ ಇವನು ಜನಿಸಿದನೆಂದು 
ಶುದ್ಧ ಚಾರಿತ್ರವುಳ್ಳವನೆಂದೂ ಹೇಳಿದೆ. ಶಾಸನದಉಲ್ಲೇಖದಲ್ಲಿ “ಶ್ರೀ ತ್ರಿಭುವನ ಸೇನಾಖ್ಯ ಸಿದ್ಧಾಂತ 
ದೇವರ ೧೧ ಅನ್ರಸ್ತತ್ವದ ಬಲ್ಲೆಯನಿನ್ತಿ ತ್ರಿಭುವಸೇನ ಮುನಿ ಸಂಸ್ಕಾರಸ್ತಂ ಮಾಡಲ್ಲಲೆ ಲೋಕಾಂತಿಕ 
ದೇವರೊಳ ಪುಟ್ಟಿದಂ ಹರುಷಿದರಿಂದ ॥ ಅಭಿನವರೂಪಯವ್ಪನ ವಿಳಾಸ ಸಮನ್ವಿತದೇವ ಸುಂದರೀ 
ಪ್ರಭವ ಸುಖಾವಹಗಳ ಮದೊಂಬೆನ ಸೌಖ್ಯ ಮೆಲೆಯಮೆಂದು ಕೇಳ ಶುಭ ಮೆನಿಪಂ 
ತರಾತ್ಮನೊಳೆನಿಂದು ಸುಚಾಡದೊಳಗಿನ ಚಿತ್ರಮೀತ್ರಿಭುವನ ಸೇನ ದಿವ್ಯ ಮುನಿಪಂ ಪಡೆದ 
ಪರಮಾತೃತತ್ತಮಂ। ತಿಳಿಸಿದೆ. 


ಗೋರ್ಟಾ ಗ್ರಾಮದ ೧೨ನೆಯ ಶತಮಾನ ಶಾಸನದಲ್ಲಿ ಮುನಿಸುವತ ಸಿದ್ಧಾಂತ 
ದೇವರಗುಡ್ಡನಾದ ಬಸವಶೆಟ್ಟೆ ಮತ್ತು ಚಟ ಜತಿ ಮಕ್ಕಳು ರೇವಿಶೆಟ್ಟಿ ಮತ್ತುಜಿನ್ನೆಂಣನು 
ಪದ್ಮಾವತಿಯ ಎಗ್ರಹವನ್ನು ಮಾಡಿಸಿದಂತೆ ತಿಳಿಯುತ್ತದೆ. * ಚ ಗ್ರಾಮದ ಶಾಸನದಲ್ಲಿ ಜೋಡು 
ನಿಷಧಿಕಲ್ಲಾಗಿದ್ದು, ಕ್ರಿ.ಶ. “೭ನೇ ಶತಮಾನಕ್ಕೆ ಸೇರುತ್ತದೆ. ವೀರಸೇನ ಎ೦ಬ ಮುನಿಯ ಹೆಸರು 
ಒಂದೆರಡು ಬಾರಿ ಬಂದಿರುವುದು ಉಲ್ಲೇಖವಿದೆ" 


I ಜತ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ ಸುಮಾರು ೧೨ನೆಯ ಶತಮಾನದ ನಿಷಧಿ 
ಶಾಸನದಲ್ಲಿ ಭದ್ರ ಸೇನಾ ಸಿದ್ಧಾಂತ ದೇವ ಮತ್ತು ಶಿಷ್ಯ ನಯಸೇನ ಮುನಿಯು ಪಾಂಡಿತ್ಯ, ತಪಸ್ಸು 
ಹೊಂದಿದ್ದನು. ೧5 ಜ್ಞಾಕಾಕಾರದ ಸ್ತಂಭದಂತ್ತಿರುವ ಈ ನಿಷಧಿಗಲ್ಲಿನ ಮೇಲ್ಭಾಗದ ಒಂದು ಬದಿಯ ಶಿಲ್ಪ 
ಪಟ್ಟಿಕೆಯಲ್ಲಿ ಪರ್ಯಂಕಾಸೀನ ಜಿನನಿದ್ದಾನೆ. ಈತನ ಬಲಬದಿಯಲ್ಲಿ ಮುನಿಗಳು ಸಲ್ಲೇಖನ ವ್ರತವನ್ನು 
ಬೋಧಿಸುತ್ತಿರುವ ಮತ್ತು ಎಡಬದಿಯಲ್ಲಿ ಇಬ್ಬರು ಶ್ರಾವಕರು ಆ ವ್ರತವನ್ನು ಆಲಿಸುತ್ತಿರುವ ನಿರೂಪಣೆ 
ಸೊಗಸಾಗಿ ಚಿತ್ರಿತವಾಗಿದೆ.ಅದೇ ಸ್ಥಳದಲ್ಲಿರುವ ಕ್ರಿಶ. ೧೧೦೦ರ ಶಾಸನದಲ್ಲಿ ಶಾಸನದ ಆರಂಭದಲ್ಲಿ 
ಚಂದ್ರಪ್ರಭ ಜಿನಾಲಯವನ್ನು ಕಟ್ಟಿಸಿದ ಕಲ್ಯಾಣದ ಗೋಷ್ಠಿ ಶಾಶ್ಚತವಾಗಿರಲಿ ಎಂದಿದೆ. ಹಿಂದೆ ಅನೇಕರು 
ಬಸದಿಗಳನ್ನು ಕಟ್ಟಿಸಿದ್ದರು. ಕಾಲಾಂತರದಲ್ಲಿ ದಾನಚಿಂತಾಮಣಿ, ಈಗ ರಚ್ಚಮಲ್ಲ ಪೆರ್ಮಾಡಿ ಮತ್ತು 
ರವಿಯಣ ಎಂಬುವರು ಭಕ್ತಿಯಿಂದಚಂದ್ರ (ನಾಥ) ಬಸದಿಯನ್ನು ಮಾಡಿಸಿದರು. ದೇವಪಾರ್ಯ್ಯ 


"ಡಾ.ಅಪ್ಪಣ್ಣಿ.ಎನ್‌. ಹಂಜೆರವರ ; "ಬೀದರಜಿಲ್ಲೆಯ ಶಾಸನಗಳು” - ಷು.ಸಂಖ್ಯೆ- 74 
ಕಕ್ರವಿ.ಶಾ.ಸಂ.- 8 ಭಾಲ್ಕಿ ಶಾ. ಸಂ - 13 
*ಕ.ವಿ.ಶಾ.ಸಂ.- 8 ಬಸವಕಲ್ಯಾಣ - 53 
'ಕ್ರವಿ.ಶಾ.ಸಂ.- 8 ಬಸ ಸವಕಲ್ಯಾಣ ೨55 


ಕಕ್ಚವಿ.ಶಾ.ಸಂ - ಬಸ ಸವಕಲ್ಯಾಣ -56 


9ಕ.ವಿ.ಶಾ.ಸಂ - ಬಸ ಸವಕಲ್ಯಾಣ - 57 
ಕವಿ. ಶಾ.ಸಂ.- 8 ಬಸವಕಲ್ಯಾಣ - 16 


136 


ಮತ್ತುಚಟ್ಟಪ, ಭರತ, ಶ್ರೀಪತಿ ಮತ್ತು ರಾವದೇವನೆಂಬುವವರು ಈ ಗೋಷ್ಠಿಯಲ್ಲಿದ್ದಂತೆಯೂ, 
ಇವರೆಲ್ಲರೂ ಈ ಬಸದಿಯ ನಿರ್ಮಾಣಕ್ಕೆ ಸಹಾಯ ಮಾಡಿದಂತೆಯೂ ತಿಳಿಯುತ್ತದೆ. ಜಕ್ಕಣಬೆ 
ಎಂಬುವವಳು ಈ ಕಾರ್ಯದಲ್ಲಿ ಭಾಗವಹಿಸಿ ಮುನಿಗಣಕ್ಕೆ ಆಹಾರದಾನದ ವ್ಯವಸ್ಥೆಯನ್ನು ಮಾಡಿಸಿದಳು. 
ಬಸದಿಯ ಸಹಸ್ತಕೂಟ ಬಿಂಬವನ್ನು ವೈಜಪಯ್ಯನ ಹಿರಿಯ ಮಗನಾದ ಹೀರ ಪಾಂಕ ಎಂಬುವವನು 
ಮಾಡಿಸಿದ ಈಶ್ವರಶೆಟ್ಟಿ ಬಕಚುವವ ಮಾನಸ್ತಂಭವನ್ನು ಮಾಡಿಸಿದ. ಶಾಸನದಲ್ಲಿ ಮುಂದೆ ಈಶರಾಂಕ, 
ಪೆರ್ಮಾಡಿ, ರಚ್ಚೆ ಮಲ್ರರ ವಿಯಣ ಮುಂತಾದವರ ಹೊಗಳಿಕೆಯ ಪದ್ಯಗಳಿವೆ.” 


ಬರೂರದ ಕ್ರಿಶ... ೧೧೧೫ರ ಶಾಸನದಲ್ಲಿ ಮುನಿಗಳು ಮತ್ತುಕಂತಿಯರ (ಅಜ್ಜಿಯರ) 
ಆಹಾರದಾನಕ್ಕೆ ಪ್ರಭುಗಾವುಂಡರು, ವ್ಯಾಪಾರಿಗಳು, ಪೆರ್ಗಡೆಗಳು ಮೊದಲಾದವರುತಾವು ಖರೀದಿಸಿದ 
ಮತ್ತು ಮಾರಾಟ ಮಾಡಿದ ಸರಕುಗಳ ಮೇಲಿನ ತೆರಿಗೆಗಳನ್ನು ದಾನ ಮಾಡಿದ 
ನಿರೂಪಣೆಯಿದೆ. "” ಧನ್ನುರುಗ್ರಾಮದಕ್ರಿಶ. ೧೧೩೨ರ ಶಾಸನದಲ್ಲಿ ಮುನಿಗಳ ಆಹಾರದಾನಕ್ಕೆ 
ದಂಡನಾಯಕ ಮಹೇಶ್ವರನ. ಪುತ್ರ ಮಲ್ಲದೇವ, ಈತನ ಪುತ್ರರಾದ ಗೋಪದೇವ ಮತ್ತು ಪ್ರಧಾನಿ 
ಕಾಳಿಮಯ್ಯ ಭೂದಾನ “ಮಾಡಿದ ಉಲ್ಲೇಖವಿದೆ. "ಜೌರಾದ್‌ ಶಾಸನದಲ್ಲಿ ನಾಗಾಂಬಿಕೆ ಎಂಬುವವಳು 
ಅಮರವಾಡಿಕೆಯಲ್ಲಿ ಪಾರ್ಶ್ವನಾಥನ ಬಸದಿಯನ್ನು ಕಟ್ಟಿಸಿದಂತೆ ತಿಳಿಸುತ್ತದೆ. ೪ 


ಜಿನಾಲಯಗಳು : 


ಬೀದರ ಜಿಲ್ಲೆಯಲ್ಲಿ ಜಿನಾಲಯಗಳ ನಿರ್ಮಾಣ ಪರಂಪರೆ ಪ್ರಾಚೀನ ಕಾಲದಿಂದಲೂ ಕಂಡು 
ಬರುತ್ತದೆ. ಭಾಲ್ಕಿಯಕ್ರಿಶ.. ೧೦೯೯ರ ಶಾಸನದಲ್ಲಿ ಕಲ್ಯಾಣದ ಚಾಲುಕ್ಕ ಮನೆತನದ ಆರನೆಯ 
ಎಕ್ರಮಾದಿತ್ಯನ ಮೊಮ್ಮಗ ಮಹಾಮಂಡಳೇಶ್ವರ ಹೆಮ್ಮಾಡಿದೇವನು (ಇಮ್ಮಡಿಜಗದೇಕಮಲ್ಲ) ರಾಜಧಾನಿ 
ಪಟ್ಟಣ ಭಲ್ಪುಂಕೇಶ್ವರ “ದೇವಾಲಯಗಳಿಗೆ ದೀಪದಣಣ್ಣೆಗಾಗಿ ಗಾಣಗಳು ಹಾಗೂ ಗದ್ಯಾಣಗಳನ್ನು ದಾನ 
ಮಾಡಿದ ಪ್ರಸ್ತಾಪವಿದೆ." ಟೆ 


ಈ ಭಾಲ್ಕಿ ಜಿನಾಲಯದ ಕುರಿತು ತಿಳಿಸಬೇಕಾದ ಸ್ಥಳೀಯ ಮಹಾಜನರು ಜೈನಧರ್ಮಿಯರ 
ಮೇಲೆ ಪರೋಕ್ಪವಾಗಿತಮ್ಮ ಪ್ರಭುತ್ನವನ್ನು ಸಾಧಿಸುವ ಉದ್ದೇಶದಿಂದ ಈ ಜಿನಾಲಯವನ್ನು ತಮ್ಮ 
ಸುಪರ್ದಿಗೆ ತೆಗೆದುಕೊಂಡು ಇದರ ಸಂರಕ್ಷಣೆಯ ಹೊಣೆಹೊತ್ತು"ಆ ಜಿನನಿಗೂತಮ್ಮ ಬ್ರಹ್ಮನಿಗೂ 
ಭೇದವಿಲ್ಲ'ವೆಂದು ಬಗೆದು (ಬ್ರಹ್ಮ ಮತ್ತುಜೀನ ಬೇರೆ ಅಲ್ಲ. ಇಬ್ಬರೂ ಒಂಡೇ ಎನ್ನುವ 
ಸಮನ್ವಯತಂತ್ರ).”* 


ಇದಕ್ಕೆ 'ಬ್ರಹ್ಮಜಿನಾಲಯ' ಎಂದು ಹೆಸರಿಟ್ಟರು ಜೊತೆಗೆ ಈ ಜಿನಾಲಯದ ನವರಂಗದಲ್ಲಿ 
ಚತುರ್ಮುಖ ಬ್ರಹ್ಮನ ಶಿಲ್ಪವನ್ನೂ ಪ್ರತಿಷ್ಠಾಪಿಸಿ ಸಿದರು. ರ: ಅಂತಹ ಜಿನಾಲಯಗಳಲ್ಲಿ ಭಾಲ್ಕಿಯ 
ಬ್ರಹ್ಮಜಿನಾಲಯವೂ ಒಂದಾಗಿದೆ. ಇದು ತೀರ್ಥಕರನ ಜಿನಾಲಯವೆಂಬ ಶಾಸನದಲ್ಲಿ ಸ್ಪಷ್ಟವಿಲ್ಲ. ಆದರೆ 
ಈ ನಗರದ ಪಶ್ಚಿಮಕ್ಕೆ ದಾಡಿಗಿ ಬೇಸದಲ್ಲಿರುವ (ಅಗಸಿ) ಹನುಮಾನ ದೇವಾಲಯದ ಮುಂಭಾಗದಲ್ಲಿ 


!'ಕ್ರವಿಶಾ.ಸಂ.- 8 ಬಸವಕಲ್ಯಾಣ -01 

[ಸವಿ ಶಾ.ಸಂ.- 8 ಬೀದರ (ಬರೂರ) - 70 

"“ಕ್ಷ.ವಿ.ಶಾ.ಸಂ.- 8 ಬಸವಕಲ್ಯಾಣ (ದನ್ನೂರು) - 49 

1 ವ.ಶಾ.ಸಂ.- 8 ಔರಾದ್‌ -2 

ಹಂಪ ನಾಗರಾಜಯು "ಪೂರ್ವೋಕ್ತ' - ಪು.ಸಂಖ್ಯೆ - 69 
6ಕಲಬುರ್ಗಿ ಎಂ.ಎಂ. ಮಾರ್ಗ ಸಂ - 03 -ಹು.ಸಂಖ್ಯೆ- 31-38 
1 ವಿ.ಶಾ.ಸಂ.- 8 ಭಾಲ್ಕಿ - 02 


137 


ಕ್ರಿಶ. ಸು.೧೧ನೇ ಶತಮಾನದ ಪರ್ಯಂಕಾಸಿನ ತೀರ್ಥಂಕರ ಮತ್ತು ಅಂಬಿಕಾ ಯಕ್ಷಿಯ ಶಿಲ್ಪಗಳಿವೆ. 
ಇವು ಈ ನಗರದಲ್ಲಿದ್ದ ಬ್ರಹ್ಮಜಿನಾಲಯದಲ್ಲಿ ಪ್ರತಿಷ್ಠಾಪಿತವಾಗಿದ್ದ ಶಿಲ್ಪಗಳಾಗಿವೆ. 

ಬಸವಕಲ್ಯಾಣದ ಕ್ರಿಶ ೧೦೯೨ರ ಶಾಸನದಲ್ಲಿಕಲ್ಯಾಣ ನಗರದಲ್ಲಿ ನಿರ್ಮಿಸಿದ 
ಜಿನಾಲಯವುಚಂದ್ರ ಪ್ರಭನಾಥನ ಜಿನಾಲಯವನ್ನು "ಕಲ್ಯಾಣದ ಗೋಷ್ಠಿ'ಯ ಸದಸ್ಯರಾಗಿದ್ದರಚ್ಚಮಲ್ಲ, 
ರವಿಯಣ್ಣ್ವ, ದೇವಪಾರ್ಯ, ಚಟ್ಟಪ್ಪ, ಭರತ, ಶ್ರೀಪತಿ, ರಾಜದೇವ ಮೊದಲಾದವರು ಕೂಡಿಗೊಂಡು 
ಜೀರ್ಣೋದ್ಧಾರ ಮಾಡಿಸಿ ದಾನದತ್ತಿಗಳನ್ನು ಕೊಡಮಾಡಿದ ಪ್ರಸ್ತಾಪವಿದೆ. " ಆದರೆ ಈ 
ಜಿನಾಲಯಗಳೆಲ್ಲವೂ ಕಾಲಾಂತರದಲ್ಲಿ ನಾಶವಾಗಿದೆ.ಆ ಜಿನಾಲಯಗಳ ಅಳಿದುಳಿದ ವಾಸ್ತುಶಿಲ್ಪ 
ಅವಶೇಷಗಳನ್ನು ಸ್ಥಳೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಲಾಗಿದೆ. 


ಬರೂರದ ಗ್ರಾಮದ ಕ್ರಿಶ ೧೧೧೩ರ ಶಾಸನದಲ್ಲಿ ಬರೂರ ನಗರದ ಶಾಂತಿನಾಥ ಜಿನಾಲಯವು 
ನಿರ್ಮಿಸಿದರು ಮತ್ತುಕಾಲಾ೦ತರದಲ್ಲಿ ಜೀರ್ಣೋದ್ದಾರವಾಗುತ್ತದೆ. ಆದರೆ ಹಿಂದೂ-ಮುಸ್ಲಿಂ ವಾಸ್ತು 
ಸ್ವರೂಪವನ್ನು ಪಡೆದು ಇಂದಿಗೂ ಉಳಿದು ಬಂದಿದೆ, ಆದರೆ ಪ್ರಸ್ತುತ ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. 


ಉಜ್ಜಳಂಬ ಗ್ರಾಮದಕ್ರಿಶ. ೧೧೨೦ರ ಶಾಸನದಲ್ಲಿ ಬಸದಿಯಕಟ್ಟಡದತೊಲೆಯ ಮೇಲೆ 
ಉಲ್ಲೇಖಗೊಂಡಿದೆ. ತ್ರಿಭುವನಮಲ್ಲನ ಆಳ್ವಿಕೆಯಲ್ಲಿ ಭತ್ತಗ್ರಾಮವಾದ ಉಜ್ಜಳದಲ್ಲಿ ಶ್ರೀಯಮರಸ, 
ದೇವಣಶೆಟ್ಟಿ ಬೆನಶಿಶೆಟ್ಟಿ, ಶ೦ಕರಶೆಟ್ಟಿ ವರ್ಧಮಾನಶೆಟ್ಟಿ ಬೀಚಿಶೆಟ್ಟಿ ಮುಂತಾದ ಸಮಸ್ತನಿಖರಗಳು 
ಉಜ್ಜಳದ “ಬಸದಿಗೆ ಜನಾಲಯದ ಮೊ ಪುನಸ್ಕಾರ, ಸ್ನಾನ, (ಅಭಿಷೇಕ), ನೈವೇದ್ಯಕ್ಕೆ ಕೆಲವು 
ಸುಂಕಗಳನ್ನು ದಾನ ಮಾಡಿದ ಉಲ್ಲೇಖವಿದೆ. ೫" ಆದರೆ ಪ್ರಸ್ತುತ ಈ ಜಿನಾಲಯ ಹಾಳು-ಪಾಳು 
ಮಾಡಿದ್ದಾರೆ. 


ಗೋರ್ಟಾ ಗ್ರಾಮದ ಈ ಎರಡೂ ಶಾಸನಗಳು ಗ್ರಾಮದ ಮಧ್ಯದಲ್ಲಿರುವ ಮಹಾದೇವ 
ದೇವಾಲಯದ ನವರಂಗದ ದೇವಕೋಷ್ಠಿಗಳ ಕೆಳ ಪೆಟ್ಟಿಕೆಗಳ ಮೇಲಿವೆ. ಈ ದೇವಾಲಯವೇ 
ಮುನಿಸುವ್ರತ ಸಿದ್ಧಾಂತ ದೇವನ ಶಿಷ್ಯೆ ಪದ್ಮಾವತಿ ಮಾಡಿಸಿದ. ಜಿನಾಲಯವಾಗಿದೆ.ಆದರೆ ಇದು ಯಾವ 
ತೀರ್ಥಂಕರನ ಜಿನಾಲಯವಾಗಿತ್ತೆಂದು ಸ ಸ್ಪಷ್ಟವಾಗಿಲ್ಲ” 


ಜೈನಧರ್ಮದಮತ್ತು ಜಿನಾಲಯಗಳ ಅವನತಿ : 


ಬೀದರ ಜಿಲ್ಲೆಯಲ್ಲಿ ಕ್ರಿಶ. ೯-೧೦ನೆಯ ಶತಮಾನದಲ್ಲಿ ರಾಷ್ಟ್ರಕೂಟರು ಜೈನಧರ್ಮಕ್ಕೆ ಹೆಚ್ಚಿನ 
ಮನ್ನಣೆ ನೀಡಿದ್ದರು.ಈ "ಧರ್ಮ ವ್ಯಾಪಕವಾಗಿ ಹರಡಲು ಕಾರಣರಾದರು. ಜತಿ ಸಹಕ 
ಮುಂದುವರಿಯಲಿಲ್ಲ. ಇವರ ನಂತರ” ಅಧಿಕಾರಕ್ಕೆ ಬಂದ ಕಲ್ಯಾಣ ಚಾಲುಕ್ಕರು ಹಿಂದಿನಿಂದ ಬಂದ 
ಧರ್ಮಸಹಿಷ್ಟುತೆ ತತ್ವವನ್ನು ಪಾಲಿಸಿಕೊಂಡು ಬಂದರು. ಇವರ ಬಳಿಕ ಅಧಿಕಾರಕ್ಕೆ ಬಂದ ಕಲಚೂರಿಗಳು, 
ಸೇವುಣರು, ವಾರಂಗಲ್ಲಿನ ಕಾಕತೀಯರ ಕಾಲದಲ್ಲಿ ಜೈನಧರ್ಮದ ಹಿನ್ನಡೆಯಾಯಿತು. ಕ್ರಿಶ. ೧೨ನೇ 
ಶತಮಾನದಲ್ಲಿ ಕಲಚೂರಿಗಳು ಕೆಲವೇ ವರ್ಷ ಸ್ವತಂತ್ರವಾಗಿ ರಾಜ್ಯಭಾರ ಮಾಡಿದವರಾದರು, ಇವರ 
ಬಳಿಕ ಅಧಿಕಾರಕ್ಕೆ ಬಂದ ಕಲಚೂರಿಗಳು, ಸೇವುಣರು, ವಾರಂಗಲ್ಲಿನ ಕಾಕತೀಯರ ಕಾಲದಲ್ಲಿ 
ಜೈನಧರ್ಮದ ಹಿನ್ನಡೆಯಾಗುತ್ತಾ ನಡೆಯಿತು. ಕ್ರಿಶ. ೧೨ನೇ ಶತಮಾನದಲ್ಲಿ ಕಲಚೂರಿಗಳು ಕೆಲವೇ 
ವರ್ಷ ಸ್ವತಂತ್ರವಾಗಿ ರಾಜ್ಯಭಾರ ಮಾಡಿದರಾದರು, ಇವರ ಅವಧಿಯಲ್ಲಿ ವೀರಶೈವ ಧರ್ಮದ 
ಅಭಿವೃದ್ಧಿಗೆ ಕಾರಣರಾದ ಅನೇಕ ಶರಣರಿಂದ ಜೈನಧರ್ಮ ಆಘಾತಕ್ಕಿಡಾಯಿತು. ಇದರಿಂದ ಬೀದರ 


18 

ಕ್ಷೇತ್ರಕಾರ್ಯಅಧ್ಯಾಯನ ಫಲಕೃತಿ 
೫ 8 ಬಸವಕಲ್ಯಾಣ - 01 

9 ಕ್ರವಿ.ಶಾ.ಸಂ.- 8, ಬಸ ಸವಕಲ್ಯಾಣ - 58 
21ಕೃವಿ.ಶಾ.ಸಂ - 8; ಬಸ ಸವಕಲ್ಯಾಣ -56-57 


138 


ಜಿಲ್ಲೆ ಪರಿಸರದಲ್ಲಿ ಹಲವು ಬಸದಿಗಳಲ್ಲಿ ಈಶ್ವರ ದೇಗುಲುಗಳಾಗಿ ಪರಿವರ್ತಿತಗೊಂಡು, ಅಲ್ಲಿದ್ದ ಜೈನ 


ಮೂರ್ತಿಗಳು ಬಸದಿಗಳಿಂದ ಹೊರದೂಡಲ್ಪಟ್ಟವು. ಕ್ರಿಶ. ೧೪-೧೬ನೇ ಶತಮಾನದಲ್ಲಿ ದೆಹಲಿ 
ಸುಲ್ತಾನರು, ಬಹುಮನಿ, ನಿಜಾಮರು ಈ ಪ್ರದೇಶದಲ್ಲಿ ಆಧಿಪತ್ಯಕ್ಕಾಗಿ ಅನೇಕ ಕಲಹಗಳು ಜರುಗಿದವು. 
ಈ ಹೊತ್ತಿಗೆ ಬೀದರ ಜಿಲ್ಲೆಯಲಿ ಜೈನಧರ್ಮೀಯರ ಸಂಖ್ಯೆ ಇಳಿಮುಖವಾಗುವುದರೊಂದಿಗೆ, ಜಿನ 
ಬಸದಿಗಳು ರಕ್ಷಣೆಯಿಲ್ಲದೆ ಕ್ರೂರಕೃತ್ಯಕ್ಕೆ ಅಣಿಯಾದವು. ಇದಾದ ಹಲವು ವರ್ಷಗಳ ತರುವಾಯ ಈ 
ಜಿಲ್ಲೆಯಲ್ಲಿ ನಿಧಿ ಶೋಧಕ ಗುಂಪು ಮೂರ್ತಿ ಶಿಲ್ಪಗಳಲ್ಲಿ ಹಣ ಬ೦ಗಾರವಿರುತ್ತದೆಯೆಂಬ 
ತಪ್ಪುಕಲನೆಯಿಂದ ಹೊರಬಿದ್ದ ಜಿನ ಶಿಲ್ಪಗಳನ್ನು ಒಡೆದು ತುಂಡರಿಸಿದರು. ಆದುದರಿಂದ ಇಂದು 
ಬೀದರಜಿಲ್ಲೆಯ ಯಾವುದೇ ಸ್ಥಳದಲ್ಲಿ ಉತ್ತಮ ಸ್ಥಿತಿಯಲ್ಲಿರುವ ಬಸದಿಗಳು ಕಂಡುಬರದೇ ಕೇವಲ 
ಭಗ್ನಗೊಂಡಜಿನ ಶಿಲ್ಪ ಮತ್ತು ಶಾಸನಗಳನ್ನು ಕಾಣಬಹುದಾಗಿದೆ.`? 


ಬೀದರನಲ್ಲಿ ಜಿನಾಲಯಗಳನ್ನು ನಿರ್ಮಿಸುವುದರೊಂದಿಗೆ ನಾಡಿನಾದ್ಯಂತ ಶಿಥಿಲಾವಸ್ಥೆಯಲ್ಲಿದ್ದ 
ಅನೇಕ ಜಿನಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸಿದ ಸ೦ಗತಿ ಮನದಟ್ಟಾಗುತ್ತದೆ. ಈ ಪ್ರದೇಶದ 
ಉಜ್ಜಳ೦ಬ, ಉಮಾಪುರ, ಫರತಾಪುರ, ಗೋರಟಾ(ಬಿ). ಬಸವಕಲ್ಯಾಣ, ಮೀರಕಲ್ಲು, ಸಸ್ತಾಪುರ, 
ಹುಲಸೂರು, ಶಿವಪುರ, ಮೋರಖಂಡಿ, ಅಳವಾಯಿ, ಧನ್ನುರಾ (ಎಚ್‌). ಭಾಲ್ಕಿ ಲಖಣಗಾ೦ವ, ಹಲಸಿ, 
ಬೇಲೂರು, ಅಲಿಯಂಬರ, ಕಮಠಾಣ, ಕಾಡವಾದ, ಬರೂರು, ಬೀದರ, ಜೌರಾದ, ಜವಳಗಾ, 
ಚಿಟಗುಪ್ಪ. ಬೋರಂಪಳ್ಳಿ, ಹಳ್ಳಿಖೇಡ ಮೊದಲಾದ ಗ್ರಾಮಗಳಲ್ಲಿ ಜಿನಾಲಯಗಳ ನಿರ್ಮಾಣ 
ಮತ್ತುಜೀರ್ಣೋದ್ದಾರ, ಚಟುವಟಿಕೆಗಳು ಜರುಗಿವೆ. ಅವುಗಳಲ್ಲಿ ಕೆಲವು ಜಿನಾಲಯಗಳು ನಾಶವಾಗಿವೆ. 
ಮತ್ತೆ ಕೆಲವು ಪರಿವರ್ತಿತವಾಗಿದೆ. ಪ್ರಸ್ತುತ ಉಳಿದು ಬಂದಿರುವ ಬಹುತೇಕ ಜಿನಾಲಯಗಳು ಕ್ರಿ.ಶ.ಸು 
೧೭ನೆಯ ಶತಮಾನದಿಂದೀಚೆಗೆಜೀರ್ಣೋದ್ಧಾರವಾಗಿವೆ. ಆ ಸಂದರ್ಭದಲ್ಲಿ ಈ ಪ್ರದೇಶವು ಮುಸ್ಲಿಂ 
ಅರಸು ಮನೆತನಗಳ ಪ್ರಭಾವದಲ್ಲಿತ್ತುಹಾಗಾಗಿ ಜಿನಾಲಯಗಳ ಜೀರ್ಣೋದ್ಧಾರದ ಸಂದರ್ಭದಲ್ಲಿ 
ಹಿಂದೂ ಮುಸ್ಲಿಂ ವಾಸ್ತು ಲಕ್ಷಣಗಳನ್ನು ಅಳವಡಿಸಲಾಗಿರುವುದು ಗೋಚರಿಸುತ್ತದೆ. 


ಇವುಗಳ ಭಿತ್ತಿಗಳ ರಚನೆಯಲ್ಲಿಗಾರೆ ಮತ್ತು ಗಚ್ಚನ್ನು ಯಥೇಚ್ಛವಾಗಿ ಉಪಯೊಗಿಸಲಾಗಿದೆ. 
ಕಟ್ಟಡಗಳಲ್ಲಿ ಆದ ಬದಲಾವಣೆಗಳು ಇದಕ್ಕೆ ಭಾಲ್ಕಿಯ ಬ್ರಹ್ಮಜಿನಾಲಯ, ಕಮಠಾಣದ 
ಪಾರ್ಶನಾಥಜಿನಾಲಯ, ಹುಮನಾಬಾದ ಶಾಂತಿನಾಥ ಮತ್ತು ಆದಿನಾಥ ಜಿನಾಲಯಗಳು ಬೀದರ 
ನಗರದಚಂದ್ರಪ್ರಭನಾಥಜಿನಾಲಯಉತ್ತಮ ನಿದರ್ಶನಗಳಾಗಿವೆ. 


ಇತ್ತೀಚಿಗೆ ನಿರ್ಮಾಣವಾಗಿರುವ ಜಿನಾಲಯಗಳ ವಾಸ್ತು ರಚನೆಯಲ್ಲಿಯೂ ಮುಸ್ಲಿಂ ವಾಸ್ತು 
ಲಕ್ಷಣಗಳ ಪ್ರಭಾವ ವ್ಯಾಪಕವಾಗಿದೆ.ಈ ಪ್ರಭಾವಇತರೆಧರ್ಮದ ದೇವಾಲಯಗಳ ವಸ್ತು ರಚನೆಗಳಲ್ಲಿಯೂ 
ಗೋಚರಿಸುತ್ತದೆ. 


2್ಛೀತ್ರಕಾರ್ಯದ ಫಲಶೃತಿ ಮತ್ತು ಬೀದರಜಿಲ್ಲೆಯಧಾರ್ಮಿಕ ಹಿನ್ನಲೆ 


139 


ಕಲ್ಯಾಣ ಕ್ರಾಂತಿಯ ಫಲಿತಗಳು-ಒಂದು ಅವಲೋಕನ. 
-ಡಾ. ಆನಂದ ಮಾಣಿಕರಾವ, 
ಮು। ಪೋ॥ ರಾಜೇಶ್ವರ, 
ಬಸವಕಲ್ಯಾಣ ತಾಲೂಕು, ಬೀದರ ಜಿಲ್ಲೆ. 


ಪ್ರಪಂಚದಲ್ಲಿ ನಡೆದು ಹೋಗಿರುವ ಅನೇಕ ಕ್ರಾಂತಿಗಳಲ್ಲಿ ಅದ್ವಿತೀಯವಾದದ್ದು. ಹನ್ನೆರಡನೆಯ 
ಶತಮಾನದ ಕಲ್ಯಾಣ ಕ್ರಾಂತಿ. ಈ ಕ್ರಾಂತಿಯ ನೇತಾರ ಯುಗಪುರುಷ ಬಸವಣ್ಣನವರು. ಈ ಕ್ರಾಂತಿ 
ಹೆಣ್ಣು, ಹೊನ್ನು, ಮಣ್ಣಿಗಾಗಿ ನಡೆದ ಕ್ರಾಂತಿಯಲ್ಲ. ಅದು ಸರ್ವಸಮಾನತೆಗಾಗಿ, ಸಾಮಾಜಿಕ 
ನ್ಯಾಯಕ್ಕಾಗಿ, ನೈತಿಕ ಮಾಲ್ಯಗಳ ಸ್ಥಾಪನೆಗಾಗಿ ಮತ್ತು ಸತ್ಯಧರ್ಮದ ಸ್ಥಾಪನೆಗಾಗಿ ನಡೆದ ಸಮಗ್ರ ಕ್ರಾಂತಿ. 
ಅಂತೆಯೇ ವಿಶ್ವದ ಇತರ ಕ್ರಾಂತಿಗಳಿಗಿಂತ ಕಲ್ಯಾಣ ಕ್ರಾಂತಿ ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದು. 


ಈ ಕ್ರಾಂತಿಯಲ್ಲಿ ವಿಶ್ವಗುರು ಬಸವಣ್ಣನವರ ಹೆಗಲಿಗೆ ಹೆಗಲಾಗಿ ಹೋರಾಡಿದವರು ಏಳೂನುರಾ 
ಎಪ್ಪತ್ತು (೭೭೦) ಅಮರಗಣ೦ಗಳೂ, ಲಕ್ಷದ ಮೇಲೆ ತೊಂಭತ್ತಾರು ಸಾವಿರ (೧೯೬,೦೦೦) ಚರ 
ಜಂಗಮರು. ಅಂದಿನ ಸಮಾಜ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದ ಅಸ ಶ್ಯರಿಂದ ಉತ್ತಮ 
ಕುಲದವರವರೆಗೆ ಎಲ್ಲಾ ಸ್ತರದ ಜನರು ಪಾಲ್ಗೊಂಡಿದ್ದು ಈ ಕ್ರಾಂತಿಯ ವಿಶೇಷ. ವ್ಯಕ್ತಿ ಕಲ್ಯಾಣ, ಸಮಾಜ 
ಕಲ್ಯಾಣ, ರಾಷ್ಟ ಕಲ್ಯಾಣ, "ಮತ್ತು ವಿಶ್ವ ಕಲ್ಯಾಣಕ್ಕಾಗಿ ನಡೆದ ಕ್ರಾಂತಿ ಇದು. ಕಲ್ಯಾಣವೆಂದರೆ ಅದೊಂದು 
ಭೌತಿಕ ಪ್ರದೇಶ ಮಾತ್ರವಲ್ಲ ಟು ಬ ಅಭ್ಯುದಯ ಎಂಬುದು ಕಲ್ಯಾಣ ಪದದ ಅರ್ಥಗಳು. 
ಲೋಕದ ಜನರ ಒಳಿತನ್ನು ಬಯಸುವದೇ ಕಲ್ಯಾಣ ಕ್ರಾಂತಿಯ ಬದಲಾವಣೆಯ ಉದ್ದೇಶವಾಗಿತ್ತು. 
ದೈವೀ ರಾಜ್ಯವನ್ನೇ ಕಲ್ಯಾಣ ರಾಜ್ಯವೆಂದು ಕರೆಯಬಹುದು. ಕ್ರಾಂತಿಯೆಂದರೆ ಕೇವಲ ಸುಧಾರಣೆ 
ಅಥವಾ ಬದಲಾವಣೆ ಅಲ್ಲ. ಶತ ಶತಮಾನಗಳಲ್ಲಿ ಕಾಣಾಲಾಗದ, ಆದರೆ ಕೇಲವೇ ವರ್ಷಗಳಲ್ಲಿ 
ಊಹೆಗೂ ನಿಲುಕದ ಅಮೂಲಾಗ್ರ ಬದಲಾವಣೆಯೇ ಕ್ರಾಂತಿಯೆನಿಸಿಕೊಳ್ಳುವದು. ಅವ್ಯವಸ್ಥೆಯನ್ನು 
ಹೊಡೆದೊಡಿಸಿ ಸುವೃವಸ್ಥೆಯನ್ನು ಸ್ಥಾಪಿಸುವದೇ ಕ್ರಾಂತಿಯ ಗುರಿ. 


ಬಸವಣ್ಣನವರ ನವಸಮಾಜ ನಿರ್ಮಾಣದ ಕಲ್ಯಾಣ ಕ್ರಾಂತಿಯ ಗ್ರೀಕ ದೇಶದ ಫ್ಲೈಟೋನ ಕನಸಿನ 
ರಾಜ್ಯಕ್ಕಿಂತ ಭಿನ್ನವಾದದ್ದು. ಫ್ಲೆಟೋನದು ಸುಖಿ ರಾಜ್ಯವಾದರೆ, ಬಸವಣ್ಣನವರ ಗುರಿ ಕಲ್ಯಾಣ ರಾಜ್ಯ. 
ಸುಖ ಕೇವಲ ವ್ಯಕ್ತಿಗೆ ಸಂಬಂಧಿಸಿದ್ದಾಗಿದೆ. ಆದರೆ ಕಲ್ಯಾಣ ಎಂಬುದು ವ್ಯಕ್ತಿ ಮತ್ತು ಸಮಾಜದ 
ಅಭ್ಯುದಯಕ್ಕೆ ಸಂಬಂಧಿಸಿದೆ. ಅನೇಕರು ಕಷ್ಟಪಟ್ಟರು ಚಿಂತೆಯಿಲ್ಲ, ತಾನೊಬ್ಬ ಸುಖಿಯಾದರೆ ಸಾಕು 
ಎನ್ನುತ್ತಾನೆ. ಸುಖ ಬಯಸುವಾತ. ಅನೇಕರಿಗೆ ಸುಖವಾಗುವಾದಾದರೆ, ಹಿತವಾಗುವದಾದರೆ ಸ್ವತಃ 
ಕಷ್ಟಪಡಲು ಸಿದ್ಧವಾಗುತ್ತಾನೆ ಕಲ್ಯಾಣ ಬಯಸುವವ ಸುಖ ಬಯಸುವವರು ನದಿ ನೀರನ್ನು 
ಬೊಗಸೆಯಲ್ಲಿ ಹಿಡಿದವರಂತೆ ಸ್ವಲ್ಪ ಕಷ್ಟ ಬ೦ದರೂ ಸಾಕು ಸಹಿಸಲಾರರು. ಕಲ್ಯಾಣ ಬಯಸುವವರು 
ಕಷ್ಟವನ್ನು ಗಂಡಾಂತರಗಳನ್ನು “ಅಪ್ಪಿಕೊಳ್ಳಲು ಸಿದ್ಧರಾಗಿರುತ್ತಾರೆ. ಸಕಲ ಜೀವಾತ್ಮರಿಗೆ ಲೇಸಾಗುವ 


ಕಾರ್ಯದಲ್ಲಿ ಮರಣವನ್ನು ಮಹಾ! ಸ್ವೀಕರಿಸುವ ಎದೆಗಾರಿಕೆಯುಳ್ಳವರಾಗಿರುತ್ತಾರೆ. 


ಬಸವ ಪೂರ್ವದ ಸಮಾಜದಲ್ಲಿ ಮೂಢ ನಂಬಿಕೆಯಿಂದ ಕಂದಾಚಾರಗಳು ತುಂಬಿ 
ತುಳುಕುತ್ತಿದ್ದವು. ಧರ್ಮದ ಹೆಸರಿನಲ್ಲಿ ಗುಡಿ ಗುಂಡಾರಗಳು ಶೋಷಣೆಯ ಕೇಂದಗಳಾಗಿದ್ದವು. ಸನಾತನ 
ಧರ್ಮದ ಆಚರಣೆ ಹೆರಲ್ಲಟ್ಟಿತ್ತು ಇದರ ಪ್ರಕಾರ ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿದ್ದು ಸಮಾಜವನ್ನು 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂದು ವಿಂಗಡಿಸಲಾಗಿತ್ತು. ಬಹು ಸಂಖ್ಯಾತ ದುಡಿಯುವ 
ವರ್ಗದವರನ್ನು ಶೂದ್ರ ವರ್ಗಕ್ಕೆ ಸೇರಿಸಲಾಗಿತ್ತು. ಅವರಲ್ಲಿ ಪಂಚಮರು ಎಂದು ಕರೆಯಲ್ಪಟ್ಟ ಅಸ್ಪಶ್ಯರೂ 
ಇದ್ದರು ಶೂದರು ಅಕ್ಷರ ಕಲಿಯುವಂತಿರಲಿಲ್ಲ. ವೇದಶಾಸ್ತ್ರ ಓದಬಾರದು ಕೆಳಬಾರದು. “ವರ ನೆರಳು 
ಸಹ. ಉತ್ತಮರ ಮೇಲೆ ಬಿಳಬಾರದು. ಉತ್ತಮರ ಕೇರಿ `ಪ್ರವೇಶಿಸಬೇಕಾದರೆ ಕೊರಳಿಗೆ ಗಡಿಗೆ ಮತ್ತು 
ಬೆನ್ನಿಗೆ ಕಸಬಾರಿಗೆ ಕಟ್ಟಿಕೊಂಡು ನಡು ಮಧ್ಯಾಹ್ನ ಸಂಬೋಳಿ ಸಂಬೋಳಿ ಎನ್ನುತ್ತ ಊರ 


140 


ಪ್ರವೇಶಿಸತಕ್ಕದೆಂಬ ಕಟ್ಟಳೆ ಪ್ರಾಣಗಳಂತೆ ಬದುಕುತ್ತಾ ಮೇಲ್ವವರ್ಗದವರ ಸೇವೆಗಾಗಿ ದುಡಿಯುವದೇ 
ತಮ್ಮ ಭಾಗ್ಯ ಎಂದುಕೊಳ್ಳಬೇಕಾದ ಚಿಂತಾಜನಕ ಸ್ಥಿತಿ. ಇದಕ್ಕೆ ಕರ್ಮಸಿದ್ಧಾಂತದ ಬೆಂಬಲ. ಹೀಗೆ ತಾನು 
ಕಾರಣವಲ್ಲದ ತಪ್ಪಿಗೆ ನರಕಯಾತನೆ ಅನುಭವಿಸಬೇಕಾದ ಸ್ಥಿತಿ ಎಲ್ಲೆಡೆ ತುಂಬಿತ್ತು. ದೇವರು ಮತ್ತು 
ಧರ್ಮದ ಹೆಸರಿನಲ್ಲಿ ಶೋಷಣೆ, ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆಗಳು ವಿಭೃಂಭಿಸುತ್ತಿದ್ದವು. 


ಸನಾತನ ಧರ್ಮ ವ್ಯವಸ್ಥೆಯಲ್ಲಿ ಸಮಾಜದ ಅರ್ಧ ಭಾಗವಾದ ಸ್ತ್ರೀಯರನ್ನು ಶೂದ್ರವರ್ಗಕ್ಕೆ 
ಸೇರಿಸಲಾಗಿತ್ತು. ಆಕೆಯನ್ನು ಮಾಯೆ ಎಂದು ಕರೆದು ಕೇವಲ ಭೋಗರ ವಸ್ತಿವನ್ನಾಗಿ "ನೋಡುತ್ತಿದ್ದರು. 
ಹೆಣ್ಣು ಮೋಕ್ಷಕ್ಕೆ ಅರ್ಹಳಲ್ಲ ದೇವರ ಪೂಜೆ ಮಾಡುವ ಹಾಗಿಲ್ಲ. ಅವಳಿಗೆ ಮವ ಮತ್ತು ಬರಯುವ 
ಹಕ್ಕಿರಲಿಲ್ಲ. ಹೀಗೆ ಹೆಣ್ಣಿನ ಬಾಳು ಗೋಳಾಗಿತ್ತು. ಆಕೆ ಕಣ್ಣಿರಿನಿಂದ ಕೈತೊಳೆಯಬೇಕಾಗಿತ್ತು. 


ವರ್ಣಾಶ್ರಮ ಪದ್ಧತಿಯ ಪಾಲನೆಯೇ ರಾಜಧರ್ಮವಾಗಿತ್ತು. ಇಂಥ ಅಂಧಕಾರಮಯವಾದ 
ಸನ್ನಿ ವೇಶದಲ್ಲಿ ಬಸವ ಭಾಸ ಸ್ಮರನ ಉದಯವಾಯಿತು. 
“ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ 
ಬಟ್ಟೆಗೆಟ್ಟವರಿಗೊಂದು ದೊಂದಿದಕ್ಕಾಗಿ 
ಎಂಟು ಶತಮಾನಗಳ ಹಿಂದೆ 
ಅಗ್ನಿಖಡ್ಗವನಾಂತ ಓ ಅಧ್ಯಾತ್ಮ ಕ್ರಾಂತಿವೀರ 
ದೇವ ದಯೆಯೊಂದು ಹೇ ದೀರಾವತಾರ 
ಶ್ರೀ ಬಸವೇಶ್ವರ!” 


ಮರ್ತ್ಯಲೋಕದಲ್ಲಿ ತುಂಬಿದ್ದ ಅಜ್ಞಾನದ ಕತ್ತಲೆಯನ್ನು ಕಳೆಯಲು ಆಕಾಶ ದೀಪವಾಗಿ ಬಂದ 
ಆಧ್ಯಾತ್ಮ ಕ್ರಾಂತಿವೀರ ಬಸವಣ್ಣನೆಂದು ರಾಷ್ಟ್ರಕವಿ ಕುವೆಂಪು "ಬಣ್ಣಿಸಿದ್ದಾರೆ. ಬಾಗೇವಾಡಿಯಲ್ಲಿ ಜನಿಸಿ, 
ಕಲ್ಯಾಣಕ್ಕೆ ಬಂದ ಬಸವಣ್ಣನವರು ಸವ? ರೀತಿಯ ಶೋಷ ಣೆಗಳಿಂದ ಮಾನವ ಕುಲವನ್ನು 
ಮುಕ್ತಗೊಳಿಸಿ, ಶರಣರ ಕಲ್ಯಾಣವನ್ನು ಭೂಲೋಕದ ಕೈಲಾಸವನ್ನಾಗಿ ಮಾಡಿದರು. 


ಸಮಾಜದಲ್ಲಿಯ ಜಾತಿಭೇದ, ವರ್ಗಭೇದ, ವರ್ಣಭೇದ ಮತ್ತು ಲಿಂಗಬೇದಗಳನ್ನು ಸೂಕ್ಷ್ಮವಾಗಿ 
ಗಮನಿಸಿದ ಬಸವಣ್ಣನವರು ಅವುಗಳನ್ನು ತೊಲಗಿಸಲು ಕಂಕಣಬದ್ಧರಾದರು. ಎಲ್ಲಾ ಬಗೆಯ 
ಶೋಷಣೆಗಳಿಂದ ಬಿಡುಗಡೆಗೊಳಿಸಿ, ಹೊಸ ಕಲ್ಯಾಣ ರಾಜ್ಯ ಕಟ್ಟಲು ಹೋರಾಟಕ್ಕಿಳಿದರು. 


ವೇದ ಶಾಸ ಸ್ತಗಳನ್ನು ಸಾಕ್ಷಿಯಾಗಿಸಿಕೊಂಡು ಪಂಡಿತ ಪುರೋಹಿತರು ಜನರನ್ನು ಅಜ್ಞಾನದ 
ಕೋಪಕ್ಕೆ ತಳ್ಳಿದ್ದಾರೆಯಯುದನ್ನು ಅರಿತ ಬಸ ಸ ಮೊದಲಿಗೆ ವೇದ ಶಾಸ ಸ್ತಗಳನ್ನು ದಕ್ಕಿರಿಸಿದರು. 
ಸ್ತ ಘನವೆಂಬೆನೆ? ಕರ್ಮವ ಭಹೆಸುತಿದೆ 
ನ ಘನವೆಂಬೆನೆ? ಪ್ರಾಣವಧೆಯ ಹೇಳುತ್ತಿದೆ! 
ಶ್ರುತಿ ಘನವೆಂಬೆನೆ? ಮುಂದಿಟ್ಟು ಅರಸುತ್ತಿದೆ! 
ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ, 
ತ್ರಿವಿಧ ದಾಸೋಹದಲ್ಲಲ್ಲದೆ ಕಾಣಬಾರದು, 
ಕೂಡಲಸಂಗಮದೇವನ!” 
ಅವುಗಳಲ್ಲಿನ ಹುಳುಕುಗಳನ್ನೆಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಇವೆಲ್ಲಕ್ಕಿಂತ ಆತ್ಮಸಾಕ್ಷಿ 
ಮುಖ್ಯವೆಂದರು. ಇಂದಿಗೂ ಬಹುದೊಡ್ಡ ಪಿಡುಗಾಗಿರುವ ಬಹುದೇವೋಪಾಸನೆಯನ್ನು ಮತ್ತು ಕ್ಷುತ್ರ 
ದೇವತೆಗಳ ಪೂಜೆಯನ್ನು ಉಗವಾಗಿ ಅಲ್ಲಗಳೆದು, ಏಕದೇವೋಪಾಸನೆಯನ್ನು ಬೋಧಿಸಿದರು. 
“ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, 
"ಒಬ್ಬನೆ ಕಾಣಿರೆ, ಇಬ್ದರೆಂಬುದು ಹುಸಿ ನೋಡಾ, 
ಕೂಡಲ ಸಂಗಮದೇವನಲ್ಲದೆ ಇಲ್ಲವೆಂದಿತ್ತು ವೇದ” 


141 


ದೇವರ ನಿಜವಾದ ಸ್ವರೂಪದ ಅರಿವಿಲ್ಲದೆ ಬಳಲುತ್ತಿದ್ದ ಮಾನವ ಕುಲಕ್ಕೆ ಸರಿಯಾದ ನಿರಾಕಾರ 
ದೇವರ ಸ್ವರೂಪ ತಿಳಿಸಿಕೊಟ್ಟರು. 
“ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, 
ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, 
ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕಟ, 
ಅಗಮ್ಯ, ಅಗೋಚರ ಅಪ್ರತಿಮ ಲಿಂಗವೆ, 
ಕೂಡಲಸಂಗಮದವಯ್ಯಾ, 


ನಿವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ದ (ಕೌ 
ಇಇ fo) 


ದೇವ ಮತ್ತು ಭಕ್ತನ ನಡುವೆ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲವೆಂದು ಪ್ರತಿವಾದಿಸಿ ಪೂಜಾರಿ 
ಪದ್ಧತಿಗೆ ತಿಲಾಂಜಲಿ ಇಟ್ಟರು. ಯಾರು ಬೇಕಾದರೂ ದೇವರನ್ನು ನೇರವಾಗಿ ಭಕ್ತಿಯಿಂದ 
ಪೂಜಿಸಬಹುದು ಆರಾಧಿಸಬಹುದು ಮನದಟ್ಟು ಮಾಡಿದರು. ತಮ್ಮ ಆಡುಭಾಷೆಯ ಮೂಲಕವೇ 
ದೇವನನ್ನು ಒಲಿಸಲು ಸಾಧ್ಯವೆಂದು ಸಾರಿದರು. ಜಾತಿ ವರ್ಣ ವರ್ಗ ಲಿಂಗ ಬೇಧಗಳ ಹಿಂದಿರುವ 
ಪುರೋಹಿತಶಾಹಿಗಳ ಕುತಂತ್ರ ಬಯಲು ಮಾಡಿದರು. ಹುಟ್ಟಿನಿಂದ ಕೆಲವರು ಶ್ರೇಷ್ಠ ಇನ್ನು ಕೆಲವರು 
ಕನಿಷ್ಠ ಆಗಲಿ ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದರು? ಎಲ್ಲರೂ ಹುಟ್ಟುವುದು ಒಂದೇ ಬಗೆಯಾಗಿರುವಾಗ, 
ಎಲ್ಲರಲ್ಲಿ ಹರಿಯುವ ರಕ್ತ ಒಂದೇ ಬಣ್ಣದ್ದಾಗಿರುವಾಗ ಈ ಮೇಲು ಕೀಳುಗಳು ದೇವ ದೇವ 
ನಿರ್ಮಿತವಾಗಿರದೆ ಮಾನವ ಕಲ್ಪಿತವೆಂದು ಆಧಾರ ಸಹಿತ ಸಾಬೀತು ಪಡಿಸಿದರು. ತನಗೆ ದೊರೆತ ಸಕಲ 
ಸೌಲಭ್ಯಗಳು ಕಟ್ಟಕಡೆಯ ವ್ಯಕ್ತಿಗೂ ದೊರೆಯುವಂತಾಗಲು ಹಗಲಿರಳು ದುಡಿದರು. 
“ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, 
ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ, 
ಕರ್ಣದಲ್ಲಿ ಜನಿಸಿದವರುಂಟೆ? ಜಗದೊಳಗೆ” 


ಎಂದು ಖಾರವಾಗಿ ಪ್ರಶ್ನಿಸಿ, ಹುಟ್ಟನ್ನು ಮೂಲವಾಗಿರಿಸಿಕೊ೦ಡು, ಮಾನವ ಮಾನವರಲ್ಲಿ ಭೇದ 
ಮಾಡುವರು ಅವೈಜ್ಞಾನಿಕ ಮತ್ತು ಅಮಾನುಷವಾದದು ಎಂದರು. ಶ್ರೇಷ್ಠ ಕುಲದವರೆನಿಸಿಕೊಂಡವರ 
ಮೇಲರಿಮೆಯನ್ನು ಮತ್ತು ಕೀಳು ಕುಲದವರೆನಿಸಿಕೊಂಡವರ ಕೀಳರಿಮೆಯನ್ನು ಏಕ ಕಾಲಕ್ಕೆ ಕಿತ್ತೆಸೆದರು. 
ದೇವನೊಬ್ಬನೆ ತಂದೆ ಮನುಜರೆಲ್ಲರೂ ಒಂದೇ. ಎಲ್ಲರೂ ದೇವನ ಮಕ್ಕಳು ದೇವ 
ಸ್ಮರಣೆಯಲ್ಲಿರುವವರು. ಉತ್ತಮ ನಡತೆಯುವಳ್ಳವರೇ ಶ್ರೇಷ್ಠರು ಎಂದು ಸಾರಿದರು. ಅಂಧಶ್ರದ್ಧೆ ಮತ್ತು 
ಮೂಢನಂಬಿಕೆಗಳ ಮೋಲೋತ್ಪಾಟನಕ್ಕೆ ಕೈಯಿಟ್ಟರು. ಶೋಷಣೆಯ ಕೇಂದ್ರಗಳಾಗಿದ್ದ ಗುಡಿ 
ಗುಂಡಾರಗಳನ್ನು ತಿರಸ್ಕರಿಸಿ, ದೇಹವೇ ದೇವಾಲಯವಾಗಬೇಕೆಂದರು. 


ದೇವನ ಕುರುಹಾಗಿ ಇಷ್ಟಲಿಂಗವನ್ನು ನೀಡಿ ಹೆಣ್ಣು, ಗಂಡು ಮೇಲು ಕೀಳೆನ್ನದೆ ಸರ್ವರಿಗೂ 
ಇಷ್ಟಲಿಂಗಧರಿಸಿ ಪೂಜಿಸುವ ಅವಕಾಶ ಕಲ್ಪಿಸಿದರು. ಎಲ್ಲಾ ವರ್ಗದ ಜನ ಇಷ್ಟಲಿಂಗ ಧರಿಸಿ 
ನಡೆದಾಡುವ ದೇವಾಲಯವಾಗಿ ಸಂಭ್ರಮಿಸಿದರು. ಬದುಕಿನಲ್ಲಿ ಹೊಸ ಬೆಳಕು ಕಾಣತೊಡಗಿದರು. 


ಪ್ರಪಂಚದ ಮೊದಲ ಪ್ರಜಾತಂತ್ರ ಸಂಸ್ಥೆಯೆನಿಸಿದ “ಅನುಭವ ಮಂಟಪ” ಸ್ಥಾಪಿಸಿ, 
ಮನುಸ್ಮೃತಿಯ ಪ್ರಕಾರ ಕೀಳು ಕುಲದವರೆನಿಸಿದ “ನಟವರ ಜಾತಿಯ” ಅಲ್ಲಮಪ್ರಭುಗಳನ್ನು ಅಧ್ಯಕ್ಷರನ್ನಾಗಿ 
ನೇಮಿಸಿದ್ದು ಒಂದು ಅಭೂತಪೂರ್ವ ಘಟನೆ. ಅಲ್ಲಿ ಸರ್ವರೂ ಸಮಾನವಾಗಿ ಕುಳಿತು ಚರ್ಚೆಯಲ್ಲಿ 
ಪಾಲ್ಗೊಂಡು ಅಭಿಪ್ರಾಯ ಮಂಡಿಸಲು ಅವಕಾಶವಿತ್ತು. ಮೊದಲ ಬಾರಿಗೆ ಶಕ್ತಿ ಸ್ವಾತಂತ್ರ ಮತ್ತು ಅಭಿವ್ಯಕ್ತಿ 
ಸ್ವಾತಂತ್ರ್ಯ ಲಭಿಸಿದಂತಾಯಿತು. 


ಗುರುಬಸವ ತಂದೆಯ ಕರುಳ ಕರೆಗೆ ಓಗೊಟ್ಟು ಕಲ್ಯಾಣಣದತ್ತ ಜನ ತಂಡೋಪತಂಡವಾಗಿ 
ಹರಿದು ಬಂದರು. ಸರ್ವ ಭೇದಗಳನ್ನು ಮರೆತು ಸರ್ವಾಂಗ ಸುಂದರ ಬಾಳಿನಿಂದ ಕೂಡಿದ ಸಮಾಜ 


142 


ಬೆಳಗತೊಡಗಿದರು. ಮಡಿವಾಳ ಮಾಚಿದೇವರು. ಅಂಬಿಂಗರ ಚೌಡಯ್ಯ, ನುಲಿಯ ಚ೦ದಯ್ಯ ಢಕ್ಕೆಯ 
ಮಾರಯ್ಯ ಸಮಗಾರ ಹರಳಯ್ಯ, ಡೋಹಾರ ಕಕ್ಕಯ್ಯ ಕಿನ್ನರಿ ಬ್ರಹ್ಮಯ್ಯ ಕಂಬಳಿ ನಾಗಿದೇವ, ಹಡಪದ 


ಅಪ್ಪಣ್ಣ 6000 ಪೆದ್ದಿ, ಲಿಂಗಮ್ಮ ಕಾಳವ್ವ, ಸತ್ಯಕ್ಕ 'ಲಕ್ಕಮ್ಮ ಅಕ್ಕಮ್ಮ ಸಂಕವ್ವ ಮುಂತಾದ ಅಸಂಖ್ಯರು 


ಕೀಳರಿಮೆಯ ಧೂಳೂ ಕೊಡವಿಕೊಂಡು ಮೇಲೆದ್ದರು. ಮಾನವತ್ತದಿಂದ ದೇವತ್ತಕೇರಿ ಶರಣರೆನಿಸಿದರು 


ರಾಜ್ಯ ಕೋಶಗಳನ್ನು ತೊರೆದು ಹನ್ನೊಂದಕ್ಕೂ ಅಧಿಕ ಅರಸರು ಮತ್ತು ಅರಸುಮನೆತನದವರು 
ಕಲ್ಯಾಣ ಕ್ರಾಂತಿಗೆ ಮನಸೋತು ಕಲ್ಯಾಣ ದತ್ತ ಬಂದು ಸಾಮಾನ್ಯ ಪ್ರಜೆಗಳಾಗಿ, ಬದುಕಿಗೊ೦ಡು ಕಾಯಕ 
ಕೈಗೊಂಡು ಬಾಳಿದರು. ಅವರಲ್ಲಿ ಬಹುದೂರದ ಕಾಶ್ಮಿರದ ಅರಸು ಮಹಾದೇವ ಭೂಪಾಲ, ರಾಣಿ 
ಮಹಾದೇವಿ ಸಹಿತ ರಾಜ್ಞ ತೊರೆದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವ ಕಾಯಕ ಕೈಗೊಂಡು 


$ 
ಮೋಳಿಗೆಯ ಮಾರಯ್ಯನಾದುದು ಇಲ್ಲಿ ಉಲ್ಲೇಖನೀಯ. 


ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದ ಮಹಿಳೆಯರ ವಿಮೋಚನೆಗೆ ಮುಂದಾದ ಬಸವಣ್ಣನವರು, 
ಜನಿತಕ್ಕೆ ತಾಯಾಗಿ, ಮೋಹಕ್ಕೆ ಮಗಳಾಗಿ. ಕೂಟಕ್ಕೆ ಸ್ತ್ರೀಯಾಗಿ, ದಾರಿ ತಪ್ಪುವ ಪುರುಷರ 
ಮಾರ್ಗದರ್ಶಕವಾಗಿರುವ ಸ್ತ್ರ ಸಾಮರ್ಥ್ಯವನ್ನು ಎತ್ತಿ "ಒಡೆದರು. ಹೆಣ್ಣು ಮಾಯೆಯಲ್ಲ ಮನದ 
ಮುಂದಣ ಆಸೆಯೇ ಮಾಯೇ | ಸೀ ಕುಲೋದ್ದಾರವೇ ಬಸವ ಕ್ರಾಂತಿಯ 
ಮೂಲಮಂತ್ರವಾಯಿತು. 
“ಮೊಲೆ ಮುಡಿಯಿದ್ದರೆ ಹೆಣ್ಣೆಂಬರು, 
ಗಡ್ಡ ಮೀಸೆ ಮೂಡಿ ಬಂದರೆ ಗಂಡೆಂಬರು, 
ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡೂ ಅಲ್ಲ” 
“ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್‌ ಕಪಿಲಸಿದ್ಧ ಮಲ್ಲಿಕಾರ್ಜುನ” ಎಂಬ ಶರಣ 
ವಾಣಿಯಂತೆ ಹೆಣ್ಣು ಸಕಲ ಗೌರವಕ್ಕೂ ಪಾತ್ರಳಾದಳು. ಅನುಭವ ಮಂಟಪದಲ್ಲ ಎಲ್ಲರ ಸಮಾನ ಕುಳಿತು 
ತನ್ನ ಅಭಿಪ್ರಾಯ ಮಂಡಿಸತೊಡಗಿದಳು. ಅಕ್ಬರ ಕಲಿತು ವಚನಗಳನ್ನು ಬರೆಯ ತೊಡಗಿದಳು. ಆಕೆಯ 
ಆತ್ಮವಿಶ್ವಾಸ ನೂರ್ಮಡಿಗೊಂಡಿತು. ಬಸವವಾಣಿಯ ಭರವಸೆಯ “ಜೆಳಕಿನಿಂತ ಶತ ಶತಮಾನಗಳ 
ಸಂಕೋಲೆ ಕಳಚಿಕೊಂಡು ಎದ್ದು ನಿಂತಳು. ಏಕ ಕಾಲದಲ್ಲಿ ೩೫ ವಚನಕಾರ್ತಿಯರು ಮೂಡಿ ಬಂದದ್ದು 
ಇತಿಹಾಸದಲ್ಲಿ ಬಹುದೊಡ್ಡ ಬದಲಾವಣೆ ಹಾಗೂ ಅಪರೂಪದ ಪ್ರಸಂಗವೇ ಸರಿ. ಅಷ್ಟೇ ಅಲ್ಲ ನಿಜ 
ಧರ್ಮದ ವ್ಯಾಖ್ಯಾನ ಗೈಯುವ ಮಟ್ಟಕ್ಕೇರಿದರು ಈ ವಚನಕಾರ್ತಿಯರು. 
“ಅರ್ಚನೆ ಪೂಜನೆ ನೇಮವಲ್ಲ, 
ಮಂತ್ರ ತಂತ್ರ ನೇಮವಲ್ಲ, 
ಧೂಪ ದೀಪಾರತಿ ನೇಮವಲ್ಲ, 
ಪರಧನ ಪರಸ್ತಿ ಸ್ತಿ ಪರದೈವಗಳಿಗೆರಗದಿಷ್ಟುದೇ, 
ನೇಮ ಕಾಣಿರಣ್ಣಾ”"ಎನ್ನು; ತ್ತ್‌ಳಿ ಕಸಗುಡಿಸುವ ಕಾಯಕದ ಶರಣಿ ಸತ್ಯಕ್ಕ 
“ಎನ್ನ ಕಣ್ಣೊಳಗೂ ಕಟ್ಟಿಗೆಯ ನಾವೆ ಮುರಿಯಬೇಕು, 
ಎನ್ನ ಕಾಲೊಳಗೂ ಮುಳ್ಳು ನಾವೆ ತೆಗೆಯಬೇಕು, 
ಎನ್ನ ಅಂಗದಲಿಪ್ಪ ಅಹಂಕಾರವ ನಾನೆ ಸುಡಬೇಕು, 
ಎನ್ನ ಮನದಲಿಪ್ಪ ಮಾಯಾ ಪ್ರಪಂಚವ, 
ನಾನೆ ಕಳೆಯಬೇಕು, 
ಅಮುಗೇಶ್ವರಲಿಂಗನ ನಾನೆ ಅರಿಯಬೇಕು” 


ಹೀಗೆ ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸ್ವಸಾಮರ್ಥ್ಯದ ಮಾತುಗಳು ಅಮುಗೆ ರಾಯಮ್ಮನಂಥ 
ಶರಣೆಯರಿಂದ ಕೇಳಿ ಬರತೊಡಗಿದವು. 


143 


ತಾನು ವಿವೇಕಿಯಾದುದ್ದಲ್ಲದ ಜ್ಯೋತಿಯ ಬೆಳಗು ಕಾಣಬಾರದೆಂದು ಶರಣಿಯರು 
ಪ್ರತಿಪಾದಿಸತೊಡಗಿದರು. ಕಾವಿ ಕಾಷಾಯಾಂಬರದ ವೇಷ ದಾರಿಗಳ ಅಧೀನತೆಯ ಹಂಗು ಬೇಡವೆಂಬ 
ದಿಟ್ಟತನದೊಂದಿಗೆ, ಆಚಾರವಿಲ್ಲದೆ ಗಡ್ಡದಂತೆ ಗಡ್ಡದ ಹಿರಿಯರು ಹಿರಿಯರಲ್ಲವೆಂಬ ನಿಷ್ಠುರ ನುಡಿಗಳು 
ಮೊಳಗತೊಡಗಿದವು. ಅಯೋಗ್ಯನಿಗೆ ಅನುಗ್ರಹಿಸುವದಾದರೆ ನೀನೆನಗೆ ಬೇಡವೆಂದು ದೇವರಿಗೂ 
ಎಚ್ಚರಿಸುವ ಎದೆಗಾರಿಕೆಯನ್ನು ಅಂದಿನ ಶರಣಿಯರು ಮೈಗೂಡಿಸಿಕೊಂಡರು. ಕೃತ್ಯ ಕಾಯಕವಿಲ್ಲದವರು 
ಭಕ್ತರೆ ಅಲ್ಲ, ಸತ್ಯ ಶುದ್ಧವಲ್ಲದುದು ಕಾಯಕವೇ ಅಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಧಕ್ತರಿಗೆ 
ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಕಾಯಕವೆಂಬುದೇ ಕಣಜ. ಪರಧನವೆಂಬುದೇ ಪಾಪ. ಪರದ್ರವ್ಯಕ್ಕೆ 
ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದಿ ನಿನೆದ್ದ ಹೋಗಾ ಎಂಬ ಸವಾಲನ ಬದುಕು. 
ಅನ್ಯಾಯ ಅನಾಚಾರದೊಂದಿಗೆ ರಾಜಿಯಾಗಾದ ಸತ್ಯ ಸಂಪನ್ನತೆ ಶರಣೆಯರದಾಯಿತು. ಇದು 
ಸುಲಭವಾಗಿ ನಂಬಲಾಗದ ಆದರೆ ನಂಬಲೇಬೇಕಾದ ಅಂಶ. 


೯೦೦ ವರ್ಷಗಳ ಹಿಂದೆ ಆಗಿ ಹೋಗಿರುವ ಶರಣಿಯರ ಆತ್ಮ ವಿಶ್ವಾಸ ಹೇಗಿದ್ದಿರಬೇಕು? ಹೆಣ್ಣು 
ಗಂಡಿನ ಬೇಧ ಕಲ್ಪಿತ ಒಳಗಿನ ಆತ್ಮ ಚೈತನ್ಯವೇ ಸತ್ಯ ಅದು ಎರಡರಲ್ಲಿಯೂ ಒಂದೇ ಎನ್ನುತ್ತಾಳ. ಸತ್ಯಕ್ಕೆ 
ಭಾರತೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹಿಳೆಯರು ಮೊದಲ ಬಾರಿಗೆ ಪ್ರಶ್ನಿಸಿದ ದಾಖಲೆಗಳನ್ನು 
ವಚನಕಾರ್ತಿಯರ ವಚನಗಳು ಹೊಂದಿದೆ. ಆಶ್ಚರ್ಯವೆಂದರೆ ನಮ್ಮ ಶರಣೆಯರು ಕನ್ನಡದಲ್ಲಿ ಇಂಥ 
ಅನುಭಾವ ಪೂರ್ಣ ವಚನಗಳನ್ನು ಬರೆಯುತ್ತಿರುವಾಗ ಇಂಗ್ಲೀಷ ಭಾಷೆಯಲ್ಲಿ ಒಂದು ಸಾಲಿನ 
ಸಾಹಿತ್ಯವೂ ಹುಟ್ಟಿರಲಿಲ್ಲ. ಬಸವಣ್ಣನವರ ಕ್ರಾಂತಿಕಾರ ಹೆಜ್ಜೆಯಿ೦ದಾಗಿ ಎಲ್ಲ ನೋಡಿದಲ್ಲ ಜನ ಓದು 
ಕಲಿಯಿತು. ಹೋದ ಹೋದಲ್ಲಿ ಹೊಸ ಮಾತುಗಳು ಕೇಳಿ ಬ೦ದವು. ಮೇದಿನಿಯಲ್ಲ ಹೊಸ ಬೆಳಕು 
ಮೂಡಿತು. ಜಗತ್ತಿನಲ್ಲಿ ಮಹಿಳೆಯರ, ದಲಿತರ ಮತ್ತು ವಯಸ್ಕರ ಮೂಡಿತು. ಜಗತ್ತಿನಲ್ಲಿ ಮಹಿಳೆಯರ, 
ದಲಿತರ ಮತ್ತು ವಯ್ಸಕರ ಶಿಕ್ಷಣ ಮೊದಲಿಗೆ ಪ್ರಾರಂಭಿಸಿದ ಶ್ರೇಯಸ್ಸು ಬಸವಣ್ಣನವರಿಗೆ ಸಂದಿತು. 
ಸಮಾಜದ ಇನ್ನೊಂದು ಪಿಡುಗಾದ ವೇಶ್ಯಾವಾಟಿಕೆಯನ್ನು ನಿರ್ಮೂಲಗೊಳಿಸಿದ ಬಸವಣ್ಣನವರು 
ಹದಿನಾರು ಸಾವಿರ ಪಣ್ಯಾಂಗನೆ (ವೇಶೈ) ಯರನ್ನು ಪುಣ್ಯಾಂಗನೇ (ಗೃಹಿಣಿ) ಯಾಗಿ ಪರಿವರ್ತಿಸಿದರು. 
ಮಾತೃಹೃದಯಿ ಬಸವಣ್ಣನವರ ಕರೆಗೆ ಓಗೊಟ್ಟು ಸಾವಿರಾರು ತರಣರು ವೆಶ್ಯಯರನ್ನು 
ವಿವಾಹವಾಗುವದರ ಮೂಲಕ ವೇಶ್ಯವೃತ್ತಿಯ ನಿರ್ಮೂಲನ ಮಾಡಿದರು.ಸಮಾಜದಲ್ಲಿ ಬಹುದೊಡ್ಡದಾದ 
ಇಂತಹ ಬದಲಾವಣೆಯನ್ನು ಮಾಡಿದರು ಶರಣರಾಗಿದ್ದರು. ಬಸವಣ್ಣನವರ ಕಾಯಕ ಪ್ರಸಾದ 
ದಾಸೋಹ ತತ್ವಗಳನ್ನು ಅಳವಡಿಸಿಕೊಂಡು ಕಲ್ಯಾಣ ನಾಡು ಎಂದೂ ಕಾಣದ ಸುಖ ಸಮೃದ್ದಿಗಳಿಂದ 
ತುಂಬಿತ್ತು. ಚಮ್ಮಾರನಿಂದ ಮಂತ್ರಿಯವರೆಗೆ ಎಲ್ಲಾ ಕಾಯಕಗಳನ್ನು ಸಮಾನವಾಗಿ ಕಾಣುವಂತಾಯಿತು. 
ಕಾಯಕದ ಫನತೆಯಿಂದಾಗಿ ಶರಣ ಸಮುದಾಯ ಗೌರವದಿಂದ ಬದುಕುವಂತಾಯಿತು. ಕಾಯಕದಿಂದ 
ಗಳಿಸಿರುವದನ್ನು ದಾಸೋಹದ ಮೂಲಕ ಸಮಾಜಕ್ಕೆ ನೀಡಿ ಉಳಿದುದನ್ನು ಪ್ರಸಾದವಾಗಿ ಸ್ವೀಕರಿಸುವ 
ಸಮುದಾಯ ನಿರ್ಮಾಣವಾಯಿತು. ಇದರಿಂದಾಗಿ “ಕಲ್ಯಾಣದಲ್ಲಿ ನೀಡುವವರು೦ಟು ಬೇಡುವವರಿಲ್ಲ” 
ಎಂಬುದಾಯಿತು. 

ಬಸವಣ್ಣನವರ ಈ ಶೋಷತರ ಉದ್ಧಾರದ ಕಾರ್ಯ ರಾಜ್ಯಶಾಷಿ, ಪುರೋಹಿತಶಾಷಿ 
ಸಂಪ್ರದಾಯವಾದಿಗಳಿಗೆ ಹಿಡಿಸದೆ ಒಳಗೊಳಗೆ ಕುದಿಯುತ್ತಿದ್ದರು. ಸಮಯ ಸಿಕ್ಕಾಗಲೆಲ್ಲ ಬಿಜ್ಜಳನಲ್ಲಿ 
ಚಾಡಿ ಮಾತುಗನ್ನಾಡಿ ಬಸವಾದಿ ಶರಣರ ಬಗ್ಗೆ ವಿಷಬೀಜ ಬಿತ್ತುತ್ತಲೇ ಇದ್ದರು. * ಇವುಗಳನ್ನೆಲ್ಲ 
ಸಮರ್ಥವಾಗಿ ಎದುರಿಸುತ್ತಾ ಬಸವಣ್ಣವರು ಚಾಡಿ ಮಾತುಗಳಿಗೆ ಸಮಂಜಸವಾಗಿ ಉತ್ತರಿಸುತ್ತಾ ಶರಣ 
ಸಂಕುಲದ ಮನೋಸ್ಥೈರ್ಯ ಹೆಚ್ಚಿಸುತ್ತಾ ಮುನ್ನಡೆದಿದ್ದರು. “ಶರಣು ಎಂದ ಹರಳಯ್ಯನವರಿಗೆ ಶರಣು 
ಶರಣಾರ್ಥಿ” ಎಂದು ವಿನಯದಿಂದ ಬಾಗಿದ ಬಸವ ಗುರುವಿನ ಶರಣು ಭಾರ ಹೆಚ್ಚಾಯಿತೆಂದು 
ಭಾವಪರ ವಶರಾದ ಕಲ್ಯಾಣಮ್ಮ ಹರಳಯ್ಯನವರು ಅವರ ಯಣ ತೀರಿಸಲೆಂದು ಗುರುಭಕ್ತಿಯಾಗಹಿ 
ತಮ್ಮ ತೊಡೆಯ ಚರ್ಮದ ಚಮ್ಮಾವುಗೆಗಳನ್ನು ಗುರು ಬಸವರಿಗೆ ಅರ್ಷಿಸಿದ್ದು ಇದೇ ಸಂದರ್ಭದಲ್ಲಿ 


144 


ನಡೆದು ಹೋಯಿತು. ಜಗತ್ತು ಕೆಳರಿಯದ ಪ್ರಸಂಗವಿದು. ಬಸವ ಗುರುವಿನ ಬಗ್ಗೆ ಹೊಂದಿರುವ ಪ್ರೀತಿ 
ಎದ್ದು ಕಾಣುತ್ತದೆ. ಇಂತಹ ಬಹುದೊಡ್ಡ ಬದಲಾವಣೆ ಕಂಡಿರುವದು ಹನ್ನೆರಡನೆಯ ಶತಮಾನ.” 


ಕಲ್ಯಾಣ ಕ್ರಾಂತಿಯಿಂದ ಬದಲಾವಣೆಯಾಗಲು ಮಹಾತ್ಮಮ ಬಸವೇಶ್ವರರು ಅನೇಕ ಸುಧಾರಣಾ 
ಕಾರ್ಯವನ್ನು ಮಾಡಿದರು. ಭಾರತದ ಇತಿಹಾಸದಲ್ಲಿ ಬಸವಯುಗ ಒಂದು ಸುವರ್ಣಯುಗವೇ ಸರಿ. 
ನೂರಾರು ವರ್ಷಗಳಿಂದ ಆಚರಿಸುತ್ತಾ ಬರುತ್ತಿರುವ ಕಂದಾಚಾರಗಳು ಅರ್ಥರಹಿತವೆಂದು ತಿಳಿ 
ಹೇಳಿದರು. ಸ್ತ್ರಿ ಸಮಸ್ಯೆಗಳನ್ನು ನಿವಾರಿಸಿ. ಎಲ್ಲಾ ಜಾತಿ ವರ್ಗಗಳು ಸಮಾನವೆಂದು ಸಾರಿದರು. ಅಲ್ಲದೆ 
ಬಸವಣ್ಣನವರು ಅನೇಕ ಸಂದೇಶಗಳನ್ನು ನೀಡಿದರು. 


1) ಕಾಯಕವೇ ಕೈಲಾಸ 

2) ದೇವನೊಬ್ಬ ನಾಮ ಹಲವು 

3) ನುಡಿದಂತೆ ನಡೆ 

4) ದಯವೇ ಧರ್ಮದ ಮೂಲ 

5) ಸಕಲರಿಗೆ ಲೇಸನ್ನು ಬಯಸುವವನೇ ಕುಲಜ 

6) ಕಳಬೇಡ, ಕೊಲಬೇಡ, ಹುಸಿಯನು ನುಡಿಯಲುಬೇಡ, ಮುನಿಯಬೇಡ, ಅನ್ಯರಿಗೆ 
ಅಸಯ್ಯ ಪಡಬೇಡ 

7) ಸಂಗ್ರಹ ಬುದ್ದಿಯಿಂದ ಬದುಕು ಅಸಹನೀಯವಾಗುತ್ತದೆ 

8) ಅಂತರಂಗ ಶುದ್ಧಿ. ಬಹಿರಂಗ ಶುದ್ಧಿ 

9) ಮಾನವರೆಲ್ಲರು ಸಮಾನರು 

10) ಪರಸ್ತಿಯರನ್ನು ಮಹಾದೇವಿಯಂತೆ ಕಾಣಬೇಕು 

11) ಕಾಯೆಕದಂತ ದಾಸ್‌ ತತ್ವವು ಮುಖವಾದುದು 

12) ಆಚಾರವೇ ಸ್ಪರ್ಗ ಅನಾಚಾರವೇ ನರಕ 

13) ಸಾರ ಸಜ್ಜನರ ಸಂಗವ ಮಾಡು 

14) ಜ್ಞಾನದ ಬಲದಿಂದ ಅಜ್ಞಾನ ಕೇಡು 

15) ಮೃದು ವಚನವೇ ಸಕಲ ಜಪಂಗಳಯ್ಯ”” 


ಈ ಸಂದೇಶಗಳನ್ನು ಮಾನವರೆಲ್ಲರು ಪಾಲಿಸಿದರೆ ಪ್ರಪಂಚವೆ ಭಾತೃತ್ವ ಸಮಾನತೆಯಿಂದ 
ಮುಂದೆ ಸಾಗುತ್ತದೆ. ಅಲ್ಲದೆ ಜಾತಿ ಲಿಂಗ ವರ್ಗ ಸಮಾನತೆನ್ನೆದರಿಸಿದ ಹಾಗೂ ಸರ್ವರ ಏಳಿಗೆಯನ್ನು 
ಸಾದಿಸುವ ಆದರ್ಶ ಹೊಂದಿದ ಸುಖಿ ರಾಜ್ಯದ ಮತ್ತು ಕಲ್ಯಾಣ ರಾಜ್ಯದ ಅದ್ಭುತ ಕಲ್ಪನೆಯನ್ನು ಶರಣರು 
ಕಂಡರು. 


ಅಲ್ಲದೆ ಮದ್ಯಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನಗಳು ಅದೋಗತ್ತಿಗಳಿದ್ದವು. ಸ್ತೀಯರ ಹೀನತೆ 
ಪುರುಷನ ಶ್ರೇಷ್ಠತೆ ಒಪ್ಪಿಕೊಂಡ ಸೆಮಾಜಜ ವ್ಯವಸ್ಥೆ ಇತ್ತು ಸ್ತಿಯರು ಸ್ಪತಂತ್ರಕ್ಕೆ ಅಹನೆರೆಲ್ಲ ಎಂಬನಾದ 
ಕೇಳಿಬರುತ್ತಿತ್ತು ಇಂದಿನ ಸ್ತ್ರೀ ಸ್ವತಂತ್ರ ಅಥವಾ ವಿಮೋಚನೆ ಬಸವೇಶ್ವರರು ಡೇ ನಾಂದಿ ಹಾಡಿದರು. 
ಸ್ತ್ರೀ ಸಮಾನತೆಗಾಗಿ ಕೆಲವೆ ಅಂಶಗಳು ತಂದರು. 


1 ಪುರುಷರಂತೆ ಸ್ತ್ರಿಯರಿಗೂ ಲಿಂಗಧರಿಸುವ ಮತ್ತು ಶಿವಾರಾಧನೆ ಮಾಡುವ ಹಕ್ಕು 
ನೀಡಿದರು. 

2) ವಿಧವಾ ಪುನರ ವಿವಾಹಕ್ಕೆ ಅವಕಾಶವಿರಬೇಕು ಎಂದರು. 

3) ಸ್ತ್ರೀಯರಿಗೆ ಪುರುಷರಂತೆ ಧಾರ್ಮಿಕ ವಿಚಾರಣೆಗಳಲ್ಲಿ ಚರ್ಚೆಗೆ ಮುಕ್ತ ಅವಕಾಶ 
ನೀಡಿದರು. 

4) ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೆ ಸಮಾನ ಅವಕಾಶ ನೀಡಿದರು. 


145 


5) ಸ್ತ್ರೀಯರಿಗೆ ವಚನಗಳನ್ನು ರಚಿಸಲು ಅವಕಾಶ ಕಲ್ಪಿಸಿದವರು ಕಲ್ಯಾಣರ ಶರಣರು. 
6) ನಃ ಕ್ಕೂ ಹೆಚ್ಚು ಶರಣಿಯರು ವಚನಗಳನ್ನು ರಚಿಸುವ ಮಗಲ ಸಮಾಜದ ಮೌಢ್ಯ 
ಜ4ಬಗಿಸದರು 


ಹೀಗೆ ಮಹಾತ್ಮಮ ಬಸವೇಶ್ವರರು ಲಿಂಗ ಸಮಾನತೆ, ಧಾರ್ಮಿಕ ಆಧ್ಯಾತ್ಮಿಕ ಸ್ವಾತಂತ್ರ್ಯ, 
ಲಿಂಗದೀಕ್ಷೆ ಇತ್ಯಾದಿಗಳು ಮಹಿಳೆಯರಿಗೆ ಸಂವಾದಗಳಲ್ಲಿ ತೊಡಗಲು, ಸಾಹಿತ್ಯ ಪ್ರತಿಭೆಯನ್ನು 
ಹೊರಹಾಕಲು, ಸ್ವಾತಂತ್ರದ ಪರಿಣಾಮವಾಗಿ ವಚನಗಳ ರಚನೆಗೆ ಸ್ಪೂರ್ಥಿಯಾಗಿ ವಚನ ಕಾರ್ತಿಯರು 
ಬೆಳಕಿಗೆ ಬಂದರು. ಅವರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ರಾಯಮ್ಯ ಕಾಳವ್ವ ವೀರಮ್ಮ ಸೊಮಮ್ಮ ಅಕ್ಕನಾಗಮ್ಮ 
ಕಾಳವ್ವ ಉರಿಲಿಂಗಪೆದ್ದಿ, ಪೂಣ್ಯಶ್ರೀ, ಕೇತಲದೇವಿ, ಗಂಗಮ್ಮ ಗಂಗಾಂಬಿಕೆ, ದುಗ್ಗಳ,ನೀಲಾಂಬಿಕೆ, 
ಮುಕ್ತಾಯಕೆಕ ಮೊಳೀಗೆ ಮಹಾದೇವಿ ಮುಂತಾದ ಶಿವಶರಣೆಯರು ವಚನಗಳನ್ನು ರಚಿಸುವ ಮಾಲಕ 
ಬಹುದೊಡ್ಡ ಸಾಮಾಜಿಕ ವಚನ ಕ್ರಾಂತಿಯನ್ನು ಮಾಡಿದರು. 


ಬಸವಣ್ಣನವರು ಕಲ್ಯಾಣ ರಾಜ್ಯದ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಒಂದು ಯುದ್ದವೂ 
ನಡೆಯಲಿಲ್ಲ. ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ” "ಎಂದು ಬಸವಣ್ಣನವರೇ ಹೇಳಿದ್ದಾರೆ. 4 
ಬಸವ ರಾಜ್ಯದ ರಿಯ: ಬಸವ ಬಡವರ ನಿಧಿಯು ಎಂದು ಆ ಕಾಲದ ಬಸಪದ ಕವಿಯೊಬ್ಬ 
ಹಾಡಿದ್ದಾನೆ. ಪ ಸವಣ್ಣನವರು ಪ್ರಧಾನಿಯಾಗಿದ್ದಾಗ ಕಾಯಕಕ್ಕೆ ಬಹಳಷ್ಟು ಮಹತ್ವ ನೀಡಿದರು. ಜನರು 
ಕಾಯಕದಲ್ಲಿ ತಲ್ಲೀನರಾಗಿ ಬಹಳಷ್ಟು ಮಹತ್ವ ನೀಡಿದರು. ಯಾರಿಗೂ ನ ಜೀಡದೆ ಬದುಕುವ 
ಸಾಮರ್ಥ್ಯವನ್ನು ಪಡೆದರು. ಜನರೆಲ್ಲ ಚೆನ್ನಾಗಿ ಉತ್ಪಾದನೆಯಲ್ಲಿ ತೊಡಗಿದ್ದರಿಂದ ರಾಜ್ಯದ ಭಂಡಾರವು 
ತುಂಬಿತು. ಹೀಗೆ ಬಸವಣ್ಣನವರು ನೈ ಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳ ಸದ್ಧಳಕೆಯೊಂದಿಗೆ 
ಸಮಾನತೆಯಿಂದ ಕೂಡಿದೆ. ಸಂದರ ಸಮಾಜವನ್ನು ನಿರ್ಮಿಸಿದರು. ಇಂಥ ಒಂದು ಸಮಾಜ 
ಮಧ್ಯಯುಗದ ಅದ್ವೀತಿಯ ಸಮಾಜವಾಗಿತ್ತು. 


ಜಗಜ್ಯೋತಿ ಬಸವಣ್ಣನವರು ಮಹಾನ ಮಾನವತಾವಾದಿಗಳಾಗಿದ್ದರು. ಮಹಾನ 
ಆಡಳತಗಾರರಾಗಿದ್ದರು. ಮಹಾನ ಸಾಮಾಜಿಕ ಮನೋವಿಜ್ಞಾನಿಗಳಾಗಿದ್ದರು. ಮಹಾನ 
ಅರ್ಥಶಾಸ್ತ್ರಜ್ಞರಾಗಿದ್ದರು. ಮಹಾನ ಸಾಹಿತಿಗಳಾಗಿದ್ದರು. ಮಹಾನ ಭಾಷಾ ಪಂಡಿತರಾಗಿದ್ದರು. ಬದುಕಿನ 
ಎಲ್ಲ ರಂಗಗಳಲ್ಲಿ ಮಹಾಜ್ಞಾನಿಗಳಾಗಿದ್ದರು. ಮಹಾನ ದಾರ್ಶನಿಕರಾಗಿದ್ದರು. ಅವರಿಗೆ ಇಡೀ ಸಮಾಜ 
ವ್ಯವಸ್ಥೆಯ ಕಲ್ಪನೆ ಇತ್ತು ಒಂದು ಹೊಸ ಸಮಾಜ ಹೇಗೆ ಇರಬೇಕು ಎಂಬುದರ ಪ್ರಜ್ಞೆ ಇತ್ತು. ಅವರು 
ದಮನ ಸಮಾಜ ಸಂಸ್ಕೃತಿ ಮತ್ತು ಅರ್ಥಶಾಸ್ತ್ರವನ್ನು ಬೇರೆ ಬೇರೆಯಾಗಿ ನೋಡಲಿಲ್ಲ. "ಕುಟುಂಬ 
ಸಮಾಜ, ದೇಶ ಮತ್ತು ಜಗತ್ತನ್ನು "ಬೇರೆ ಬೇರೆಯಾಗಿ ನೋಡಲಿಲ್ಲ. ಇವೆಲ್ಲವುಗಳ ಮಧ್ಯದ ಘನವಾದ 
ಸಂಬಂಧವನ್ನು ಗುರುತಿಸಿದರು. "ಇವೆಲ್ಲವುಗಳ ಒಟ್ಟು ಅಭಿವೃದ್ಧಿಯಿಂದ ಮಾತ್ರ ಮಾನವರನ್ನು ಎಲ್ಲ 
ಬಂಧನಗಳಿಂದ ವಿಮೋಚನೆಗೊಳಿಸಬಹುದು ಎಂಬುದನ್ನು ಅವರು ಬಹುಬೇಗ ಕಂಡುಕೊಂಡರು." 


ಅಲ್ಲದೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶರಣರು ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ 
ಧಾರ್ಮಿಕ, ವೈಚಾರಿಕ ಹಾಗೂ ಅಭಿವೃದ್ಧಿ ಸ್ವಾತಂತ್ರವನ್ನು ಕೊಟ್ಟು ಅವರಲ್ಲಿ ಆತ್ಮ ಬಲವನ್ನು ತುಂಬಿದರು. 
ಇದರಿಂದ 110 ಸ್ಪತಂತ್ರರು, ಸಮಾನರು ಮತ್ತು ಸಹೋದರರೆಂಬ ತತ್ವ ಹರಡಿತು ಎಲ್ಲರೂ 
ದುಡಿಯಬೇಕೆಂಬ ಕಾಯಕತತ್ವ ಹಂಚಿಕೊಂಡ ಉಣ್ಣಬೇಕೆಂಬ ದಾಸೋಹತತ್ವ “ಹಾಗೂ ಅನ್ನ ಹಾಳು 
ಮಾಡಬಾರದೆಂಬ ಪ್ರಸಾದ ತತ್ವಗಳು ಎಲ್ಲರೂ ಅಳವಡಿಸಿಕೊಂಡರು. ನ ದರಿಂದಾಗಿ “ಲಸವು 
ಕಾಯಕವಾಗಿ, ದಾನವು ದಾಸೋಹವಾಗಿ ಮತ್ತು ಪಧಾರ್ಥವು ಪ್ರಸಾರವಾಗಿ ಪರಿವರ್ತನೆಯಾಗಿ ಹೊಸ 
ಸಮಾಜವೊಂದು ಸೃಷ್ಟಿಯಾಯಿತು." 


ಆ ಸಮಾಜದ ೭೭೦ ಅಮರಗಣಂಗಳಲ್ಲಿ ಸುಮಾರು ೩೭ ಜನ ಮಹಿಳಾ ಶರಣಿಯರು 
ವಚನಕಾರ್ತಿಯರಾಗಿ ಹೊರಹೊಮ್ಮಿದರು. ಈ ಎಲ್ಲಾ ಶರಣಿಯರಲ್ಲಿ ವೈರಾಗ್ಯ ನಿಧಿಯೆನಿಸಿದ ಅಕ್ಕ 


146 


ಮಹಾದೇವಿಯ ಅತಿ ಹೆಚ್ಚು ಅಂದರೆ ೪೩೪ ವಚನಗಳು ಲಭ್ಯವಾಗಿದೆ. ಜೊತೆಗೆ ನೀಲಾಂಬಿಕೆ (೨೮೮), 
ಅಕ್ಕಮ್ಮ (೧೫೪), ಅಮುಗೆ ರಾಯಮ್ಮ (೧೧೬), ಹಡಪದ ಲಿಂಗಮ್ಮ(೧೧೪) ಇವರ ನೂರಕ್ಕೂ ಹೆಚ್ಚು 
ವಚನಗಳು ಲಭ್ಯವಾಗಿವೆ. ಮೊಳಿಗೆ ಮಾಹಾದೇವಿ(೭೦), ಮುಕ್ತಾಯಕ್ಕ (೩೭), ಸತ್ಯಕ್ಕೆ (೨೭), ಆಯ್ಯಕ್ಕಿ 
ಲಕ್ಕಮ್ಮ (೨೫), ರೆಮ್ಮವೈ (೨೩) ಇವರು ೨೦ ಕ್ಕಿಂತ ಹೆಚ್ಚು ವಚನ ಲಭ್ಯವಾದ ಶರಣಿಯರಾಗಿದ್ದಾರೆ. 
ಅಕ್ಕನಾಗಮ್ಮ (೧೪), ಕಾಳವ್ವೆ (೧೨), ಮಸೂಮ್ಮ (೧೦) ಇವರ ಶತ್ತಿರಕ್ಕಿಂತ ಹೆಚ್ಚು ವಚನ 
ಲಭ್ಯವಾಗಿವೆ. ಎರಡಕ್ಕಿಂತ ಹೆಚ್ಚು ವಚನ ಲಭ್ಯವಾದ ಶರಣಿಯರೆಂದರೆ ಗಂಗಾಂಬಿಕೆ (೦೯), 
ಬೋಂತಾದೇವಿ (೦೬), ಗೊಗ್ಗವೈ (೦೨), ವೀರಮ್ಮ (೦೫). ಕದಿರ ರೆಮವ್ವೆ (೦೪), ಕಾಳವೈ(೦೨), 
ಕೇತಲದೇವಿ (೦೨), ದುಗ್ಗಳೆ (೦೨) ಹೀಗೆ ೩೭ ಶರಣಿಯರ ಒಟ್ಟು ೧೩೭೬ ವಚನಗಳು ಇದುವರೆಗೆ 
ಲಭ್ಯವಾಗಿರುವುದನ್ನು ನೋಡುತ್ತೇವೆ.” 


ಈ ಎಲ್ಲಾ ಶರಣಿಯರು ವಚನಗಳು ರಚನೆಯ ಮೂಲಕ ಸಮಾಜದಲ್ಲಿ ಪರಂಪರಾಗತವಾಗಿ 
ಬೇರುಬಿಟ್ಟಿದ್ದ ಮೇಲು-ಕೀಳು, ಸ್ಪಶ್ಯ-ಅಸ್ಪ ಶ್ಯ. ಗಂಡು ಹೆಣ್ಣು ಇವುಗಳನ್ನು ಟೀಕಿಸುವ ಜೊತೆಗೆ ಧರ್ಮದ 
ಹೆಸರಿನಲ್ಲಿ ನಡೆದು ಬಂದ ಮೂಡನಂಬಿಕೆ ಡಾಂಬಿಕ ವ್ರತಾಚರಣೆಗಳು, ಯಜ್ಞ ಯಾಗಗಳು ಜೀವ ಹಿಂಸೆ 
ಶೋಷಣೆ, ಮುಂತಾದವುಗಳನ್ನು ವಿರೋಧಿಸಿ ಅವುಗಳಿಗೆ ಪರ್ಯಾಯ ಮಾರ್ಗವನ್ನು ಕಂಡು 
ಕೊಂಡಿದ್ದಾರೆ. ಶರಣೆ ಅಕ್ಕಮ್ಮನ ವಚನದಲ್ಲಿ 

“ವೃತವಿಲ್ಲದ ಗುರುವ ಪೂಜಿಸಲಾಗದು, 
ವ್ರತವಿಲ್ಲದ ಜಂಗಮದ ಪ್ರಸಾರದ ಕೊಳಲಾರದು, 
ವ್ರತವಿಲ್ಲದವರ ಅಂಗಳದ ಮೆಟ್ಟಲಾಗದು””* 
ಎಂದ ಗುರು ಲಿಂಗ ಜಂಗಮ ಯರೆ ಆಗಿರಲಿ ವ್ರತ ಮತ್ತು ಅಭಾರ ಹೀನರಾಗಲಾರದು ಎಂದು 
ಹೇಳುತ್ತಾಳೆ ಲಕ್ಕಮ್ಮನ ಬ೦ದು ವಚನದಲ್ಲಿ- 
“ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತಮುದ್ದವೆಂಬ ವಿಭೂತಿಯ, 
ಬೈಬಿಟ್ಟು, ಸಕಲ ಸಂಕದ ಪ್ರಮಥರು ಮುಂತಾಗಿ, 
ಅಮರೇಶ್ವರಲಿಂಗದ ಆಶ್ರಯಕ್ಕೆ ಪ್ರಸಾದ ಕೊಂಬುದಕ್ಕೆ, 
ಬಾ ಬಸವಣ್ಣ.” 


ಎಂದು ಜಂಗಮರಿಗೆ ಪ್ರಸಾದವನ್ನು ಮಾಡಿ ಊಣಬಡಿಸಿದರು ತಟ್ಟೆ ಕಾಲಿಯಾಗಲಿಲ್ಲ ಶರಣರು 
ಸಂತೃಪ್ಪರಾದರು. ಕಾರಣ ಅವಳ ನಿಸ್ವಾರ್ಥ ಸೇವೆಯೇ ಕಾರಣ ಎಂದು ಶರಣರು ಅಂತಿದ್ದರು. ಅಲ್ಲದೆ 


ಸ್ವತ ಬಸವಣ್ಣನೆ ಹೇಳುವಂತೆ ಮನೆ ನೋಡಾ ಬಡವರು; ಮನನೋಡಾ ಘನಮನ ಸಂಪನ್ನರು” ಎಂದು 


“ಜೇಡರ ದಾಸಿಮಯ್ಯನ ಪೂಣ್ಯಶ್ರೀ ದುಗ್ಗಳೆ ತನ್ನ ವಚನದಲ್ಲಿ, 
ಭಕ್ತನಾದಡೆ ಬಸವಣ್ಣನಂತಾಗಬೇಕು, 
ಜಂಗಮನಾದಡೆ ಪ್ರಭುದೇವರಂತಾಗಬೇಕು, 
ಯೋಗಿಯಾದಡೆ ಸಿದ್ಧರಾಮಯ್ಯನಂತಗಬೇಕು, 
ಭೋಗಿಯಾದಡೆ ಚನ್ನಬಸವಣ್ಣನಂತಾಗಬೇಕು, 
ಐಕ್ಕನಾದಡೆ ಅಜಗಣ್ಣನಂತಗಬೇಕು, 
ಇಂತಿವರ ಕಾರುಣ್ಯ ಪ್ರಸಾರದ ಕೊಂಡು, 
ಸತ್ಯಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇಕಯ್ಯ, 
ದಾಸಯ್ಯಪ್ರೀಯ ರಾಮನಾಥಾ?” 


147 


ಈ ರೀತಿಯಾಗಿ ಗುರುಲಿಂಗ, ಜಂಗಮ, ದಾಸೋಹ ಯೋಗ, ಐಕ್ಯ ಮುಂತಾದ ತತ್ವಗಳ ಬಗ್ಗೆ 
ಆಳವಾದ ಜ್ಞಾನವನ್ನು ಹೊಂದಿದ್ದ ದುಗ್ಗಳೆಯು ಸಂಯಮತೆ ಸಹನಶೀಲತೆ, ಪತಿಭಕ್ತಿ, ಪ್ರಸಾರಿಸ್ಥಳದ 
ಸಾಧಕಿಯಾಗಿ ಇಂದಿಗೂ ಪ್ರಸ್ತುತಳಾಗಿದ್ದಾಳೆ ಮತ್ತು ಇಂದಿನ ಸ್ತ್ರೀ ಸಮಾಜಕ್ಕೆ ಆದರ್ಶಳಾಗಿ ಕಾಣುತ್ತಾಳೆ. 


“ಕಲ್ಯಾಣವಿಲ್ಲ ಕೈಲಾಸವಿಲ್ಲ ಬಸವಾ, 
ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲವೆನಗೆ, ಬಸವ 
ಆ ಕಲ್ಯಾಣ ಕೈಲಾಸವಾಯಿತು ಬಸವಾ, 
ಆ ಕಲ್ಯಾಣವಳಿದು ಕೈಲಾಸವಾದ ಬಳಿಕ ಬಸವನ ಮೂರ್ತಿಯಿಲ್ಲ. 
ಬಸವನ ಮೂರ್ತಿಯನರಿಯ ಕಾರಣ, 
ಕೈಲಾಸವಿಲ್ಲ ಕಲ್ಯಾಣವಿಲ್ಲವಯ್ಯಾ ಸಂಗಯ್ಯಾ” 


ಬಸವಣ್ಣನ ಪಣ್ಯಶ್ರೀ ನೀಲಾಂಬಿಕೆ ಈ ವಚನದಲ್ಲಿ ಕಲ್ಯಾಣ ಮತ್ತು ಬಸವಣ್ಣನವರು ಹೇಗೆ 
ಅನೋನ್ಯವಾಗಿದ್ದರೆಂದು ತಿಳಿಯುತ್ತದೆ. ಪ್ರಾಣಕ್ಕೆ ಪ್ರಾಣವಾಗಿ, ಬದುಕಿಗೆ ಅರ್ಥವಾಗಿ ಆತ್ಮಕ್ಕೆ 
ಮುಕ್ತಿಯಾಗಿದ್ದ ಪತಿ ಬಸವಣ್ಣನ ಕುರಿತು ವಿವರಿಸಿದ್ದಾಳೆ. ಹೀಗೆ ಸಾಮಾಜಿಕ ಧಾರ್ಮಿಕ, ಆರ್ಥಿಕ, 
ಸಾಹಿತ್ಯಿಕ ಸ್ತ್ರೀಪರ ಕಾಳಜಿಯನು ಹೊಂದಿರುವ ಕನ್ನೆರಡನೆಯ ಶತಮಾನದ ಶಿವಶರಣರು ಅನೇಕ 
ಬದಲಾವಣೆಗಳನ್ನು ಮಾಡಿದರು. 


ಕರ್ಮಸಿದ್ದಂತದ ಬರಲು ಕಾಯಕ ಸಿದ್ಧಾಂತ ದಾನದ ಬದಲು ದಾಸೋಹ, ದೇವಾಲಯದ 
ಬದಲು ದೇವಾಲಯ, ಸ್ಥಾವರ ಲಿಂಗದ ಬದಲು ಇಷ್ಟಲಿಂಗ, ಜಡದ ಬದಲು ಚೈತನ್ಯ, ದೈತ್ಯರ ಬದಲು 
ಅದ್ವೈತ, ಸುಖದ ಬದಲು ಕಲ್ಕಾಣ, ಕಲ್ಲುಮೂರ್ತಿ ಪೂಜೆಯ ಬದಲು ತಮ್ಮೊಳಗಿನ ಘನದ ಪೂಜೆ. 
ಸ್ಥಾವರಗಳ ಬದಲು ಜಂಗಮ, ಮಂದಿರಗಳ ಬದಲು ಅನುಭವ ಮಂಟಪ, ಉಳ್ಳವರ ಬದಲು 
ದುಡಿಯುವ ವರ್ಗ, ದೈವವಾಣಿಯ ಬದಲು ಜನವಾಣಿ, ಸೋಹಂ ಬದಲು ದಾಸೋಹಂ ಈಗ ಅನೇಕ 
ಎಶಿಷ್ಟ ವಿನೂತನ, ನಿತ್ಯನೂತನ ಸುಧಾರಣೆಗಳನ್ನು ತರುವ ಮೂಲಕ ಕಲ್ಯಾಣದಲ್ಲಿ ಸಮಾಜಿಕ 
ರಾಜಕೀಯ ಧಾರ್ಮಿಕ, ಆರ್ಥಿಕ ಸಾಹಿತ್ಯಕ ಸ್ತ್ರೀಪರ. ಬದಲಾವಣೆಗಳನ್ನು ತಂದವರು ಹನ್ನೆರಡನೆಯ 
ಶತಮಾನದ ಶಿವಶರಣರು.” 


ಅಡಿ ಟಿಪ್ಪಣಿಗಳ 

1. ಡಿ.ಎಸ್‌. ನಾಗಭೂಷಣ(ಸಂ) ಕ ಕುವೆಂಪು ಒಂದು ಪುನರನ್ವೇಷಣೆ 
ಪುಟ ಸಂ. ೫೨ 

2. ಡಾ.ಎಂ. ಎ೦ ಕಲಬುರರ್ಗಿ(ಸಂ) : ಬಸವಣ್ಣನವರ ವಚನ ಸಂಪುಟ ವಚನ 
ಸಂಖ್ಯೆ ೨೦೮ ಪುಟ ಸಂ. ೫೨ 

3. ಡಾ.ಎಂ. ಎ೦ ಕಲಬುರರ್ಗಿ(ಸಂ) : - ಅದೇ - ವಚನ ಸಂ. ೫೪೬ 

4. ಹೆಚ್‌. ತಿಪ್ಪೆರುದ್ರಸ್ವಾಮಿ ಕ ವಚನ ಚಳುವಳಿ ಪುಟ ಸಂ. ೯೨ 

5. ಡಾ.ಎಂ.ಎಂ. ಕಲಬುರಗಿ (ಸಂ) ಕ ಬಸವಣ್ಣನವರ ವಚನ ಸಂಪುಟ ವಚನ 
ಸಂಖ್ಯೆ ೫೯೦ ಪುಟ ೧೪೭ 

6. ಪಿ.ಎ. ನಾರಾಯಣ ಸಮಗ ವಚನ ಪುಟಸಂ. ೨೨೬ 

7. ಡಾ. ವೀರಣ್ಣ ರಾಜೂರು (ಸಂ) ; ಶಿವಶರಣರ ವಚನ ಸಂಪುಟ ವಚನ 
ಸಂ. ೧೨೦೬, ಪುಟ ಸಂ. ೩೬೪ 

8. ಡಾ. ವೀರಣ್ಣ ರಾಜೂರು (ಸಂ) ; - ಅದೇ - ವಚನ ಸಂ. ೬೧೪, 


ಪುಟ ಸಂ. ೧೯೩ 


148 


9. ರಂಜಾನ ದರ್ಗಾ 
10. ಎಸ್‌. ಕೆ. ಕೊಪ್ಪಾ ಮತ್ತು 
ಎಂ.ಎಂ. ಪಡಶೆಟ್ಟಿ 


ಬಸವಣ್ಣನವರ ದೇವರು ಪು.ಸಂ. ೨೫ 
ಫ.ಗು. ಹಳಕಟ್ಟಿ ಸಮಗ್ರ ಸಾಹಿತ್ಯ ಪುಟ. ಸ 
೬೩೭ 


11. Chalukya Journal of Social Sciences - ಪುಟ. 47 


12. ಸಂ. ೬೧೪, - ಪುಟ. ೦೬ 
ಡಾ. ಗುರುಲಿಂಗಪ್ಪ ಧಬಾಲೆ 

14. ಡಾ. ಗುರುಲಿಂಗಪ್ಪ ಧಬಾಲೆ 
ಡಾ. ಗುರುಲಿಂಗಪ್ಪ ಧಬಾಲೆ 

16. ಸಂತೋಷಕುಮಾರ ಹೂಗಾರ 


17. ಸಂತೋಷಕುಮಾರ ಹೂಗಾರ 
18. ಸಿದ್ದಯ್ಯ ಪುರಾಣಿಕ 

19. ಶರಣಕಥಾಮಾಲೆ 

20. ಡಾ.ಆರ್‌.ಸಿ. ಹೀರೇಮಠ 


21. ಯು.ಆರ್‌. ಅನಂತಮೂರ್ತಿ 
22. ಎಂ.ಎಂ. ಕಲಬುರ್ಗಿ 


ಶರಣ ಶ್ರಾವಣ ೨೦೧೪ ಪು ಸಂ. ೦೬-೦೭ 

ಸಂ. ೬೧೪, ಪು ಸಂ. ೦೬-೦೭ 

ಸಂ. ೬೧೪, ಪು ಸಂ. ೦೮ 

ಶರಣಿಯರ ಅನುಭಾವ ಸಂಪದ, ವಚನಶ್ರೀ 

ಪ್ರಕಾಶನ ಕಲಬುರಗಿ ಪು.ಸಂ. ೧೫ 

ಸಂ. ೬೧೪, ಪು.ಸಂ. ೦೭ 

ಶರಣ ಚರಿತಾಮೃತ ಪು.ಸಂ. ೪೦೫ 

ಬಸವ ಸಮಿತಿ ಬೆಂಗಳೂರು ಪುಟ ಸಂ. ೨೫ 

ಶಿವಶರಣಯರ ವಚನಗಳು ಪುಟ. ೧೮ 

ವಚನ ೫೧ 

ವೀರಶೈವ ಧರ್ಮದರ್ಶನ ಪು ೨೫೭ 

ಬಸವಣ್ಣನವರ ವಚನ ಸಂಪುಟ ಪು-೨೧೨. 
+, 


ಳ್ಳಿ 


149 


ಕಲ್ಯಾಣ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ನೆಲೆಗಳು - ಚಾರಿತ್ರಿಕ ದಾಖಲೀಕರಣ. 


-ಡಾ. ವಿಶ್ವನಾಥರೆಡ್ಡಿ ಹೆಚ್‌. ಪಾಟೀಲ, 
ಮು॥ಪೋ॥ ಮಂಗಳೂರು, 
ಶೊರಾಪುರ್‌ ತಾಲೂಕು, ಯಾದಗಿರಿ ಜಿಲ್ಲೆ. 


ಕರ್ನಾಟಕ ಹಲವು ಧರ್ಮಗಳ ಸಮನ್ವಯ ನಾಡು ಬೌದ್ಧ, ಜೈನ, ವೈದಿಕ, ಶೈವ, ವೀರಶೈವ, 
ವೈಷ್ಣವ, ಇಸ್ಲಾಂ, ಕ್ರೈಸ್ತ ಮುಂತಾದ ಧರ್ಮಗಳು ಇಲ್ಲಿ ಸಮನ್ವಯಗೊಂಡು ಬದುಕಿ ಬಾಳಿವೆ. ಧಾರ್ಮಿಕ 
ಸಾಂಸ್ಕೃತಿಕ ಪರಂಪರೆಯನ್ನು ನಿರ್ಮಾಣ ಮಾಡಿಕೊಂಡಿವೆ. ತಮ್ಮದೇ ಆದ ವಲಯದಲ್ಲಿ ಧರ್ಮದ 
ಆಚರಣೆಗಳನ್ನು ಆಚರಿಸುತ್ತಾ ಅನುಸರಿಸುತ್ತಾ ಸಾಮಾಜಿಕ ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದಿದೆ. 


ಈ ನಿಟ್ಟಿನಲ್ಲಿ ಬಂದ ಬೌದ್ಧ ಧರ್ಮವು ಪ್ರಾಚೀನವು ಹೌದು. ಅಹಿಂಸಾ ಮಾರ್ಗವನ್ನೊಳಗೊಂಡ 
ಇದು ಪ್ರಬುದ್ಧವೂ ಹೌದು “ಕ್ರಿಪೂ.೬ನೇ ಶತಮಾನದಲ್ಲಿ ಗೌತಮ ಬುದ್ಧನಿಂದ ಬೌದ್ಧ ಧರ್ಮ 
ಸ್ಥಾಪನೆಗೊಂಡು ಭಾರತ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಪ್ರಚಾರಗೊಂಡಿದ್ದು, ಅಲ್ಲಿರುವ ನೆಲೆಗಳು ಸಾರಿ 
ಹೇಳುತ್ತವೆ. ಹಾಗೆ ಅಶೋಕನಿಂದ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬಂದು ಬೌದ್ಧ ಧರ್ಮವೂ 
ಕರ್ನಾಟಕವನ್ನಾಳಿದ ಹಲವು ಅರಸರ ಆಳ್ವಿಕೆಯ ಕಾಲದಲ್ಲಿ ರಾಜಾಶ್ರಯ ಪಡೆದಿರುವ ಅಂಶ ಇಲ್ಲಿನ 
ಶಾಸನಗಳು ತಿಳಿಸುತ್ತವೆ. 


ಕ್ರಿಪೂ.ದಿಂದ ಮೊದಲ್ಗೊಂಡ ಬೌದ್ಧ ಧರ್ಮವು ಮೌರ್ಯರಿಂದ ಮೊದಲ್ಗೊಂಡು ವಿಜಯ 
ನಗರದ ಅರಸರವರೆಗೂ ರಾಜಾಶ್ರಯ ಪಡೆದು ಮುನ್ನೆಡೆದು ಬಂದಿತು. ಆ ಸಂದರ್ಭದಲ್ಲಿ ಬೌದ್ಧರಿಲ್ಲದ 
ಊರುಗಳಿರಲಿಲ್ಲ. ಬೌದ್ಧರಿಲ್ಲದ ಗೋಷ್ಟಿಗಳಿರಲಿಲ್ಲ. ಬೌದ್ಧರಂತರಹ ಕವಿಗಳಿರಲಿಲ್ಲ. ಒಟ್ಟಿನಲ್ಲಿ ಜನರಿಗಿ೦ತ 
ಮಿಗಿಲಾದುದಾವುದೇ ಇರಲಿಲ್ಲವೆಂದು ಹೇಳಿದರು ತಪ್ಪಾಗಲಾರದು. ಅಂತಹ ವೈಭವದಿಂದ ಬೌದ್ಧಧರ್ಮ 
ಮೆರೆಯುತ್ತಾ ಅನಂತರ ವೈದಿಕ ಧರ್ಮ ಪ್ರಸಾರಗೊಂಡರು, ಯಾವುದೇ ತೊಂದರೆಗೆ ಒಳಗಾಗಲಿಲ್ಲ. 
ಕ್ರಿಶ.೧೦ನೇ ಶತಮಾನದವರೆಗೂ ಯಾವುದೇ ಹಿಂಜರಿತ ಕಾಣದೇ ಬೆಳೆದು ಬಂದುದ್ದನ್ನು ಇತಿಹಾಸದಲ್ಲಿ 
ಕಾಣುತ್ತೇವೆ. ೧೧ನೇ ಶತಮಾನದ ಪ್ರಾರಂಭದಲ್ಲಿ ತಲೆ ಎತ್ತಿದ್ದ ಶೈವಧರ್ಮ ಹಾಗೆಯೇ ೧೨ನೇ 
ಶತಮಾನದ ಪ್ರಾರಂಭದಲ್ಲಿ ಕರ್ನಾಟಕಕ್ಕೆ ಪವೇಶಿಸಿದ ವೈಷ್ಣವ ಧರ್ಮ ಬೌದ್ಧಧರ್ಮದ ಬೆಳವಣಿಗೆಗೆ 
ಕಡಿವಾಣ ಹಾಕಿದವು. ಕ್ರಿ.ಶ. ೧೨ನೇ ಶತಮಾನದ ಉತ್ತರಾರ್ಧದಲ್ಲಿ ವೀರಶೈವ ಧರ್ಮ ಬಿರುಗಾಳಿಯಂತೆ 
ಬಂದು ಬೌದ್ಧಧರ್ಮವನ್ನು ಬೇರು ಸಹಿತ ಅಲುಗಾಡಿಸಿ ಬಿಟ್ಟಿತ್ತು. ಸನ್ಯಾಸ ಪ್ರಧಾನವಾದ 
ಬೌದ್ಧಧರ್ಮಕ್ಕಿಂತ ಸಂಸಾರ ಪ್ರಧಾನವಾದ ವೀರಶೈವ ಧರ್ಮದದತ್ತ ಜನರು ಒಲವು ತೋರಿದರು 
ಪಂಡಿತ ಸಮ್ಮುಖ ಬೌದ್ಧ ಕಾವ್ಯಗಳಿಗಿಂತ ಜನ ಸಮ್ಮುಖ ವೀರಶೈವ ವಚನಗಳು ಸಮಾಜದಲ್ಲಿ ಹೆಚ್ಚು 
ಪ್ರಭಾವ ಬೀರಿದವು. ಈ ಸಂದರ್ಭದಲ್ಲಿ ಬೌದ್ಧಧರ್ಮ ಬೆಳವಣಿಗೆ ಕಾಣುವುದರಲ್ಲಿ ಅಸ್ತಿತ್ವ 
ಉಳಿಸಿಕೊಳ್ಳುವುದೇ ಕಠಿಣವಾಗತೊಡಗಿತ್ತು. 


ಹೀಗೆ ಇಳಿಮುಖ ಕಂಡು ಅವನತಿಯ ಹಾದಿ ಹಿಡಿದ ಬೌದ್ಧಧರ್ಮದ ಕುರುಹುಗಳು (ನೆಲೆಗಳು) 
ಕರ್ನಾಟಕದ ಹಲವು ಪ್ರದೇಶದಲ್ಲಿ ಕಾಣಸಿಗುತ್ತವೆ. ಯಾವುದೇ ಹಳ್ಳಿ (ಊರು) ಐತಿಹಾಸಿಕ ಹಿನ್ನೆಲೆ 
ಹೊಂದಿದೆ ಎಂದಾದರೆ ಅಲ್ಲೊಂದು ಬೌದ್ಧ ನೆಲೆ ಇದ್ದೆ ಇರುತ್ತದೆ. ವಿಹಾರಗಳಾಗಲಿ ಸ್ತೂಪಗಳಾಗಲಿ, 
ಚೈತ್ಯಗಳಾಗಲಿ ಒಡೆದು ಹಾಕಿದರು. ಅಲ್ಲಿ ಅವುಗಳ ಅವಶೇಷಗಳಾದರೂ ಸಿಕ್ಕೆ ಸಿಗುತ್ತವೆ. ಹೀಗೆ ಅನೇಕ 
ಹಳ್ಳಿಗಳು ಬೌದ್ಧಧರ್ಮದ ಬೀಡಾಗಿವೆ. ಅಂತಹ ಅವಶೇಷಗಳನ್ನು ಹೊಂದಿದ ಪ್ರಮುಖ ಹಳ್ಳಿಗಳನ್ನು 
ಬೌದ್ಧಕೇ೦ದ್ರಗಳೆ೦ದು ಗುರುತಿಸಿ ಅವುಗಳ ವಿವರಗಳನ್ನು ಸ೦ಶೋಧನಾತ್ಮಕವಾಗಿ ಇಲ್ಲಿ ಪರಿಶೀಲಿಸಲಾಗಿದೆ. 
ಇವುಗಳು ಕರ್ನಾಟಕವನ್ನಾಳಿದ ಗಂಗರು, ಕದಂಬರು, ಬಾದಾಮಿ ಚಾಲುಕ್ಕರು, ರಾಷ್ಟಕೂಟರು ಕಲ್ಯಾಣಿ 
ಚಾಲುಕ್ಕರು,  ಹೊಯ್ದಳರು, ವಿಜಯನಗರ ಅರಸರ ಕಾಲದಲ್ಲಿ ಧಾರ್ಮಿಕ ಕೇಂದ್ರಗಳಾಗಿ 


150 


ಮೆರೆದಂತಹವುಗಳಾಗಿವೆ. ಅಲ್ಲದೆ ಇನ್ನು ವಿಹಾರಗಳನ್ನು ಸುಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬಂದು 
ಧರ್ಮದ ಜೀವಂತಿಕೆಯ ಪ್ರತೀಕವಾಗಿವೆ. 


ಭಾರತದಲ್ಲಿ ಬೌದ್ಧಧರ್ಮದ ಹೆಚ್ಚಿನ ಪ್ರಸಾರ ಪ್ರಾರಂಭವಾದದ್ದು ಅಶೋಕನ ಕಾಲದಲ್ಲಿ, ಆದರೆ 
ಅದಕ್ಕೂ ಮುಂಜೆಯೇ ದಕ್ಷಿಣದಲ್ಲಿ ಬೌದ್ಧಧರ್ಮ ಹಬ್ಬಿರುವ ಸಾಧ್ಯತೆಗಳಿವೆ. ಇದಕ್ಕೆ ಪ್ರಾಚೀನ ಬೌದ್ಧ 
ಸಾಹಿತ್ಯದಲ್ಲಿ ಸಾಕ್ಷ್ಯಗಳು ಸಿಗುತ್ತವೆ. 'ಸುತ್ತನಿತಪಾತ' ದಲ್ಲಿ ದಕ್ಷಿಣ "ಪಥದ ಉಲ್ಲೇಖವಿದೆ. ಬಾವರೆ 
ಎಂಬಾತನನ್ನು ಹೆಸರಿಸಿದ್ದು, ಅವನ ಆಶ್ರಮವು ಗೋದಾವರಿ ತೀರದಲ್ಲಿತ್ತೇಂದು ಉಲ್ಲೇಖವಿದೆ. ಬಾವರಿ 
ಎಂಬ ಯತಿಯು ಗೋದಾವರಿ ತೀರದ ಬಾವರಿ ಆಶ್ರಮದಿಂದ ದಕ್ಷಿಣದ (ನರ್ಮಾದ ನದಿ ತೀರದ 
ನಗರ) ಮಹಿಷ್ಠಾತಿ ಹೋಗಿ ಅಲ್ಲಿಂದ ಉಜ್ಜೈನಿ, ಗೋನದ್ದ, ವಿದಿಶಾ, ಕೌಸಾಂಬಿ, ಮಾರ್ಗವಾಗಿ 
ಸಾವತ್ತಿಗೆಗ ಹೋದರೆಂಬ ಉಲ್ಲೇಖ. ತಿಳಿದುಬರುತ್ತದೆ. ಇದರ ಬಗ್ಗೆ ಅಧ್ಯಯನ ಮಾಡಿದ ವಿದ್ವಾಂಸರು 
ಕ್ರಿಮೂಹಿನೇ ಶತಮಾನದ ಹೊತ್ತಿಗೆ ದಕ್ಷಿಣ ಪಥಕ್ಕೆ ಬೌದ್ಧಾಗಮನ' ಸ್ಥ ಸ್ಪಷ್ಟವಾಗುತ್ತದೆ. ಮಹಾಗೋವಿಂದ 
ಸುತ್ತದ ಪ್ರಕಾರ ಅಸರ ರಾಜ್ಯದ " ಮುಖ್ಯಪಟ್ಟಣ ಪೋಲಿನ ಅಂಗುತ್ತರ. ನಿಕಾಯದಲ್ಲೂ ಜಂಬುದ್ಧೀಪದ 
ಹದನಾರು ಮಹಾ ಜನಪದಗಳಲ್ಲಿ ಅಸ್ಪಕವನ್ನು ಸೇರಿಸಿದೆ." 


ಪ್ರಾಚೀನ ಭಾರತದಲ್ಲಿ ಉಜೈ ನಿಯಿಂದ ದಕ್ಷಿಣದ ಭಾಗವನ್ನು “ದಕ್ಷಿಣಾಪಥ' ಎಂದೇ 
ಕರೆಯಲಾಗುತ್ತಿತ್ತು. ಅನಂತರದ. ಕಾಲದಲ್ಲಿ ಸುಮಾರಾಗಿ ಚಾಲುಕ್ಕರ ಅವಧಿಯಲ್ಲಿ ನರ್ಮದೆಯೇ “ದಕ್ಷಿಣಾ 
ಪಥದ' ಉತ್ತರದ ಮೇರೆಯಾಗಿ ನಿಗದಿತವಾಯಿತು. ಚಾಮ ಆಶ್ರಮವಿದ್ದದ್ದು ದಕ್ಷಿಣ ಪಥದಲ್ಲಿಯ 
ಅಲ್ಲಿಯ ಪ್ರದೇಶಗಳ ಮೂಲಕ ಮತ್ತು ಆಸ್ಕಕ ಎರಡರ ಉಲ್ಲೇಖಗಳಿವೆ. KO 


ಗೋದಾವರಿ ತೀರದುದ್ದಕ್ಕೂ ಇಂದಿನ ಮಹಾರಾಷ್ಟ್ರ- ಕರ್ನಾಟಕ, ಆಂದ್ರಗಳನ್ನೊಳಗೊಂಡ 
ಪ್ರದೇಶಗಳಲ್ಲಿ ಬೌದ್ಧಧರ್ಮದ ಪ್ರಭಾವ ಗಾಢವಾಗಿತ್ತು. ತೀರ ಈಚೆಗೆ ಈ ಭಾಗಗಳಲ್ಲಿ ಭೂ ಸರ್ವೇಕ್ಷಣೆ 
ಉತ್ಪನ್ನನಗಳು ಆರಂಭಗೊಂಡಿವೆ. ೫ ಇವುಗಳ ಫಲಿತಾಂಶಗಳಿಂದ ಬೌದ್ಧಧರ್ಮವು "ಕನಾಟಕದ ಒಂದು 
ಪ್ರಮುಖ ಧರ್ಮಗಳಲ್ಲಿ ಒಂದಾಗಿತ್ತೆಂಬುದಕ್ಕೆ ಸಂಶಯವಿಲ್ಲ ಎಂದು ಹೇಳಬಹುದು. 


ಇಷ್ಟಲ್ಲದೆ ಬೌದ್ಧ ಪಾಲಿಭಾಷೆ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡಿರುವ ತಗರಶಿಖನ' ಎ೦ಬ ಗುರುವಿನ 
ಮೂಲ “ತಗರನಾಡು' ಅಥವಾ "ಥೇರ *(ಬೀದರ ಜಿಲ್ಲೆಯಾಚೆ, ಮಹಾರಾಷ್ಟದ ಉಸ್ಮಾನಾಬಾದ 
ಜಿಲ್ಲೆಯಲ್ಲಿದೆ. ಇರಬಹುದೆಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಹಾಗೆ `ಈ ತಗರ ಎಂಬ 
ಪ್ರದೇಶವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಗೋಕರ್ಣ ಬಳಿಯ "ತೂರ್ಕೆ' ಎ೦ಬ ಪ್ರದೇಶವೆಂಬ 
ಅಭಿಪ್ರಾಯವಿದೆ. ಜಾತಕ ಕಥೆಗಳ ಉಲ್ಲೇಖವೂ ಬೌದ್ಧರಿಗೆ ದಕ್ಷಿಣ ಭಾರತದ ಪರಿಚಯವಿದ್ದದ್ದು 


ಸ್ಪಷ್ಟವಾಗುತ್ತದೆ. ಪಿ.ಟಿ.ಶ್ರೀನಿವಾಸ ಅಯ್ಯಂಗಾರ ಅವರು ಜಾತಕ ಕಥೆಗಳ ಬಗೆ, ಹೇಳುತ್ತಾ “These 


stories were written down about the 4" century B.C. but they must have 
existed as folk tales show that the cuter course between North and South India 
was a intimate as in previous and Later times” ಎಂದಿರುವ ಅಂಶದಿಂದ ದಕ್ಷಿಣ 
ಭಾರತದಲ್ಲಿ ಬೌದ್ಧ ಧರ್ಮ ಕ್ರಿಪೂ. ೬ನೇ ಶತಮಾನಕ್ಕೆ ಪೂರ್ವದತ್ತ ಪ್ರಚಾರಕ್ಕೆ ಬಂದಿತ್ತೆಂಬ ಅಂಶ 
ಬೆಳಕಿಗೆ ಬರುತ್ತದೆ. 


ದಕ್ಷಿಣ ಭಾರತದ ಬೌದ್ಧ ಇತಿಹಾಸ ಅದರಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಇತಿಹಾಸವನ್ನು 
ಅರಿಯಲು "ಮಹಾವಂಶ' ಕೃತಿ ಪ್ರಮುಖ ಆಧಾರವೆಂದು ಹೇಳಬಹುದು. ಈ ಗಂಥವು ಕರ್ನಾಟಕ 
ಎರಡು ಪ್ರಮುಖ ನೆಲೆಗಳಾದ “ಮಹಿಷ ಮಂಡಲ ಮತ್ತು ಬನವಾಸಿ'ಗಳ ಕ ಕ್ರಿಪೂ 
೨೪೨ರಲ್ಲಿ ಸೇರಿದ್ದ ಬೌಧ್ಧ ಸಂಗತಿಯ ಬಳಿಕ ಈ ಸ್ಥಳಗಳಿಗೆ ಧರ್ಮ ಗುರುಗಳು ಬಂದದು ಸ್ಪಷ್ಟವಿದೆ. 
ಇವುಗಳಲ್ಲಿ "ಮಹಿಷಮಂಡಲ” ಬಗೆಗೆ ವಿದ್ವಾಂಸರಲ್ಲಿ ಸಾಕಷ್ಟು ಚರ್ಚೆ ನಡೆದಿವೆ. ಖ್ಯಾತ “ಗ್ಗೆ 


151 


ತಜ್ಞರಾದ ಬಿ.ಸಿ.ರೈಸ ಸರು ಮಹಿಷುಮೈಸ್‌ ಆಗೆ ಅದಕ್ಕೆ ಪರ ಪದವಾಗಿ ಕನ್ನ ಡದ ಊರು ಸೇರಿ ಮೈಸೂರು 
ಆಗಿರುವ ಸಾಧ್ಯತೆಯಿದೆ ಎಂದು ತ ಪಡುತ್ತಾರೆ.(79 ಆದರೆ ಪ್ಪೀಟ್‌ರವರು ಈ ಅಭಿಪಾಯವನ್ನು 
ಅಲ್ಲಗಳೆದು ತು ತೀರದ ಮಹಿಷ್ಕತಿಯು ಮಹಿಷಮಂಡಲ€ಿ? ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. 


ಕದಂಬರ ದೊರೆ ವಿಷ್ಣುವರ್ಧನ (ಕ್ರಿ.ಶ. ಜನೇ ಶತಮಾನದ) ಶಾಸನವೊಂದು ತುಮಕೂರ 
ಜಿಲ್ಲೆಯ ತುಮಕೂರು ತಾಲೂಕಿನ ಹೆಬ್ಬತದಲ್ಲಿ ದೊರೆತಿದ್ದು, ಅದರಲ್ಲಿ ಮಹಿಷಮಂಡಲ 
ಅಗಹಾರವಾಗಿದ್ದು, ಅದಕ್ಕೆ ದಾನಕೊಟ್ಟ ವಿಷಯ 'ಪ್ರಸ್ತಾಪಿಸುತ್ತದೆ."೨ ಅಶೋಕನ ಶಿಲಾಶಾಸನಗಳು 
ಕರ್ನಾಟಕದಲ್ಲೂ ಸೇರಿದಂತೆ ದಕ್ಷಿಣ ಭಾರತದ ಕೆಲವೆಡೆ "ದೊರೆತಿವೆ. ಶಾಸನಗಳಿಂದ ಚೋಳ, ಪಾಂಡ್ಯ 
ಸತಿಯ ಪುತ್ರ ಮತ್ತು ಕೊರಳ “ಪುತ್ರ ಮುಂತಾದ ಪ್ರದೇಶಗಳಿಗೆ ಧರ್ಮಪ್ರಸಾರ ಕ್ಕಾಗಿ ಬಿಕ್ವುಗಳನು. 
ಕಳುಹಿಸಿದ ವಿಷಯ "ತಿಳಿದುಬರುತ್ತದೆ. (೧ಬ ಕರ್ನಾಟಕದ ಬಹುಭಾಗ ಅಶೋಕನ ಸಾಮ್ರಾಜ್ಯದಲ್ಲಿ ಸೇರಿ 
ಹೋಗುತ್ತದೆ. ಕರಾವಳಿಯ ಮಟ್ಟಿಗೆ ಈ ಕಲ್ಯಾಣಪುರ ನದಿಯನ್ನು ಆತನ ಮೇರೆಯಂದು ಸ್ನೀತ್‌ "ವರು 


ಭಾವಿಸುತ್ತಾರೆ. ಅವರ ಪ್ರಕಾರ- “the ಜೇ! States extending to the extremity of the 


peninsula and known as the chola and pandya kingdoms. Certainly were 
independent as were the Keralaputra and Satiaputra states on the western of 
Malabar coast, the southern frontier of the empire may be described 
approximately as a line drawn from the mouth of pennar rivers near Nellore on 
the Eastern coast through Cuddappaha and to the south of Chitaldoorg to the 
rivr kallyanpur on the west coast” ಎಸ್‌.ಕೆ ಅಯ್ಯಂಗಾರರು ಕೇರಳದ ಈಗಿನ ಕೊಚ್ಚಿ 
ನಗರದಿ೦ದ ಉತ್ತರದ ಕರಾವಳಿಯ ಭಾಗದಲ್ಲಿ ಸತಿಯಪುತ್ರ ಎಂದು ಅಭಿಪ್ರಾಯ ಪಡುತ್ತಾರೆ." 


ಈಗ ಈ ವಾದಗಳ ಹಿನ್ನೆಲೆಯಲ್ಲಿ ಸತಿಯಪುತ್ರದ ಬಗೆಗೆ ವಿವರಣೆ ಪರಿಶೀಲಿಸಬಹುದು. 
ಪ್ರಾಚೀನ ಕಾಲದ ಅದರಲ್ಲೂ ಕ್ರಿಪೂ. ಅಥವಾ ಕ್ರಿಶ.ದ ಆದಿಭಾಗದ ಇತಿಹಾಸಕ್ಕೆ ಸ್ಪಷ್ಟ ದಾಖಲೆಗಳು 
ಶಾಸನಗಳು ಸರಿ. ಅಶೋಕನ ಶಾಸನಗಳಲ್ಲಿ ದಕ್ಷಿಣ ಭಾರತ ಅದರಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ 
ಪರಂಪರೆಯಲ್ಲಿ ಪ್ರಮುಖ ಆಧಾರಗಳಾಗಿವೆ. ತಮಿಳು ಸಂಗಮ ಸಾಹಿತ್ಯದಲ್ಲಿ ಪರಂಪರೆಯಲ್ಲಿ 
ಶಿಲಪ್ಪದಿಗಾರಂ. ಅಹನಾಗೂರು, ಕೃತಿಗಳು ಸಹ ಮಾಹಿತಿ ನೀಡುತ್ತವೆ." ಎಲ್ಲರೂ ತಿಳಿದಿರುವಂತೆ 
ಕರ್ನಾಟಕದಲ್ಲಿ ಬೌದ್ಧಧರ್ಮ ಪ್ರಚಾರ ಮಾಡಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು 
ಪ್ರದೇಶಗಳಲ್ಲಿ ಸಿಕ್ಕ ಅಶೋಕನ ಶಾಸನಗಳು ಬೌದ್ಧಧರ್ಮದ ಪ್ರಚಾರ ಬೆಳವಣಿಗೆಯ ಬಗ್ಗೆ ತಿಳಿಸುವ 
ನೆಲೆಗಳಾಗಿವೆ. ಬ್ರಹ್ಮಗಿರಿ ಚ೦ದ್ರವಳ್ಳಿ ಉದಯಗೊಳಂ, ಮಸ್ಕಿ, ಸನ್ನತಿ ಮುಂತಾದ ಕಡೆ ಅಶೋಕನ 
ಶಾಸನಗಳು ದೊರೆತಿದ್ದು ಇವು ಕರ್ನಾಟಕದಲ್ಲಿ ಬೌದ್ಧಧರ್ಮದ ಇತಿಹಾಸ ತಿಳಿಯಲು ಸಹಾಯಕವಾಗಿವೆ. 


ಶಾತವಾಹನರ ಕಾಲದಲ್ಲಿ ಗೋದಾವರಿ ತೀರದ ಪೈಠಾಣ ರಾಜಧಾನಿಯಾಗಿ ರಾಜಕೀಯ 
ಶಕ್ತಿಯಾಗಿ ಬೌದ್ಧಧರ್ಮಕ್ಕೆ ಉದಾರವಾದ ಪ್ರೋತ್ಸಾಹ ಕೊಟ್ಟಿತ್ತು. ಹೀಗಾಗಿ ಪೈಠಾನ ದಕ್ಷಿಣ ಭಾರತದ 
ಒ೦ದು ಪ್ರಮುಖ ಬೌದ್ಧಕೇ೦ದ್ರವೆಂದು ಹೇಳುಬಹುದು. ಮೆಗಸ್ತಾನೀಸ (ಕ್ರಿ.ಪೂ. ೩ನೇ ಶತಮಾನ) ಮತ್ತು 
ಪ್ಲೀನಿ (ಕ್ರಿಶ ಪಾಕೃತ ಒಂದನೇ ಶತಮಾನ) ಮುಂತಾದ ಪ್ರವಾಸಿಗಳ ಬರಹಗಳು ಮತ್ತು ಆ ಕಾಲದ 
ಶಾಸನಗಳು ಗ ಬೌದ್ಧ ವಿನಯ ಪಿಟಕ ಉಲ್ಲೇಖಗಳಿಂದಾಗಿ ದಕ್ಷಿಣದಲ್ಲಿ ಬೌದ್ಧಧರ್ಮದ ಏಳಿಗೆ 
ಬಗ್ಗೆ ತಿಳಿದುಬರುತ್ತದೆ.” ವಿದೇಶದಿಂದ ಬಂದು ಭಾರತದಲ್ಲಿ ನೆಲೆಸಿ ಭಾರತದ ಇತಿಹಾಸ ಬರೆದವರಲ್ಲಿ 
ಮೆಗಾಸ್ತಾನೀಸ ನ ಬರವಣಿಗೆ ನಂಬಲರ್ಹವಾದದು. "ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ 
ರಾಯಭಾರಿಯಾಗಿ ನೆಲೆಸಿದ ಮೆಗಸ್ತಾನೀಸ ಮೌರ್ಯ ಸಾಮ್ರಾಜ್ಯ ದಕ್ಷಿಣ ಪಥದವರೆಗೆ ಹರಡಿದ ಬಗ್ಗೆ 
ಮಾಹಿತಿ ನೀಡಿದ್ದಾನೆ. ಈ ಅಂಶವು ಚ೦ದ್ರಗುಪ್ತನ ಆಳ್ವಿಕೆ ಅವಧಿಯಲ್ಲಿಯೇ ಕರ್ನಾಟಕವು ಮೌರ್ಯರ 
ಆಳ್ವಿಕೆಗೆ ಒಳಪಟ್ಟಿತ್ತು ಎಂದು ತಿಳಿದು ಬರುತ್ತದೆ. 


152 


ಫಾಹಿಯಾನ ಚೀನಿ ಯಾತ್ರಿಕನಾಗಿ ಭಾರತಕ್ಕೆ ಬಂದು ಕ್ರಿಶ ೩೯೯ ರಿಂದ ೪೧೦ರವರೆಗೆ 
ಸಂಚರಿಸಿದವನು. ಇತನ ಪ್ರವಾಸದ ಉದ್ದೇಶ ಬೌದ್ಧಮತದ ತತ್ವಗಳನ್ನು ಅರಿಯುವುದೇ ಆಗಿತ್ತು. 
ಆದುದರಿಂದ ಇತನ ಕಥನಗಳಲಿ ಬೌದ್ಧ ನಿಸಂ ಸಂಘರಾಮಗಳ, ಬೌದ್ಧ ಬಿಕ್ಷುಗಳ ಬುದ್ಧನು ಕುಳಿತ 
ನಿಂತ ಜಾಗಗಳ ಅವನು ಬೋಧಿಸಿದ ಸ್ಥಳಗಳ ಅಲ್ಲಿ ನಿರ್ಮಿಸಿದ ಸ್ಥೂಪಗಳ ವರ್ಣನೆಯೆ ಹೆಚ್ಚು. ಇತನು 
ದಕ್ಷಿಣ ಭಾರತಕ್ಕೆ ಪ್ರವಾಸ ಮಾಡದಿದ್ದರು. ಅಲ್ಲಿನ ಬಗೆಗೆ" ಕೇಳಿದ ತಿಳಿದ ವಿವರಗಳನ್ನು 
ಸಂಗಹಿಸಿದ್ದಾನೆ"9 ಇನೆ ಇನ್ನೊಬ್ಬ ಚೀನಿ ಯಾತ್ರಿಕನಾದ ಹ್ಯೂಯೆನ್‌ತ್ಸಾಂಗ್‌ನು ಕ್ರಿಶ. ೬೩೦-೬೪೪ ರವರೆಗೆ 
ಭಾರತದ ತುಂಬೆಲ್ಲ ಸ೦ಚರಸಿದನು. ಅಲ್ಲದೆ ದಕ್ಷಿಣ ಭಾರತವನ್ನು ಸಂಚರಿಸಿದ ಇತನು ಪ್ರತ್ಯಕ್ಷದರ್ಶಿ 
ಕೂಡ. ಆತನ ವರದಿಗಳಿಂದಾಗಿ ಕ್ರಿಶ. ೭ನೇ ಶತಮಾನದ ಬೌದ್ಧ "ದರ್ಮದ ಸ್ಥಿತಿ ಏನಿತ್ತು ೫88 
ವಿವರಗಳು ಸಿಗುತ್ತವೆ. ಚಾಲುಕ್ಯ ೨ನೇ ಪುಲಕೇಶಿಯ ರಾಜಧಾನಿಯಾದ ಬಾದಾಮಿಯಲ್ಲಿ ಕೂಡಾ 
ಬೌದ್ಧಾಲಯಗಳಿದ್ದವು ರಾಗ] ಹ್ಯೂಯೆನತ್ಸಾಂಗ್‌ ತಿಳಿಸಿದ್ದಾನೆ. "' ಹೀಗೆ ದೇಶಿಯ ವಿದೇಶಿಯರ 
ಆಧಾರಗಳು ದಕ್ಷಿಣ ಭಾರತ ಅದರಲ್ಲಿ “ಕರ್ನಾಟಕದಲ್ಲಿ ಬೌದ್ಧಧರ್ಮದ ಪರಂಪರೆಯನ್ನು ಅರಿಯಲು 
ಸಹಾಯಕವಾಗಿವೆ. ಆದರೂ ಕನಾಟಕದಲ್ಲಿ ಬೌದ್ಧ ಧರ್ಮದ ಪಸಾರದ ಸ್ಪಷ್ಟತೆ ಚಟ ಮೌರ್ಯರ 
ಚಕ್ರವರ್ತಿ ಅಶೋಕನ ಶಾಸನಗಳು ದಕ್ಷಿಣ ಭಾರತದಲ್ಲಿ ಒಟ್ಟು ೧೨ ಅಶೋಕನ ಶಾಸನಗಳಲ್ಲಿ ಹತ್ತು 
ಕರ್ನಾಟಕದಲ್ಲಿವೆ. ಕರ್ನಾಟಕದಲ್ಲಿ ಈ “ಶಾಸನಗಳು ದೂರೆತಿರುವುದು ರಾಯಚೂರ ಜಿಲ್ಲೆಯ ಮಸಿ 
ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲೈಿಗುಂಡ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ಧಾಪೂರ ಮತ್ತು 
ಜಟಿ೦ಗ ರಾಮೇಶ್ವರ, ಬಳ್ಳಾರಿ ಚಿಲ್ಲೆಯ “ನಿಟ್ಟೂರು ಮತ್ತು ಉದಯಗೊಳಂ. ಗುಲಬರ್ಗಾ ಜಿಲ್ಲೆಯ 
ಸನ್ನತಿಯಲ್ಲಿ ಶಾಸನಗಳು "ದೊರೆತಿದ್ದು ಕರ್ನಾಟಕದ ಇತಿಹಾಸಕ್ಕೆ ಪ್ರಮುಖ ಆಧಾರಗಳಾಗಿವೆ.69 
ಇವುಗಳು ಶಾಸನ ಕೇ೦ದ್ರಗಳಾಗುವ ಜೊತೆಗೆ ಬೌದ್ಧಧರ್ಮದ ಪ್ರಮುಖ ಕೇಂದ್ರಗಳಾಗಿ ಮುಂದಿನ ಅರಸು 
ಮನೆತನಗಳಿಗೆ ಸ್ಪೂರ್ತಿಯ ನೆಲೆಗಳಾಗಿವೆ. 


ಅಶೋಕನ ಆಳ್ವಿಕೆಯ ಕಾಲದಲ್ಲಿ ಪ್ರಚಾರಕ್ಕೆ ಬಂದ ಬೌದ್ಧಧರ್ಮವು. ಮುಂದೆ 
ಕರ್ನಾಟಕವನ್ನಾಳಿದ ಹಲವು ಅರಸ ಮನೆತನ ಆಳ್ವಿಕೆ ಕಾಲದಲ್ಲಿ ಪೋಷಣೆಗೊಂಡು ಪ್ರಮುಖ 
ಧರ್ಮವಾಗಿ ಬೆಳೆಯುತ್ತಾ ಇವರ ಕಾಲದಲ್ಲಿ ಕರ್ನಾಟಕದಲ್ಲಿ ವಿಹಾರಗಳು, ಸಂಘರಾಮಗಳು, 
ಬೌದ್ಧಾಲಯಗಳು ಸ್ತೂಪಗಳು ಮುಂತಾದ ಬೌದ್ಧಧರ್ಮದ ಕೇ೦ದ್ರಗಳು ರೂಪಗೊಂಡ ಕರ್ನಾಟಕದ 
ಧಾರ್ಮಿಕ ಸಂಸ್ಕೃತಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದನ್ನು ನೋಡಬಹುದು. ಕರ್ನಾಟಕದ ತುಂಬೆಲ್ಲ 
ಹಲವು ಬೌದ್ಧ ಧರ್ಮದ ಕೇಂದ್ರಗಳಿದ್ದು ಅವುಗಳಲ್ಲಿ, ಕೆಲವೊಂದು ಮಾತ್ರ ಉಳಿದಿವೆ. ಮಾನವನ 
ವಿಕೃತಿಗೆ ನಾಶ ಹೊಂದಿರುವ ಜೊತೆಗೆ ಅವುಗಳನ್ನು ಸುಸ್ಥಿತಿಯಲ್ಲಿಡುವ ವ್ಯವಸ್ಥೆ ಇಲ್ಲದೆ ಹಲವು ನೆಲೆಗಳು 
ಹೇಳಿ ಹೆಸರಿಲ್ಲದೆ ಮಾಮರದ ಹಣ್ಣಿನಂತೆ ನೆಲೆಗೊಂಡಿವೆ. ಸರ್ಕಾರ ನಿರ್ಲಕ್ಷ್ಯ, ಸಂಶೋಧಕರ, ಪಂಡಿತರ 
ಆಸಕ್ತಿ ಇಲ್ಲದೆ ಹಲವು ಕೇಂದ್ರಗಳು ನಿರ್ಲಕ್ಷಕ್ಕೆ ಒಳಗಾಗಿ ನಾಶ ಹೊಂದುವ ಹಂತದಲ್ಲಿವೆ. ಪ್ರಾಚೀನ 
ದೇವಾಲಯಗಳು, ವಿಹಾರಗಳು, ಬಸದಿಗಳು, ಕರ್ನಾಟಕ ಇತಿಹಾಸದ ಸಾಂಸ್ಕೃತಿಕ ಪರಂಪರೆ ಅರಿಯಲು 
ಸಹಾಯಕವಾದ ಕೇಂದ್ರಗಳೆನ್ನಬಹುದು. ಆದರೆ ಇಂದು ಅವುಗಳ ನಿರ್ಲಕ್ಷ್ಯ ಅಧ್ಯಯನದ ನಿರಾಸಕ್ತಿ, 
ಧಾರ್ಮಿಕ ಭಾವನೆ, ವಿವಿಧ ಕಾರಣಗಳಿಂದ ಇಂದು ಮೂಕ ಸಾಕ್ಷಿಗಳಾಗಿ ನಿಂತಿವೆ. ಹೀಗಾಗಿ 
ಕರ್ನಾಟಕದಲ್ಲಿ ಬೌದ್ಧಧರ್ಮದ ಪರಂಪರೆಯನ್ನು ಹೊರತರುವು ದೃಷ್ಟಿಯಿಂದ ಈ ಸಂಶೋಧನಾ 
ಅಧ್ಯಯನದ ವಿಷಯವನ್ನು ಅಂದರೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಕೇ೦ದ್ರಗಳು ಎಂಬ ವಿಷಯವನ್ನು 
ಆಯ್ದುಕೊಂಡು ಇದ್ದಷ್ಟು ಅವಧಿಯಲ್ಲಿ ಹಲವು ಬೌದ್ಧಕೇ೦ದ್ರಗಳನ್ನು ಅಧ್ಯಯನಕ್ಕೆ ಒಳಪಡಿಸಿ ಬೆಳಕಿಗೆ 
ತರುವ ಪ್ರಯತ್ನ ಮಾಡಲಾಗಿದೆ. ಕರ್ನಾಟಕದಲ್ಲಿನ ಪ್ರಮುಖ ಬೌದ್ಧ ಕೇಂದ್ರಗಳಾದ ಬನವಾಸಿ, ಬಳ್ಳಿಗಾವೆ, 
ಸನ್ನತಿ, ಕದರಿ ಮಂಗಳೂರು, ತೂರ್ಕಿ, ಗೋಕರ್ಣ, ಕೋಳಿವಾಡ, ಡಂಬಳ, ಕೊಪ್ಪಳ, ಐಹೊಳೆ, 
ಬಾದಾಮಿ, ಬ್ರಹ್ಮಗಿರಿ, ಸಿದ್ದಾಪುರ ಗವಿಮಠ ಶಿಕಾರಿಪುರ, ಸಗರನಾಡಿನ ನೆಲೆಗಳು, ಮುಂತಾದ 
ಕೇಂದ್ರಗಳನ್ನು ಅಧ್ಯಯನಿಸಲಾಗಿದೆ. 


ಸನ್ನತಿ: 


153 


ಕರ್ನಾಟಕ ರಾಜ್ಯವು ಧಾರ್ಮಿಕ ಸಾಂಸ್ಕೃತಿಕ ನೆಲೆಯಿಂದ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು 
ಅಧ್ಯಯನಕಾರರಿಗೆ ತುಂಬ ಸಾಮಾಗಿಗಳನ್ನೊದಗಿಸುವ ಕಣಜವಾಗಿದೆ. ಪ್ರಾರಂಭ ಕಾಲದಿಂದ ಇಂದಿನ 
ತನಕ ತನ್ನ ಹತ್ತು ಮುಖಗಳನ್ನು ತೋರಿಸಿಕೊಂಡು ಬಂದ ಧರ್ಮಗಳು ಅನೇಕ. ಅದರ ಮೂಲಕ 
ಸಾಂಸ್ಕೃತಿಕ ಒಳನೋಟ ತೋರಿಸಿದ್ದು, ವೈಶಿಷ್ಟ್ಯ ಇಂತಹ ನೆಲೆಯಲ್ಲಿ ಬೌದ್ಧಧರ್ಮ ಉದಯಿಸಿ ತನ್ನ 
ಶ್ರೀಮಂತಿಕೆಯನ್ನು ಇಂದಿಗೂ ಉಳಿಸಿಕೊ೦ಡು ಹೋಗಿದೆ. ಇಲ್ಲಿ ಮುಖ್ಯವಾದದು ಗುಲಬರ್ಗಾ ಜಿಲ್ಲೆಯ 
ಸನ್ನತಿ, ಒಂದು ಬೌದ್ಧ ವಿದ್ಯಾಕೇಂದವಾದ ಸನ್ನತಿ ಧಾರ್ಮಿಕ ಸಂಶೋಧನೆಗೆ ಕನ್ನೆಯ ನೆಲವಾಗಿದೆ. 


ಸನ್ನತಿಯು ಗುಲಬರ್ಗಾ ಜಿಲ್ಲೆಯ ಚಿತ್ತಾಪೂರ ತಾಲೂಕಿನ ಒಂದು ಚಿಕ್ಕ ಗ್ರಾಮವಾಗಿದೆ. 
ತಾಲೂಕು ಕೇಂದ್ರವಾದ ಚಿತ್ತಾಪುರದಿಂದ ನೈಖತ್ಯಕ್ಕೆ ೪೮ ಕಿ.ಮೀ ಯಾದಗಿರಿಯಿ೦ದ ವಾಯುವ್ಯಕ್ಕೆ ೫೬ 
ಕಿ.ಮೀ ನಾಲ್ವಾರ ರೈಲು ನಿಲ್ದಾಣದಿಂದ ೧೯ ಕಿ.ಮೀ ದೂರದಲ್ಲಿರುವ ಒಂದು ಪ್ರಾಗೈತಿಹಾಸಿಕ 
ಹಿನ್ನೆಲೆಯುಳ್ಳ ಕೇ೦ದ್ರವಾಗಿದೆ. ಪ್ರಾದೇಶಿಕವಾಗಿ "ಸೊಂಧಿ' ಎಂದೆ ಕರೆಯಲ್ಪಡುವ ಈ ಗ್ರಾಮವು ಭೀಮಾ 
ನದಿಯ ಎಡ ದಂಡೆಯ ಮೇಲಿರುವ ಪ್ರಾಗೈತಿಹಾಸಿಕ ಹಾಗೂ ಚಾರಿತ್ರಿಕ ಮಹತ್ವದ ಪ್ರಾಚೀನ ನೆಲೆಗಳಲ್ಲಿ 
ಒಂದಾಗಿದ್ದು ಪ್ರಾಚೀನದಲ್ಲಿ ಬೌದ್ಧರ ವಿದ್ಯಾಕೇಂದವು ಆಗಿತ್ತೆಂಬುದಕ್ಕೆ ಸಾಕಷ್ಟು ಪುರಾವೆಗಳು 
ಲಭಿಸುತ್ತವೆ.“ ಹಳೆ ಶಿಲಾಯುಗದ ಆಯುಧಗಳು,ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆಗೆ ಸೇರಿದ 
ಬೃಹತ್‌ ಶಿಲಾಶಾಸನಗಳು ಇಲ್ಲಿಂದ ಈಗಾಗಲೇ ವರದಿಯಾಗಿದ್ದು, ಶಾತವಾಹನರ ಕಾಲದ ಬೌದ್ಧ 
ಸ್ತೂಪಾವಶೇಷಗಳನ್ನು ಇತ್ತೀಚಿನ ಉತ್ಪನನಗಳಲಿ ಅಧಿಕ ಸಂಖ್ಯೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ಪ್ರಾಚೀನ 
ಬೌದ್ಧಕೇಂದ್ರವಾದ ಸನ್ನತಿಯನ್ನು ಮೊದಲ ಬಾರಿಗೆ ಕಪಟರಾಳ ಕೃಷ್ಣರಾಯರು ಕ್ರಿಶ. ೧೯೫೪ರಲ್ಲಿ 
ಬೆಳಕಿಗೆ ತಂದರು.” 


ಸನ್ನತಿ ಇಂದು ಹಳೆಯ ಕೊಂಪೆ ಆಗಿದ್ದರೂ ಅದರ ಉತ್ಸನದಿಂದ ಅಧ್ಯಯನದ ಮೇಲೆ ಹೆಚ್ಚು 
ಬೆಳಕು ಚೆಲ್ಲುತ್ತದೆ. ಮೌರ್ಯರ ಕಾಲದಿಂದ ಅಂದರೆ ಕ್ರಿಶ. ಪೂರ್ವ ೩೫೦ರಿಂದ ಕ್ರಿಶ ೧೩ನೇ 
ಶತಮಾನದವರೆಗೆ ಅಂದರೆ ಸುಮಾರು ೧೬೫೦ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಬೌದ್ಧ ಧರ್ಮ 
ಬೆಳೆದಿತ್ತು ಒಂದು ಧರ್ಮ ಅಧಃಪತನಕ್ಕಿಡಾದ ಮೇಲೆ ಅಲ್ಲಿ ಮತ್ತೊಂದು ಧರ್ಮ ಉದಯಿಸುತ್ತದೆ. 
ಕಾಲಗರ್ಭದಲ್ಲಿ ಹುದುಗಿಹೋದ ಧರ್ಮಗಳು ಆಯಾಕಾಲದ ಸಂದರ್ಭಕ್ಕೆ ತಮ್ಮ ಮಹತ್ವ 
ಪಡೆದುಕೊಂಡಿವೆ. ಒಂದು ಧರ್ಮದ ನಂತರ ಮತ್ತೊಂದು ಧರ್ಮ ಉದಯಿಸುತ್ತದೆ ಎಂಬುದಕ್ಕೆ 
ಕರ್ನಾಟಕದ ಧರ್ಮಗಳ ಚರಿತ್ರೆ ಕಂಡಾಗ ಅನಿಸದೇ ಇಂದು ಕರ್ನಾಟಕದಲ್ಲಿ ಧರ್ಮ ಸಮನ್ವಯ 
ಬೆಳೆಯಿತು. ಭಾಷ, ವೇಷ, ಕಾಲ ಬದಲಾದಂತೆ ಧರ್ಮಗಳು ಬದಲಾಗುತ್ತ ಬಂದಿರುವುದು ಸಹಜ. 
ಇಂತಹ ನೆಲದಲ್ಲಿ ಬೌದಧರ್ಮ ಉದಯಿಸಿ ಧಮ್ಮ ಪ್ರಚಾರ ಕೈಗೊಂಡಿತ್ತು. ಕರ್ನಾಟಕದ ಅನೇಕ 
ಭಾಗಗಳಲ್ಲಿ ಬೌದ್ಧಕೇಂದಗಳಿದ್ದವು ಅಂತವುಗಳಲ್ಲಿ ಸನ್ನತಿಯು ಒಂದು ಪ್ರಮುಖ ಬೌದ್ಧಧರ್ಮ 
ಕೇ೦ದ್ರವಾಗಿದೆ.5 


ಸನ್ನತಿ ಪ್ರದೇಶವನ್ನು ಆಳ್ವಿಕೆ ಮಾಡಿದ ಮೌರ್ಯರ ದೊರೆ ಅಶೋಕನು ಬೌದ್ಧಧರ್ಮ ಪ್ರಚಾರಕ್ಕೆ 
ತಂದನು, ಇದಕ್ಕೆ ಆಧಾರ ಎಂಬಂತೆ ಈ ಸ್ಥಳದಲ್ಲಿ ಅಶೋಕ ಹಲವು ಶಾಸನಗಳು ದೊರಕಿವೆ. 
ಸನ್ನತಿಯಿಂದ ಈವರೆಗೆ ಅಶೋಕನ ಕಾಲಕ್ಕೆ ಕ್ರಿಪೂ. ೩ನೇ ಶತಮಾನ) ಸೇರಿದ ೦೪ ಬ್ರಾಹ್ಮಿ 
ಶಾಸನಗಳು ವರದಿಯಾಗಿವೆ. ಇವು ತ್ರುಟಿತ ಶಾಸನಗಳಾಗಿದ್ದು ಇವುಗಳಲ್ಲಿ ೨ ಅಶೋಕನ ೧೨ ಹಾಗೂ 
೧೪ನೇ ಬೃಹತ ಶಿಲಾಲೇಖಗಳ ಪ್ರತಿಗಳಾದರೆ ಉಳಿದೆರಡು ವಿಶೇಷ ಶಿಲಾಲೇಖಗಳಾಗಿವೆ. ಕರ್ನಾಟಕದಲ್ಲಿ 
ಈವರಗೆ ಅಶೋಕನ ಕಿರು ಶಿಲಾಲೇಖಗಳೆಷ್ಟು ಪತ್ತೆಯಾಗಿದ್ದು ಸನ್ನತಿಯಲ್ಲಿ ದೊರೆತಿರುವ ಶಾಸನಗಳು 
ಅಶೋಕನ ಬೃಹತ ಶಿಲಾಲೇಖ ಹಾಗೂ ವಿಶೇಷ ಶಿಲಾಲೇಖ ಪ್ರಕಾರಗಳಿಗೆ ಸೇರಿರುವುದರಿಂದ ಮಹತ್ವ 
ಪಡೆಯುತ್ತವೆ." 


154 


ಇಲ್ಲಿ ಲಭಿಸಿರುವ ಶಿಲಾಲೇಖಗಳು ತ್ರುಟಿತಗೊಂಡಿದ್ದರೂ ಉಳಿದೆಡೆ ದೊರೆತಿರುವ ಇದೇ 
ಮಾದರಿಯ ಶಾಸನಗಳಿಂದ ಇವು ಅವನ ಧರ್ಮ ಶಾಸ ಸನಗಳೆಂದು ಭಾವಿಸಬಹುದಾಗಿದೆ. ಮೇಲಾಗಿ 
ಭೀಮಾ ನದಿ ತೀರ ಪ್ರದೇಶ ಅಶೋಕನ ಆಳ್ವಿಕೆಗೆ ಒಳಪಟ್ಟಿದ್ದ ಅಂಶ ತಿಳಿದುಬರುತ್ತದೆ.” 


ಸನ್ನತಿ ಪ್ರದೇಶದಲ್ಲಿ ತನ್ನ ಅಧಿಕಾರ ವಿಸ್ತರಿಸಿದ ಅಶೋಕನು ಬೌದ್ಧಧರ್ಮವನ್ನು ಪ್ರಚಾರಕ್ಕೆ 
ತಂದು ಸನ್ನತಿಯನ್ನು ಜಾಗೃತ ಧರ್ಮ, ಶಿಕ್ಷಣ, ಸಾಂಸ್ಕೃತಿಕ ಕೇಂದ್ರವಾಗಿ ಮಾರ್ಪಡಿಸಿದನು. ಈ ೦೩ 
ತೆರನಾದ ಕ್ರಿಯೆ, ಕಾರ್ಯಚಟುವಟಿಕೆಗಳು ಇಲ್ಲಿ ನಡೆದವು. ಮುಂದೆ ಕರ್ನಾಟಕದ ರಂಗ ಸಜ್ಜಿಕೆಯನ್ನು 
ಆಳ್ವಿಕೆ ಮಾಡಿದ ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು ಈ ಪ್ರದೇಶಕ್ಕೆ ಮಾನ್ಯತೆ ನೀಡಿದರು. 
ಪ್ರಾಸೃತಿಹಾಸಿಕ ಮಾನವ ಶಿಲಾಯುಗ ಸಂಸ್ಕ ತಿಗೆ ನಾವು ಹೋಲಿಸಿದಾಗ ಅಂದಿನ ಪಳಿಯುಳಿಕೆಗಳು 
ತಂಗಳು ದೊರಕುವುದುರಿಂದ ಖಚಿತವಾಗಿ ಇದೊಂದು ಪ್ರಾಚೀನ ಬೌದ್ಧಕೇಂದ್ರ ಎ೦ಬುದರಲ್ಲಿ 
ಸಂದೇಹವೇ ಇಲ್ಲ ಎಂದು ಹೇಳಬಹುದು.” 


ಸನ್ನತಿಯು ಬೌದ್ಧರ ಮಹಾಯಾನ ಪಂಥದ ಆರಾಧನೆಯ ಮುಖ್ಯ ಕೇಂದ್ರವಾಗಿತ್ತು” 
ಎಂಬುದು ಗಮನಾರ್ಹವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಮಹಾಯನ ಪಂಥದ ಬಗ್ಗೆ ಅಧ್ಯಯನಿಸುವುದು 
ಮಹತ್ವ ಎನಿಸುತ್ತದೆ. ಬನವಾಸಿಗಿಂತಲೂ ಪ್ರಾಚೀನವಾದ ಸನ್ನತಿಯ ಹಲವು ಸ್ಮಾರಕಗಳನ್ನು ಒಳಗೊಂಡ 
ಧಾರ್ಮಿಕ ಕೇಂದವಾಗಿದೆ. ಭೀಮಾನದಿಯ ದಂಡೆಗಳಗುಂಟ, ಕನಗನಹಳ್ಳಿ, ಅಂದರೆ ೨-೩ ಮೈಲುಗಳ 
ಹಂತದವರೆಗೆ ಬೌದ್ಧರ ಕುರುಹುಗಳು ಲಭಿಸುವುದರಿ೦ದ ಇದಕ್ಕೆ ಹೆಚ್ಚಿನ ಪುಷ್ಟಿ ನೀಡುತ್ತವೆ. ಮೌರ್ಯರ 
ನಂತರ ಅಧಿಕಾರಕ್ಕೆ ಬಂದ ಶಾತವಾಹನರ ಕಾಲದಲ್ಲಿ ಬೌದ್ಧಧರ್ಮವು ಕರ್ನಾಟಕ ತುಂಬೆಲ್ಲ ಪ್ರಸಾರಕ್ಕೆ 
ಬಂತು. ಸನ್ನ ತಿಯು ಸಹ ಶಾತವಾಹನರ ಒಂದು ಪ್ರಮುಖ ಬೌದ್ಧ ಕೇ೦ದ್ರವಾಗಿತ್ತು. ಇದಕ್ಕೆ 
ಆಧಾರತುಬಂತೆ ಸನ್ನತಿ ಪರಿಸರದಲ್ಲಿ ಶಾತವಾಹನರ ಕಾಲದ ಹಲವು ಶಾಸನಗಳು ಲಭಿಸಿವೆ. ಆ 


ಶಾತವಾಹನರ ಕಾಲಕ್ಕೆ ಸೇರಿದ (ಕ್ರಿಶ.೨-೪ನೇ ಶತಮಾನ) ಸುಮಾರು ೭೭ (ಒಟ್ಟು ೮೧) 
ಪ್ರಾಕೃತ ಭಾಷೆಯಲ್ಲಿರುವ ಬ್ರಾಹ್ಮಿ ಶಾಸನಗಳು ವರದಿಯಾಗಿದ್ದು ಇಷ್ಟೊಂದು ಅಧಿಕ ಸಂಖ್ಯೆಯಲ್ಲಿ ಬ್ರಾಹ್ಮಿ 
ಶಾಸನಗಳು ರಾಜ್ಯದಲ್ಲಿ ಲಭಿಸಿರುವ ಏಕೈಕ ಸ್ಥಳ ಸನ್ನತಿಯೊಂದೆ ಎಂಬುದು ಗಮನಾರ್ಹವಾಗಿದೆ. 
ಶಾತವಾಹನ ಅರಸರಾದ ಸಿರಿ ಶಾತಕರ್ಣಿ, ವಾಶಿಷ್ಟ ಪುತ್ರ ಪುಳಮಾಯಿ ಹಾಗೂ ಮಹಾಶಾತವಾಹನ 
ಅಗ್ನಿ ಶರ್ಮರನ್ನು ಅಮಾತ್ಯರನ್ನು ಅಧಿಕಾರಿಗಳನ್ನು ಹಾಗೂ ಗಣ್ಯ ವರ್ಣಿಕರುಗಳನ್ನು ಉಲ್ಲೇಖಿಸುವ ಈ 
ಶಾಸನಗಳು ಆ ಕಾಲದ ಚಟುವಟಿಕೆಗಳನ್ನು ದಾಖಲಿಸಿವೆ. ಈ ಶಾಸನಗಳಲ್ಲಿ ಕೆಲವು ವಿಶಿಷ್ಟ ಶಿಲ್ಪ 
ಕೆತ್ತನೆಗಳಿಂದ ಕೂಡಿದ್ದು, ನೊಗೆ ಸಿಡಿದ ಬಂಡಿ, ವಿಶ್ರಾಂತಿ ಪಡೆಯುತ್ತಿರುವ ದನಗಳ ಶಿಲ್ಪ ಕೆತ್ತನೆಯುಳ್ಳ 
ಶಿಲಾಫಲಕಗಳು ಇವರ ಕಾಲದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಹಲವಾರು ಸ್ಥಳಗಳಲ್ಲಿ ಪತ್ತೆಯಾಗಿದ್ದು, 
ಇವುಗಳನ್ನು ಬೌದ್ಧ ಅನುಯಾಯಿಗಳ ಸ್ಮಾರಕ ಶಿಲ್ಪಗಳೆಂದು ಪರಿಗಣಿಸಲಾಗಿದೆ. ಕೆಲವೊಂದರ ಮೇಲೆ 


ಶಾಸನಗಳನ್ನು ಬರೆಯಲಾಗಿದೆ. 4 


ಗೌತಮಿಪುತ್ರ ಶಾತಕರ್ಣಿ ತಂದೆಯ ಅಗಲಿಕೆಯ ನೋವನ್ನು ಅನುಭವಿಸುತ್ತಿರುವ ವಶಿಷ್ಟ ಪುತ್ರ 
ಪುಳಮಾಯಿಯ ಮನ ಮಿಡಿಯುವ ಶಿಲ್ಪ ಕೆತ್ತನೆಯುಳ್ಳ ಶಾಸನ ಫಲಕ ಇಲ್ಲಿಯ ಗಮನಾರ್ಹವಾದ 
ಶಿಲ್ಪವಾಗಿದ್ದು, ಇಂತಹ ಹಲವು ಶಿಲ್ಪಾವಶೇಷಗಳನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು, 
ಗುಲಬರ್ಗಾದ ರಾಜ್ಯ ವಸ್ತು ಸಂಗಹಾಲಯದಲ್ಲಿಟ್ಟು ರಕ್ಷಣೆ ಒದಗಿಸಿದ್ದಾರೆ. ಅಲ್ಲಿ ನೋಡಬಹುದು. 
ಚಂದಲಾ ಪರಮೇಶ್ವರಿ ದೇವಾಲಯದ ಮುಂದಿರುವ ಮರದ ಬದಿಯಲ್ಲಿರುವ ಬೋಧಿ ವೃಕ್ಷ, ಬರಿದಾದ 
ಸಿಂಹಾಸನ ಹಾಗೂ" ಪಾದುಕೆಯ ಸುಂದರ ಕೆತ್ತನೆಯುಳ್ಳ ಬೌದ್ಧ ಶಿಲ್ಪ ಫಲಕ ಹಾಗೂ ಅದರ ಸನಿಹವೇ 
ಇರುವ ಶಾಸನವುಳ್ಳ ವೀರಗಲ್ಲುಗಳು ಉಲ್ಲೇಖವು ಶಾತವಾಹನರ ಕಾಲದಲ್ಲಿ ಸನ್ನತಿಯ ಒಂದು 
ಪ್ರಮುಖ ಬೌದ್ಧ ಕೇಂದ್ರವಾಗಿತ್ತು ಎಂಬುದಕ್ಕೆ ಸಂಶಯವಿಲ್ಲ ಎಂದು ಹೇಳಬಹುದು. ಶಾತವಾಹನರ 
ಕಾಲದ ಸನ್ನತಿಯು ಅತ್ಯಂತ ಪ್ರಾಚೀನ ಇತಿಹಾಸದ ಶಿಲ್ಪ ಕಲೆಯನ್ನು ಕುರಿತು ಖ್ಯಾತ ಇತಿಹಾಸತಜ್ಞರಾದ 


155 


ಮತ್ತು ಕಲಬುರ್ಗಿಯ ಸಂಶೋಧಕರಾದ ಕಪಟರಾಳ ಕೃಷ್ಣರಾಯರು ೧೯೫೬ರಲ್ಲಿಯೇ"? ಈ 
ಪ್ರದೇಶದಲ್ಲಿ ಸಂಶೋಧನೆ ನಡೆಸಿದರು. ಸನ್ನತಿಯು ಒಂದು ಧಾರ್ಮಿಕ ಕ್ಷೇತ್ರವೆಂದು ಸಾಧಿಸಿದರು. 
ಅದರೊಂದಿಗೆ ಶಾತವಾಹನರ ಕಾಲದ ಶಿಲ್ಪಗಳು ಮತ್ತು ಶಾಸನಗಳು ಗುರ್ತಿಸಲಾಯಿತು. "ಕರ್ನಾಟಕ 
ಸಂಸ್ಕೃತಿ ಸಂಶೋಧನೆ” ಎಂಬ ಗಂಥವನ್ನ ಕೃಷ್ಣರಾಯರು ಪ್ರಕಟಿಸಿದರಿಂದ ಸನ್ನತಿಯ ಭಾಗದಲ್ಲಿ 
ಸಂಶೋಧನೆ ನಡೆಯಲು ಪ್ರಾರಂಭವಾದವು. ೧೯೭೫ರಲ್ಲಿ ಪ್ರೊ. ಅ ಸುಂದರ ಅವರು ಸನ್ನತಿಯ 
ಉತ್ಸನಕ್ಕೆ ಕಾರಣರಾದರು." ಹೀಗಾಗಿ ಸನ್ನತಿಯ ಪ್ರದೇಶದಲ್ಲಿ ಹಲವು ಬೌದ್ಧ ಶಿಲ್ಪಫಲಕಗಳು, 
ಬುದ್ಧಪಾದ ವಜ್ರಾಸನ, ಮಣ್ಣಿನ ಬೊಂಬೆಗಳು ದೊರೆತವು. 


ಸನ್ನತಿಯಲ್ಲಿ ಸಾಕಷ್ಟು ಬೌದ್ಧ ಸ್ತೂಪಗಳು ದೊರೆತಿದ್ದು ಅವುಗಳಲ್ಲಿ ಬುದ್ಧನ ಜೀವನ ವಿಧಾನಗಳು 
ಪ್ರತಿಬಿಂಬಿಸುತ್ತವೆ. ಹಾಗೇ ವಿವಿಧ ಮಾದರಿಯ ಬುದ್ಧನ ಶಿಲ್ಪಗಳು ದೊರೆತಿದ್ದು ಬನವಾಸಿಯ 
ಬುದ್ಧಶಿಲ್ಪಗಳನ್ನು ಹೋಲುತ್ತವೆ. ನಾಗಾರ್ಜುನಕೊಂಡ ಹಾಗೂ ಅಮರಾವತಿಯಲ್ಲಿ “ದೊರೆತ ಬುದ್ಧ 
ಫಲಕದಂತೆ ಸನ್ನತಿಯಲ್ಲಿಯು ಬುದ್ಧನ ವಜ್ರಾಸನ ಫಲಕ ದೊರೆತಿದ್ದು ವಿಶಿಷ್ಠ ಬಗೆಯದಾಗಿದೆ.' ಸನ್ನತಿ 
ಕೃಷ್ಣೆಯ ಉಪನದಿ ಭೀಮೆಯ ಬಲ ದಂಡೆಯ ಹತ್ತಿರದಲ್ಲಿ ಇರುವುದರಿಂದ ಇದರ ಸುತ್ತ ವರ್ಷವಿಡಿ 
ನೀರು ಹರಿಯುತ್ತದೆ. ಈ ದಂಡೆಯ ಮೇಲಿರುವ ಶ್ರೀ ಚಂದಲಾಂಬ ದೇವಿಯ ಅಥವಾ ಚಂದಲಾ 
ಪರಮೇಶ್ವರಿ ದೇವಸ್ಥಾನವಿದೆ. ಇದೊಂದು ಧಾರ್ಮಿಕ ಪವಿತ್ರಾ ಸ್ಥಳವಾಗಿದೆ. ಪ್ರವಾಸಿಗಳು ಬ್ರಾಹ್ಮಣ 
ದೇವರು ಎಂದು ಇಂದಿಗೂ ಕರೆಯುತ್ತಾರೆ. ಆದರೆ ಇದು ಪ್ರಾಚೀನ ಕಾಲದ ಒಂದು ಬೌದ್ಧ ಆರಾಧನಾ 
ಕೇಂದ್ರವಾದ ಬೌದಧರ್ಮದ ಅವನತಿಯ ಬಳಿಕ ಚಂಡಾಲ, ಚಂದಲಾ, ಚಂದಲಾ 
ಪರಿವರ್ತನೆಯೊಂದಿಗೆ ಇಲ್ಲಿಯ ಆರಾಧ್ಯ ದೇವತ್ವವನ್ನು ಪರಿಧಿಯೊಳಗೆ ಸೇರಿದ ಯತ್ನವೂ 
ಸ್ಪಷ್ಟವಾಗಿದೆ. 


ಸನ್ನತಿಯಿಂದ ಸ್ವಲ್ಪ ದೂರದಲ್ಲಿರುವ ಚಂದಲಾ ಪರಮೇಶ್ವರಿ ದೇವಾಲಯ ಒಂದು ಪವಿತ್ರ 
ಧಾರ್ಮಿಕ ಕೇಂದ್ರವಾಗಿದೆ. ಸುತ್ತ-ಮುತ್ತಲಿನ ಯಾತ್ರಿಕರಿಗೆ ಒಂದು ನಿಸರ್ಗದ ಕೇಂದ್ರವಾಗಿದ್ದು, ಹಲವು 
ಭಕ್ತರು ದೇವಿ ದರ್ಶನಕ್ಕೆ ಈ ಪ್ರದೇಶಕ್ಕೆ ಬರುತ್ತಾರೆ. ಸ್ಥಳ ಪುರಾಣಗಳಲ್ಲಿ ಚಂದಲಾ ಪರಮೇಶ್ವರಿಯ 
ಬಗೆಗೆ ಮುಖ್ಯ ಸಂಗತಿಗಳು ನಮ್ಮ ಪ್ರಸ್ತಾಪಕ್ಕೆ ಬರುತ್ತವೆ. ಶ್ರೀಮದ್ವಚಾರ್ಯರಿಂದ ರಚನೆಗೊಂಡ 
ಮಹಾಭಾರದದಲ್ಲಿ ಚಂದ್ರ ಅವತಾರದ ಕಥೆಯನ್ನು ತಾತ್ಪರ್ಯ ನಿರ್ಣಯದಲ್ಲಿ ಬೇರೆ-ಬೇರೆ ರೀತಿ 
ಹೇಳಲಾಗಿದೆ. ಮುಂದೆ ಇವಳೆ ಶ್ರೀ ಆದಳು ಅವಳೇ ದೌಪದಿ ಅಪಗ ವಾಯುದೇವ ಪತಿಯಾಗುತ್ತಾನೆ. 
ಚಂದ್ರ ದೇವಿಯ ಹೆಸರಿನ ಮೂಲ ತಿಳುವಳಿಕೆ ಇದಾಗಿತ್ತು. "ಸನ್ನತಿ' ಎಂಬ ಶಬ್ದವು ಕೂಡ ಒಂಬತ್ತು 
ಲಕ್ಷ್ಮೀಯ ಶಕ್ತಿಗಳಲ್ಲಿ ಒಂದಾಗಿದೆ ಎಂಬುದನ್ನು ಶಾರದಾ ತಲಕ ಹೆಚ್ಚು ಪ್ರಚಾರ ಪಡಿಸುತ್ತದೆ. 1 
ಅತ್ತ ಸಮ್ಯಗ ಜೇತ ಪೀರಂ ನವಶಕ್ತಿ ಸ ಸಮನ್ವಿತಂ ॥ ಪಟಲ ಇ) 
ವಿಭೂತಿರ್ದ ಕಾಂತಿ: ಶಾಂತಿ: ಕೀರ್ತಿಶ್ಟ ಸನ್ನತಿ 
ಪುಷ್ಠೆರುತ್ತವಷ್ಠ ಯಂಗಿಷ್ಟ ಸಪ್ಟೊಕ್ಬಾಶವ ಶಕ್ತಿಯ: ಪಟಲಶೋ (೮) 
ವಾಚಕವಾಗಿರದೆ ಶಕ್ತಿ ವಾಚಕವಾಗಿದೆ (ಪ್ರಪಂಚದ ಸಾರದ್ಯಾಕರ ಪಟಲಶ್ಹೋಕ) ೧೯೫೪ ರಲ್ಲಿ 
ಕಪಟರಾಳ ಕೃಷ್ಣರಾಯ ಶ್ರೀ ಚಂದಲಾಂಬೆಯು ದೇವಾಲಯದ ಶಾಸನಗಳು ಚ೦ದ್ರಲಾಂಬ ದೇವಾಲಯ 
ಹೋಗುವ ಬಲಗಡೆಯ ತಾಳಿಯ ಅಂಳದಲ್ಲಿ ನೋಡಿದರೆ ಎತ್ತು ಹೂಡಿದ ರಥಾಕಾರದ ಒಂದು 
ಬ೦ಡಿಯಂತಿದ್ದ ಚಿತ್ರವನ್ನು ಕೊರೆಯಲಾಗಿತ್ತು ಈ ಚಿತ್ರ ನೊಡಿದರೆ ಉತ್ತರ ಹಿಂದೂಸ್ಥಾನದಲ್ಲಿ ಹೊಡವು 
ರಥ ತರದ ಬಂಡಿಯ ಹಾಗೆ ಕಾಣಸಿತ್ತು ಇದನ್ನು ಅಧ್ಯಯನಿಸುವ ಮೂಲಕ ಸನ್ನತಿಯ ಚಂದಲಾಂಬೆ 
ದೇವಾಲಯದ ಕಲ್ಲುಗಳು ಮೇಲೆ ಬೌದ್ದ ಸ್ತೂಪದ. ಕೆತ್ತನೆಗಳನ್ನು ಸಂಶೋಧಿಸಿದರು. ಸು ಇಲ್ಲಿರುವ ಎಲ್ಲ 
ಬೌದ್ಧ ಸ್ತೂಪಗಳು ಭಗ್ನ; ವಸ್ಥೆಗೊಂಡಿವೆ. ಕಾಲಕ್ಕೆ ತಕ್ಕಂತೆ" ಇವುಗಳ ಕಥೆ ಬೇರೆಯಾಗಿವೆ. 


ಕ್ರಿಶ. ೪ನೇ ಶತಮಾನದಿಂದ ಇಂದಿನವರೆಗೆ ಸನ್ನತಿಯು ಒಂದಿಲ್ಲೊಂದು ರೀತಿಯಲ್ಲಿ ಎಲ್ಲಾ 
ಧರ್ಮಗಳ ಪವಿತ್ರ ಕ್ಷೇತ್ರವಾಗೇ ಪರಿಣಮಿಸಿದೆ. ಚಂದಲಾ ಪರಮೇಶ್ವರಿಯನ್ನು ಚಂದ್ರಲಾಂಬ 


156 


ಹಿ೦ಗುಳಾಂಬೆ, ಎ೦ಬ ಹೆಸರಿನಿಂದ ಕರೆಯಲಾಗಿದೆ. ಇವು ಹರಿನುಳಾ ಪೀಠದಿಂದ ಬ೦ದವವೆಂಬ ಪ್ರತೀತಿ 
ಇದೆ. ಕುಕನೂರಿನಲ್ಲಿ ಸಹ ಶಕ್ತಿ ಜೇಷ್ಠಾ ದೇವತೆ ಎಂದು ಕರೆಯಸಿಕೊಳ್ಳುವ ಮಹಾಮಾಯ ಕೂಡ 
ಮಲೆನಾಡಿನಿಂದ ಬಂದವಳು ಶೈವ ಪರಂಪರೆಯ ಕಾಳಾ ಮುಖದಿಂದ ಬಂದಿದೆ. ಅಂದರೆ 
ಮಹಾಮಾಹೆ. ಚ೦ದ್ರಲಾಂಬ ಎಂಬ ಹೆಸರುಗಳು ದೇವಿಯ ಆರತಿ ಪದ ಜನಪದ ಹಾಡುಗಳಲ್ಲಿ ಕಂಡು 
ಬರುತ್ತವೆ. ಹೀಗಾಗಿ ಇದರ ಮುಖ ತಿಳಿದುಕೊಂಡರೆ ಈ ಚಂದಲಾಂಬ ಮಹಾಮಾಯೆ ಎಂಬುದು 
ಬೌದ್ದರ ದೇವತೆಗಳ ಹೆಸರುಗಳಾಗಿವೆ. ಏಕೆಂದರೆ ತಾಳ್ತಾಜೆ ವಸಂತಕುಮಾರ ಅವರ ತಮ್ಮ ಕರ್ನಾಟಕ 
ಬೌದ್ಧರು ಕುರಿತು ಸಂಶೋಧನೆಯಲ್ಲಿ ಸನ್ನತಿ ಕುರಿತು ಉಲ್ಲೇಖ ಬರುತ್ತವೆ. “ಚಂದ್ರಲಾಂಬ ಶಕ್ತಿ ದೇವತೆ 
ಒಪ್ಪಿಕೊಳ್ಳುತ್ತೇವೆ. ಶಕ್ತಿ ದೇವತೆಗಿಂತ ಪೂರ್ವದಲ್ಲಿ ತಾರಾದೇವಿ ಆಗಿರಬೇಕು ಎಂದು ಹಲವು 
ಸಂಶೋಧಕರು ಊಹಿಸಿದ್ದು, ಸಂಶೋಧನೆಗೆ ಪುಷ್ಣೀ ನೀಡುತ್ತದೆ.” 6೨ 


ಚಂದಲಾಂಬ ಗುಡಿಯು ಬೌದ್ಧರ ಕಾಲದಲ್ಲಿ ಸ್ಥಾನವಾಗಿಯೂ ಶೈವ-ಶಾಕ್ತರ ಕಾಲದಲಿ 
ಪಾರ್ವತಿ, ಮಹಾಕಾಳಿಯ ಸ್ಥಾನವಾಗಿಯೂ ವೈಷ್ಣವರಿಗೆ ಶ್ರೀರಾಮ ಸರಸ್ವತಿ ಸ್ಥಾನವಾಗಿಯೂ ಇದ್ದಿರುವ 
ಸಾಧ್ಯತೆಯು ಬಗೆಗೆ ಕಪಟರಾಯ ಕೃಷ್ಣಾರಾಯರು ಅಭಿಪ್ರಾಯಪಡುತ್ತಾರೆ. ಬೌದ್ಧರ ಅವಶೇಷಗಳು 
ಯಾವ ಕಾಲದವು ಯಾವ ಕಾಲದಲ್ಲಿ ಬೌದ್ಧರು ಇಲ್ಲಿ ನೆಲೆಸಿ ಇದನ್ನು ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದರು? 
ಎಂಬುದಾಗಿಯೂ ಹಾಗೆ ಬಲೋಜಿಸ್ಥಾನದಂತಹ ಅತಿದೂರ ಪಶ್ಚಿಮ ದಿಕ್ಕಿನ ಒಂಗುಳದೇವಿ ಇಲ್ಲಿಗೆ 
ಎಂದು ಬಂದಳು? ಎಂದು ಪ್ರಶ್ನೆಯನ್ನು ಅಭಿವ್ಯಕ್ತಿಪಡಿಸುತ್ತಾರೆ. ಆಲ)” 


ಅವರ ಪ್ರಶ್ನೆಯನ್ನು ಸೂಕ್ತವಾಗಿರುವಂತ ಬೆಲೋಜಿಸ್ಥಾನದ ಪ್ರದೇಶವೆಂದರೆ ಪ್ರಾಚೀನ ಗಾಂಧಾರಿ 
ದೇಶ. ಅಲ್ಲಿ ಅಶೋಕನ ಕಾಲದಲ್ಲೇ ಬೌದ್ಧ ಪ್ರಚಾರ ಬಿರುಸಾಗಿ ನಡೆಯುತ್ತಾ ಆ ಬಳಿಕ ತಾಂತ್ರಿಕ ಬೌದ್ಧ 
ಮತವು ಅಲ್ಲಿ ವಿಶೇಷವಾಗಿ ಪ್ರಸಾರಗೊಂಡಿತು. ಬೌದ್ಧಕೃತಿಗಳಲ್ಲಿ ಈ ಭಾಗವನ್ನು ಉಡ್ಕಾನ 
ಉದ್ಯಾನವೆಂದೂ ಹೇಳಲಾಗಿದೆ. ಇದು ದೊಡ್ಡ ತಾಂತ್ರಿಕ 'ಠಾಖೆಯ ಕೇ೦ದ್ರದಲ್ಲಿ ಆಗಿತ್ತು ಕನಿಷ್ಠನ 
ಕಾಲದಿ೦ದಲೇ ಇಲ್ಲಿ ತಾಂತ್ರಿಕ ಬೌದ್ಧ ಧರ್ಮದ ಪ್ರಸಾರ ಗೊಂಡಿತ್ತು ೩ನ ಹೊಯನತ್ಸಾಂಗ ಈ 
ಭಾಗದಿಂದಲೇ ಭಾರತಕ್ಕೆ ಪ್ರವೇಶಿಸಿದನು ಈ ಕತೆಗಳಲ್ಲಿ ತಾಂತ್ರಿಕ ಬೌದ್ಧದ ಅನೇಕ ಅಧಾರಗಳಿವೆ. 
ರಾವಿನದಿಯ ಉತ್ತರಭಾಗದಲ್ಲಿ ೮೪ ಬೌದ್ಧ ಸಿದ್ಧರ ಗುಡಿಗಳು, ಟಿಬೆಟ್‌ನ ಬರಹಗಳು ಯೋಗಿನಿಯರ 
ಕಂಚಿನ ಮೂರ್ತಿಗಳು ಸಿಕ್ಕಿವೆ. ಆದುದರಿಂದಲೇ ಇದೇ ಭಾಗದಲ್ಲಿ ಹಿಂಗುಳಾದೇವಿಯ ಕ್ಷೇತ್ರವೂ ಪ್ರಾಚೀನ 
ಕಾಲದಲ್ಲಿ ಬೌದ್ಧ ತಾಂತ್ರಿಕ" ಕೇ೦ದ್ರವಾಗಿರುವುದು ಕಂಡುಬರುತ್ತದೆ. ಜಾತಕ ಕಥೆಯೊಂದರಲ್ಲಿ (ಭಾಗ-೦೫ 
ಪು.೪೧೫) ಔಂಗುಳಾ ಉಲ್ಲೇಖವಿದೆ. ಹೀಗಾಗಿ ಹಿಂಗುಳಾದೇವಿ ಕ್ರಿಶ.ಕದ ಮೊದಮೊದಲ 
ಶತಮಾನಗಳಲ್ಲಿ ಬೌದ್ಧ ತಾಂತ್ರಿಕ ದೇವತೆಯಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 


ಸನ್ನತಿಯಲ್ಲಿ ೧೯೯೩-೯೫ ರ ಅವಧಿಯಲ್ಲಿ ಉತ್ಸನನ ಕೈಗೊಂಡ ಸಂದರ್ಭದಲ್ಲಿ ಮೌರ್ಯರ 
ಪೂರ್ವಕಾಲದ ಚೂರುಗಳು ದೊರಕಿದ ಒಂದು ಅಪರೂಪದ ಹೊಳಪಾದ ಕೆಂಪು ಮರಳು ಕಲ್ಲಿನ ಚಿತ್ರ 
ಫಲಕವು ಲಭಿಸಿರುವುದು ತುಂಭಾ ಅರ್ಥಪೂರ್ಣವಾದದ್ದು ಇದೊಂದು ಪೂರ್ಣ ಕಲಾಕೃತಿಯಾಗಿದೆ. ಈ 
ಫಲಕವು ೧೫ ಸೆಂ.ಮೀ ವ್ಯಾಸ ಹೊಂದಿದ್ದು ೦೧ ಸೆ.ಮೀ ನಷ್ಟು ಹಬ್ಬದೆ. ಮಧ್ಯದಲ್ಲಿ ಸಮನಾಂತರದಲ್ಲಿ 
ಕೇಂದದಿಂದ ಅಂಚಿನವರೆಗೂ ಉದ್ದವಿರುವ ೦೩ ತಾಳೆ ಮರದಂತೆ ಮರಗಳಿವೆ. ಅವುಗಳ ನಡುವೆ 
ಒಂದು ಸ್ತ್ರೀ ಉಬ್ಬು ಶಿಲವಿದೆ. ಅದು ನಿಂತ ಭಂಗಿಯಲ್ಲಿ ಕಂಡರಿಯದ ಹಲವಾರು ಆಭರಣಗಳಿಂದ 
ಅಲಂಕೃತಗೊಂಡಿದೆ. ನೀಳ ಶರೀರ ಅತಿ ಕಿರಿದಾದ ಸೊಂಟ. ವಿಶಾಲವಾದ ನಡುವನಿ ಕೇಳಭಾಗ, ಸೀ 
ಮಾತೃ ಸ್ವರೂಪ ಹೊಂದುವ ಅಂಶಗಳಿಂದ ಕೂಡಿದೆ, ಈ ಫಲಕದ ಮೇಲೆ ಹಂಸ ಜಿಂಕೆ, ಟಗರೆ, 
ಕುದರೆ. ಇತ ಮತ್ತು ಆನೆ ಮುಂತಾದ ಚಿತ್ರ ಕೆತ್ತನೆಗಳಿವೆ ಈ ತೇರನಾದ ಅವಶೇಷಗಳನ್ನು ನೋಡಿದರೆ 
ಮೌರ್ಯರ ಕಾಲದ “ಚಿತ್ರ ಫಲಕಗಳು ಸಾಂಸ್ಕೃತಿಕ "ಅವಶೇಷಗಳಾಗಿ ಕಂಡು ಬರುವುದು. ೪೦” 


157 


ಕ್ರಿಶ. ಒಂದನೇ ಶತಮಾನದಲ್ಲಿ ಬೌದ್ಧರು ಸನ್ನತಿಯಲ್ಲಿ ಕ್ರೀಯಾಶೀಲರಾಗಿದ್ದರು. ಅವರು 
ಕೆತ್ತಲಾದ ಶಾಸನಗಳು ಶಿಲಾಫಲಕ, ಸ್ತ೦ಭ. ಇಲ್ಲಿ ಬೆಳಕಿಗೆ ಬಂದಿವೆ. ಇಲ್ಲಿ ದೊರೆತ ಎಲ್ಲ ಶಾಸನಗಳ 
ಅಪೂರ್ಣವಾಗಿವೆ. ಅನೇಕ ಅಧಿಕಾರಿಗಳು, ನಾಗರಿಕರು, ಗ್ರಹಸ್ಥರು, ವಿವಿಧ ಸ್ಥಳಗಳಿಂದ ಬಂದ 
ವ್ಯಕ್ತಿಗಳಿಗೆ ಸಾಕಷ್ಟು ಪರಿಚಯ ನೀಡುತ್ತದೆ. ಸಮಾಜದಲ್ಲಿ ಬೇರೆ-ಬೇರೆ ಸ್ತರಗಳು ದಾನಿಗಳು 
ಇರುತ್ತಿದ್ದರೆಂದು ಶಾಸನಗಳ ಮೂಲಕ ಗೊತ್ತಾಗುವುದು "ನಾಗನಿಕಾ' ಆಯಕ ಸ್ತಂಭ ನೀಡಿದೆ. ಇಂಥ 
ಹಲವಾರು ವಿಷಯಗಳು ಇಲ್ಲಿ ಶಾಸನಗಳು ತಿಳಿಸುವುದುರಿಂದ ಬೌದ್ಧಧರ್ಮವನ್ನು ಇಟ್ಟುಕೊಂಡು 
ದಾನಗಳ ಎ೦ಬ ಶಾಸನಗಳಾಗಿವೆ. ಈ ದಾನಗಳು ಬೌದ್ಧಧರ್ಮಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದವು 
ಎನ್ನಬಹುದು. 


ಸನ್ನತಿ ಪ್ರಾಚೀನ ಶಿಲಾಯುಗದ ಸಂಸ್ಕೃತಿಯಿಂದ ತನ್ನದೆ ಆದ ಒಂದು ಪರಂಪರೆ ಹೊಂದಿದೆ. 
ರ್ಜ ಶಾತವಾಹನರು. ಚಾಲುಕ್ಕರು, ರಾಷ್ಟ್ರಕೂಟರು. ವ್ರ ಭಾಗವನ್ನು ಆಳಿದರು. ಅವರೆಲ್ಲ ಎಲ್ಲ 
ಧರ್ಮಗಳ ಕುರಿತು ಉಲ್ಲೇಖ ನೀಡಿದ್ದಾರೆ. ಧರ್ಮಕ್ಕೆ ಒತ್ತನ್ನು ಸಹ ನೀಡಿದ್ದಾರೆ. ಸನ್ನತಿಯಲ್ಲಿರುವ 
ಶಿಲಾಶಾಸನಗಳು, ಶಿಲ್ಪಗಳು ನಮಗೆ ಹರಪ್ಪಾ ಮಹಲ ೫ ಶೊ! ಕಾಲದ ನೆನಪನ್ನು ತರುತ್ತವೆ. 
ಪ್ರಾರಂಭದ ಹಂತದಲ್ಲಿ ಇಲ್ಲಿರುವ ಪ್ರಾಚೀನ ಅವಶೇಷ ಮಡಿಕೆ, ಕುಡಿಕೆ ಇವುಗಳಿಂದ ನಿರ್ಮಿತವಾದ ಈ 
ನಗರ ಆಡಳಿತ ಕೇಂದ್ರವಾಗಿತ್ತು ಅಷ್ಟೇ ಪುರಾತನ ಪವಿತ್ರ ಕ್ಷೇತ್ರವಾಯಿತು. ಕಾಲದ ತುಳಿತಕ್ಕೆ ಯಾವುದು 
ಈ ಭೂಮಿ ಮೇಲೆ ನಿಲ್ಲಲಾರದು, ಅದಕ್ಕೆ ಮನುಷ್ಯ ಹುಟ್ಟಿ ಮತ್ತೆ ಬರಲು ಹುಲ್ಲು ಬೀಜವಲ್ಲ, ಎಂದು 
ಬುದ್ಧ ಮನುಷ್ಯನ ಹುಟ್ಟಿನ ಬಗೆ, ಹೇಳುತ್ತಾನೆ. ಅದರಂತೆ ಧರ್ಮಗಳು ಒಂದು ಹುಟ್ಟಿದಾಗ ಅದಕ್ಕೆ ಪ್ರತಿ 
ಸ್ಪರ್ಧಿಯಾದ ಧರ್ಮ ಹಿಂದೆಯೇ ಹುಟ್ಟಕೊಳ್ಳುತ್ತದೆ. ಇದು ಜೀವಂತಿಕೆಯ ಲಕ್ಷಣ, ವಚನಕಾರರ 
ದಾಸೋಹ ಈ ಕಲ್ಪನೆ ಕೂಡ, ೧೨ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬೌದ್ಧ ಧರ್ಮದಲ್ಲಿ ಕಾಣುತ್ತೇವೆ. 
ಇದು ಬ್ರಾಹ್ಮಿಲಿಪಿಯಾಗಿರುವುದಿರಿಂದ ಜನರಿಗೆ ತಿಳಿಯಲಿಲ್ಲ ಧರ್ಮ ಹಾಗೂ ಜನರಿಗೆ ಸಮಾನತೆ 
ಶಾಂತಿ-ಸೌಹಾರ್ದತೆಯು ಸಂಕೇತವಾಗಿತ್ತು. ಅಂತೆಯೆ ಬೌದ್ಧಧರ್ಮಕ್ಕೆ ಅಶೋಕನಂತಹ ಅರಸನಿಂದ 
ಹಿಡಿದು ಜನ ಸಾಮಾನ್ಯರು ಸಹ ಬೌದ್ಧರ್ಮದ ಕಡೆಗೆ ಗಮನ ನೀಡಿದರು. ಅದಕ್ಕೆ 
ಮತಾಂತರಗೊಂಡರು. 


ಸನ್ನತಿಯು ಬೌದ್ಧಧರ್ಮದ ಧಾರ್ಮಿಕ ಕೇ೦ದ್ರವಾಗುವುದರೊಂಗಿದೆ ಬೌದ್ಧರ ಶಿಕ್ಷಣ ಕೇ೦ದ್ರವೂ, 
ಎಲ್ಲ ಧರ್ಮಗಳ ಪವಿತ್ರ ಕ್ಷೇತ್ರವುವಾಗಿತ್ತು. ಬೌದ್ಧ, ಜೈನ, ವೈಷ್ಣವ, ಶೈವ, ವೀರಶೈವ ಹೀಗೆ ಧರ್ಮಗಳು 
ಬದಲಾದಂತೆ ಇಲ್ಲಿರುವ ಅವಶೇಷಗಳು ಸಹ ಬದಲಾದವು. ಮಣ್ಣು ಪಾಲಾದವು. ಎಷ್ಟು ವಿಗ್ರಹಗಳು, 
ಸ್ತೂಪಗಳು ಒಡೆದು ಮೂಕಸಾಕ್ಷಿಗಳಾಗಿ ನಿಂತಿರುವುದು. ಶೋಚನೀಯ ಸ್ಥಿತಿಯಾಗಿದೆ. ಇದಕ್ಕೆ ಕಾರಣ 
ಆಸಕ್ತಿಯ ಕೊರತೆ ಎಂದು ಹೇಳಬಹುದು. ಇಲ್ಲಿರುವ ಅವಶೇಷಗಳನ್ನು ಒಡೆದು ನದಿಯ ನಿರಿನ 
ಪಾವಟಿಗೆಯ ಕಲ್ಲುಗಳನ್ನಾಗಿಸಿದ್ದು ಕಂಡುಬರುತ್ತದೆ. ಇದೊಂದು ನಿರ್ಲಕ್ಷವೇ ಎನ್ನಬಹುದು. ಆದರು 
ಅರಿವಿಲ್ಲದಂತೆ ಅವಶೇಷಗಳನ್ನು ಹಾಳುಮಾಡುತ್ತಿರುವುದು ವಿಷಾದನೀಯವಾಗಿದೆ. ಆಳ)" 


ಒಟ್ಟಾರೆಯಾಗಿ "ಸನ್ನತಿ ಕರ್ನಾಟಕದಲ್ಲಿಯೇ ಒಂದು ಪ್ರಮುಖ ಬೌದ್ಧರ ಕೇಂದವಾಗಿತ್ತು 
ಎಂಬುದುವುದು ಸ್ಪಷ್ಟವಾಗಿ ಕಂಡು ಬರುತ್ತದೆ. ಸನ್ನತಿಯಲ್ಲಿ ಬೌದ್ಧಧರ್ಮದ ಅನೇಕ ಕುರುಹುಗಳು. 
ಅವಶೇಷಗಳು ಸ್ಮಾರಕಗಳಿಂದ ತನ್ನ ಪ್ರಾಚೀನತೆಯನ್ನು ಸಾರುವುದರ ಮುಖಾಂತರ ಜನತೆಯ ಕಲೆ, 
ಆಡಳಿತ, ಸಾಹಿತ್ಯ, ಸಮಾಜದ, ಧಾರ್ಮಿಕತೆಯ ಆಧಾರದ ಮೇಲೆ ಶಾಶ್ಚತವಾಗಿ ಉಳಿದು, ಬೌದ್ಧರ 
ಪವಿತ್ರ ಸ್ಥಳವಾಗಿ ಕಂಡುಬರುವುದು ಹೆಮ್ಮೆಯ ಸಂಗತಿಯಾಗಿದೆ. 


ಹಂಪಿ: 


ಹಂಪಿ ಅಥವಾ ಶತಮಾನಗಳ ಹಿಂದೆ ಪ್ರಚಲಿತವಾಗಿದ್ದಂತ ಪಂಪೆ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ 
ತಾಲೂಕಿನ ತುಂಗಭಧ್ರಾ ನದಿಯ ದಕ್ಷಿಣ ದಂಡೆಯ ಮೇಲಿದೆ. ವಿಶ್ವ ಪರಂಪರೆಯ ಕೇಂದ್ರವಾಗಿರುವ 


158 


ಹಂಪಿ ಕರ್ನಾಟಕದ ಕಲಾವಂತಿಕೆಯ ಅವಶೇಷಗಳಲ್ಲೇ ಅತ್ಯಂತ ಸುಂದರವಾದುದಾಗಿದೆ. ಹಾಗೂ 
ಚಿತ್ತಾಕರ್ಷಕವಾಗಿದೆ. ಪುರಾತನ ದೇವಾಲಯಗಳು ಹಾಗೂ ಸ್ಮಾರಕಗಳಿಂದ ಕೂಡಿದ ಇದೊಂದು 
ಅಚ್ಚರಿಗಳ ಬಿಡಾಗಿದೆ. 


ಇತಿಹಾಸ ಹಾಗೂ ಸ್ಥಳೀಯ ಪರಂಪರೆಗಳ ಪ್ರಕಾರ ವಿಜಯ ನಗರ ದೊರೆಗಳು 
ರಾಜಧಾನಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಮುನ್ನ ಹಂಪಿಯು ಸಮೃದ್ಧವಾದ ಹಾಗೂ ಶ್ರೀಮಂತ 
ಪಟ್ಟಣವಾಗಿತ್ತು. ಶ್ರೇಷ್ಠ ಮಹಾಕಾವ್ಯ ರಾಮಾಯಣದಲ್ಲಿ ಹಲವು ನಾಟಕೀಯ ಘಟನೆಗಳಿಗೆ 
ವೇದಿಕೆಯಾಗಿರುವ ಕಿಷ್ಠಿಂದೆಯು ಹಂಪಿ ಹತ್ತಿರದಲ್ಲೇ ಇತ್ತು ಎಂದು ನಂಬಲಾಗಿದೆ. ರಾಮಾಯಣ 
ಕಾಲದಲ್ಲಿ ಈ ಪ್ರದೇಶವನ್ನು ವಾನರ ಕುಲಕ್ಕೆ ಸೇರಿದ ವಾಲಿ ಮತ್ತು ಸುಗೀವ ಎಂಬ ಸಹೋದರರು 
ಆಳುತ್ತಿದ್ದರು. ಪಂಪಾನದಿಯ (ಈಗಿನ ತುಂಗಭದ್ರಾ) ದಂಡೆಯಲ್ಲಿ ಪರ್ವತದ ಮೇಲೆ ಮಾತಂಗ 
ಯಷಿಗಳ ಆಶ್ರಮವಿತ್ತು. ಈ ಪರ್ವತವನ್ನು ಮತಂಗ ಪರ್ವತ ಎಂದು ಕರೆಯುತ್ತಿದ್ದರು. 


ವಿಜಯನಗರವನ್ನು ಕರ್ನಾಟಕದ ಸುವರ್ಣಯುಗ ಎಂದು ಇಂದು ನೆನಪಿಸಿಕೊಳ್ಳಲಾಗುತ್ತದೆ. 
ಆಗ ಪ್ರಖ್ಯಾತ ಕವಿಗಳು ಕೃಷ್ಣ ದೇವರಾಯನ ಆಸ್ಥಾನವನ್ನು ಕಳೆಗಟ್ಟಸಿದ್ದರು. ಹೆಸರಿನಲ್ಲೇ ವಿಜಯವನ್ನು 
ಹೊಂದಿದ ವಿಜಯನಗರವು “ಹಂಪಿ'ಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಹಿಂದು 
ಸಾಮ್ರಾಜ್ಯಗಳಲ್ಲಿ ಶ್ರೇಷ್ಠವಾಗಿತ್ತು ಹಿಂದೂ ಧರ್ಮದ ಸಂರಕ್ಷಣೆಗೆ ಉದಯಿಸಿದ ವಿಜಯನಗರ 
ಸಾಮ್ರಾಜ್ಯವು ಎಲ್ಲ ಧರ್ಮಗಳು ಆಶ್ರಯ ಕೇಂದ್ರವಾಗಿತ್ತು. ಹಂಪಿಯು ಶೈವ, ವೈಷ್ಣವ ಜೈನ, ಇಸ್ಲಾಂ 
ಮತ್ತು ಬೌದ್ಧ ಧರ್ಮದ ಕೇಂದ್ರವಾಗಿತ್ತು" 


ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಬೌದ್ಧಧರ್ಮವು ಪ್ರಚಲಿತದಲ್ಲಿತ್ತು. ಆದರೆ ಅಷ್ಟೇನೂ 
ಜನಪ್ರಿಯವಾಗಿರಲಿಲ್ಲ. ಕೃಷ್ಣದೇವರಾಯ ತನ್ನ ಅಮುಕ್ತಮೌಲ್ಯದ ಗಂಥದಲ್ಲಿ "ಬುದ್ಧನನ್ನು ವಿಷ್ಣುವಿನ 
ಅವತಾರ'ವೆಂದು ತಿಳಿಸಿದ್ದಾನೆ. "” ವಿಜಯನಗರದ ಅರಸರು ಬೌದ್ದ ಧರ್ಮಕ್ಕೆ ನೀಡಿದ ದಾನದತ್ತಿಗಳ 
ಬಗ್ಗೆ ಹಲವು ಶಾಸನಗಳು ವಿವರಿಸುತ್ತವೆ. 


ಈಚೆಗೆ (೧೯೮೬ರಲ್ಲಿ) ಹಂಪಿಯಲ್ಲಿ ಪುರಾತತ್ವ ಇಲಾಖೆ ಶೋಧ ನಡೆಸುವ ಸಂದರ್ಭದಲ್ಲಿ 
ಕೆಲವು ಅಂಶಗಳು ಬೆಳಕಿಗೆ ಬಂದಿವೆ. ಅಲ್ಲಿಯ ರಾಜ ವಾಡೆಯ ಎಡಪಕ್ಕದ ಕೋಟೆಯ ಗೋಡೆಯ 
ಬದಿಯಲ್ಲಿ ಅಗೆತ ನಡೆಸಿದಾಗ ಅಮೃತ ಶಿಲೆಯ ಕೆಲವು ಪಟ್ಟಕೆಗಳು ದೊರೆತಿದ್ದು, ಅವುಗಳಲ್ಲಿ ಬುದ್ಧನ 
ಜೀವನವನ್ನು ಪ್ರತಿ ಬಿಂಬಿಸುವ ಕೆತ್ತನೆಗಳು ಕಂಡು ಬರುತ್ತವೆ. ಅ) ಕೊಪ್ಪಳವು ಹಂಪಿಗೆ ಸಮೀಪವೇ 
ಇದ್ದಿತಾಗಿ ಅಲ್ಲಿಯ ಬೌದ್ಧರ ಪ್ರಭಾವ ಇಲ್ಲಿಯರೆಗೂ ವ್ಯಾಪಿಸಿರುವ ಸಾಧ್ಯತೆಯಿದೆ. ಈ ಬಗ್ಗೆ ಇನ್ನು 
ಹೆಚ್ಚಿನ ಶೋಧನೆ ನಡೆಯಬೇಕಾಗಿದೆ. 


ಮಸ್ಸಿ: 


ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕೇಂದವಾದ ಮಸ್ಕಿ. ಲಿಂಗಸೂರನಿಂದ ೨೬ 
ಕಿ.ಮೀ. ದೂರದಲ್ಲಿರುವ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಅಶೋಕನ ಶಾಸನದಿಂದ ಪ್ರಸಿದ್ಧವಾದ ಮಸ್ಕಿ 
ಕರ್ನಾಟಕವನ್ನಾಳಿದ ಹಲವು ಅರಸರ ಆಳ್ವಿಕೆಗೆ ಒಳಪಟ್ಟ ಐತಿಹಾಸಿಕ ಕೇಂದವಾಗಿದೆ. ಪ್ರಾಚೀನ 
ಬೌದ್ಧಧರ್ಮದ ಕೇಂದ್ರವಾದ ಮಸ್ಸಿಯು ಮೌರ್ಯರ ಆಳ್ವಿಕೆಗೆ ಒಳಪಟ್ಟ ನೆಲೆಯಾಗಿದ್ದು, ಅಶೋಕನ 
ಶಾಸನದಿಂದ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದೆ. 


ಕರ್ನಾಟಕದ ಇತಿಹಾಸದಲ್ಲಿ ಉಪಲಬ್ಧವಿರುವ ಮೊತ್ತಮೊದಲ ಲಿಖಿತ ದಾಖಲೆಗಳಾದ 
ಅಶೋಕನ ಶಿಲಾಶಾಸನಗಳು. ಬೌದ್ಧ ದಾಖಲೆಗಳು ಹೌದು, ಅಶೋಕನ ಆಡಳಿತ ಕಾಲ ಸುಮಾರು 
ಕ್ರಿಪೂ. ೨೭೨ರಿಂದ ೨೩೨ರವರೆಗೆ ಆತನ ಆಳ್ವಿಕೆಯ ಎಂಟನೆಯ ವರ್ಷದಲ್ಲಿ ಕಳಿಂಗದ ಮೇಲೆ ದಂಡೆತ್ತಿ 


159 


ಹೋಗಿ ನಡೆಸಿದ ಯುದ್ಧವೇ ನಿರ್ಣಯಕವಾಗಿ ಆತನ ಮನಸ್ಸು ಹಿಂಸೆಗೆ ಪ್ರತಿಯಾಗಿ ಅಹಿಂಸೆಯನ್ನು 
ಸ್ವೀಕರಿಸಿತು. ಧರ್ಮದ ಅನುಯಾಯಿಯಾಗಿ ಜನಪ್ರೀಯ ಅಂಶಗಳನ್ನು ಉದ್ದಗಲಕ್ಕೂ ಪ್ರಸಾರ ಪಡಿಸಿದ್ದು 
ಅಶೋಕನ ವೈಶಿಷ್ಟ್ಯ ಅಶೋಕನ ಶಿಲಾಶಾಸನಗಳು ತೀರ ವಿಶಿಷ್ಟವಾದ ಅಧ್ಯಯನ ಯೋಗ್ಯವಾದ 
ಸಾಹಿತ್ಯವಾಗಿದೆ. ನ 


ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳೆಲ್ಲ ಲಘು ಶಿಲಾಲೇಖಗಳಾಗಿವೆ. ಈವರೆಗೆ 
ಒಟ್ಟು ಹತ್ತೊಂಬತ್ತು ಕಡೆಗಳಲ್ಲಿ ಈ ಬಗೆಯ ಶಿಲಾಲೇಖಗಳು ದೊರೆತಿದ್ದು, ಅವುಗಳಲ್ಲಿ ಹನ್ನೆರಡು 
ಸ್ಥಳಗಳು ದಕ್ಷಿಣ ಭಾರತದಲ್ಲಿವೆ. ಆ ಹನ್ನೆರಡರಲ್ಲಿ ಹತ್ತು ಕರ್ನಾಟಕದಲ್ಲಿವೆ. ಕರ್ನಾಟಕದಲ್ಲಿ ಈ 
ಶಾಸನಗಳು ದೊರೆತಿರುವುದು ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು 
ಪಾಲ್ಕಿಗೊಂಡ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜ೦ಟ್ಟಂಗರಾಮೇಶ್ವರ, ಬಳ್ಳಾರಿ 
ಜಿಲ್ಲೆಯ ನಿಟ್ಟೂರು, ಮತ್ತು ಉದಯಗೊಳಂಗಳಲ್ಲಿ ಅಶೋಕನ ಶಾಸ ಸನಗಳು. ಕಬ್‌ ಜು] ಇದರ 
ಆಧಾರದ ಮೇಲೆ ಅಶೋಕನ ಆಳ್ವಿಕೆಗೆ ಕರ್ನಾಟಕವು. ಒಳಪಟ್ಟಿತ್ತು ಮತ್ತು ಬೌದ್ಧಧರ್ಮ ಪ್ರಚಾರಕ್ಕೆ ಬಂತು 
ಎಂದು ಹೇಳಬಹುದು. ಲ 


ಅಶೋಕನ ಈ ಕರ್ನಾಟಕದ ಶಾಸನಗಳಲ್ಲಿ ಮಸ್ಕಿ ಶಾಸನವು ಪ್ರಮುಖವಾಗಿದೆ. ಕಾರಣ ಭಾರತದ 
ತುಂಬೆಲ್ಲ ದೊರೆತ ಅಶೋಕನ ಶಾಸನಗಳಲ್ಲಿ "ದೇವನಾಂಪ್ರೀಯ'. ಎಂಬ ಹೆಸರು ಮಾತ್ರ 
ನಿರೂಪಿತಗೊಂಡಿತು. ದೇವನಾಂಪೀಯ ಯಾರು ಎಂಬ ಇತಿಹಾಸಕಾರರು, ಜಿಜ್ಞಾಸೆ ಉಂಟಾಗಿತ್ತು. ಈ 
ಜಿಜ್ಞಾಸೆಯನ್ನು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ದೂರಮಾಡಿತು. ಈ ಮಸ್ಕಿ ಶಾಸ ಸನದಲಿ 
'ದೇವನಾಂಪ್ರೀಯ' ಅರಸೋ ಅಶೋಕ್‌ pe ಬರೆದಿದ್ದರಿಂದ ದೇವನಾಂಪ್ರೀಯ ಎಂಬುದು 
ಅಶೋಕ ತನ್ನನ್ನು ಕರೆದುಕೊಳ್ಳುತ್ತಿದ್ದ ಹೆಸರು ಎಂಬ ಆ ಮೊದಲಿನ ಊಹೆಗೆ ಸ್ಪಷ್ಟ ಪುರಾವೆ ಸಿಕ್ಕಿತ್ತು. 
ಇದರ ಆಧಾರದ ಮೇಲೆ ಮಸ್ಸಿವು ಸಹ ಅಶೋಕನ ಕಾಲದಲ್ಲಿ ಒಂದು ಪ್ರಮುಖವಾದ 
ಬೌದ್ಧಕೇ೦ದ್ರವಾಗಿತ್ತು. ಎಂಬುದು ಸ್ಪಷ್ಟತೆ ತಿಳಿದುಬರುತ್ತದೆ. 


ನಿಟ್ಟೂರು: 


ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳಲ್ಲಿ ನಿಟ್ಟೂರು ಶಾಸನವು ಒಂದಾಗಿದೆ. ಬಳ್ಳಾರಿ 
ಜಿಲ್ಲೆಯ ಶಿರಗುಪ್ಪ ತಾಲೂಕಿಗೆ ಸೇರಿದ ಒಂದು ಸಣ್ಣ ಹಳ್ಳಿ ನಿಟ್ಟೂರು, ಇದು ಶಿರಗುಪ್ಪಾ ಹೊಸಪೇಟೆ 
ಮಧ್ಯದಲ್ಲಿರುವ ಒಂದು ಐತಿಹಾಸಿಕ ಬೌದ್ಧಕೇಂದ್ರವಾಗಿದೆ. ಇಲ್ಲಿ “ದೊರೆತ ಅಶೋಕನ ಶಾಸನದಿಂದ 
ನಿಟ್ಟೂರಿನ ಇತಿಹಾಸವನ್ನು ಅರಿಯಬಹುದು. ಮೌರ್ಯರ ಆಳ್ವಿಕೆಗೆ ಒಳಪಟ್ಟ ಈ ಗ್ರಾಮವು ಅವರ 
ಕಾಲದ ಪ್ರಾಚೀನ ಬೌದ್ಧ ಕೇಂದ್ರವಾಗಿ ಕರ್ನಾಟಕದ ಸಂಸ್ಕೃತಿಗೆ ಆಪಾರ ಕೊಡುಗೆಯನ್ನು ನೀಡಿದೆ. 


ನಿಟ್ಟೂರು ಗ್ರಾಮದಿಂದ ೦೨ ಕಿ.ಮೀ ದೂರದಲ್ಲಿ ಚಿಕ್ಕಪ್ಪನ ಬೆಟ್ಟ ಎಂಬ ಒಂದು ಸಣ್ಣ ಗುಡ್ಡವಿದೆ. 
ಆ ಗುಡ್ಡದ ಎರಡು ಬಂಡೆಗಳ ಮೇಲೆ ಅಶೋಕನು ಕೆತ್ತಿದ್ದ ಶಾಸನಗಳಿವೆ. ಇದನ್ನು ಮೊದಲು 
ಪರಿಚಯಿಸಿದವರು. ವಿಶ್ವನಾಥ, ನ೦ತರ ವಿದ್ವಾಂಸರಾದ ಎಸ್‌.ಶೆಟ್ಟರ, ಎಸ್‌.ರಾಜಶೇಖರ ಮತ್ತು 
ಬೆಂಗಳೂರಿನ ಕೇಂದ್ರಿಯ ಪ್ರಾಚ್ಯವಸ್ತು ಅಧಿಕಾರಿಗಳಿಂದ ಶ್ರೀ ಶ್ರೀನಿವಾಸ ಮತ್ತು ಸಂಪತ ಎಂಬುವರು 
ಮೊದಲನೆಯ ಶಾಸನವು ಏಳು ಸಾಲುಗಳಿಂದ ಕೂಡಿದ್ದು, ಬ್ರಹ್ಮಗಿರಿಯ ಶಾಸನ ಪಾಠವನ್ನು 
ಹೋಲುತ್ತದೆ. ಈ ಶಾಸನದಲ್ಲಿ ಅಶೋಕನು ತಾನು ಬೌದ್ಧಧರ್ಮದ ಪ್ರಚಾರದಲ್ಲಿ ತೋರಿಸಿದ ಆಸಕ್ತಿಯ 
ಫಲ, ಉನ್ನತ ವ್ಯಕ್ತಿಮಾತ್ರವಲ್ಲ ಸಾಮಾನ್ಯ ವ್ಯಕ್ತಿಯೂ ಸದ ಧರ್ಮ ಪ್ರಚಾರದಲ್ಲಿ ತೊಡಗಬಹುದೆಂದು 
ಹೇಳಿದ್ದಾನೆ 


160 


ಅಶೋಕನ ಶಾಸನದ ಆಧಾರದ ಮೇಲೆ ಹೇಳುವುದಾದರೆ ಅಶೋಕನು ಬೌದ್ಧಧರ್ಮದ 
ಪ್ರಚಾರಕ್ಕಾಗಿ ನಿಟ್ಟೂರಿಗೆ ಬಂದು ಈ ಶಾಸನ ಕೊರೆಸಿದನೆಂದು ಸ್ಪಷ್ಟವಾಗುತ್ತದೆ. ಇದರ ಆಧಾರದ ಮೇಲೆ 
ನಿಟ್ಟೂರು ಸಹ ಒಂದು ಬೌದ್ಧಧರ್ಮದ ಕೇಂದವಾಗಿತ್ತೆಂದು ಅರಿಯಬಹುದು. 


ಹುರಸಗುಂಡಗಿ: 


ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ನಾಡಿನ ಪ್ರಮುಖ ಬೌದ್ಧ ಕೇಂದ್ರವಾದ 
ಹುರಸಗುಂಡಗಿ ಶಹಾಪುರ ದಿಂದ ಉತ್ತರಕ್ಕೆ ೧೬ ಕಿ.ಮೀ ದೂರದಲ್ಲಿರುವ ಒಂದು ಐತಿಹಾಸಿಕ 
ನೆಲೆಯಾಗಿದೆ. ಭೀಮಾನದಿಯ ಬಲದಂಡೆಯ ಮೇಲಿರುವ ಈ ಗ್ರಾಮವು ಕನಗನಹಳ್ಳಿ ಮತ್ತು 
ಸನ್ನತಿಯಲ್ಲಿನ ಬೌದ್ಧ ಸ್ತೂಪಗಳಿಗೆ ಸರಿ ಸಮಾನವಾದ ಸ್ತೂಪ ಮತ್ತು ಸ್ಮಾರಕ ಶಿಲಾಫಲಕಗಳನ್ನು 
ಹೊಂದಿದೆ. ಈ ಗ್ರಾಮದಲ್ಲಿ ಒಟ್ಟು ನಾಲ್ಕು ಕಡೆಗಳಲ್ಲಿ `ಬೌದ್ಧಧರ್ಮದ * ಏರುಹುಗಳು ಕಂಡು 
ಬರುತ್ತವೆ. 


ಹುರಸಗುಂಡಗಿ ಗ್ರಾಮದಿಂದ ವಾಯವ್ಯಕ್ಕೆ ಒಂದು ಕಿ.ಮೀ ದೂರದಲ್ಲಿರುವ ಭೀಮಾನದಿಯ 
ಬಲ ತಟದಲ್ಲಿರುವ ಕುರುಬರ ಹೊಲದಲ್ಲಿ ಡಿ ಬೌದ್ಧಸ್ತೂಪ ಕಂಡು ಬರುತ್ತದೆ. ಭಾರತೀಯ 
ಪುರಾತತ್ವ ಇಲಾಖೆಯವರ ೧೯೯೪ರಲ್ಲಿ ಕೈಗೊಂಡ ಉತ್ಪನನದ. ಆಧಾರವಾಗಿದೆ. ಈ ಸ್ತೂಪದಲ್ಲಿ 
ಬುದ್ಧನ "ಜೀವನಕ್ಕೆ ಸಂಬಂಧಪಟ್ಟ ಕಾಡು ಸ್ಮಾರಕಗಳು, ಶಿಲೆಗಳು, ಬುದ್ಧ ಪೀಠದ ಹಿಂದಿನ ಶಿಲೆ, 
ಕುದುರೆ, ಆನೆ, ಸ ಮುಂತಾದ ಪ್ರಾಣಿಗಳ ಶಿಲ್ಪಗಳು, ಇಟ್ಟಿಗೆಗಳು ದೊರತಿವೆ.5 ಬೌದ್ಧ ಸ್ಮಾರಕ 
ಶಿಲಾಫಲಕಗಳು ಬುದ್ಧನ ಜೀವನ ನಿರೂಪಿಸುವ ಜಾತಕ ಕಥೆಗಳಿಗೆ ಸಂಬಂಧಿಸಿದ ಅಥವಾ ಬೌದ್ಧ 
ಪ್ರಚಾರಕ್ಕೆ ಉಪಾಸಕರ" ಸ್ಮರಣಾರ್ಥ ನೆಟ್ಟಕಲ್ಲುಗಳು ದೊರಕಿವೆ. ಗ್ರಾಮದ ಆಗ್ಗೆಯಕ್ಕೆ ಎರಡು ಕಿ.ಮೀ 
ದೂರದಲ್ಲಿರುವ ಪರಮಾನಂದ ಗುಡಿಯಲ್ಲಿ ಶಾತವಾಹನರ ಕಾಲದ ಬೌದ್ಧ ಶಿಲಾಫಲಕವೊಂದು 
ದೊರಕಿದ್ದು, ಇದು ಆರು ಅಡಿ ಎತ್ತರ ಮೂರಿ ಅಡಿ ಅಗಲ ಮತ್ತು ಹತ್ತು ಇಂಜು ದಪ್ಪವಾಗಿದೆ. ಇದರ 
ಮೂರು ಪಟ್ಟಿಕೆಗಳಲ್ಲಿ ಹಲವು ಚಿಕ್ಕ-ಚಿಕ್ಕ ಶಿಲಾಫಲಕಗಳಿವೆ. ಲ ಇವುಗಳಲ್ಲದೆ ಹಲವು ಬೌದ್ಧ 
ಶಿಲಾಫಲಕಗಳು ಗ್ರಾಮದ ಹೊಲಗಳಲ್ಲಿ," ಪತ್ತೆಯಾಗಿವೆ. ಇನ್ನು ಹೆಚ್ಚಿನ ಸಂಶೋಧನೆ ನಡೆದರೆ 
ಹುರಸಗುಂಡಗಿಯಲ್ಲಿ ಒಂದು ಪ್ರಮುಖ ಬೌದ್ಧ ಕೇಂದವಾಗುವುದರಲ್ಲಿ ಅನುಮಾನವಿಲ್ಲವೆಂದು 
ಹೇಳಬಹುದು. 


ಅಣಬಿ: 


ಯಾದಗಿರ ಜಿಲ್ಲೆಯ ತಾಲೂಕು ಕೇಂದ್ರವಾದ ಶಹಾಪುರದಿಂದ ಈಶಾನ್ಯಕ್ಕೆ ೨೨ ಕಿ.ಮೀ 
ಶಿರವಾಳದಿ೦ದ ಉತ್ತರಕ್ಕೆ ೫ ಕಿ.ಮೀ ದೂರದಲ್ಲಿ ಭೀಮಾನದಿಯ ಬಲದಂಡೆಯ ಮೇಲಿರುವ ಚಾರಿತ್ರಿಕ 
ಮಹತ್ವದ ಗ್ರಾಮವಾಗಿದೆ. ಪ್ರಾಚೀನ ಶಾಸನಗಳಲ್ಲಿ “ಅಳಂಬೆ' "ಅಗ್ರಹಾರ ಅಳಂಬೆ' ಎಂದೆ 
ಉಲ್ಲೇಖಿತಗೊಂಡಿರುವ ಈ ಗ್ರಾಮವು ಶಾತವಾಹನ ಕಾಲದಷ್ಟು ಪ್ರಾಚೀನ ನೆಲೆಯಾಗಿದೆ. ಶಾತವಾಹನ 
ಕಾಲದ ಒಂದು ಪ್ರಾಕೃತ ಶಾಸನ ಕಲ್ಯಾಣಿ ಚಾಲುಕ್ಕರ ಕಾಲದ ಬ ಶಾಸನಗಳು ಹೊಂದಿರುವ ಇತಿಹಾಸಿಕ 
ನೆಲೆಯಾಗಿದೆ. ಜೊತೆಗೆ ಶಾತವಾಹನರ ಕಾಲದ ಒಂದು ಶ್ರೇಷ್ಠ ಬೌದ್ಧ ಕೇಂದ್ರವಾಗಿದೆ. ಗ್ರಾಮದಲ್ಲಿ 
ದೊರೆತ ಶಾತವಾಹನರ ಕಾಲಕ್ಕೆ ಸೇರಿದ ಹಲವು ಬೌದ್ಧ ಶಿಲಾಫಲಕಗಳು ಇದಕ್ಕೆ ಸ ಸಾಕ್ಷಿಯಾಗಿವೆ. 


ಗ್ರಾಮದ ಸುತ್ತ-ಮುತ್ತ ಹೊಲದಲ್ಲಿ ಹಲವು ಬೌದ್ಧ ಸ್ಮಾರಕಗಳು ದೊರಕಿವೆ. ಕೆಲವು 
ಶಿಲಾಫಲಕಗಳನ್ನು ಕಲುಬುರ್ಗಿಯ ಪುರಾತತ್ವ. ಇಲಾಖೆಯ ವಸ್ತು "ಸಂಗಹಾಲದಯಲ್ಲಿ ರಕ್ಷಣೆಯಲಿವೆ.ಆ್‌? 
ಜೊತೆಗೆ ಗ್ರಾಮದ ಮಧ್ಯದಲಿ ನಾಗರಕಟ್ಟೆಯ ಹತ್ತಿರ ಕ್ರಿಪೂ ಒಂದನೇ ಶತಮಾನಕ್ಕೆ. ಸೇರಿದ ಶಿಲಾಫಲಕ 
ನಿಲ್ಲಿಸಿದ್ದು, ಪ್ರಾಕೃತ ಭಾಷೆಯಲ್ಲಿ ಘರ (ತ) ಯಶೋಪಾಲಾಯ' ಎಂದು ಬರೆಯಲಾಗಿದ್ದು ಈ 


161 


ಶಿಲಾಸ್ಮಾರಕವನ್ನು ಗೃಹಸ್ಥನಾಗಿದ್ದು ಯಶೋಪಾಲನ ಸ್ಮರಾಣಾರ್ಥ ನಿಲ್ಲಿಸಿರಬಹುದಾಗಿದೆ." ಹೀಗೆ 
ಹಲವು ಸ್ಮಾರಕಗಳು ಗ್ರಾಮದಲ್ಲಿ ದೊರಕಿದ್ದು ನಿರ್ಲಕ್ಷಕ್ಕೊಳಗಾಗಿ ಮೂಕ ಸಾಕ್ಷಿಗಳಾಗಿ ನಿಂತಿವೆ. 


ಗುರುಸಣಿಗಿಯು ತಾಲೂಕು ಕೇಂದ್ರವಾದ ಶಹಾಪುರದಿಂದ ಪೂರ್ವಕ್ಕೆ ೨೪ ಕಿ.ಮೀ 
ಯಾದಗಿರಿಯಿಂದ ಪಶ್ಚಿಮಕ್ಕೆ ಐದು ಕಿ.ಮೀ ದೂರದಲ್ಲಿ ಶಹಾಪುರ-ಯಾದಗಿರಿ ರಸ್ತೆಯಲ್ಲಿರುವ 
ಪ್ರಾಗೈತಿಹಾಸಿಕ ಹಿನ್ನೆಲೆಯುಳ್ಳ ಚಾರಿತ್ರಿಕ ಮಹತ್ವದ ಸ್ಥಳವಾಗಿದೆ. ಪ್ರಾಚೀನ ಶಾಸನಗಳಲ್ಲಿ "ಗುರು 

ಥಿ ಸು 

ಸಾಂಬ) Re ಉಲ್ಲೇಖಿತಗೊಂಡಿರುವ ಡೆ ಹಿಂದೆ ಸಗರ-೫೦೦ಕ್ಕೆ ಸೇರಿತ್ತು. ಊರ 
ಬಳಿಯಿರುವ ಶಾಸನೋಕ್ತಗುರಸಣಂಬೆ ಬೆಟ್ಟದ ಮೇಲೆ ನೂತನ ಶಿಲಾಯುಗ ಸಂಸ್ಕೃತಿಗೆ ಸೇರಿದ 
ಶಿಲಾಯುಧಗಳೇ ಮುಂತಾದ ಅವಶೇಷಗಳು ಪತ್ತೆಯಾಗಿವೆ. ಅದೇ ರೀತಿ ಇಲ್ಲಿ ಶಾತವಾಹನರ ಕಾಲಕ್ಕೆ 
ಸೇರಿದ ಇಟ್ಟಿಗೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೋಡಬಹುದಾಗಿದ್ದು ಇವು ಶಾತವಾಹನರ ಕಾಲದ ಎರಡು 
ಸ್ತೂಪಗಳ ಅವಶೇಷಗಳಿರಬೇಕೆಂಬ ಅಭಿಪ್ರಾಯವಿದೆ. ಗುಡ್ಡದ ಮೇಲಿರುವ ಸಿದ್ಧಲಿಂಗೇಶ್ವರ ಗುಡಿಯ ಬಳಿ 
ಇರುವ ಗವಿಯಲ್ಲಿ ಬೋಧಿವೃಕ್ಷ ಫಲಕ ಹಾಗೂ ಧರ್ಮಚಕ್ರ ಸ್ತಂಭದ ತುಂಡುಗಳಿವೆ. ಸುಮಾರು ೧- 
೨ನೇ ಶತಮಾನಕ್ಕೆ ಸೇರಿದ ಇಲ್ಲಿಯ ಶಾತವಾಹನ ಅವಶೇಷಗಳ ಸಂಶೋಧನೆಯಿಂದ ಹಿಂದೆ ಇದು 
ಪ್ರಮುಖ ಬೌದ್ಧ ತೇಂದವಾಗಿತ್ತೆಂಬ ಅಂಶ ಸ್ಪಷ್ಟವಾಗುತ್ತದೆ. (೫ 


ಅವರಾದಿ: 


ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೇಂದವಾದ ಅವರಾದಿಯ ಜೇವರ್ಗಿಯಿಂದ 
ದಕ್ಷಿಣಕ್ಕೆ ಆರು ಕಿ.ಮೀ ದೂರದಲ್ಲಿ ಜೇವರ್ಗಿ ಸುರಪುರ ರಸ್ತೆಯಲ್ಲಿರುವ ಇತಿಹಾಸಿಕ ನೆಲೆಯಾಗಿದೆ. 
ನೆರೆಯ ಕಲ್ಲೂರಿನ ೧೧೮೨ರ ಶಾಸನದಲ್ಲಿ "ಸರ್ವನಮಸ್ಕದ ಅಗ್ರಹಾರ ಅವರವಾಡಿ' ಎಂದೇ 
ಉಲ್ಲೇಖಿತಗೊಂಡಿರುವ ಈ ಊರು ಹಿಂದೆ ನರಿಯಂಬೊಳ "೭೦ಕ್ಕೆ ಸೇರಿದ್ದು ೧೪೨ ಮಹಾಜರನ್ನು 
ಒಳಗೊಂಡಿದ್ದ ಅಗ್ರಹಾರವಾಗಿದ್ದು, ಇಲ್ಲಿಂದ ಈ ವರೆಗೆ ಎರಡು ಶಾಸ ಸನಗಳು ವರದಿಯಾಗಿವೆ. (೫ ಜೆ 
ಶಾಸನಗಳಿಂದ ಅವರಾದಿಯ ಇಂದು ಬೌದ್ಧ ನೆಲೆಯಾಗಿತ್ತೆಂಬ ಅ೦ಶ ಬೆಳಕಿಗೆ ಬರುತ್ತದೆ. ಇಲ್ಲಿ 
ಶಾತವಾಹನರ ಕಾಲಕ್ಕೆ ಸೇರಿದ ಒಂದು ಬೌದ್ಧ ಎದ್ಯಾಲಯ ಇದ್ದಿರಬಹುದೆಂದು ಸಂಶೋಧಕರ 
ಊಹೆಯಾಗಿದೆ. ಇದರಿಂದ ಹೆಚ್ಚಿನ ಅಧ್ಯಯನ ನಡೆಯಬೇಕಾಗಿದೆ. 


ಅವರಾದಿ ಗ್ರಾಮದ ಹೊಲವೊಂದರಲ್ಲಿ ಶೋಧಿಸಲ್ಪಟ್ಟಿರುವ ಶಿಲಾಫಲಕದಲ್ಲಿ "ಚಕಸ ಬೋದಿಣಸ 
ವಿಜಲಯ' ಎಂಬ ಬ್ರಾಹ್ಮೀ ಹಾಗೂ ಪ್ರಾಕೃತ ಭಾಷೆಯ ಶಿಲಾಶಾಸನವೂ ಇಲ್ಲಿಂದ ವರದಿಯಾಗಿದೆ. 
ಒಂದು ವೇಳೆ ಹೆಚ್ಚಿನ ಸಂಶೋಧನೆಗಳು ಸ ಇಲ್ಲಿದಿರಬಹುದಾದ ವಿದ್ಯಾಕೇಂದವನ್ನು ಗುರುತಿಸಿದರೆ 
ಇದು ಕರ್ನಾಟಕದ "ಮಟ್ಟಿಗೆ ವಿದ್ಯಾಕೇಂದ್ರ ಉಲ್ಲೇಖ ನೀಡುವ ಪ್ರಥಮ ಶಾಸನವಾಗಬಹುದು. 6 


ಇಷ್ಟಲ್ಲ ಕರ್ನಾಟಕದ ಪ್ರಮುಖ ಬೌದ್ಧ ಕೇಂದ್ರಗಳಲ್ಲದೆ ಇನ್ನು ಅನೇಕ ಸಣ್ಣ-ಪುಟ್ಟ ಅವಶೇಷದ 
ಕುರುಹಗಳ ದೊರೆತ ನೆಲೆಗಳನ್ನು ನೋಡಬಹುದ. ಇವುಗಳ ಆಧಾರದಿಂದ ಕರ್ನಾಟಕದಲ್ಲಿ ಬೌದ್ಧಧರ್ಮ 
ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತೆಂಬ ಅಂಶ ತಿಳಿದುಬರುತ್ತದೆ. ಇದರ ಆಧಾರವಾಗಿಯೇ ಕರ್ನಾಟಕದಲ್ಲಿ 
ಬೌದ್ಧಧರ್ಮದ ಕೇ೦ದ್ರವಾಗಿತ್ತೆಂಬುದು ಸ್ಪಷ್ಟಗೊಳ್ಳುತ್ತದೆ. ಕರ್ನಾಟಕದ ಹಲವು ಗ್ರಾಮಗಳಲ್ಲಿ 
ಬೌದ್ಧಧರ್ಮಕ್ಕೆ ಸೇರಿದ ಶಿಲಾಫಲಕಗಳು, ಸ್ಮಾರಕಗಳು, ಶಾಸನಗಳು ದೇವಾಲಯದಲ್ಲಿನ ಮೂರ್ತಿಗಳು, 
ಚೈತ್ಯಗಳು, ವಿಹಾರಗಳು, ಮುಂತಾದ ಬೌದ್ದ ಅವಶೇಷಗಳು ಬೆಳಕಿಗೆ ಬಂದಿವೆ. ಇವು ಸ್ವಲ್ಪ 
ಮಟ್ಟಿಗೆಯಾದರೂ ಇನ್ನು ಹೆಚ್ಚಿನ ಸಂಶೋಧನಾ ಅಧ್ಯಯನ ನಡೆದಲ್ಲಿ ಹೆಚ್ಚಿನ ನೆಲೆಗಳು 
ದೊರೆಯಬಹುದು. 


162 


ದಕ್ಷಿಣ ಕನ್ನಡ ಜಿಲ್ಲೆಯ ಬಾರಕೊರಿನಲ್ಲಿ ಹಿಂಗುಳಾದೇವಿ ಗುಡಿಯಿದ್ದು ಅದು ಶೈವ ದೇವತೆ 
ಆರಾಧನೆಯ ಕೇಂದ್ರವಾಗಿದೆ. (೫ ಪ್ರಾಯಶಃ ಇದು ಕೂಡಾ ಪ್ರಾಚೀನ ಕಾಲದಲ್ಲಿ ಬೌದ್ಧ ಗುಡಿಯೇ 
ಇದ್ದು, ಬಳಿಕ ಈ ಬದಿಯ ಶೈವ ಪ್ರಾಬಲ್ಯದ ಕಾಲದಲ್ಲಿ ಪರಿವರ್ತನೆಯಾಗಿರಬಹುದೆಂದು 
ತಿಳಿದುಬರುತ್ತದೆ. ಬನವಾಸಿ ಸಮೀಪದ “ಕಾಡಗೋಡು' ಎಂಬಲ್ಲಿ ಕ್ರಿಶ ೧೯೭೧ ರಲ್ಲಿ ನಡೆದ 
ಉತ್ಪನನದಿಂದಾಗಿ ಬೌದ್ಧಸ್ತೂಪದ ಅವಶೇಷಗಳು ದೊರಕಿವೆ. ಈ. ಸ್ತೂಪದ ಇಟ್ಟಿಗೆಗಳ "ರಚನೆಯ 
ಆಧಾರದಿಂದ ಇದರ ಕಾಲವನ್ನು ಕ್ರಿಶ. ೨-೩ನೇಯ ಶತಮಾನಕ್ಕೆ ನಿಗದಿಪಡಿಸಲಾಗಿದೆ. ಹಾಗೇ 
ಬನವಾಸಿಯ ಮಧುಕೇಶ್ವರ ದೇವಾಲಯದ ಹತ್ತಿರ ಮೈತ್ರೇಯ ಬುದ್ಧನ ಒಂದು ವಿಗ್ರಹ ದೊರಕಿದೆ. 
ಶಿವಮೊಗ್ಗ ಜಿಲ್ಲೆಯ ಕಾರಿಪುರ ತಾಲೂಕಿನ ತ ಎಂಬಲ್ಲಿ ಬೌದ್ಧ ದೀಪಸ್ತಂಭವೊಂದು 
ದೊರೆಕಿದೆ. "ಇದರ ಆಧಾರದ ಮೇಲೆ ಶಿವಮೊಗ್ಗವು ಒಂದು ಬೌದ್ಧ ಕೇಂದವಾಗಿತೆಂಬ ಅಂಶ 
ತಿಳಿದುಬರುತ್ತದೆ. 


ಹೆಚ್ಚು ಕಡಿಮೆ ಇದೇ ಅವಧಿಯಲ್ಲಿ ಕಾರವಾರದ ಸಮೀಪದ ದೀಪಕನಾಡಿನ ಸುಂದರಿಕಾ ಎಂಬ 
ಹೆಸರಿನ ಗ್ರಾಮವನ್ನು ವಿಹಾರ ಮತ್ತು ಸಂಘಗಳಿಗೆ ದಾನವಿತ್ತ ವಿವರಗಳುಳ್ಳ ತಾಮ್ರಪಟವೊಂದು 
ಸಿಕ್ಕಿದೆ. ಈ ದೀಪಕ ಎಂಬುದು ಕಾರವಾರ ಬಳಿಯ ಅಂಜ ದೀವ ಇದ್ದಿತೆಂದು ವಿದ್ವಾಂಸರು 
ಅಭಿಪ್ರಾಯಪಟ್ಟದಾರೆ. ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಚಿತ್ರಕಥೆಗಳು ದೇವಾಲಯಗಳು ಗೋಡೆಗಳ 
ಮೇಲೆ ಹೂವಿನ ತೋರಣಾಲಂಕಾರಗಳಲ್ಲಿ ಕೆತ್ತಿದನ್ನು ಕಾಣಬಹುದು. ಇದು ಬೌದ್ಧ ಧರ್ಮದ ಪ್ರಭಾವ 
ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ಬೀರಿತ್ತು ಎಂಬ ಅಂಶ ಬೆಳಕಿಗೆ ಬರುತ್ತದೆ. ಭಾಣಾವರದ ಸಮೀಪ 
ದೇವನೂರಿನ ಲಕ್ಷಿ ಕಾಂತ ದೇಗುಲದ ಲಕ್ಷಿ ನಾರಾಯಣ ದೇವರ 'ಪ್ರಭಾವಳಿಯಲ್ಲಿ ದಶಾವತರ 
ಮೂರ್ತಿಗಳಲ್ಲಿ ಕೃಷ್ಣ ಬದಲಿಗೆ ಬುದ್ಧನನ್ನು ಕೆತ್ತಲಾಗಿದೆ. (ಆ) ಕರ್ನಾಟಕದ ಬೌದ್ಧಾವತಾರ ಪರಿಕಲ್ಪನೆಯ 
ಮೊದಲ ಉಲ್ಲೇಖ ದೊರೆಯುವುದು ಹೊಯ್ಸಳರ ಕಾಲಿನ ಶಾಸನಗಳಲ್ಲಿ ಕ್ರಿ.ಶ. ೧೧೭೦ರ 
ಶಾಸನವೊಂದು "ಹೊಯ್ಸಳೇಶ್ವರ ವಿಷ್ಣುವರ್ಧನನ ಗುಣಾತಿಶಯವನ್ನು ಹೇಳುತ್ತಾ “ಪದಡೋಳು ಕೂರ್ಮ 
ಸ್ವರೊಪಂ ನಯನಯುಗದೊಳು ಮತ್ಸರೂಪ೦ ಫನಗ್ರೀವ ದೊಳಾದ್ರಿ ಕ್ರೊಡರೊಪ೦ ನಡುವಿನೊಳು 
ನಿಸಿಂಹತ್ತಂ ಆತ್ಮಪ್ರಭಾವಾಸ್ಪದದೊಳು "ರಾಮತ್ರಯತ್ನಂ ಮತಿ ವಿಕಸನದಲು ಬುದ್ಧರೂಪಾಗಿ ಕಲ್ಕತ್ತಕ್ಕೆ 
ಮೆಯ್ದೊಪದೆ ಹರಿಯನಿಪಂ ವಿಷ್ಣು ಜಿಷ್ಟು ಕ್ಷೀತೀಶಂ' ಎಂದಿದೆ." ವಿಷ್ಣುವಿನ ಪ 
ಮಾಲಿಕೆಯಲ್ಲಿಯೇ ಇಲ್ಲಿ ಬುದ್ಧನನ್ನು ಸೇರಿಸಿರುವುದು ಗಮನಾರ್ಹವಾಗಿದೆ. 


ದಶವತಾರಗಳಲ್ಲಿ ಬುದ್ಧ ಎಂಬುದಕ್ಕೆ ಆಧಾರವಾಗಿ ಚಿತ್ರದುರ್ಗದ ಗೋಪಾಲಕೃಷ್ಣ ದೇವಾಲಯ, 
ಹೊಸಹೊಳಲಿನ ಲಕ್ಷ್ಮೀನಾರಾಯಣ, ಬೆಳವಡಿಯ ವೀರನಾರಾಯಣ ದೇವಾಲಯ, ಚಿಕ್ಕಮಂಗಳೂರಿನ 
ಮರತಿ ಗ್ರಾಮದ ಕೇಶವ ದೇವಾಲಯ, ಗುಂಡ್ಲುಪೇಟೆ ಸಮೀಪದ ರಾಘವಪುರದ ಲಕ್ಷಿ ನಾರಾಯಣ 
ದೇವಾಲಯ, ಚಾಮರಾಜನಗರದ ನರಸಮಂಗಲ. ಗ್ರಾಮದ ರಾಮೇಶ್ವರ ದೇವಾಲಯ, ಹಾಸನ ಜಿಲ್ಲೆಯ 
ರಾಮನಾಥಪುರದ ಲಕ್ಷ್ಮೀನರಸಿಂಹ ದೇವಾಲಯ. ಹೀಗೆ “ಮುರಿತಾದ ಠೇವಾಲಯ ಗೋಡೆ, 
ತೋರಣ, ಪ್ರಭಾವಳಿಗಳಲ್ಲಿ ದಶವತಾರಗಳಲ್ಲಿ ಬುದ್ಧನ ಶಿಲ್ಪ ಕೆತ್ತನೆಗಳನ್ನು ಕಾಣಬಹುದು. 


ಅಡಿಟಿಪ್ಪಣಿಗಳು: 


೧)... ಡಾ.ತಾಳ್ಪಜೆ ವಸಂತ ಕುಮಾರ - ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಮುಂಬಯಿ, 
ನಾ ಕನ್ನಡ ಅಧ್ಯಯನ ವಿಭಾಗದ ಪರವಾಗಿ, ವಿನಯ ಪ್ರಕಾಶನ, 
ಬೆ೦ಗಳೂರು. ಪು-೪೦ 

2) S.B.E Vol. X, Part-ll Intr-p. Xl 

೩) ಅಮಗುತ್ತರನಿಕಾಯ ಪು-೨೧೩ ಹಗಿ ೨೫೨,೨೫೬, ೨೬೦ 

೪) ಡಾ.ತಾಳ್ವಜೆ. ವಸಂತ ಕುಮಾರ - ಪೂರ್ವಕ್ತ ಪು-೪೧ 


163 


ಅದೇ- 
ಕೆ.ಜಿ ಕುಂದಣಗಾರ -- ಕನ್ನಡ ಸಾಹಿತ್ಯ ಪರಿಷತ, ಪು-೨೩೦ 


W.Geiger - (tr) Mahavamsa -PTS-1908 Pg.No. 94 
History of Tamils - Pg.No. 125 

ಡಾ.ತಾಳ್ತಜೆ ವಸಂತಕುಮಾರ ಪೂರ್ವಕ್ತ ಪು-೪೨ 
W.Geiger - (tr) Mahavamsa -1911, Pg.No. 73 
೧.5.1/.5, Vol. 3- 1911. 

ಡಾ.ತಾಳ್ತಜೆ ವಸಂತಕುಮಾರ ಪೂರ್ವಕ್ತ ಪು-೪೨ 

Hultzsch - Inseriptions of Ashok, Pg.No. 18-29 
Early History of India, Pg.No. 163 

Beginnings of South Indian History - Pg.No. 73. 
ಡಾ.ತಾಳ್ತಜೆ ವಸಂತಕುಮಾರ ಪೂರ್ವಕ್ತ ಪು-೪೩ 


ಡಾ.ತಾಳ್ತಜೆ. ವಸಂತ ಕುಮಾರ - ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಪು. ೫೩ 

ಅದೇ - ಪು-೫೭ 

ಅದೇ - ಪು-೫೮ 

Aiyappan - A story of Buddhism with special reference to South 
India, Pg. 39-41. 

ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೇಟಿಯರ್‌ ಪು-೭೮೨ 

ಅದೇ - ೭೮೨-೮೩ 

ಜಯದೇವಿ ಎಂ.ಗಾಯಕವಾಡ- ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ (೨೦೦೨, 
ಪುಸಂ. ೮-೯). 

ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೇಟಿಯರ್‌ ಪು.ಸಂ. ೭೮೩ 

ಅದೇ - ೭೮೨-೮೩ 

ಜಯದೇವಿ ಎಂ.ಗಾಯಕವಾಡ- ಪ್ರಾಚೀನ ಬೌದ್ದ ವಿದ್ಯಾಕೇಂದ್ರ ಸನ್ನತಿ (೨೦೦೨, 
ಪು೯). 

ಡಾ.ವ್ಚ.ಜಿ.ಪೂಜಾರ - ಕನ್ನಡ ಸಾಹಿತ್ಯ ಸಂಬಂಧ, ಪು-೧೮೫ 

ಅದೇ- 

ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೇಟಿಯರ್‌ ಪು-೭೮೩ 

ಅದೇ- 

ಜಯದೇವಿ ಎಂ.ಗಾಯಕವಾಡ- ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ (೨೦೦೨, 
ಪು-೨ರ೭). 

ಅದೇ-ಪು.ಸಂ. ೨೭ 

ಅದೇ-ಪು.ಸಂ. ೨೭ 

ಡಾ.ತಾಳ್ತಜೆ ವಸಂತಕುಮಾರ- ಹೈದ್ರಾಬಾದ ಕರ್ನಾಟಕದಲ್ಲಿ ಬೌದ್ಧಧರ್ಮ ಒಂದು 
ನೋಟ-೧೯೯೬, ಪು-೧೨೨-೨೩. 

ಜಯದೇವಿ ಎಂ.ಗಾಯಕವಾಡ- ಪ್ರಾಚೀನ ಬೌದ್ದ ವಿದ್ಯಾಕೇಂದ್ರ ಸನ್ನತಿ (೨೦೦೨, 
ಪು-೩೬). 

ಕಪಟರಾಳ ಕೃಷ್ಣರಾವ - ಕರ್ನಾಟಕ ಸಂಸ್ಕೃತಿ ಸಂಶೋಧನೆ ೧೯೭೦, ಪು-೨೫೯. 


164 


೩೭) 
೩೮) 


39) 


40) 
೪೧) 


೪೨) 
೪೩) 
೪೪) 
೪೫) 
೪೬) 
೪೭) 
೪೮) 
೪೯) 
೫೦) 
೫೧) 
೫೨) 
೫೩) 
೫೪) 
೫೫) 


೫೬) 
೫೭) 
೫೮) 
೫೯) 
೬೦) 
೬೧) 
೬೨) 
೬೩) 
೬೪) 
65) 
೬೬) 
೬೭) 
68) 
೬೯) 
70) 


ಡಾ.ತಾಳಜೆ ವಸಂತಕುಮಾರ - ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ, ಪು೭೮ 
ಕಪಟರಾಳ ಕೃಷ್ಣರಾವ — ಕರ್ನಾಟಕ ಸಂಸ್ಕೃತಿ ಸಂಶೋಧನೆ ೧೯೭೦, ಪು-೨೫೮ 


Lalmani Joshi- Studies in Buddhist Culture of India, pg. 258-59 


Law.B.C - Geography of Early Buddhism, pg. 59. 
ಜಯದೇವಿ ಎಂ.ಗಾಯಕವಾಡ - ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ (೨೦೦೨, 


ಪು-೩೯). 

ಅದೇ-ಪು-೪೧ 

ಅದೇ-ಪು-೪೧-೪೨ 

ಡಾ.ತಾಳ್ತಜೆ ವಸಂತಕುಮಾರ - ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ, ಪು-೮೬ 
ಬಿ.ಪಿ.ಹೂಗಾರ - ಕರ್ನಾಟಕ ಇತಿಹಾಸ ಪುಸಂ. ೨೫೬ 

ಡಾ.ತಾಳ್ತಜೆ ವಸಂತಕುಮಾರ - ಕರ್ನಾಟಕದಲ್ಲಿ ಬೌದ್ಧಧರ್ಮ, ಪು-೮೫-೮೬ 
ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೆಟಿಯರ್‌ 

ಡಾ.ತಾಳ್ಪಜೆ ವಸಂತಕುಮಾರ - ಕರ್ನಾಟಕದಲ್ಲಿ ಬೌದ್ಧಧರ್ಮ, ಪು-೬೫-೬೭ 
ಅದೇ- 

ಡಾ.ಸೂರ್ಯನಾಥ ಕಾಮತ-ಕರ್ನಾಟಕದ ಸಂಕ್ಷೀಪ್ತ ಇತಿಹಾಸ 
ಎ.ವಿ.ಶಂಕರನಾರಾಯಣರಾವ - ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳು, ಪು-೧೨೮ 
ಅದೇ- 


ಕುಂದಣಗಾರ.ಕೆ.ಜಿ - ತಗರ ಸಾಹಿತ್ಯ ಪರಿಪತ್ರಿಕೆ-ಪು.ಸಂ. ೩ 

ಭಾರತೀಯ ಪುರಾತತ್ವ ಇಲಾಖೆ, ಶೋಧನೆ-೧೯೯೪ 

ಡಾ.ಶೈಲಜಾ ಎನ್‌ ಬಾಗೇವಾಡಿ-ಯಾದಗಿರಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ; ಪು- 
೧೪-೧೫. 

ಅದೇ - ಪು-೧೬ 

ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೆಟಿಯರ್‌ ಪು.ಸಂ. ೬೭೭ 

ಕಲುಬರ್ಗಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ. 

ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೆಟಿಯರ್‌ 

ಡಾ.ಶೈಲಜಾ ಎನ್‌ ಬಾಗೇವಾಡಿ-ಯಾದಗಿರಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ-ಪು-೧೭ 
ಎಂ.ಬಿ.ಪಾಟೀಲ - ಗುಲಬರ್ಗಾ ಜಿಲ್ಲಾ ಗ್ಯಾಸೆಟಿಯರ್‌ ಪು-೭೦೯ 

ಅದೇ- 

ಅದೇ-ಪು-೬೮೧ 

ಡಾ.ಶೈಲಜಾ ಎನ್‌ ಬಾಗೇವಾಡಿ-ಯಾದಗಿರಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ-ಪು-೧೯ 
ಗುರುರಾಜ ಭಟ್ಟ ಪ - Studies in Tuluva History and Culture. 
ಡಾ.ತಾಳ್ತಜೆ ವಸಂತಕುಮಾರ - ಕರ್ನಾಟಕದಲ್ಲಿ ಬೌದ್ಧಧರ್ಮ, ಪು-೮೧ 

ಕರ್ನಾಟಕ ಭಾರತಿ - ಗಿಯಯಯ-೨, ೧೯೭೫, ಠಿ೦-೨೫ 


Epi Indi Vol-XXlll - pg. 22 
ಡಾ.ತಾಳ್ತಜೆ ವಸಂತಕುಮಾರ - ಕರ್ನಾಟಕದಲ್ಲಿ ಬೌದ್ಧಧರ್ಮ, ಪು-೧೪೪ 


E.C.Vol-V Hn No-53. 


ತತ್ವಪದ ಸಾಹಿತ್ಯಕ್ಕೆ ರಾಯಚೂರು ಜಿಲ್ಲೆಯ ಕೊಡುಗೆ. 


-ಶಾಂತಾ ಲಕ್ಷ ಣ. ಬಿ, 
ಸಂಶೋಧನಾ ವಿದ್ಯಾರ್ಥಿ, ಇತಿಹಾಸ ಅಧ್ಯಯನ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ಸಾರಾಂಶ 


ತತ್ವಪದಗಳಲ್ಲಿ ನೆಲದ ಸಂಸ್ಕೃತಿಯ ಮನೋಧರ್ಮದಲ್ಲಿ ವಿಶ್ವ ಚಿಂತನೆಯನ್ನು, ಜಾಗತಿಕ 
ಎದ್ಯಮಾನಗಳ ಹೊಡೆತವನ್ನು ಸಹಿಸಿಕೊಳ್ಳುವ, ತಮ್ಮತನವನ್ನು ಉಳಿಸಿಕೊಳ್ಳುವ ಹಾಗೂ ಬೆಳಗಿಸುವ 
ಮನೋಧರ್ಮವನ್ನು ಒತ್ತಿ ಹೇಳುತ್ತವೆ. ಅವುಗಳು ಬಣ್ಣ ಕಳಚಿದ ಮುಖದಂತೆ ಬಾಳಿನ ವ್ಯಾಮೋಹದ 
ಬಣ್ಣ ತೆಗೆದು ಇದರ ನೈಜತೆಯನ್ನು ಮತ್ತು ಅಂತರಾರ್ಥವನ್ನು ದರ್ಶಿಸುತ್ತವೆ. ಸಮಕಾಲೀನತೆಯೊಡನೆ 
ಸಾರ್ವತ್ರಿಕತೆಯನ್ನು ಸಾರುತ್ತವೆ. ಸೃಷ್ಠಿಯ ಜೈವಿಕ ಘಟಕವೆನಿಸಿದ ಮಾನವ ಪ್ರವಾಹ ಈ ಭೂಮಿಯ 


ಮೇಲೆ ಎಲ್ಲಿಯವರೆಗೆ ಕಂಡು ಬರುತ್ತದೆಯೋ ಅಲ್ಲಿಯವರೆಗೂ ತತ್ವಪದಗಳು ಪಸ್ತುತವಾಗುತ್ತವೆ. 


ಕೃಷ್ಣ-ತು೦ಗೆಯರ ತೋಳತೊಟ್ಟಿನಲ್ಲಿ ಪವಡಿಸಿರುವ ನಾಡಿಗೆ ಈ ಹಿಂದೆ ಎಡೆದೊರೆ ನಾಡು 
ಎಂದು ಕರೆಯಲಾಗುತ್ತಿತ್ತು ಇದು ಭಕ್ತಿಯ ತವರುಮನೆ. ಶಿವಶರಣರ ವಚನಗಳ ಸಿರಿಮೊಳಗು, 
ಹರಿದಾಸರ ಕೀರ್ತನೆಗಳ ಸಾಲು, ಮಹಾಕವಿಗಳ ಅನುಭಾವ ಸ್ವರ ವಚನಕಾರರ ತಾಣದ ಜೊತೆಗೆ 
ಕಲೆಯ ಸಿಲೆಬೀಡಾಗಿದೆ. ತತ್ವಪದ ಸಾಹಿತ್ಯಕ್ಕೆ ಎಡೆದೂರೆ ನಾಡು ಎಂದು ಹೆಸರಾದ ರಾಯಚೂರು 
ಜಿಲ್ಲೆಯ ಕೋಡುಗೆಯೂ ಅತ್ಯಂತ ಮಹತ್ವದಾಗಿದೆ. ಇಲ್ಲಿಯ ತತ್ವಪದಕಾರರೆಂದರೆ ಗೂಗಲ್ಲು ಪರಪ್ಪಯ್ಯ, 
ಅಂಕಲಿಮಠದ ನಿರುಪಾಧಿಶ್ಚರರು, ನೀರಲಕೇರಿ ಬಸವಲಿಂಗ ಶರಣರು, ಸಂತೆಕೆಲ್ಲೂರಿನ ನಾಗಭೂಷಣ 
ಶಿವಯೋಗಿಗಳು, ಗಬ್ಬೂರಿನ ಹಂಪಯ್ಯ, ಗಬ್ಬೂರಿನ ಅಯ್ಯಪ್ಪಜ್ಞ, ಅರವಲಿ ಬಿಜಲಿ ವಸ್ತಾದಿ, 
ದೇವದುರ್ಗದ ಚೆನ್ನಮಲ್ಲ ಕವಿಗಳು ಹೀಗೆ ಮೊದಲಾದವರು ತಮ್ಮ ಕೈವಲ್ಕತತ್ವಗಳ ಮೂಲಕ ತತ್ವಪದ 
ಸಾಹಿತ್ಯಕ್ಕೆ ಭದ್ರಬುಬಾದಿ ಹಾಕಿದರು. 


ಅನುಭವ ಮತ್ತು ಅನುಭಾವ ಇವು ಆಧ್ಯಾತ್ಮ ವಿಕಾಸದ ಎರಡು ಹಂತಗಳು ಎನ್ನಲಾಗುತ್ತದೆ. 
“ಲೌಕಿಕ ಜೀವನದಲ್ಲಿ ಕಂಡ ಸುಖ ದುಃಖವನ್ನು ಅನುಭವಿಸಿದ ವ್ಯಕ್ತಿಯನ್ನು ಸಂಸಾರದ ಅನುಭವಿ 
ಎಂದು ಹೇಳುತ್ತೇವೆ. ಈ ಲೌಕಿಕ ತತ್ವವು ಗಟ್ಟಿಕೊಂಡು ಪಾರಿಮಾರ್ಥಿಕತೆಯ ಮೂಲಕ ಆತ್ಮ 
ನಿವೇದನೆಯೊಂದಿಗೆ ಅರಿವಾಗುವ ಹಂತವೇ ಅನುಭಾವ” ಶರಣರು ತಮ್ಮ ವಚನಗಳಲ್ಲಿ “ಅಯ್ಯಾ ನಿಮ್ಮ 
ಅನುಭವದಿಂದ ಎನ್ನ ಕರ್ಮ ಭೇದವಾಯಿತಯ್ಯ” ಎ೦ದು ಬಸವಣ್ಣನವರು, “ಅರಿಷಡ್ಜರ್ಗಳ ಇಚ್ಛೆಗೆ 
ಹರಿಯದಿಲ್ಲೆಡೆ ಅನುಭಾವ”ವೆಂದು ಚೆನ್ನಬಸವಣ್ಣನವರೂ ಹೇಳಿದ್ದನ್ನು ನೋಡುತ್ತೇವೆ. ಅನುಭಾವ ಪದದ 
ಅರ್ಥ ಅರಿವು, ಜ್ಞಾನ ಅಥವಾ ಆತ್ಮ ಜ್ಞಾನವಾಗಿದೆ. ಈ ಅನುಭಾವಕ್ಕೆ ಪಾಶ್ಚಾತ್ಯರು "ಮಿಸ್ಸಿಸೀಸಮ್‌' 
ಎಂದು ಕರೆದಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಜೀವಾತ್ಮ ಪರಮಾತ್ಮನಿಗೆ ಸಂಬಂಧಿಸಿದ 
ಆತ್ಮ ತೃಪ್ತಿಯೇ ಆತ್ಮತತ್ವವಾಗಿದ್ದು ಇದನ್ನು ತತ್ವಪದಕಾರರು ಲೋಕಜ್ಞಾನ ಮತ್ತು ಗುರುವಿನ ಮೂಲಕ 
ಕಂಡುಕೊಂಡವರಾಗಿದ್ದಾರೆ ಎಂದು ಹೇಳಬೇಕು. 


ತತ್ವ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಸಿದ್ಧಾಂತ ನೀತಿ ನಿಯಮ ಎಂದಾದರೆ ತತ್ವಪದಕಾರರ 
ದೃಷ್ಟಿಯಲ್ಲಿ ಬ್ರಹ್ಮಜ್ಞಾನ ಪರಮಾತ್ಮನ ಸ್ವರೂಪವೇ ಆಗಿರುವ ಆತ್ಮನ ಸ್ವರೂಪ, ನಿಜ ಸ್ಥಿತಿಯನ್ನು 
ಕಂಡುಕೊಳ್ಳಲು ಇರುವ ಸತ್ಯಮಾರ್ಗ, ಪರಮಾತ್ಮನನ್ನು ಸಾಕ್ಲಾತ್ಮರಿಸಲು ಇರುವ ದಾರಿ ಎಂದಾಗುತ್ತದೆ. 


ದೇವರನ್ನು ಸಾಕ್ಷತ್ಕರಿಸಲು ಇರುವ ಮಾಧ್ಯಮವೇ ತತ್ವಪದ ಈ ತತ್ವ ಪದಗಳಿಗೆ ಅನುಭವ ಪದಗಳೆಂದು 


166 


ಇವುಗಳನ್ನು ರಚಿಸುವವರಿಗೆ ಜೊತೆಗೆ ಏಕಾ೦ತದಲ್ಲಿ ಕುಳಿತು ಧ್ಯಾನಿಸುವ ಹಾಡಾಗಿದ್ದು ಅನುಭಾವಿ ಕವಿ 
ಎಂದು ಕರೆಯುತ್ತಾರೆ ಈ ಅನುಭವ ಹಾಡುಗಳು ವಕ್ತಾರಿಯ ಅವೇ ಹಾಡುಗಳು ಸಮೂಹ 
ಮಾದ್ಯಮದಲ್ಲಿ ಬಂದಾಗ ಭಜನೆ ಪದಗಳಾದವು. ಅನುಭವ ಹಾಡುಗಳಾಗಿದ್ದ ಇವುಗಳನ್ನೇ 
ತತ್ವಪದಗಳೆಂದು ಕರೆಯುತ್ತೇವೆ. 


ತತ್ವ ಪದಗಳಲ್ಲಿ ನೆಲದ ಸಂಸ್ಕೃತಿಯ ಮನೋಧರ್ಮದಲ್ಲಿ ವಿಶ್ವಚಿಂತನೆಯನ್ನು ಜಾಗತಿಕ 
ವಿದ್ಯಮಾನಗಳ ಹೊಡೆತವನ್ನು ಸಹಿಸಿಕೊಳ್ಳುವ, ತಮ್ಮತನವನ್ನು ಉಳಿಸಿಕೊಳ್ಳುವ ಹಾಗೂ ಬೆಳಗಿಸುವ 
ಮನೋಧರ್ಮವನ್ನು ಒತ್ತಿ ಹೆಳುತ್ತವೆ. ಅವುಗಳ ಬಣ್ಣ ಕಳಚಿದ ಮುಖದಂತೆ ಬಾಳಿನ ವ್ಯಾಮೋಹದ 
ಬಣ್ಣ ತೆಗೆದು ಇದರ ನೈಜತೆಯನ್ನು ಮತ್ತು ಅಂತರಾರ್ಥವನ್ನು ದರ್ಶಿಸುತ್ತವೆ. ಸಮಕಾಲೀನತೆಯೊಡನೆ 
ಸಾರ್ವತ್ರಿಕತೆಯನ್ನು ಸಾರುತ್ತವೆ. ಸೃಷ್ಟಿಯ ಜೈವಿಕ ಘಟಕವೆನಿಸಿದ ಮಾನವ ಪ್ರವಾಹ ಈ ಭೂಮಿಯ 
ಮೇಲೆ ಎಲ್ಲಿಯವರೆಗೆ ಕ೦ಡು ಬರುತ್ತದೆಯೋ ಅಲ್ಲಿಯವರೆಗೂ ತತ್ವಪದಗಳು ಪಸಾರವಾಗುತ್ತದೆ. 


ತತ್ವ ಪದಗಳ ಮೂಲಕ ಇಂತಹ ಶಾಶ್ವತ ಮೌಲ್ಯಗಳನ್ನು ಸಾರಿದ ತತ್ವಪದಕಾರರು ಸ್ವಾನುಭವ 
ಮತ್ತು ಲೋಕವೀಕ್ಷಣೆಯಿ೦ದ ಲೋಕಶಿಕ್ಷಣ ನೀಡುವಂತಹವರು ತತ್ವಪದಕಾರರು ತಮ್ಮತಮ್ಮೊಳಗೆ ತಾವು 
ಮಾತಾಡಿಕೊಂಡಂತೆ ತಮಗೆ ತಾವೇ ಬೋಧಿಸಿಕೊಂಡಂತೆ ಆತ್ಮನಿವೇದನೆ ಮಾಡಿಕೊಂಡಂತೆ 
ಹಾಡಿಕೊಂಡರು. ಅಂತರಂಗದರ್ಶನ, ಆತ್ಮಚಿಂತನ, ಧ್ಯಾನ ಶಿವಯೋಗಾನುಭವ, ಲೋಕಾನುಭವ 
ಹಾಗೂ ಲೋಕವಿಡಂಬನೆ ಹಾಡಾಗಿ ಹೊನಲಾಗಿ ಬಹಿರಂಗಕ್ಕೆ ಪ್ರವೇಶಿಸಿದಾಗ ಸರ್ವಲೋಕವು ಅವರ 
ತೆಕ್ಕೆಗೆ ಅಮರಿಕೊಂಡಿತು. ಇದರ ಪರಿಣಾಮವಾಗಿ ತತ್ತಪದದಲ್ಲಿನ ಆತ್ಮಶೋಧವು ನೀತಿ ಬೋಧೆ- 
ಲೋಕವಿಡಂಬನೆಯಾಗಿ ಪ್ರವಹಿಸಿತು ಜನಜೀವನದ ಕೊಳೆಯನ್ನು ತೊಳೆಯುವ ಪಾವನಗಂಗೆಯಾಗಿ ಈ 
ತತ್ವಪದಗಳು ಎಲ್ಲರಿಂದಲೂ ಮಾನ್ಯತೆಯನ್ನು ಪಡೆಯುವಂತಾದವು. 


“ಈಸಬೇಕು ಇದ್ದು ಜಯಿಸಬೇಕು ಈ ಭವ ಸಾಗರವ' ಎಂದು ದಾಸರು ಹೇಳುವ ಹಾಗೆ 
ತತ್ವಪದಕಾರರು ಸಂಸಾರದಲ್ಲಿದ್ದುಕೊಂಡೇ ಆಧ್ಯಾತ್ಮದ ಸಾಧನೆಯನ್ನು ಮಾಡಿರುವರು. ಓದಿನ ಮಾತಿಗಿಂತ 
ಅನುಭವದ ಮಾತು ದೊಡ್ಡದೆಂದು ಬಾಳಿದವರು, ಸತ್ಯ ಸಹಜ ಬಾಳಿನ ಅನುಭವವನ್ನು ಸಾಹಿತ್ಯದ 
ಮೂಲಕ ತೋರಿಸಿದವರು. ಹನ್ನೆರಡನೆಯ ಶತಮಾನದ ಶಿವಶರಣರು ವೈಚಾರಿಕ ಗದ್ಯದ ವಚನಗಳ 
ಹಾಗೆ ರಾಗ, ತಾಳ, ಬದ್ಧ, ನುಡಿ, ಪಲ್ಲವಿಗಳ ಭಾವನಾತ್ಮಕ ರಚನಾತ್ಮಕವಾಗಿ ಸ್ವರವಚನಗಳನ್ನು 
ರಚಿಸಿದವರು. ಈ ಪರಂಪರೆಯನ್ನು ಕೀರ್ತನೆ, ಉಗಾಬೋಗ, ಸುಳಾದಿಗಳನ್ನು ಸಂಗೀತದ ರೂಪದಲ್ಲಿ 
ಭಕ್ತಿಯ ಪೌರಮ್ಯವಾಗಿ ಹರಿದಾಸರು ಮುಂದುವರೆಸಿದರು. ಆನಂತರಲ್ಲಿ ಎರಶೈವ ವಾಗ್ಗೇಯಕಾರರಾದ 
ನಿಜಗುಣ ಶಿವಯೋಗಿಗಳು, ಮುಪ್ಪಿನ ಷಡಕ್ಷರಿ, ಸರ್ಪಭೂಷಣ ಶಿವಯೋಗಿಗಳು ಮತ್ತು ಬಾಲಲೀಲಾ 
ಮಹಾಂತ ಶಿವಯೋಗಿಗಳು ಹೀಗೆ ಮೊದಲಾದವರು ತಮ್ಮ ಕೈವಲ್ಯತತ್ವಗಳ ಮೂಲಕ ತತ್ವಪದ ಸಾಹಿತ್ಯಕ್ಕೆ 
ಭದ್ರ ಬುನಾದಿ ಹಾಕಿದರು. 


ಕೃಷ್ಣ ತುಂಗೆಯರ ತೊಳತೊಟ್ಟಿಲಲ್ಲಿ ಪವಡಿಸಿರುವ ನಾಡಿಗೆ ಈ ಹಿಂದೆ ಎಡೆದೊರೆ ನಾಡು 
ಎ೦ದು ಕರೆಯಲಾಗುತ್ತಿತ್ತು. ಇದು ರನ್ನದ ನಾಡು ಶೂರರ ಬೀಡು ನಮ್ಮವರ ಕೆಚ್ಚು ತಲಿತನವಿಲ್ಲಿ 
ಬೆಟ್ಟಗೊಂಟೆಗಳಾಗಿ ಗಟ್ಟಿಗೊಂಡು ನಿಂತಿವೆ. ಇದು ಭಕ್ತಿಯ ತವರುಮನೆ, ಶಿವಶರಣರ ವಚನಗಳ 
ಸಿರಿಮೊಳಗು, ಹರಿದಾಸರ ಕೀರ್ತನೆಗಳ ಸಾಲು, ಮಹಾಕವಿಗಳ ಅನುಭಾವ ಸ್ವರ ವಚನಕಾರರ ತಾಣದ 
ಜೊತೆಗೆ ಕಲೆಯ ನೆಲೆಬೀಡಾಗಿದೆ. ತತ್ವಪದ ಸಾಹಿತ್ಯಕ್ಕೆ ಎಡೆದೊರೆ ನಾಡು ಎಂದು ಹೆಸರಾದ 
ರಾಯಚೂರು ಜಿಲ್ಲೆಯ ಕೊಡುಗೆಯೂ ಅತ್ಯಂತ ಮಹತ್ವದ್ದಾಗಿದೆ. ಇಲ್ಲಿಯ ತತ್ವಪದಕಾರರೆಂದರೆ 
ಗೂಗಲ್ಲು ಪರಪ್ಪಯ್ಯ, ಅಂಕಲಿಮಠದ ನಿರುಪಾಧೀಶ್ವರರು, ನೀರಲಕೇರಿ ಬಸವಲಿಂಗ ಶರಣರು, 
ಸಂತೆಕೆಲ್ಲೂರಿನ ನಾಗಭೂಷಣ ಶಿವಯೋಗಿಗಳು, ಗಬ್ಬೂರಿನ ಹಂಪಯ್ಯ, ಗಬ್ಬೂರಿನ ಅಯ್ಯಪ್ಪಜ್ಞ 
ಅರವಲಿ ಬಿಜಲಿ ವಸ್ತಾದಿ, ದೇವದುರ್ಗದ ಚೆನ್ನಮಲ್ಲ ಕವಿಗಳು, ವೆಂಕಟಾಪುರದ ಖೇಮಣ್ಣ, ದಿನ್ನಿಯ 


167 


ತಾಳಪಲ್ಲಿ ವೆಂಕಯ್ಯ, ಬಳಗಾನೂರು ಮರಿಸ್ವಾಮಿಗಳು ಮತ್ತು ದೇವದುರ್ಗದ ಆದಿಅಮಾತೆಪ್ಪ 
ಮೊದಲಾದವರು ಕಂಡು ಬರುತ್ತಾರೆ. 


ತತ್ವದಲ್ಲಿ ಅನುಭಾವ, ತನುಭಾವ, ಬ್ರಹ್ಮಾನುಭಾವವೆಂಬ ವಿಚಾರ ಮಹತ್ವಪೂರ್ಣವಾದುದು. ಈ 
ಜನ್ಮದಲ್ಲಿ ಧನ್ಯನಾಗಬೇಕಾದರೆ ದೇವರ ಧ್ಯಾನ ಬಹು ಮುಖ್ಯವಾಗುತ್ತದೆ. ಎರಡರೋಳು ಒಂದು ಮಾಡು 
ಎ೦ದರೆ ತನು, ಮನ, ಭಾವವು ಅನುಭಾವವಾಗಿ ಪರಿವರ್ತಿತವಾಗುತ್ತದೆ. ಇದನ್ನು ರಾಯಚೂರು 
ಜಿಲ್ಲೆಯ ವೆಂಕಟಾಪುರದ ಖೇಮಣ್ಣನ ತತ್ವಪದದಲ್ಲಿ ಕಾಣುವ ಸಾರವಾಗಿದೆ. ಹೀಗೆ ರಾಯಚೂರು 
ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೂಗಲ್‌ದ ಪರಪ್ಪಯ್ಯ, ಬಾಲಲೀಲಾ ಮಹಾಂತ ಶಿವಯೋಗಿ, 
ಕೂಡಲೂರ ಬಸವಲಿಂಗ, ಬಿಜಲಿ ವಸ್ತಾದಿ, ವಡಿಕೆ ತಾತಪ್ಪಯ್ಯ, ಮೊದಲಾದವರು ತಮ್ಮ ಅನುಭಾವಿಕ 
ವ್ಯಕ್ತಿತ್ವದಿ೦ದಲೇ ಜನ ಸಾಮಾನ್ಯರನ್ನು ಆಕರ್ಷಿಸಿದರು. ಸಮಾಜದಲ್ಲಿ ತುಂಬಿದ್ದ ಅರಾಜಕತೆಯನ್ನು ಕಡಿಮೆ 
ಮಾಡಲು ಇವರು ಪರೋಕ್ಷವಾಗಿ ಕಾರಣರಾದರು. ಹಾಗೆ ನೋಡಿದರೆ ಈ ತತ್ವಪರಂಪರೆಯವರು 
ವ್ಯಕ್ತಿಗತವಾಗಿ ದೇವರನ್ನು ಸಾಕ್ಟಾತ್ಕರಿಸಿಕೊಳ್ಳಬಹುದೆಂದು ನಂಬಿದ್ದರು. ಅಂಥ ಅನುಭಾವಕ್ಕಾಗಿ ಬೇಕಾಗುವ 
ತನ್ನತೆಯನ್ನು ಪಡೆಯಲು ಲೌಕಿಕದ ಕಟ್ಟುಪಾಡುಗಳನ್ನು ಬದಿಗೊತ್ತಿ ತಮ್ಮ ಒಳದನಿಗೆ ಮಾತ್ರ ಓಗೊಡುವ 
ಸ್ಥಿತಿಗೆ ಬದ್ದರಾದರು. ತಾನು ಸಾಧನೆಯಿಂದ ದಕ್ಕಿಸಿಕೊಳ್ಳುವ ಅನುಭಾವಿಕ ಸ್ಥಿತಿಗೆ ಶರಣಾಗಿ ಅದರ 
ಜೊತೆಗೆ ಮೌನ ಸಂಧಾನವನ್ನು ನಿರಂತವಾಗಿ ನಡೆಸಿ ಅನುಭಾವದ ಅಂತ್ಯತ್ಲಿಕ ಗತಿಗೆ ಯತ್ನಿಸಿದರು. ತಮ್ಮ 
ಸಾಧನೆಗೆ ಗುರುವಿನ ನೆರವನ್ನು ಉತ್ಕಟವಾಗಿ ಬಯಸಿದರು. 


ಇಂಥ ಅನುಭಾವಿಗಳು ಯಾವುದೇ ಜಾತಿ, ಕುಲ ಧರ್ಮವನ್ನು ಪ್ರತಿಪಾದಿಸಲಿಲ್ಲ. ಅವರು 
ಯಾವುದೇ ಜಾತಿ, ಕುಲ, ಧರ್ಮದಲ್ಲಿ ಹುಟ್ಟಿರಬಹುದು. ಆ ಜಾತಿ ಧರ್ಮವನ್ನು ಅವರು ಪ್ರಚಾರ 
ಮಾಡುವ ಯಾವುದೇ ಕಾರ್ಯಕ್ಕೆ ಕೈಹಾಕಲಿಲ್ಲ. ಅಧಿಕಾರ ಸಂಪತ್ತು ಭೋಗವನ್ನು ಖಂಡಿಸಿದರು ಮತ್ತು 
ಅಂತಹ ವ್ಯವಸ್ಥೆಯನ್ನು ತಮ್ಮ ಅನುಭಾವದಿಂದ ನಿಯಂತ್ರಿಸಿದರು ಎನ್ನಬೇಕು. ಇವರ ಹಾಡುಗಳನ್ನು 
ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲಿ ಆರಾಧನೆ, ಉತ್ಸವ ಭಜನೆಗಳಲ್ಲಿ ಹಾಡುವ ಸಾವಿರಾರು ಹಾಡುಗಾರರನ್ನು 
ಕಾಣುತ್ತೇವೆ. ಜಿಲ್ಲೆಯ ಜನಸಾಮಾನ್ಯ ವರ್ಗವು ಈ ತತ್ವಪದಗಳನ್ನೆ ತಮ್ಮ ಒಡಲಲ್ಲಿಟ್ಟುಕೊಂಡು 
ಪೋಷಿಸುತ್ತಾ ಬಂದಿದೆ. 


ಏನಾದಿ ಮನುಜ ಏನಾದಿ 
ಏನಾದಿ ಮನುಜ ಏನಾದಿ ಶಿವ 
ಜ್ಞಾನವರಿಯದೆ ನೀನೇನಾದಿ ॥ಪ॥ 
(ಘನಮಠದ ನಾಗಭೂಷಣ ಶಿವಯೋಗಿ) 
ಜ್ಞಾನದಿಂದ ಶಿವಧ್ಯಾನದ ಮಾಡಣ್ಣಾ 
ಜ್ಞಾನದಿಂದ ಶಿವಧ್ಯಾನದ ಮಾಡಣ್ಣಾ | ಹೇ ಜಾಣ 
ಜ್ಞಾನದಿಂದ ಶಿವಧ್ಯಾನದ ಮಾಡಣ್ಣಾ 
(ಅರವಲಿ ಬಿಜಲಿವಸ್ತಾದಿ) 
ನಿನ್ನ ನೀ ತಿಳಯಲೋ ಮೂಢ 
ನಿನ್ನ ನೀ ತಿಳಯಲೋ ಮೂಢ 
ನಿನ್ನ ತಿಳಯದೆ ಕುನ್ನಿ ಮನುಜ ಕೆಡಬ್ಯಾಡ 
(ಗೊಬ್ಬೂರು ಹಂಪಣ್ಣ) 


ಒಟ್ಟಾರೆಯಾಗಿ ಎಡೆದೊರೆ ನಾಡಿನ ತತ್ವಪದ ಸಾಹಿತ್ಯವು ಜನಸಾಮಾನ್ಯರ ಆಡುಭಾಷೆಯಲ್ಲಿ 


ಮತ್ತು ಅತ್ಯಂತ ಸರಳತೆಯ ನಿರೂಪಣೆಯಲ್ಲಿ ಬೆಳೆದು ಬಂದಿದೆ. ಇದರಲ್ಲಿ ವಿಚಾರ ಧಾರೆಯಿದೆ. 
ಭಕ್ತಿಯೂ ಇದೆ, ಭಾವುಕತೆ ಮತ್ತು ಪರದ ಆದರ್ಶವಿದೆ. ಇಹದ ವಾಸ್ತವಿಕತೆಯನ್ನು ಪರಿಚಯಿಸಲಾಗಿದೆ. 


168 


ಇದು ಯಾವುದೇ ರಾಜರ ಕಥೆಯಲ್ಲ, ಯಾವುದೇ ಕಾಲ್ಪನಿಕ ವ್ಯಕ್ತಿಯ ಚರಿತ್ರೆಯಲ್ಲ, ಇನ್ನಾವುದೇ 
ಸುದೀರ್ಫ ಕಥಾನಕವೂ ಅಲ್ಲ ಇವು ವಾಸ್ತವ ನೆಲೆಗಟ್ಟಿನ ಮೇಲೆ ರಚನೆಗೊಂಡ ಆಧ್ಯಾತ್ಮಿಕ ಗೀತೆಗಳಾಗಿವೆ. 


ಆಕಾರ ಸಾಮಗ್ರಿಗಳು. 


೧. ಅಮರೇಶ ನುಗಡೋಣ : ಹೈದರಾಬಾದ ಕರ್ನಾಟಕದ ಹಾಡಪಾಡು ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ೨೦೦೩. 

೨. ಡಾ. ವ್ಹಿ. ಜಿ. ಪೂಜಾರ : ರಾಯಚೂರು ಜಿಲ್ಲೆಯ ತತ್ವಪದಕಾರರ ಸ್ಮಾರಕಗಳು, 
ಕನ್ನಡ ಅಧ್ಯಯನ ಸಂಸ್ಥೆ, ಗುಲಬರ್ಗಾ ವಿಶ್ವವಿದ್ಯಾಲಯ, 
ಗುಲಬರ್ಗಾ, ೨೦೧೨, 

೩. ಸೂಗಯ್ಯ ಹಿರೇಮಠ : ಗೂಗಲ್ಲ ಪರಪ್ಪಯ್ಯನ ತತ್ವಪದಗಳು ಅತರಗಂಗೆ ಸಾಂಸ್ಕೃತಿಕ 
ಪ್ರತಿಷ್ಠಾನ ರಾಯಚೂರು, ೨೦೦೧. 


169 


ಗುಲಬರ್ಗಾ ಜಿಲ್ಲೆಯ ಸಂಪ್ರದಾಯಗಳು. 


-ಡಾ. ಬಸವರಾಜ, 
ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸುಲೇಪೇಟ್‌. 


ಸಾರಾಂಶ. 


ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದೆ. ಆದರೆ ಈ ಸಂಸ್ಕೃತಿಯು 
ಹಿಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆಯವರೆಗೆ ಮುಂದುವರೆಸಿಕೊಂಡು ಹೋಗುವುದು 
ಅವಶ್ಯವಾಗಿದೆ. ಒಂದು ನಾಡಿನ ಸಂಸ್ಕೃತಿಯು ಅಲ್ಲಿನ ಜನರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಎಂದರೆ 
ತಪ್ಪಾಗಲಾರದು. ಗುಲಬರ್ಗಾ ಜಿಲ್ಲೆಯಲ್ಲಿ ಆಚರಿಸಲ್ಪಡುವ ಹಬ್ಬ-ಹರಿದಿನಗಳು, ಜಾತ್ರೆಗಳು, ಉತ್ಸವಗಳು 
ಸಾಂಸ್ಕೃತಿಕ ಕೊಡುಗೆಗಳು ಮಹತ್ವವಾಗಿವೆ. ಸಂಪ್ರದಾಯಗಳು ಎಂದರೆ ಯಾವುದೇ ಬಗೆಯ ಆಚರಣೆ 
ಮತ್ತು ರೂಢಿಗಳು ಹಿಂದಿನಿಂದಲೂ ಯಥಾವತ್ತಾಗಿ ಮುಂದುವರೆಸಿಕೊಂಡು ಬರುವದಕ್ಕೆ ಸಂಪ್ರದಾಯ 
ಎನ್ನುತ್ತೇವೆ. 


ಸಂಪ್ರದಾಯಗಳಿಗೆ ತನ್ನದೇ ಆದ ಸಂಸ್ಕಾರವಿರುವುದರಿಂದ ವರ್ಗದಿಂದ-ವರ್ಗಕ್ಕೆ 
ಭಿನ್ನವಾಗಿರುತ್ತವೆ. ಸಂಸ್ಕೃತಿಯ ಸಂಕೇತವಾದ ಸಂಪ್ರದಾಯಗಳಿಗೆ ಪೂರಕವಾದದ್ದು ನಂಬಿಕೆ ಮತ್ತು 
ಆಚರಣೆ. ಸಮಾಜದಲ್ಲಿ ಸಂಪ್ರದಾಯಗಳು ಹುಟ್ಟಿನಿಂದ ಮರಣದವರೆಗೂ ಹಾಗೇ ಜೀವನದ ಉದ್ದಕ್ಕೂ 
ಕಾಣುತ್ತೇವೆ. ಈ ರೀತಿಯಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈಗಲೂ ಆಚರಣೆಯಲ್ಲಿರುವ ಕೆಲವು 
ಆಚರಣೆಗಳೆಂದರೆ, ಹಾಲೋಕುಳಿ: ಕಪನೂರಿನ ಹಸಿತೆನೆಯ ಕಾಳುಗಳ ಅಕ್ಷತೆ: ಜೋಕುಮಾರ: ಅಗ್ನಿ 
ತುಳಿಯುವ ಸಂಪ್ರದಾಯ; ಬಡಿಗೆ ಉತ್ಸವ: ಬಡಿಗಿ ಆಟ: ಬಡಿಗೆ ಆಟಕ್ಕೆ ಆಹ್ವಾನ: ಅರಬೆತ್ತಲೆ ಸೇವೆ- 
ದೇವದಾಸಿಯರು: ಉಟಗಿ ಸೇವೆ: ದೇವರಿಗೆ ದೀರ್ಫ ದಂಡ ನಮಸ್ಕಾರ ಹಾಕುವುದು: ಉರುಳು ಸೇವೆ: 
ನಂದಿ ಧ್ವಜಗಳು: ಇಂತಹ ಕೆಲವು ಸಂಪ್ರದಾಯಗಳು ತಮ್ಮಷ್ಟಕ್ಕೆ ತಾವೇ ವಿಶಿಷ್ಟವಾಗಿದ್ದು ಸಾಕಷ್ಟು 
ಭಕ್ತಾದಿಗಳನ್ನು, ಪ್ರವಾಸಿಗಳನ್ನು ತಮ್ಮೆಡೆಗೆ ಸೆಳೆಯುವಲ್ಲಿ ಸಮರ್ಥವಾಗಿದ್ದು ಆಮೂಲಕ 
ಪ್ರವಾಸೋದ್ಯಮದ ಏಳಿಗೆಗೂ ಕಾರಣವಾಗಿವೆ. 


ಉದ್ದೇಶಗಳು. 

ಸಂಪ್ರದಾಯದ ಅರ್ಥ ತಿಳಿಯುವುದು. 

ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆಚರಣೆಯಲ್ಲಿರುವ ವಿವಿಧ ಸ೦ಪ್ರದಾಯಗಲನ್ನು ಕುರಿತು ವಿಶ್ಲೇಷಿಸುವುದು. 
ಸಂಪ್ರದಾಯ ಮತ್ತು ಪ್ರವಾಸೋದ್ಯಮಗಳ ನಡುವಿನ ಸಂಭಂಧವನ್ನು ತಿಳಿಯುವುದು. 


ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದೆ. ಆದರೆ ಈ 
ಸಂಸ್ಕೃತಿಯು ಹಿಂದಿನ ಪೀಳಿಗೆಯಿಂದ ಮುಂದಿನ ಹೀಳಿಗೆಯವರೆಗೆ ಮುಂದುವರೆಸಿಕೊಂಡು 
ಹೋಗುವುದು ಅವಶ್ಯವಾಗಿದೆ. ಒಂದು ನಾಡಿನ ನಂ ಅಲ್ಲಿನ ಜನರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ 
ಎಂದರೆ ತಪ್ಪಾಗಲಾರದು. ಒಂದು ದೇಶದ ಸಾಂಸ್ಕ ಶಿಕ ಪರಂಪರೆಗಳು ಐತಿಹಾಸಿಕ ಪ್ರವಾಸಿ ತಾಣಗಳ 
ಮೂಲಕ ಪ್ರವಾಸೋದ್ಯಮದ ಮಹತ್ವವು ಅಡಗಿನೆ. ಒಂದು ನಾಡಿನ ಐತಿಹಾಸಿಕ ಹಿನ್ನಲೆಯನ್ನು 
ತಿಳಿದುಕೊಳ್ಳುವ ಮೂಲಕ ಒಂದು ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿದುಕೊಳ್ಳುವ . ಆಸೆ ಸೆಗಳು 
ಜನರಲ್ಲಿ ಸಂಚರಿಸಲು ಪ್ರೇರಣೆಯನ್ನು ನೀಡುತ್ತದೆ. 


170 


ಗುಲಬರ್ಗಾ ಜಿಲ್ಲೆಯಲ್ಲಿ ಆಚರಿಸಲ್ಪಡುವ ಹಬ್ಬ-ಹರಿದಿನಗಳು, ಜಾತ್ರೆಗಳು, ಉತ್ಸವಗಳು 
ಸಾಂಸ್ಕೃತಿಕ ಕೊಡುಗೆಗಳು ಮಹತ್ತವಾಗಿವೆ. ಒಂದು ದೇಶದ ಪ್ರಾಕೃತಿಕ ಸಂಪತ್ತು ಅಲ್ಲಿನ ಜನರ ಆಚಾರ, 
ವಿಚಾರ, ಸಂಪ್ರದಾಯಗಳು ಹಾಗೂ ಕಲಾ ಪ್ರತಿಭೆಗಳು ನಮಗೆ ಪ್ರವಾಸದಿಂದ ಸಿಗುತ್ತದೆ. 


ಗುಲಬರ್ಗಾ ಜಿಲ್ಲೆಯ ಸಂಪ್ರದಾಯಗಳು: 


ಸಂಪ್ರದಾಯಗಳು ಎಂದರೆ ಯಾವುದೇ ಬಗೆಯ ಆಚರಣೆ ಮತ್ತು ರೂಢಿಗಳು ಹಿಂದಿನಿಂದಲೂ 
ಯಥಾವತ್ತಾಗಿ ಮುಂದುವರೆಸಿಕೊಂಡು ಬರುವದಕ್ಕೆ ಸಂಪ್ರದಾಯ ಎನ್ನುತ್ತೇವೆ. ಅನೇಕ ಜಾತಿ-ಜನಾಂಗ 
ಸಮುದಾಯವು ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ತನ್ನದೇ ಆದ ಸಂಪ್ರದಾಯ 
ಮುಂದುವರೆಸಿಕೊಂಡು ಬಂದಿವೆ. ಕಾಲಕ್ಕೆ ತಕ್ಕಂತೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು 
ಮುಂದೆ ಸಾಗುತ್ತಿರುವುದು ಕಂಡು ಬರುತ್ತವೆ. 


ಸಂಪ್ರದಾಯಗಳಿಗೆ ತನ್ನದೇ. ಆದ ಸಂಸ್ಕಾರವಿರುವುದರಿಂದ ವರ್ಗದಿಂದ-ವರ್ಗಕ್ಕೆ 
ಭಿನ್ನವಾಗಿರುತ್ತವೆ. ಸಂಸ್ಕ ಶಯ ಸಂಕೇತವಾದ ಸಂಪ್ರದಾಯಗಳಿಗೆ ಪೂರಕವಾದದ್ದು ನಂಬಿಕೆ ಮತ್ತು 
ಆಚರಣೆ. ಸಮಾಜದಲ್ಲಿ “ಂಪದಾಯಗಳು ಹುಟ್ಟಿನಿಂದ ಮರಣದವರೆಗೂ ಹಾಗೇ ಜೀವನದ ಉದ್ದಕ್ಕೂ 
ಕಾಣುತ್ತೇವೆ. ** ಗುಲಬರ್ಗಾ ಜಿಲ್ಲೆಯ ಜನರು ಹಲವಾರು ಸಂಪ್ರದಾಯಗಳನ್ನು ಎಂದಗೂ 
ಆಚರಿಸಿಕೊಂಡು ಬರುತ್ತಿದ್ದಾರೆ. ಅವು ವಿಶಿಷ್ಟವಾದವುಗಳು ಆಗಿ ಸಾವಿರಾರು ಪ್ರವಾಸಿಗರನ್ನು. ಆಕರ್ಷಿಸಲು 
ಸಾಧ್ಯವಾಗುತ್ತದೆ. 


ಹಾಲೋಕುಳಿ: 


ಭರತ ಹುಣ್ಣಿಮೆಯಾದ ಐದನೆಯ ದಿವಸಕ್ಕೆ ಅಫಜಲಪುರ ತಾಲ್ಲೂಕಿನ ದೇವಲ ಗಾಣಗಾಪುರ ದತ್ತ 
ದೇವರ ಜಾತ್ರೆಯಲ್ಲಿ' “ಚಟಿಗೆ ಒಡೆಯುವ' ಸಂಪ್ರದಾಯವಿದೆ. ದೇವಸ್ಥಾನಕ್ಕೆ ಮಹಾರಾಷ್ಟದ ಜನತೆ ಅತಿ 
ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವರು. ಇಲ್ಲಿ ನಡೆಯುವ ಸಂಪ್ರದಾಯಕ್ಕೆ 'ಹಾಲೋಕುಳಿ' ಜಾತ್ರೆಯೆಂದು ಜನ 
ಕರೆಯುತ್ತಾರೆ. ಗರ್ಭಗುಡಿಯ ಮುಂದೆ ಸ್ವಲ್ಪ ಎತ್ತರದಲ್ಲಿ ಪಂಜಕ್ಷೀರಗಳಿಂದ ತುಂಬಿದ ಎರಡು ಮಣ್ಣಿನ 
ಗಡಿಗೆಗಳನ್ನು ಕಟ್ಟಿರುತ್ತಾರೆ. ಕೆಳಗೆ ಸಾವಿರಾರು ಭಕ್ತ ಜನ ನೆರೆದಿರುತ್ತಾರೆ "ಪೂಜೆಯಾದ ಮೇಲೆ ಬೆಳ್ಳಿಯ 
ಬೆತ್ತದಿಂದ ಅದಕ್ಕೆ ಹೊಡಿಯುವರು ಆಗ ಅದು ಚಲ್ಲಾಪಿಲ್ಲಿಯಾಗಿ ಸುರಿದ ಪಂಚಿಕ್ಷೀರವನ್ನು ಜನ 
ಸ್ವೀಕರಿಸುತ್ತಾರೆ. ಇದಾದ ನಂತರ ಪಲ್ಲಕ್ಕಿಯ ಮೆರವಣಿಗೆ ನಡೆಯುವುದು. ಆಗ ಭೂತಗಳ ಒಂದು ಸಣ್ಣ 
ಜಾತ್ರೆಯೇ ನಡೆಯುತ್ತದೆ. ಅವು ದೇವರನ್ನು ಅಶ್ಲೀಲವಾಗಿ ಬೈಯುತ್ತ ಭೀಮಾನದಿಯ ಕಡೆಗೆ ಓಡಿ 
ಹೋಗುವರು. ಅಲ್ಲಿ ನೀರು ಮುಟ್ಟಿದಾಕ್ಷಣ ಭೂತ ಪ್ರೇತಗಳು ಬಿಟ್ಟುಹೊಗುವ ಪ್ರತಿತಿ ಇದೆ. 


ಕಪನೂರಿನ ಹಸಿತೆನೆಯ ಕಾಳುಗಳ ಅಕ್ಷತೆ: 


ಕುಪನೂರು "ಮಲ್ಲಿಕಾರ್ಜುನ' ಜಾತ್ರೆಯಲ್ಲಿ ಕೆಲವು ವಿಶಿಷ್ಟವಾದ ಸಂಪ್ರದಾಯಗಳು ಜರುಗುತ್ತವೆ 
ಚಿಂಚೋಳಿ ತಾಲ್ಲೂಕಿನ ಕುಪನೂರ ಗ್ರಾಮ ಭಾವೈಕ್ಯದ ಪ್ರತೀಕವಾಗಿದ್ದು, ದೇವರ ಜಾತ್ರೆಯಲ್ಲಿ 
ಕಂಡುಬರುವ ವಿಶೇಷ ಸಂಪ್ರದಾಯವೆಂದರೆ ಈ ದೇವರ ಜಾತ್ರೆ ಮುಗಿಯುವವರೆಗೆ ಗ್ರಾಮದ ಹಾಗೂ 
ಸುತ್ತಮುತ್ತಲಿನ ಹಳ್ಳಿಗಳ ಜನರು ಜೋಳದ ಶೀತನಿ (ಹಸಿ ತೆನೆಸುಟ್ಟುಕಾಳು) ತಿನ್ನುವುದಿಲ್ಲ ಇಲ್ಲಿ 
ಇನ್ನೊಂದು ವಿಶೇಷವೆನೆಂದರೆ "ವಧುವಿಲ್ಲದೆ ವರನ ವಿವಾಹ' ನಡೆಯುತ್ತದೆ. ಪ್ರತಿ ವರ್ಷ ಜನೇವರಿ- 
೧೫ರಂದು ದೇವಾಲಯದಲ್ಲಿ ಜೋಳದ ಹಸಿತೆನೆಯ ಕಾಳುಗಳ ಅಕ್ಷತೆ ಮಧುಮಗನ ಮೇಲೆ ಹಾಕುವ 
ಪದ್ಧತಿ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರಾದಾಯವಾಗಿದೆ. 


ಶರಣಪ್ಪ ಕಾಶಪ್ಪ ಚಿತ್ತಪೂರ ತಾಲೂಕು: ಒಂದು ಸಾಂಸ್ಕೃತಿಕ ಅಧ್ಯಯನ, ಎಂ.ಫೀಲ್‌, ಅಪ್ರಕಟಿತ ಪ್ರಬಂಧ, ಪು-135-136. 


171 


ಜೋಕುಮಾರ: 


ಅನಂತ ಹುಣ್ಣಿಮೆಯಲ್ಲಿ ಈ ಆಚರಣೆ ನಡೆಯುತ್ತದೆ ಇದನ್ನು ಜನ ಜ್ಯೋಕ್ಕಾನ ಹುಣ್ಣಿಮೆ, 
ಅಥವಾ ಜೋಕುಮಾರ ಎಂತಲೂ ಕರೆಯುತ್ತಾರೆ, ಭಾದ್ರಪದ ಮಾಸದಲ್ಲಿ ಶುಕ್ಷಪಕ್ಷದ ಸಂದರ್ಭದಲ್ಲಿ 
ಗಂಗಾಮತದ ಹೆಣ್ಣು ಮಕ್ಕಳು ಗಣಪತಿ ಕಳುಹಿಸಿದ ನಂತರ ಬೇವಿನ ಸೊಪ್ಪಿನಿಂದ ತುಂಬಿದ ಬುಟ್ಟಿಯಲ್ಲಿ 
ಒಂದು ಮೂರ್ತಿಯನ್ನಿಟ್ಟುಕೊ೦ಡು ಮನೆ ಮನೆಗೂ ಹೋಗಿ ಕಾಳುಗಳು ಪಡೆದುಕೊಳ್ಳುವ ವಿಶೇಷ 
ಆಚರಣೆ. ಅಗಲ ಮುಖ, ತಕ್ಕಂತೆ ಕಣ್ಣು, ತಲೆಗೆ ಕಿರೀಟದಂತೆ ಭಾಸವಾಗುವ ಪೇಟದ ಸುತ್ತು ಚೂಪಾದ 
ಹುರಿಮೀಸೆ, ತೆರೆದ ಬಾಯಿ, ಹಣೆಗೆ ವಿಭೂತಿ ಕುಂಕುಮದ ಪಟ್ಟಿಗಳು ಗಿಡ್ಡದಾದ ಕಾಲುಗಳಿರುವ ಕೈಯಲ್ಲಿ 
ಸಣ್ಣ ಕತ್ತಿ ಹಿಡಿದ ಮಣ್ಣಿನ ಈ ಗೊಂಬೆಯನ್ನು ಪೂರ್ಣ ಬೇವಿನಸೊಪ್ಪು ತುಂಬಿದ 
ಬುಟ್ಟಿಯಲ್ಲಿಟ್ಟುಕೊ೦ಡು, ಹಾಡುತ್ತಾ ಮನೆ-ಮನೆಗೆ ತೆರಳುವರು. ಏಳು ದಿನಗಳು ಊರು ತಿರುಗಿದ 
ನಂತರ ಏಳನೇ ದಿನ ಊರ ಕೇರಿಯ ಹೊರಗೆ ಮುಳ್ಳಿನಿಂದ ಮುಚ್ಚಿ ಒನಕೆಯಿಂದ ಹೊಡೆದು 
ಹಾಕುತ್ತಾರೆ.” 


ಅಗ್ನಿ ತುಳಿಯುವ ಸಂಪ್ರದಾಯ; 


ವೀರಭದ್ರ ದೇವರ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವಂಥ ಸಂಪ್ರದಾಯವಿದು. ಜಾತ್ರೆಯ ದಿನ 
ಊರಿನ ಜನರೆಲ್ಲಾ ಸೇರಿ ಅಗ್ನಿ ಸುಡುವ ಕಟ್ಟಗೆಗಳನ್ನು ರಾಶಿರಾಶಿಯಾಗಿ ಗುಡಿಯ ಮುಂದೆ ಹಾಕುವರು. 
ರಾತ್ರಿಯಾದಂತೆ ಊರಗೌಡರ ಮನೆಯಿಂದ ಕುಂಭಾ ಹಾಗೂ ಆರತಿಯನ್ನು ಮೆರವಣಿಗೆಯಲ್ಲಿ ಗುಡಿಗೆ 
ತರುವರು. ಎತ್ತರವಾಗಿ ಹಾಕಿದ ಅಗ್ನಿ ತುಳಿಯಲು ಪಟ್ಟದ ಪುರವ೦ತರು ಅಗ್ನಿಯಲ್ಲಿ ಮೊದಮೊದಲಿಗೆ 
ಪ್ರವೇಶಿಸಿದ ನಂತರ ಅನೇಕ ಪುರುವಂತರು ಜಾತ್ರೆಗೆ ಬಂದ ಭಕ್ತಾದಿಗಳು ಮಡಿಯಿಂದ ಆಗ್ನಿ ತುಳಿಯುವ 
ಆಚರಣೆಯಲ್ಲಿ ಭಾಗವಹಿಸುವರು. ಅಗ್ನಿ ತುಳಿಯುತ್ತ ತಮಗಾಗಿದ್ದ ಕರ್ಮಗಳು ನಾಶವಾದವು ಎನ್ನುವ 
ಪ್ರತೀತಿ ಇದೆ. ಪುರುವಂತರ ವೇಷ ಕಣ್ಮನವನ್ನು ಸೆಳೆಯುವಂತಿದ್ದು, ವಿವಿಧ ಭಾವ, ಭಂಗಿಗಳಲ್ಲಿ 
ವಾದ್ಯಗಳ ಹಿನ್ನೆಲೆಯಲ್ಲಿ ನರ್ತಿಸುತ್ತಾರೆ. ಬೆಳಗಾಗುವರೆಗೂ ಜನರಿಗೆ ರಂಜನೆ ನೀಡುತ್ತಾ ವೀರಭದನ 
ಒಡಪುಗಳನ್ನು ಹೇಳುತ್ತಾರೆ. 


ಆಗಾಗ ದೇಹದ ಅಂಗಾಂಗಗಳಲ್ಲಿ ಅಸ್ತ ಸ್ತಗಳನ್ನು ಚುಚ್ಚಿಕೊಳ್ಳುವರು ಶಸ್ತ್ರ ಚುಚ್ಚಿದ ಸ್ಥಳದಲ್ಲಿ ಸ್ಪ ಸ್ಪಲ್ಪ ರಕ್ತ 
ಕಾಣಿಸಿಕೊಂಡರೆ ಆ ಶಸ್ತ್ರ ಹೊರತೆಗೆದು ಆಲ್ಲಿ ಭಸ್ಮವನ್ನು ಹಾಕಿಕೊಂಡು ಮತ್ತೆ ಕುಣಿಯುತ್ತಾರೆ. ಈ 
ಜಾತ್ರೆಯಲ್ಲಿ ಸುಮಾರು ಸಾವಿರಾರು ಪುರುವಂತರು ದೇವರಿಗೆ ಈ ರೀತಿ ಸೇವೆ ಸಲ್ಲಿಸುವರು. ಕಲಬುರ್ಗಿ 
ಜಿಲ್ಲೆಯಲ್ಲಿ ಇಂಥ ಅಗ್ನಿ ತುಳಿಯುವ ಪ್ರಸಿದ್ಧ ಜಾತ್ರಾ ಸ್ಥಳಗಳಂದರೆ- -ಹಲಕಟ್ಟಿ, ಚಿಣಮಗೇರಿ, ಕೊರವಾರ 
ಹಾಗೂ ಸುಲೇಪೇಟೆ ಮುಂತಾದ ಸ್ಥಳಗಳಲ್ಲಿ ಕೆಂಡು ಬರುತ್ತದೆ.”” 


ಬಡಿಗೆ ಉತ್ಸವ: 


ಗುಲಬರ್ಗಾ ಜಿಲ್ಲೆಯ ಜೀವರ್ಗಿ ತಾಲ್ಲೂಕಿನ "ಮಳ್ಳಿ ಚೌಡಮ್ಮನ ಜಾತ್ರೆಯಲ್ಲಿ ಈ ಉತ್ಸವ 
ನಡೆಯುತ್ತದೆ. ಪ್ರತಿ ಎರಡು ವರ್ಷಗಳಿಗೊಮ್ಮೆ ಜಾತ್ರೆ ನಡೆಯುತ್ತದೆ ಶಿವರಾತ್ರಿ ಅಮಾವಾಸ್ಯೆಗಿಂತ 
ಮುಂಚಿತವಾಗಿ ಬರುವ ಶುಕ್ರವಾರದ ದಿನವನ್ನು ಆರಿಸಿಕೊಂಡು ಜಾತ್ರೆ ಮಾಡುತ್ತಾರೆ. ಚೌಡಮ್ಮ ದೇವಿಯ 
ಮುಖವಾಡಗಳನ್ನು ನಿರ್ದಿಷ್ಟ ವ್ಯಕ್ತಿಗಳು ಧರಿಸಿಕೊಂಡು ಊರ ಪ್ರಮುಖರ, ಇನ್ನಿತರ ಸವರ್ಣೀಯರು 
ಮತ್ತು ದಲಿತರೊಂದಿಗೆ ಒಟ್ಟುಗೂಡಿ ಆಡುವ ಬಡಿಗೆ ಆಟ ಆಚರಣೆ ವಿಶಿಷ್ಟವಾಗಿದೆ. ಜಾತ್ರೆಯ ಹಿ೦ದಿನ 
ದಿನದ ರಾತ್ರಿ ದೇವಿಯನ್ನು ಉಸುಕಿನ ತೋಟದಿಂದ ಕರೆದುಕೊಂಡು ಬಂದು ಊರ ಸಮೀಪದ ಹಳ್ಳದ 


೫ ರಮೇಶ.ಸ.ಚಿ. ಕರ್ನಾಟಕ ಜನಪದ ಆಚರಣೆಗಳು, ಪು. 100-101. 
3 ನಿಂಗಣ್ಣ.ಚಿ.ಸಿ. ಕಲ್ಬುರ್ಗಿ ಜಿಲ್ಲೆಯ ಜಾತ್ರೆಗಳು, ಪು. 116. 


172 


ದಂಡೆಯಲ್ಲಿರುವ ಕಟ್ಟೆಯ ಮೇಲೆ ದೇವಿಯರ ಮುಖಗಳಿಗೆ ಪೂಜೆ ಮಾಡುತ್ತಾರೆ. ಇದಕ್ಕೆ ಚೌಡಮ್ಮನ 
ಕಟ್ಟೆ ಎನ್ನುತ್ತಾರೆ. ನಂತರ ದೇವಸ್ಥಾನಕ್ಕೆ ವಾದ್ಯ, ಕುಣಿತದೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ. 


ಬಡಿಗಿ ಆಟ: 


ಜಾತ್ರೆಯಂದು ಮಧ್ಯಾಹ್ನ ಎಲ್ಲಾ ಭಕ್ತರು ಸೇರಿ ಆಡುವ ಈ ಬಡಗಿ ಆಟದ ಸಿದ್ದತೆ 
ಮಾಡಿಕೊಂಡು, ದೇವಿಯರ ಮುಖವಾಡಗಳನ್ನು ನಿರ್ದಿಷ್ಟ ಪಡಿಸಿದವರು ಧರಿಸುವರು. ಮುಖವಾಡಗಳು 
ದೊಡ್ಡವಾದ್ದರಿಂದ ಅವುಗಳನ್ನು ಧರಿಸುವ ವ್ಯಕ್ತಿಯ ತಲೆಗೆ ರುಮಾಲುಗಳನ್ನು ಸುತ್ತಲಾಗುತ್ತದೆ ಕೀರಿಟದ 
ಹಿಂಬದಿಗಿರುವ ಮೊಳೆಗಳ ನೆರವಿನಿಂದ ಮುಖವಾಡ ಧರಿಸುವರು. ತಲೆಯ ಹಿಂಭಾಗಕ್ಕೆ ಅದನ್ನು 
ಗಟ್ಟಿಯಾಗಿ ಕಟ್ಟುತ್ತಾರೆ. ತಲೆಯ ಹಿಂಭಾಗದಲ್ಲಿ ಎರಡು ಭದವಾದ ಚೌಡಮ್ಮ ದೇವಿಯ 
ಮುಖಾಕೃತಿಗಳು ಇರುತ್ತವೆ. ಅದರಲ್ಲಿ ಒಬ್ಬಳು ಅಕ್ಕ ಇನ್ನೊಬ್ಬಳು ತಂಗಿ ಎಂದು, ಬೇರೆ ಬೇರೆ ಬಣ್ಣದ 
ಜರಿವಸ್ತವಿರುತ್ತದೆ. ಮುಖವಾಡ ಹೊತ್ತವರು ಸೊಂಟಕ್ಕೆ ಬಣ್ಣಬಣ್ಣದ ಸೀರೆಗಳನ್ನು ನೆರಿಗೆ ಮಾಡಿ 
ವಿಶೇಷವಾಗಿ "ತಯಾರಿಸಿದ ಉಡುಪನ್ನು ಕಟಿಕೊಂಡಿರುತ್ತಾರೆ. ಇನ್ನೊಂದು PE, ವರ್ಗಾಯಿಸಬಲ್ಲ 
ಉಡುಪು, ಬೇಕೆಂದಾಗ ಸೊಂಟದ ಸುತ್ತಲಿನ ಹಗ್ಗವನ್ನು ಬಿಚ್ಚಿ ಮತ್ತೊಬ್ಬ ವ್ಯಕ್ತಿಗೆ ಕಟ್ಟಬಹುದು. ಆ 
ವ್ಯಕ್ತಿಗಳನ್ನು ಮುಖವಾಡ ಧರಿಸಿದ ಹೊತ್ತಿನಲ್ಲಿ “ದೇವಿಯ ಸ್ವರೂಪವೆಂದೇ ಕಾಣಲಾಗುತ್ತದೆ” ಹೀಗೆ 
ಅಲಂಕೃತರಾದ ದೇವಿಯನ್ನು ಊರಿನ ಪ್ರಮುಖರು ಸೇರಿ ವಾದ್ಯಗಳೊಂದಿಗೆ ಊರ ಅಗಸೆ ಹತ್ತಿರ 
“ಗೌಡರ ಕಟ್ಟೆ? ಎಂಬಲ್ಲಿಗೆ ಕರೆತರುತ್ತಾರೆ. 


ಬಡಿಗೆ ಆಟಕ್ಕೆ ಆಹ್ವಾನ: 


ಬಡಿಗೆ ಆಟವಾಡಲು ಸ್ಪರ್ಧಾಳುಗಳಿಗೆ ಆಹ್ವಾನವನ್ನು ಊರ ಪ್ರಮುಖರಾದ ವಾಲೀಕಾರರು 
ಹೋಗಿ ನೀಡುವರು. ನಂತರ ಅವರು ತಮ್ಮ ತಮ್ಮ ಉಡುಗೆಗಳನ್ನು ತೆಗೆದುಕೊಂಡು ಗೌಡರ ಕಟ್ಟೆಯ 
ಕಡೆಗೆ ರಭಸವಾಗಿ ಓಡೋಡಿ ಬರುತ್ತಾರೆ. ದೇವಿಯ ಎಡಬಲ ಭಾಗದಲ್ಲಿ ನಿಂತು ಈ ಮುಖವಾಡಗಳನ್ನು 
ಧರಿಸಿ ನಿಂತವರ ಎದುರುಗಡೆ ನಿಂತು ಬಡಿಗೆಗಳನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಅವುಗಳನ್ನು 
ಒಂದರ ಮೇಲೊಂದು ಒಟ್ಟಾಗಿ ಜೋಡಿಸಿ ಹಂದರವೊಂದನ್ನು ರಚಿಸುತ್ತಾರೆ. ಹಾಗೆ ದೇವಿಯ ಮುಖ 
ಧರಿಸಿದವರು ಮತ್ತು ಎಡಬಲಗಳಲ್ಲಿ ನಿಂತವರು ಎದುರಿನ ಬಡಿಗೆಯ ಹಂದರಕ್ಕೆ ಏಟು ಹಾಕುತ್ತಾರೆ. 
ಏಟಿನ ರಭಸಕ್ಕೆ ಹಂದರ ಕಳಿಚಿ ಕುಸಿಯುತ್ತೇನೋ ಎಂಬಂತೆ ಕೆಳಗಿಳಿಯುತ್ತದೆ. ತಕ್ಷಣ ಬಡಿಗೆ 
ಹಂದರವನ್ನು ಮೇಲಕ್ಕೆ ತುತ್ತಾ. ಕೆಳಗೆ ಆಧಾರ. ಕೊಟ್ಟುಕೊಂಡು ಬಗ್ಗಿ ನಿಂತವರು ಇದಕ್ಕೆ ಸಹಾಯ 
ಮಾಡುತ್ತರೆ. ಹೀಗೆ ಆಡುತ್ತಾ ಮುಂದೆ ಸಾಗುತ್ತಾರೆ.”* 


ಅದೇ ವೇಳೆಗೆ ಜನಸಂದಣಿಯಿಂದ ಕೆಲವು ಎಲಕ್ಷಣ ವ್ಯಕ್ತಿಗಳು ತಲೆಗೆ ಕಂಬಳಿ ಹಾಕಿಕೊಂಡು 
ಅದರ ಮೇಲೆ ಜೋಳದ ಕಿಚಡಿ, ಜೋಳ ತುಂಬಿದ ಅಡುಗೆಗಳನ್ನು ಮತ್ತು ಕೆಲವರು ಚಾದರದಲ್ಲಿ ಸಗಣೆ 
ಗಂಟು ಕಟ್ಟಿಕೊಂಡು ಅದನ್ನು ಬೆನ್ನಿಗೆ ಕಟ್ಟಿಕೊಂಡು ನಿಂತವರತ್ತ “ಹಳಿತವರ ಕಡೆಗೆ ಎಸೆ ಸೆಯುತ್ತಾರೆ ಈ 
ಹಿನ್ನೆಲೆಯಲ್ಲಿ “ಮುಳ್ಳ ಜಾತೆಗೆ ಮುಳ್ಳನಂತೆ' ಎಂದು ಗಾದೆ "ಮಾತು ಬಳಕೆಯಲ್ಲಿದೆ. ಈ ಬಗೆಯ 
ಆಚರಣೆಯಲ್ಲಿ ಗಂಗಾಮತದವರು ಮಾತ್ರ ಭಾಗವಹಿಸುತ್ತಾರೆ. ಮಡಿವಾಳನೊಬ್ಬ ಮಣ್ಣಿನ ರಾಡಿಯಲ್ಲಿ 
ಅದ್ದಿದ ಬಟ್ಟೆಯನ್ನು ಬರಿಮೈಗೆ ಸುತ್ತಿಕೊಂಡು ಅಡ್ಡದಿಡ್ಡಿಯಾಗಿ ನಡೆಯುತ್ತಾ ಬರುತ್ತಾನೆ ದಾರಿಗೆ 
ಅಡ್ಡವಾಗಿ ನಿಂತವರಿಗೆ ರಾಡಿ ಸಿಡಿಸುತ್ತ ಹೋಗುತ್ತಾನೆ. 


ಅರಬೆತ್ತಲೆ ಸೇವೆ-ದೇವದಾಸಿಯರು: 


೫ ಪ್ರೊ. ಹಿ.ಜಿ.ಬೋರಲಿಂಗಯ್ಯ (ಸಂ.) ಕರ್ನಾಟಕ ಜನಪದ ಕಲೆಗಳ ಕೋಶ, ಹಂಪಿ.ವಿ.ವಿ. ಹಂಪಿ, 1996, ಪು. 20-22. 
4 ಸ ಸ.ಚಿ. ಕರ್ನಾಟಕ ಜನಪದ ಆಚರಣೆಗಳು, ಪು. 137. 


173 


ಆಳಂದ ತಾಲ್ಲೂಕಿನ ಚಿಂಚನಸೂರ ಹಳ್ಳಿಯ ಊರ ವಲಯದಲ್ಲಿ ಮಾಪುರತಾಯಿಯ 
ದೇವಾಲಯವಿದ್ದು, ಜಾತಿ, ಮತ, ಧರ್ಮ, ಪಂಥ ಬೇಧ ಮಾಡದೇ ಎಲ್ಲರೂ ಭಕ್ತಿಯ ಮಹಾಪರವೇ 
ಹರಿಯುವುದರಿಂದ ಮಹಾಪುರ ತಾಯಿ ಎಂದು ಕರೆಯುತ್ತಾರೆ. 


ಉಟಗಿ ಸೇವೆ: 


“ಅರೆಬೆತ್ತಲೆ ಸೇವೆ' : ಪೂರ್ವದಲ್ಲಿ ಪೂರ್ತಿ ಬೆತ್ತಲೆ ಸೇವೆ ನಡೆಯುತ್ತಿತ್ತು ಆದರೆ ಈಗ ಹರಕೆ 
ತೀರಿಸುವ ಅರವತ್ತರ ಸೇವೆಯನ್ನು ಸ್ತ್ರೀ ಪುರಷರು ಬೇವಿನ ಅಥವಾ ಲಕ್ಕಿಯ 'ತೊಪ್ಪಲವನ್ನು ನಯವಾಗಿ 
ಜೋಡಿಸಿ ದಾರ ಅಥವಾ ಹಗ್ಗದಿಂದ" ಕಟ್ಟಿ ದೇಹದ ಅಂಗಾಂಗಗಳನ್ನು ಮುಚ್ಚಿಕೊಂಡು ಸಲ್ಲಿಸುವ ಸೇವೆಗೆ 
ಉಟಗಿ ಸೇವೆ ಎನ್ನುವರು ಈ ಹರಕೆ “ಮಹಾಪುರ ತಾಯಿ, ಕ ಭಂಕೂರಗಳಲ್ಲಿ ಕಂಡು 
ಬರುತ್ತದೆ. 


ದೇವರಿಗೆ ದೀರ್ಫ್ಥ ದಂಡ ನಮಸ್ಕಾರ ಹಾಕುವುದು: 


ದೇವರಿಗೆ ದಂಡ ನಮಸ್ಕಾರ ಸಲ್ಲಿಸುವ ಸೇವೆಯನ್ನು ನಾವು ಇಂದು ಗುಲಬರ್ಗಾ ಜಿಲ್ಲೆಯ 
ಅನೇಕ ಹಳ್ಳಿಗಳಲ್ಲಿ ಕಾಣುತ್ತೇವೆ. ಅಲ್ಲದೇ ದೇವರಿಗೆ ಹರಿಕೆ ಹೊತ್ತು ಪ್ರಾಣಿ ಬಲಿಕೊಡುವಾಗ ಅಥವಾ 
ಯಾವುದೇ ಕಾಯಿಲೆಗೆ ಸಿಕ್ಕಿ ಬಿದ್ದಾಗ ಅವರು ತಮ್ಮ ಊರಿನ ದೇವರಿಗಾಗಲಿ ಇಲ್ಲವೇ ಬೇರೆ ಯಾವುದೇ 
ದೇವ ದೇವತೆಯರಿಗೆ ಬೇಡಿಕೊಂಡು ಈ ದಂಡ ನಮಸ್ಕಾರ ಸೇವೆ ದೇವರಿಗೆ ಸಲ್ಲಿಸುತ್ತಾರೆ. ಮೈಮೇಲೆ 
ಒಂದು ಕೊಡ ಮೀಸಲು ನೀರು ಹಾಕಿಕೊಂಡು, ಎರಡು ಕೈಯಲ್ಲಿ ಜೋಳದ ದಂಟು ಹಿಡಿದುಕೊಂಡು, 
ಒದ್ದೆ ಬಟ್ಟೆಯಿ೦ದಲೇ ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡುತ್ತಾ ತಮ್ಮ ಮನೆಯಿಂದ ನಮಸ್ಕಾರ ಹಾಕಲು 
ಪ್ರಾರಂಭಿಸುತ್ತಾರೆ. ಕೈಕಾಲುಗಳನ್ನು ಜೋಡಿಸಿ ನೇರವಾಗಿ ಬೋರಲಾಗಿ ಕೆಳಗೆ ಬಿದ್ದು, ಹಣೆ ನೆಲಕ್ಕೆ ತಾಗಿಸಿ 
ದೇವರಿಗೆ ನಮಸ್ಕಾರ ಮಾಡುವರು. ಗುಡಿಗೆ ಬಂದ ತಕ್ಷಣ ಅವರಿಗೆ ಬಳಗದವರು ಸಂಬಂಧಿಕರು, 
ಬೇಕಾದವರು ಹೊಸ ಬಟ್ಟೆ ಕೊಡುವರು. ದಂಡ ನಮಸ್ಕಾರದ ಇನ್ನೊಂದು ರೂಪ ದಿಂಡುರುಳಿಕೆ 
ಸಂಪ್ರದಾಯ ಈ ಪದ್ಧತಿ “ಕಾರಭಾಸಗಿಯ ಶ್ರೀ ಕಾಡಸಿದ್ದೇಶ್ವರ ಗುಡಿಯ ಮುಂದೆ ಉರುಳುವ 
ದಿಂಡುರುಳಿಕೆ ಸಂಪ್ರದಾಯ ಈಗಲೂ ಶಿವರಾತ್ರಿಯ ಅಮವಾಸ್ಯೆಯ ಮರುದಿವಸ ಜರುಗುತ್ತದೆ, ಅನೇಕ 
ಜನ ಸಣ್ಣ ಮಕ್ಕಳು ಆರತಿ ಹೊತ್ತು ನಿಂತಿರುತ್ತಾರೆ ಈ ರೀತಿಯಾಗಿ ದೇವರಿಗೆ ಜನಪದರು ಸೇವೆ 
ಸಲ್ಲಿಸುತ್ತಾರೆ. 4 


ಉರುಳು ಸೇವೆ: 


ಗುಲಬರ್ಗಾ ಜಿಲ್ಲೆಯ ಅಫಜಲಪೂರ ತಾಲ್ಲೂಕಿನ ಮಾಶ್ಯಾಳದ ಚೌಡೇಶ್ವರಿ ಜಾತ್ರೆಯಲ್ಲಿ 
ಚೌಡೆಮ್ಮನ ಮುಖವಾಡವನ್ನು ತಲೆಯ ಮೇಲೆ ಹೊತ್ತು ಜನರ ಗುಂಪಿನ ನಡುವೆ ನುಗ್ಗುವ ಗುಡ್ಡವನ್ನು 
ನೂರಾರು ಜನರು ಹಿಂಬಾಲಿಸುತ್ತಾರೆ ಬೇವಿನ ಮರದ ಸೊಪ್ಪಿನಿಂದ ಚಾಮರ ಬೀಸುತ್ತಾರೆ. ಹರಿಕೆ ಹೊತ್ತ 
ಭಕ್ತರು ಅಡ್ಡ ಉರುಳು ಸೇವೆ ಮಾಡುತ್ತಾರೆ. ಕೆಲವರಂತೂ ನೇಗಿಲ ಹೊತ್ತುಕೊಂಡು ಪೂಜೆ ಗೈಯುತ್ತಾರೆ. 
ಹೀಗೆ ಮಾಡುವುದರಿಂದ ಇಡೀ ಹಳ್ಳಿಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸುವುದಿಲ್ಲ ಎನ್ನುವ 
ನಂಬಿಕೆ ಇದೆ. 


ನಂದಿ ಧ್ವಜಗಳು: 
೫ ನಿಂಗಣ್ಣ. ಜೆ.ಸಿ. ಕಲ್ಬುರ್ಗಿ ಜಿಲ್ಲೆಯ ಜಾತ್ರೆಗಳು, 0s 
 ಡಾ.ಜಿಸಿನಿಂಗಣ್ಣ, ಕಲ್ಬುರ್ಗಿ ಜಿಲ್ಲೆಯ ವ —105. 
೫ ಬಲಭೀಮ ಸಿ.ಅರಿಗೇರಿ. ಅಫಜಲಪೂರ ತಾಲೂಕ : ತ ಸಾಂಸ್ಕೃ ತಿಕ ಅಧ್ಯಯನ (ಅಪ್ರಕಟಿತ) ಪಿಹೆಚ್‌.ಡಿ.ಮಹಾಪ್ರಬಂಧ, 77. 


' ಅದೇ, ಪು-101. 


174 


ಕಲ್ಬುರ್ಗಿ ಜಿಲ್ಲೆಯ ಹಲವಾರು ಜಾತ್ರೆಗಳಲ್ಲಿ ನಂದಿಕೋಲುಗಳ ಮೆರವಣಿಗೆ ಕಾಣುತ್ತೇವೆ. 
ಸಮಾಜದಲ್ಲಿ ಏಕತೆಯ ಪ್ರತೀಕಗಳಾಗಿವೆ. ಕಲ್ಬುರ್ಗಿ ತಾಲೂಕಿನ ಮುತ್ತ್ಯಾನ ಬಬಲಾದಲ್ಲಿ ೪ ನಂದಿ 
ಧ್ವಜಗಳ ಮೆರವಣಿಗೆ ಅತಿ ಸಂಭ್ರಮ ಹಾಗೂ ಭಕ್ತಿಯಿಂದ ನಡೆಯುತ್ತದೆ. ಪ್ರತಿವರ್ಷವೂ ಸಂಕ್ರಮಣದಲ್ಲಿ 
ಜಾತ್ರೆಯೂ ಜರುಗುತ್ತದೆ. ಈ ಜಾತ್ರೆಯ ಸಮಯದಲ್ಲಿ ನಂದಿ ಧ್ವಜಗಳ ಮೆರವಣಿಗೆಯ ಮೂಲಕ ಜಾತ್ರಾ 
ರಥೋತ್ಸವಕ್ಕೆ ನಾಂದಿ ಹಾಡುತ್ತವೆ. ಎಲ್ಲಾ ಸಮುದಾಯಗಳಿಂದ ಬರುವ ನಂದಿಕೋಲುಗಳು ಸಾಮಾಜಿಕ, 
ಧಾರ್ಮಿಕ, ಸಮಾನತೆಯ ದ್ಯೋತಕವಾಗಿದ್ದು, ಬಬಲಾದಿ ಮುತ್ತ್ಯಾನ ಜಾತ್ರೆಯ ಮೆರವಣಿಗೆಯಲ್ಲಿ ಎದ್ದು 
ಕಾಣುತ್ತದೆ. ತಮ್ಮ ತಮ್ಮ ನಂದಿಕೋಲನ್ನು ಭಕ್ತಜನರು ವಿಶಿಷ್ಟ ರೀತಿಯಲ್ಲಿ ಶೃ೦ಗರಿಸುತ್ತಾರೆ. 


ನಂದಿಕೋಲಿಗೆ ಬೇಕಾಗುವ ಕೋಲನ್ನು ಶ್ರೀಶೈಲದಿಂದ ತಂದು ಅದಕ್ಕೆ ಬೆಳಿಗ್ಗೆ ಹಚ್ಚಿ, ಕೆಲ 
ಸಮಯ ಗಿಡದಲ್ಲಿ ನೇತು ಹಾಕುತ್ತಾರೆ. ಈ ಜು ನಂದಿ ಕೋಲಿನ "ಭಾರ ೧೦೦ "ಗಾಂ 
ಆಗಿರುತ್ತದೆ. ನಂದಿ ಕೋಲುಗಳನ್ನು ಆಡಿಸುವುದು ತುಂಬ ಕಸರತ್ತಿನ ಕಲೆ. ಈ ಕಲೆಯಲ್ಲಿ ಕರಗತ 
ಮಾಡಿಕೊಳ್ಳಲು ಅನೇಕರು ತಿಂಗಳುಗಟ್ಟಲೇ ಪ್ರಯಾಸ ಪಡುತ್ತಿರುತ್ತಾರೆ. ನಂದಿಕೋಲು ಹಿಡಿಯುವವರು 
ವೇಷವು ವಿಶಿಷ್ಟವಾದುದು. ಅವರು ತಲೆಗೆ ಬಿಳಿ ರುಮಾಲು ಬಿಳಿ ಅಂಗಿ, ಬಿಳಿ ಪಂಜೆ, ಧರಿಸಿರುತ್ತಾರೆ. 
ಹೀಗೆ ವೇಷಭೂಷಣಗಳೊಂದಿಗೆ ಅವರು ಹಿಡಿದ ನಂದಿಕೋಲುಗಳ ಮೆರವಣಿಗೆ ಯಾತ್ರಾರ್ಥಿಗಳ ಕಣ್ಣಿಗೆ 
ಹಬ್ಬವನ್ನು! ೦ಟು ಮಾಡುತ್ತದೆ. ಕಲ್ಬುರ್ಗಿಯ ಶರಣಬಸವೇಶ್ವರ, ಚಿತ್ತಾಪುರ ತಾಲೂಕಿನ ಟೆಂಗಳಿ ಗ್ರಾಮದಲ್ಲಿ 
ಜರುಗುವ. ಜಾತ್ರೆಯಲ್ಲಿ ನಂದಿಕೋಲು ಮೆರವಣಿಗೆಯು ಅಷ್ಟೇ ಮಹತ್ವದ್ದಾಗಿದೆ. ಹ್‌ 


ಉಪಸಂಹಾರ. 


ಅನೇಕ ಜಾತಿ-ಜನಾಂಗ ಸಮುದಾಯವು ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ತನ್ನದೇ ಆದ 
ಸಂಪ್ರದಾಯ ಮುಂದುವರೆಸಿಕೊಂಡು ಬಂದಿವೆ. ಕಾಲಕ್ಕೆ ತಕ್ಕಂತೆ ಕೆಲವೊಂದು ಬದಲಾವಣೆಗಳನ್ನು 
ಮಾಡಿಕೊಂಡು ಮುಂದೆ ಸಾಗುತ್ತಿರುವುದು ಕಂಡು ಬರುತ್ತವೆ. ಗುಲಬರ್ಗಾ ಜಿಲ್ಲೆಯಲ್ಲಿ ಆಚರಿಸಲ್ಪಡುವ 
ಹಬ್ಬ-ಹರಿದಿನಗಳು, ಜಾತ್ರೆಗಳು, ಉತ್ಸವಗಳು ಸಾಂಸ್ಕೃತಿಕ ಕೊಡುಗೆಗಳು ಮಹತ್ವವಾಗಿವೆ. ಒಂದು ದೇಶದ 
ಪ್ರಾಕೃತಿಕ ಸ೦ಪತ್ತು ಅಲ್ಲಿನ ಜನರ ಆಚಾರ, ವಿಚಾರ, ಸಂಪ್ರದಾಯಗಳು ಹಾಗೂ ಕಲಾ ಪ್ರತಿಭೆಗಳು 
ನಮಗೆ ಪ್ರವಾಸದಿಂದ ಸಿಗುತ್ತದೆ. 


ಇ ಡಾ.ಚಿ.ಸಿ.ನಿಂಗಣ್ಣ, ಕಲ್ಬುರ್ಗಿ ಜಿಲ್ಲೆಯ ಜಾತ್ರೆಗಳು, ಪು. 51-52. 


175 


ಯೂಸುಫ್‌ ಆದಿಲ್‌ಖಾನ ಮತ್ತು ಬಹಮನಿ ಸಾಮ್ರಾಜ್ಯ. 


-ಡಾ. ಮಂಜುನಾಥ ಎಸ್‌. ಪಾಟೀಲ 
ಸಹಾಯಕ ಪ ಪ್ರಾಧ್ಯಾಪಕರು, 

ಇತಿಹಾಸ ಮತ್ತು ಪುರಾತತ್ವ ವಿಭಾಗ, 
ಸ್ನಾತಕೋತ್ತರ ಅಧ್ಯಯನ ಕೇಂದ, 


ಕ ಬತ ಡಿ.ಇ ಸಂಸ್ಥೆ ಜಮಖಂಡಿ. 


ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನವು ನಿರೀಕ್ಷಿಸುವಷ್ಟು ಸದೃಢವಾಗಿ ರೂಪುಗೊಂಡಿಲ್ಲ 
ಅಲ್ಲಲ್ಲಿ ದೊರೆಯುವ ಪ್ರಾಥಮಿಕ ಆಕರಗಳಾದ ಶಾಸನಗಳು, ಚಾರಿತ್ರಿಕ ಕಾವ್ಯಗಳು, ದೇವಾಲಯಗಳು, 
ಕೈಫಿಯತ್ತುಗಳು, ಹಸ್ತಪ್ರತಿಗಳು, ಕಲಾಕೃತಿಗಳು ವಿದೇಶಿ ಯಾತ್ರಿಕರ ವರ್ಣನೆಗಳು, ಸ್ಥಳನಾಮಗಳು, 
ಐತಿಹ್ಯಗಳು, ಪ್ರಾಚ್ಯವಸ್ತು ಸಂಶೋಧನಾ ವರದಿಗಳು, ಇವೇ ಮುಂತಾದ ಆಕಾರಗಳನ್ನು ಬಳಸಿಕೊಂಡು 
ಇವುಗಳ ಮೂಲಕ ಗತಕಾಲದ ಘಟನಾವಳಿಗಳನ್ನು ಅರ್ಥವತ್ತಾಗಿ ಕ್ರಮಬದ್ಧವಾಗಿ ಜೋಡಿಸಿ ಅಧ್ಯಯನ 
ಮಾಡುವುದರ ಮೂಲಕ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಗಳ ಬಗೆಗೆ ಬೆಳಕು ಚೆಲ್ಲಬೇಕಾಗಿದೆ. 


ಈ ರೀತಿ ಇತಿಹಾಸದ ಪುನರ್‌ ರಚನೆಗೆ ಸಹಾಯಕವಾಗುವ ಮಾಹಿತಿಗಳಲ್ಲಿ ಪೂರ್ವಗ್ರಹ, 
ವೈಭವೀಕರಣ, ಅತಿರೇಕ ಮುಂತಾದ ಪರ ವಿರೋಧ ಭಾವನೆಗಳು ಹೆಚ್ಚಿನ ಮಟ್ಟದಲ್ಲಿದ್ದು, ಇವುಗಳನ್ನು 
ಉಪಯೋಗಿಸಿ ಕೊಳ್ಳುವಾಗ ವಸ್ತುನಿಷ್ಟ ದೃಷ್ಟಿ ಮತ್ತು ಆ ಕಾಲದ ತಾತ್ವಿಕ ಹಿನ್ನೆಲೆಯ ಅರಿವು 
ಮುಖ್ಯವಾಗುತ್ತದೆ. ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ಮನೆತನಗಳಲ್ಲಿ ಬಹಮನಿ ಮತ್ತು ಇತರ ಶಾಹಿ 
ಸುಲ್ತಾನರು ಕೂಡಾ ಪ್ರಮುಖರಾಗಿದ್ದಾರೆ. ಆದರೆ ದಖ್ದನ್ನಿನ ಶಾಹಿ ಸುಲ್ತಾನರ ಕುರಿತಾಗಿ ಅಧ್ಯಯನಗಳು 
ಅಷ್ಟಾಗಿ ನಡೆದಿರುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಶಾಹಿ ಸುಲ್ತಾನರ ಅಧ್ಯಯನಕ್ಕೆ ಲಭ್ಯವಿರುವ ಬಹುತೇಕ 
ಆಕರಗಳು ಪರ್ಶಿಯನ್‌ ಭಾಷೆಯಲ್ಲಿರುವುದು. ಅವುಗಳನ್ನು ಓದಿ ಅರ್ಥೈಸಿಕೊಳ್ಳುವ ಇತಿಹಾಸಕಾರರು 
ಕರ್ನಾಟಕದಲ್ಲಿ ಕೇವಲ ಬೆರಳಣಿಕೆಯಷ್ಟು. ಹಾಗಾಗಿ ಶಾಹಿ ಸುಲ್ತಾನರ ಅಧ್ಯಯನಗಳು ಅಷ್ಟಾಗಿ 
ನಡೆದಿಲ್ಲವೆಂದೇ ಅಭಿಪ್ರಾಯಿಸಬಹುದು. ಆದರೂ ಇತ್ತೀಚಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಕೆಲವು 
ಅಧ್ಯಯನಗಳು ನಡೆಯುತ್ತಿರುವುದು ಸಮಾಧಾನಕರ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ವಿಜಯಪುರದ 
ಫ.ಗು. ಹಳಕಟ್ಟ ಸಂಶೋಧನಾ ಕೇ೦ದ್ರದಿ೦ದ ಪ್ರಕಟವಾಗಿರುವ ಆದಿಲ್‌ಶಾಹಿ ಆಸ್ಥಾನ ಸಂಪುಟಗಳನ್ನು 
ಇಟ್ಟುಕೊಂಡು ಯೂಸುಫ್‌ ಆದಿಲ್‌ಖಾನ ಮತ್ತು ಬಹಮನಿ ಸಾಮ್ರಾಜ್ಯ ಎಂಬ ವಿಷಯದ ಕುರಿತು 
ಪ್ರಬಂಧವನ್ನು ರಚಿಸುವ ಚಿಕ್ಕ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇನೆ. 


ತುರ್ಕಿ ಮೂಲದವನಾದ ಯೂಸುಫ್‌ ಆದಿಲ್‌ಖಾನನು ಹಿ೦ದುಸ್ತಾನಕ್ಕೆ ಬಂದು ಬಹಮನಿ 
ಸಾಮ್ರಾಜ್ಯದಲ್ಲಿ ಸೇವೆಗೆ ಸೇರಿಕೊಂಡು ತನ್ನ ಪ್ರತಿಭೆಯಿಂದ ಉನ್ನತ ಸ್ಥಾನಮಾನಗಳನ್ನು 
ಪಡೆದುಕೊಂಡನಲ್ಲದೆ, ಅದು ಅವನತಿಯತ್ತ ಹೆಜ್ಜೆ ಹಾಕುತ್ತಿರುವ ಸಂದರ್ಭವನ್ನು ಬಳಸಿಕೊಂಡು ಸ್ವತಂತ್ರ 
ಆದಿಲ್‌ಶಾಹಿ ರಾಜ್ಯ ಸ್ಥಾಪನೆ ಮಾಡಿದ. ಆ ಕುರಿತಾದ ಘಟನಾವಳಿಗಳನ್ನು ಕುರಿತು ಈ ಪ್ರಬಂಧದಲ್ಲಿ 
ವಿಶ್ಲೇಷಣೆಗೆ ಒಳಪಡಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ಯೂಸುಫ್‌ ಆದಿಲ್‌ಖಾನ ಆದಿಲ್‌ಶಾಹಿ ಸಂತತಿಯ ಮೂಲ ಸ್ಥಾಪಕನಾಗಿದ್ದಾನೆ. ಯೂಸುಫ್‌ 
ಆದಿಲ್‌ಖಾನನು ತುರ್ಕಿಮೂಲದವನು ಎಂದು "ಬಸಾತೀನೆ ಸಲಾತೀನ' ಗ್ರಂಥದಲ್ಲಿ ಹೇಳಲಾಗಿದೆ. ಅಲ್ಲದೆ 
ಆದಿಲ್‌ಶಾಹಿ ಆಸ್ಥಾನದ ಕೆಲವು ಕೃತಿಕಾರರು ಹೇಳುವ ಪ್ರಕಾರ ಇವನು ಟರ್ಕಿಸುಲ್ತಾನ ಎರಡನೆಯ 


ಮುರಾದನ ಮಗ ಎಂದು ಹೇಳಲಾಗುತ್ತದೆ." ಆದರೆ ಅಟೋಮನ್‌ ಸಾಮ್ರಾಜ್ಯದ ಇತಿಹಾಸಕಾರರು ಈ 
ಸಂಗತಿಯನ್ನು ಅನುಮೋದಿಸುವುದಿಲ್ಲ. ಮುರಾದನು ಕ್ರಿಶ. ೧೪೫೧ರಲ್ಲಿ ಮೃತನಾಗಲು ಅವನ ಅಣ್ಣ 
ಮುಹಮ್ಮದ್‌ ಸಿಂಹಾಸನವನ್ನೇರಿದನು. ಕಾನ್‌ಸ್ಟಾಂಟಿನೋಪಲನ್ನು ಗೆದ್ದವನು ಈತನೇ ಆಗಿದ್ದಾನೆ. ಅವನ 


116 


ಭೀತಿಯಿಂದ ಯೂಸುಫ್‌ನ ಕೊಲೆಯ ಸಂಚು ನಡೆದಾಗ ತಾಯಿಯ ಮುಖಾಂತರ ಅವನು 


ತಪ್ಪಿಸಿಕೊಂಡು ಬೀದರಗೆ ಬರುತ್ತಾನೆ. ತಾರೀಖ-ಎ-ಫರಿಶ್ತಾ ಹೇಳುವಂತೆ ಆದಿಲ್‌ಶಾಹಿ ಮನೆತನದ 
ಮೂಲಪುರುಷನು ಅಬುಲ್‌ಫಜಲ ಯೂಸುಫ್‌ ಆದಿಲ್‌ಖಾನನು ರೋಮ ಪ್ರಭುತ್ವಕ್ಕೆ ಅಧಿನದಲ್ಲಿದ್ದ ಅಲ್‌ 
ಉಸ್ಮಾನನ ಸಂತತಿಗೆ ಸಂಬಂಧಪಟ್ಟವನು. ಈ ಮನೆತನದ ಮೂಲ ಪುರುಷನು ಮರಣ ಹೊಂದಿದ 
ನಂತರ ಸುಲ್ತಾನನ ಹಿರಿಯ ಮಗ ಮಹಮದನು ತಂದೆಯ ಅನಂತರ ಉತ್ತರಾಧಿಕಾರಿಯಾದನು. 
ಆದರೆ ಉತ್ತರಾಧಿಕಾರಕ್ಕಾಗಿ ಯೂಸುಫ್‌ನು ಮುಂದೆ ದಂಗೆಯೇಳುತ್ತಾನೆ ಎಂಬ ಹಿನ್ನೆ ಲೆಯಲ್ಲಿ ಆಸ್ಥಾನದ 
ಸಭಾಸದರು ಬಾದಶಾಹನಿಗೆ ಮನವಿ ಮಾಡಿದರು. ಆ ಹಿನ್ನೆಲೆಯಲ್ಲಿ ಸುಲ್ರಾನ ಮಹಮದನು 
ರಾಜಕುಮಾರ ಯೂಸುಫ್‌ ಆದಿಲ್‌ಖಾನನನ್ನು ಕೊಲೆ ಮಾಡಬೇಕೆಂದ ರಾಜಾಜ್ಞೆ ಹೊರಡಿಸಿದನು 
ಇದರಿಂದ ಪುಜೆಗಳಿಗೆ, ಉಸ್ಮಾನೀ ರಕ್ತ ಸಂಬಂಧಿಗಳಲ್ಲಿ ವಲೀ ಅಹಮದನನ್ನು ಬಿಟ್ಟು ಯಾರು 
ಉಳಿದಿಲ್ಲವೆಂದು ಖಚಿತವಾಗುತ್ತದೆ. ಮುಂದೆ ಉಸ್ಮಾನೀ ರಕ್ತ ಸಂಬಂಧಿಗಳಾರೂ ತಾವೇ ಅರಸೊತ್ತಿಗೆಯ 
ಹಕ್ಕುದಾರರೆಂದು ಪ್ರತಿಭಟಿಸಲಾರರು. ಎಂಬುದು ಸುಲ್ತಾನ ಮಹಮ್ಮದನ ಉದ್ದೇಶವೂ ಆಗಿತ್ತು ಆ 
ಹಿನ್ನಲೆಯಲ್ಲಿ ಯೂಸುಫ್‌ನನ್ನು ಕೊಲ್ಲಲು ಆದೇಶಿಸಿದನು. 


ಗುಲದಸ್ತಾಯೆ ಬಿಜಾಪುರ ಕೃತಿಯು ತಿಳಿಸುವಂತೆ ರೂಮದ ಬಾದಶಹ ಸುಲ್ತಾನ ಮುರಾದ 
ಆತನು ಹಿಜರಿಶಕ ೫೮೪ (ಕ್ರಿ.ಶ. ೧೪೫೦ರಲ್ಲಿ ತೀರಿಕೊ೦ಂಡನು. ಅವನ ಸ್ಥಳದಲ್ಲಿ ಹಿರಿಯ ಮಗನಾದ 
ಮಹಮದನು ಸುಲ್ತಾನನಾದನು. ಅವನಿಗೆ ಒಬ್ಬ ಕಿರಿಯ ತಮ್ಮನಿದ್ದನು. ಅವನು ತು೦ಬ ಸು೦ದರ ಹಾಗೂ 
ಲಕ್ಷಣವಂತನಾಗಿದ್ದರಿಂದ ಅವನಿಗೆ ಯೂಸುಫ್‌ ಸಾನಿ ಎಂದು ಕರೆಯುತ್ತಿದ್ದರು. ಹಿರಿಯ ಅಣ್ಣ 
ಮಹಮದನು ಅವನನ್ನು ತುಂಬ ಪ್ರೀತಿಯಿಂದ ಕಾಣುತ್ತಿದ್ದನು. ಕ್ಷಣ ಮಾತ್ರ ಅವನನ್ನು ಬಿಟ್ಟು 
ಇರುತ್ತಿರಲಿಲ್ಲ. ಆದರೆ ಆಸ್ಥಾನದ ವಿದ್ವಾಂಸರು ಬಂದು “ರಾಜ್ಯದ ಅಧಿಕಾರದಲ್ಲಿ ಪಾಲುದಾರನಾಗುವ 
ಯಾರನ್ನೇ ಆದರೂ ಪ್ರೀತಿಸುವುದು, ಪಾಲನೆ ಪೋಷಣೆ ಮಾಡುವುದು ಎಂದರೆ ಜೇಬಿನಲ್ಲಿ ಹಾವನ್ನು 
ಇಟ್ಟುಕೊಂಡಂತೆ, ಆದ್ದರಿಂದ ನೀನು ನಿಶ್ಚಿಂತೆಯಿಂದ ರಾಜ್ಯಭಾರವನ್ನು ಮಾಡುವುದಾದರೆ ಈ ನಿನ್ನ 
ತಮ್ಮನನ್ನು ಕೊಲ್ಲಬೇಕು. ಇದು ರೂಮ ದೇಶದ ಪರಂಪರೆಯೂ ಆಗಿದೆ ಎಂದು ಹೇಳಿದರು. ಅದಕ್ಕೆ 
ಮಹಮ್ಮದನು ಆ ವಿಷಯವನ್ನು ಯೂಸುಫನ್‌ ತಾಯಿಯ ಹತ್ತಿರ ಹೋಗಿ ಈ ವಿಷಯದಲ್ಲಿ ಪರಿಹಾರ 
ಪಡೆಯಿರಿ ಎಂದು ಹೇಳಿದನು. ಆಸ್ಥಾನದ ವಿದ್ವಾಂಸರು ಬಂದು ಯೂಸುಫ್‌ನ ತಾಯಿಯ ಹತ್ತಿರ 
ವಿಷಯವನ್ನು ಪ್ರಸ್ತಾಪಿಸಿದಾಗ ಬುದ್ದಿವಂತಳಾದ ಮಾಹಾರಾಣಿಯು ಯೋಚಿಸಿ ತಾನು ಬೇಡವೆಂದರೂ 
ಯೂಸುಫ್‌ನನ್ನು ಇವರು ಕೊಲ್ಲುತ್ತಾರೆ ಎಂದು ಯೋಚಿಸಿ ಈ ರೀತಿಯಾಗಿ ಹೇಳುತ್ತಾಳೆ. 


ಸುಲ್ತಾನ ಮಹಮದನ ತಾಯಿಗೆ ತನ್ನ ಚಿಕ್ಕ ಮಗನ ಮೇಲೆ ಬಹಳ ಪ್ರೀತಿ ಇದ್ದಿತು. ರಾಣಿಗೆ 
ಯೂಸುಫ್‌ನ. ಕೊಲೆಯ ಸಂಚು ಗೊತ್ತಾದಾಗ ಆಕೆ ಅಂತಃಪುರದ ಬಾಗಿಲಿಗೆ ಬಂದಳು, ಆಕೆ ಬಹಳ 
ಅಂಗಲಾಚಿ ವಿನಂತಿಸುದುದೇನೆ೦ದರೆ, ಇಂತಹ ಮುಗ್ಧ ಬಾಲಕನಾಗಿರುವ ಈ ರಾಜಕುಮಾರನನ್ನು ಕೊಲೆ 
ಮಾಡುವುದರಿಂದ ಯಾವ ಲಾಭವೂ ಇಲ್ಲ. ಆದರೆ ಈ ಬಾಲಕನನ್ನು ವಧಿಸುವುದರಲ್ಲಿ ಸಮಸ್ಯೆಯ 
ಪರಿಹಾರವು ಇರುವುದಾದರೆ, ನನಗೆ ಒಂದು ದಿನದ ಅವಧಿಯನ್ನು ಕೊಡಬೇಕು, ಜೀವಿತದ 
ಪೂರ್ಣಾವಧಿಯವರೆಗೆ ಅಗಲಬೇಕಾಗಿರುವ ಪ್ರೀತಿಯ ಮಗನ ಜೊತೆಗೆ ಅವನನ್ನು ನೋಡುತ್ತ 
ರಾತ್ರಿಯೆಲ್ಲ ಕಳೆಯುತ್ತೇನೆ ಎಂದಳು, ಅಮೀರನಿಗೆ ಈ ವಿನಂತಿಯಲ್ಲಿ ಯಾವ ದೋಷವೂ ಕಾಣಿಸಲಿಲ್ಲ. 
ಆದ್ದರಿಂದ ರಾಜಕುಮಾರ ಯೂಸುಫ್‌ನ ಕೊಲೆಯನ್ನು ಒಂದು ದಿನಕ್ಕೆ ಮುಂದೊಡಲಾಯಿತು. 


ಅಮೀರರೆಲ್ಲ ಹೊರಟು ಹೋದ ಮೇಲೆ ರಾಣಿಯು ಸಾವಾ ನಿವಾಸಿಯಾದ ಖಾಜಾ 
ಇಮಾದುದ್ದೀನ ಮಹಮೂದ ಗರಜಿಸ್ಥಾನಿ (ಗುರ್ಜರಸ್ಥಾನದ ವ್ಯಾಪಾರಿ) ಎಂಬುವನನ್ನು ಕರೆಸಿದಳು. 
ಈತನು ಒಬ್ಬ ಪ್ರಸಿದ್ಧ ವ್ಯಾಪಾರಿಯಾಗಿದ್ದನು. ಇರಾನದಿ೦ದ ಬೆಲೆಬಾಳುವ ವಸ್ತುಗಳನ್ನು ತಂದು ಉಸ್ಮಾನಿ 
ಅಂತಃಪುರದಲ್ಲಿ ಮಾರಾಟ ಮಾಡುತ್ತಿದ್ದನು. ರಾಣಿಯು ಇಮಾದನಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದಳು 
ಮತ್ತು ಉಪ್ಪಿನ ಯಣವಿದ್ದರೆ ನನಗೆ ಸಹಾಯ ಮಾಡು ಎಂದು ವಚನ ತೆಗೆದುಕೊಂಡು, ರಾಜಕುಮಾರ 


177 


ಯೂಸುಫ್‌ನನ್ನು ಗುಲಾಮರ ಗುಂಪಿನಲ್ಲಿ ಸೇರಿಸಿಬಿಡು ಎಂದು ಹೇಳಿದಳು. ರಾಜಕುಮಾರ 
ಯೂಸುಫ್‌ನನ್ನು ಪರದೇಶಕ್ಕೆ ತಲುಪಿಸಿ ಬಿಡು. ನಿನ್ನ ಸೇವೆಯನ್ನು ಪರಿಗಣಿಸಿ ಸಂಪತ್ತನಿಂದ 
ಸಂತುಷ್ಠಗೊಳಿಸುತ್ತೇನೆ ಎಂದು ರಾಣಿಯು ಹೇಳಿದಳು. ಇಮಾದನು ರಾಜಕುಮಾರ ಯೂಸುಫ್‌ನನ್ನು 
ಕರೆದುಕೊಂಡು ರಾತೋರಾತ್ರಿ ಒಂದೇ ಉಸಿರಿನಲ್ಲಿ ಬಗದಾದಿನ ಕಡೆಗೆ ಹೊರಟುಬಿಟ್ಟನು. 


ಎರಡನೆಯ ದಿವಸ, ಉಸ್ಮಾನಿ ಆಸ್ಥಾನದ ಶ್ರೀಮಂತ ಅಮೀರರು ಮಾತುಕೊಟ್ಟಂತೆ ಅಂತಃಪುರದ 
ದ್ವಾರದ ಬಳಿ ಬ೦ದರು. ಅವರು ರಾಜಕುಮಾರ ಯೂಸುಫ್‌ನನ್ನು ತಮ್ಮ ವಶಕ್ಕೆ ನೀಡಲು ಕೇಳಿದರು. 
ಆಗ ರಾಣಿಯು ಯೂಸುಫ್‌ನಂತೆ ವಯಸಿನಲ್ಲಿ ಲಕ್ಷಣಗಳಲ್ಲಿ ತುಂಬ ಸುಂದರವಾಗಿರುವ ಖ್ವಾಜಾ 


ಇಮಾದುದ್ದೀನನಿಂದ ಖರೀದಿಸಿದ್‌ ಗುಲಾಮನನ್ನು ಒಪ್ಪಿಸಿದಳು. ಸರದಾರನು ಆ ಗುಲಾಮನನ್ನು 
ರಾಜಕುಮಾರ ಯೂಸುಫ್‌ನ ಸ್ಥಳದಲ್ಲಿ ವಧಿಸಿದನು. ಶವವನ್ನು ರಾಜಧರ್ಮದ ಅನುಸಾರ 
ಅಂತ್ಯವಿಧಿಗಾಗಿ ಅಂತಃಪುರದಿಂದ ಹೊರಗೆ ತರಲಾಯಿತು. ಗುಲಾಮನ ಶವವನ್ನು ರಾಜಕುಮಾರನ 


ಶವವೆಂದು ಅಂತ್ಯಸಂಸ್ಕಾರ ಮಾಡಲಾಯಿತು. ಸಮಕಾಲೀನ ಕೆಲವು ಸಾಹಿತ್ತಿಕ ಕೃತಿಗಳು ಮೇಲಿನ 
ಘಟನೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸುತ್ತವೆ. ಇಮಾದುದ್ದೀನನಿಂದ 
ಖರೀದಿಸಿದ ಗುಲಾಮ ಹುಡುಗನಿಗೆ ಅದೇ ರಾತ್ರಿ ವಿಷವನ್ನು ಸ್ಪತಹಃ ರಾಣಿಯೇ ಕುಡಿಸಿ ಸಾಯಿಸಿದಳು 
ಎ೦ದು ಗುಲದಸ್ತಾಯೆ ಬಿಜಾಪುರ ಕೃತಿಯು ಉಲ್ಲೇಖಿಸುತ್ತದೆ. ಬಸಾತೀನೆ ಸಲಾತೀನ ಕೃತಿಯೂ ಇದೇ 
ವಿಷಯವನ್ನೇ ಅನುಮೂದಿಸುತ್ತದೆ. ವಿಷ ಕುಡಿಸಿದ್ದರಿಂದ ಮಗುವಿನ ರೂಪವೆಲ್ಲ ಬದಲಾಯಿತು. 
ರಾತ್ರಿಯ ಕೊನೆಯ ಗಳಿಗೆಯಲ್ಲಿ ಅರಮನೆಯ ಚಾಕರರನ್ನು ಕರೆದು ರಾಜಪುತ್ರ ಯೂಸುಫ್‌ನು 
ಸತ್ತನೆಂದು ಹೇಳುತ್ತ ಎಲ್ಲರೂ ದೊಡ್ಡ ಧ್ವನಿಯಲ್ಲಿ ದುಃಖಿಸತೊಡಗಿದರು. ಬೆಳಕು ಹರಿಯುತ್ತಿದ್ದಂತೆ 
ರಾಜಪುತ್ರ ಯೂಸುಫ್‌ ಸತ್ತ ಸುದ್ದಿ ನಗರದ ತುಂಬೆಲ್ಲ ಹಬ್ಬಿತು. ಅದು ಬಾದಶಹ ಮತ್ತು ಆಸ್ಥಾನದ 
ಮಹಾಜನರಿಗೆ ಗೊತ್ತಾಗುತ್ತಿದ್ದಂತೆ ಅವರು ಬಂದು ರಾಜ ಸನ್ಮಾನದಲ್ಲಿ ಯುಸೂಫ್‌ನ ಹಾಗಿ ಇರುವ 
ಗುಲಾಮನ ಅಂತ್ಯ ಸಂಸ್ಕಾರವನ್ನು ಮಾಡಿದರು. ಮತ್ತು ಮಹಾರಾಣಿಗೆ ಸಾಂತ್ವಾನವನ್ನು ಹೇಳಿದರು. ಈತ್ತ 
ವ್ಯಾಪಾರಿಯಾದ ಖ್ವಾಜಾ ಇಮಾದುದ್ದೀನ ರಾಜ ಪುತ್ರನ ಪಾಲನೆ ಪೋಷಣೆ ತನಗೆ ಬಂದದ್ದು 
ಭಗವಂತನ ಆಶೀರ್ವಾದವೆಂದು ತಿಳಿದು ಅದೇ ರಾತ್ರಿ ಆ ಊರನ್ನು ಬಿಟ್ಟು ಸಾವಾನಗರಕ್ಕೆ ಬಂದನು. 
ಅಲ್ಲಿ ಕೆಲ ಕಾಲ ಇದ್ದು ಅಲ್ಲಿಂದ ಹಿಂದುಸ್ತಾನಕ್ಕೆ ಬಂದನು. 


ಹಿ೦ದುಸ್ಥಾನದತ್ತ ಯೂಸುಫ್‌ನ ಪ್ರಯಾಣ. 


ಹಿ೦ದುಸ್ಥಾನದತ್ತ ಹೋರಡುವ ಪೂರ್ವದಲ್ಲಿ ಯೂಸುಫ್‌ನ ಸ್ವಪ್ನ್‌ದಲ್ಲಿ ವಂದನೀಯ ಹಜರತ್‌ 


ಖಜರ ಆಲಿಯಾರು? ಅಥವಾ ಖ್ವಾಜಾ ಖಿಜರ ಎಂಬುವವನು ಬಂದು “ಹೇ ಯೂಸುಫ್‌ನೆ, ನೀನು 
ಸಾವಾ ನಗರಕ್ಕೆ ಹೋಗದೆ ಹಿ೦ದುಸ್ಥಾನದತ್ತ ಹೋಗು ನಿನ್ನ ಮನೋರಥವು ಅಲ್ಲಿ ಈಡೇರುತ್ತದೆ. 
ಪ್ರವಾಸದ ಶ್ರಮದ ಅನಂತರ ಅಲ್ಲಿ ನಿನ್ನ ಬಯಕೆ ಫಲಪ್ರದವಾಗುತ್ತದೆ. ಶ್ರೇಷ್ಠ ರಾಜ್ಯಾಧಿಕಾರ ಹಾಗೂ 
ಐಶ್ವರ್ಯವು ನಿನಗೆ ಲಭಿಸುತ್ತದೆ” ಎಂದು ಹೇಳಿದಂತಾಯಿತು. ಯೂಸುಫ್‌ನು ಈ ಸ್ಪಷ್ಟ ವಿಷಯವನ್ನು 
ತಿಳಿಸದೆ ಖ್ಹಾಜಾ ಇಮಾದುದ್ದೀನನಿಗೆ ಹಿ೦ದುಸ್ಥಾನದತ್ತ ಹೋಗುವಂತೆ ಹಟ ಹಿಡಿದನು. ಆಗ ಖ್ಹಾಜಾ 
ಇಮಾದುದ್ದೀನನು ಸಾವಾ ನಗರಕ್ಕೆ ಹೋಗುವುದನ್ನು ಬಿಟ್ಟು ಹಿ೦ದುಸ್ಥಾನಕ್ಕೆ ಹೋಗಲು 


ಯೂಸುಘ್‌ನೊಂದಿಗೆ ಹಡಗನ್ನು ಏರಿದನು. ಹಿಜರಿ ಶಕೆ ೮೬೪ (ಕ್ರಿಶ... ೧೪೫೯-೬೦0ರಲ್ಲಿ 
ಜಲಮಾರ್ಗದಿಂದ ಹಿಂದುಸ್ಥಾನದ ಕಡೆಗೆ ಹೋರಟು ಮಹಾರಾಷ್ಟದ ರತ್ನಾಗಿರಿಯ ಧಾಬೋಳ 
ಬಂದರದಲ್ಲಿ ಬಂದು ಇಳಿದನು. ಅಲ್ಲಿರುವಾಗ ಒಂದು ದಿನ ಯೂಸುಫ್‌ನು ಬೇಟೆಯಾಡಲು ಹೊರಟು 
ಸಮುದ್ರದ ತೀರಕ್ಕೆ ಬಂದನು. ಆಗ ಅವನಿಗೆ ತುಂಬಾ ಬಾಯಾರಿಕೆಯಾಗಿತ್ತು ಅದೇ ಹೊತ್ತಿಗೆ ಒಬ್ಬ 
ಸುಂದರ ತೇಜಸ್ವಿ ವ್ಯಕ್ತಿ-ಯಾರನ್ನು ಮೊದಲು ಕನಸಿನಲ್ಲಿ ಕಂಡಿದ್ದನೋ ಆತನೇ ಪ್ರತ್ಯಕ್ಷನಾಗಿ 
ಯೂಸುಫ್‌ನ ಮುಂದೆ ನಿಂತನು. ಅವನ ಕೈಯಲ್ಲಿ ಸಿಹಿಯಾದ ನೀರು ತುಂಬಿದ ಪಾತ್ರೆ ಇತ್ತು. ಅದನ್ನು 


178 


ಯೂಸುಫ್‌ನ ಕೈಯಲ್ಲಿರಿಸಿ ಹೀಗೆ ನುಡಿದನು. "ನೀರು ಕುಡಿ” ಎನ್ನುತ್ತ “ಮೊದಲು ನೀನು ಕ೦ಡಿದ್ದ ಕನಸು 
ಸತ್ಯವಾಗಿದೆ. ಆ ಕುರಿತು ಸಂಶಯ ಬೇಡ. ಆ ದಿಶೆಯಲ್ಲಿ ಇಚ್ಛೆ ಮಾಡು” ಎಂದನು. ಆಗ 
ದಿಸುವ ನು ನೀರು ಕುಡಿಯುತ್ತಿದ್ದಂತೆ ಆ ಸುಂದರ ಖಿಜರ್‌ ಪೈಗಂಬರನು ಅದೃಶ್ಯನಾದನು. 


ಯೂಸುಫ್‌ನು ಈ ಹೊಸ ಕಲ್ಯಾಣದಾಯಕ, ಕನಸನ್ನು ಕಂಡು ಆಶ್ಚರ್ಯಚಕಿತನಾದನು ೭ ಆದರೆ 
ಕಾಶೀಮ ಫರಿಶ್ತಾ ಹೇಳುವಂತೆ ರಾಜಕುಮಾರನು ಹಡಗಿನಿಂದ ಇಳಿದು ಬಂದರಿನಲ್ಲಿ ಸ್ಥಳ ವೀಕ್ಷಿಸುತ್ತ 
ಅಲ್ಲಿ ತಿರುಗಾಡಿದನು. ರಾಜಕುಮಾರನು ಪ್ರತಿದಿವಸ ಬಂದರದಲ್ಲಿ ತೋಟಗಾರಿಕೆಯಿ೦ದ ಬರುತ್ತಿದ್ದ 
ತರಕಾರಿ ವ್ಯಾಪಾರಸ್ಥರ ಜೊತೆ ಸೇರಿ ಕಾಲಹರಣ ಮಾಡತೊಡಗಿದನು. ಒಂದು ದಿವಸ ಆಕಸ್ಮಿಕವಾಗಿ 
ಒಬ್ಬ ಮುದುಕನನ್ನು ಭೇಟಿಯಾಗುವ ಅವಕಾಶ ಬಂದಿತು. ಆ ಹಿರಿಯನು ರಾಜಕುಮಾರನ 
ಕುಶಲೋಪರಿ ವಿಚಾರಿಸಿದನು. ರಾಜಕುಮಾರನು ಇದುವರೆಗೆ ನಡೆದು ಹೋದ ಎಲ್ಲ ಘಟನೆಗಳನ್ನು ಆ 
ಹಿರಿಯನಿಗೆ ತಿಳಿಸಿದನು. ಆ ಹಿರಿಯನು ಒಂದು ಲೋಟ ಪಾನಕ ನೀಡಿ ಅತಿಥಿ ಸತ್ಕಾರ ಮಾಡಿದನು. 
ರಾಜಕುಮಾರನು ಪಾನಕದ ಬಟ್ಟಲನ್ನು ತೆಗೆದುಕೊಂಡು ಕುಡಿಯತೊಡಗಿದನು. ರಾಜಕುಮಾರನು 
ಪಾನಕದ ಬಟ್ಟಲನ್ನು ತುಟಿಗೆ ಹಚ್ಚಿರಬೇಕು. ಆ ಕ್ಷಣ ಆ ಹಿರಿಯನು ಅದೃಶ್ಯನಾದನು. ಆಗ 
ರಾಜಕುಮಾರನು ಆ ಹಿರಿಯ ವ್ಯಕ್ತಿಯು ವಂದನೀಯ ಖಜರ್‌ ಆಲಿಯಾ ಇಸ್ಲಾಮೀ ಅವರೇ 
ಇರಬೇಕೆಂದು ಊಹಿಸಿ ಫೈಜಿಯಾದ್‌ ತೀರ್ಥಯಾತ್ರೆಯ ಮೂಲಕ ಖ್ಹಾಜಾ ಇಮಾದನ ಜೊತೆಗೆ 


ಅಹಮದಾಬಾದ ಬೀದರದ ಕಡೆಗೆ ಬಂದನುರ ಈ ಮೇಲಿನ ಹೇಳಿಕೆಗಿಂತ ಸ್ವಲ್ಪ ಭಿನ್ನವಾಗಿ 
ಗುಲದಸ್ತಾಯೆ ಬಿಜಾಪುರ ಕೃತಿಯು ತಿಳಿಸುತ್ತದೆ. ದಾಭೋಳ ಬಂದರಕ್ಕೆ ಬಂದ ಮೇಲೆ ಯೂಸುಫ್‌ನು 
ಒಂದು ದಿನ ಬೇಟೆಯಾಡುತ್ತ ಒಂದು ಬೆಟ್ಟದ ಅಡಿಯಲ್ಲಿ ಬಂದನು. ಅಲ್ಲಿ ಅವನಿಗೆ ತುಂಬ 
ಬಾಯಾರಿಕೆಯಾಯಿತು. ಅಲ್ಲಿ ಅವನಿಗೆ ಎಲ್ಲಿಯೂ ನೀರು ಸಿಗಲಿಲ್ಲ. ಆಗ ಆಕಸ್ಮೀಕವಾಗಿ ಈ ಮೊದಲು 
ಯೂಸುಫ್‌ನು ಕನಸಿನಲ್ಲಿ ನೋಡಿದ ಒಬ್ಬ ತೇಜೋವಂತ ಸತ್ತುರುಷನು ಪ್ರತ್ಯಕ್ಷನಾಗಿ ಮುಂದೆ ಬಂದು 
ನಿಂತನು ಮತ್ತು ತನ್ನ ಕೈಯಲ್ಲಿದ್ದ ಒಂದು ಪಾತ್ರೆಯಲ್ಲಿಯ ತಣ್ಣಗಿನ ಸಿಹಿನೀರನ್ನು ಯೂಸುಘ್‌ನಿಗೆ 


ಣಿ 


ಕೊಟ್ಟು, ಇದನ್ನು ಕುಡಿ ಎಂದು ಆದೇಶಿಸಿದನು. ಈ ಮೊದಲು ಸ್ಪಪ್ನ್‌ದಲ್ಲಿ ಹೇಳಿದ್ದನ್ನು ಸುಳ್ಳು ಎಂದು 
ತಿಳಿಯಬೇಡ ಮತ್ತು ಅದರ ಬಗ್ಗೆ ಸಂಶಯ ಪಡಬೇಡ. ಅಲ್ಲಿ ನಾನು ಸ್ವಪ್ನ! ದಲ್ಲಿ ಹೇಳಿದ್ದೆ, ಈಗ ನಾನು 


ನಷ 
ಸ್ವತಃ ಬಂದು ಹೇಳುತ್ತಿರುವೆನು, 'ಭಗವಂತನು ನಿನಗೆ ಬಹು "ದೊಡ ಹುದ್ದೆಯನ್ನು ಕೊಡುತ್ತಾನೆ ಎಂದು 


ಈ 


ಹೇಳುತ್ತಿರುವಾಗ ಅದನ್ನು ಕುಡಿಯುತ್ತ ಕೇಳುತ್ತಿದ್ದ ಯೂಸುಫ್‌ನು ಹೀಗೆ ಹೇಳುತ್ತಿದ್ದವನ ಮುಖವನ್ನು 


ನೋಡಬೇಕೆಂದು ತನ್ನ ಮುಖ ಮೇಲೆತ್ತಿರುವಂತೆ ಖ್ವಾಜಾ ಖಜ್ಜನು ಅದೃಶ್ಯನಾಗಿ ಬಿಟ್ಟದ್ದು ರ್‌ ಈ 
ಮೇಲಿನ ಹೇಳಿಕೆಗಳಲ್ಲವೂ ಒಂದೇ ರೀತಿಯಾಗಿದ್ದರು ಕೂಡಾ ಅವು ಯೂಸುಫ್‌ನನ್ನು ಹಿಂದುಸ್ಥಾನದ 
ಕಡೆಗೆ ಹೋಗಲು ಪ್ರೇರೆಪಿಸಿದವು ಎಂದು ಹೇಳಬಹುದು. ಯೂಸುಫ್‌ನು ಖ್ವಾಜಾ ಇಮಾದುದ್ದೀನನ 
ಜೊತೆ ರಾಜಧಾನಿ ಬೀದರಗೆ ಬಂದನು. ಆ ಅವಧಿಯಲ್ಲಿ ಮಹಮೂದ ಗೀಲಾನಿಯು ಬೀದರದ 
ದಿವಾನನಾಗಿದ್ದನು. ಈತನು ಮೊದಲು ಮರಲಿಕುತ್ತುಜ್ಜಾರ, ಖ್ವಾಜೇ ಜಹಾನ ಎಂಬ ಬಿರುದನ್ನು 
ಪಡೆದಿದ್ದನು. ಈತನೇ ನಂತರದ ದಿನಗಳಲ್ಲಿ ಖ್ವಾಜಾ ಮಹಮೂದ ಗವಾನನೆಂದು ಚರಿತ್ರೆಯಲ್ಲಿ 
ಪ್ರಸಿದ್ಧನಾಗಿದ್ದಾನೆ. ಈತನು ಬಹಮನಿ ಸಾಮ್ರಾಜ್ಯದ ನಾಲ್ಕು ಬಾದಶಾಹರಿಗೆ ಸಚಿವನಾಗಿದ್ದನು. ಖ್ವಾಜಾ 
ಇಮಾದುದ್ದೀನನು ಬೀದರಿನಲ್ಲಿ ಮಹಮೂದ ಗವಾನನನ್ನು ಭೇಟಿಯಾದನು. ಅವರಿಬ್ಬರೂ ಒಂದೇ 
ಊರಿನವರಾಗಿದ್ದರಿ೦ದ ಇಬ್ಬರಲ್ಲೂ ಪರಸ್ಪರ ಪ್ರೀತಿ ವಿಶ್ವಾಸಗಳು ಬಹು ಬೇಗ ಬೆಳೆದುವು. ಒಂದು ದಿನ 
ಮಹಮೂದ ಗವಾನನ ದೃಷ್ಠಿ ಸುಂದರನಾದ, ಲಕ್ಷಣವಂತ ಯೂಸುಫ್‌ನ ಮೇಲೆ ಬಿದ್ದಿತು. ಆಗ ಅವನು 
ಖ್ವಾಜಾ ಇಮಾದುದ್ದೀನನಿಗೆ ಹೇಳುತ್ತ ಇಂಥ ಸು೦ದರ ಹುಡುಗನು ಬಾದಶಾಹರ ಸೇವೆಯಲ್ಲಿ ಇರಬೇಕು. 
ಅವರಲ್ಲಿ ಸೇರಿಸು ಎಂದು ಹೇಳಿದನು. ಆ ದಿನಗಳಲ್ಲಿ ಶ್ರೀಮಂತರು, ಸರದಾರರು ತಮ್ಮ ತಮ್ಮ 
ಹುಡುಗರನ್ನು ಬಾದಶಹರ ಸೇವೆಯಲ್ಲಿ ಬಿಡುವುದು ಇಡೀ ದಖನದಲ್ಲಿ ಒಂದು ರೀತಿಯ ರಿವಾಜು ಇತ್ತು. 
ಹಾಗೆ ಬಾದಶಹರ ಸೇವೆಯಲ್ಲಿ ಸೇರಿದ ಹುಡುಗರು ತಮ್ಮ ತಮ್ಮ ಯೋಗ್ಯತೆ, ಶಕ್ತಿ ಸಾಮರ್ಥ್ಯಗಳಿಂದ 
ಸರದಾರರು, ಅಮೀರರು, ವಜೀರರು, ಸಿಪಾಹ ಸಾಲಾರು ಇತ್ಯಾದಿ ಹುದ್ದೇಗಳಿಗೆ ಬಡ್ತಿಯನ್ನು 


ರಿ 


179 


ಪಡೆಯುತ್ತಿದ್ದರು. ಮಹಮೂದ ಗವಾನನ ಮಾತನ್ನು ಕೇಳಿದ ಖ್ವಾಜಾ ಇಮಾದುದ್ದೀನನು 
ರಾಜುಪುತ್ರನಾದ ಈತನನ್ನು ಬಾದಶಹರ ಚಾಕರಿಗೆ ಸೇರಿಸುವುದೇ ಬೇಡವೇ ಎಂದು ಮೊದಲು 
ಮನಸ್ಸಿನಲ್ಲಿ ಯೋಚಿಸಿದನು. ಬೇಸರಪಟ್ಟುಕೊ೦ಡು ಅವನ ಮಾತನ್ನು ಒಪ್ಪಿಕೊಳ್ಳುವುದು ಬೇಡ ಎನಿಸಿತು. 
ಆದರೆ ಅದನ್ನೇ ಯೋಚಿಸುತ್ತಿದ್ದ ಇಮಾದುದ್ದೀನನ ಮನಸ್ಸಿನಲ್ಲಿ ಯೂಸುಫ್‌ನ ದೈವ ಇದರಿಂದಲೇ 
ತೆರೆಯುವುದಿದ್ದರೆ ಯಾಕೆ ಆಗಬಾರದೆಂದು ಯೋಚಿಸಿ ಕೊನೆಗೆ ಬಾದಶಹನ ಸೇವೆಯಲ್ಲಿ 


ಯೂಸುಘ್‌ನನ್ನು ಸೇರಿಸಿದನು." 5 ಬಸಾತೀನೆ ಸಲಾತೀನ ಕೃತಿಯು ಇದೇ ವಿಷಯಗಳನ್ನು ಪ್ರಸ್ತಾಪಿಸುತ್ತ 
ಯೂಸುಫ್‌ನನ್ನು ಬಾದಶಹನ ಖಾಸಾಶಿಷ್ಯ ಮಂಡಳಿಯಲ್ಲಿ ಸೇರಿಸಲಾಯಿತು ಎಂದು ತಿಳಿಸುತ್ತದೆ. ಕೆಲವು 
ಚರಿತ್ರೆಕಾರರು ಯೂಸುಫ್‌ನನ್ನು ಬೀದರಿನಲ್ಲಿ ತುರ್ಕಿ ಗುಲಾಮನನ್ನಾಗಿ ಮಾರಿದರು ಎಂದು ಹೇಳುತ್ತಾರೆ. 
ಆದರೆ ಯೂಸುಫ್‌ನ ಬಗ್ಗೆ ಇದುವೆ ಸತ್ಯವಾದ ಕಥೆಯಾಗಿದೆ. ಎಂದು ಗುಲದಸ್ತಾಯೆ ಬಿಜಾಪುರ 


ಕೃತಿಯು ವಿವರಿಸುತ್ತದೆ.) ತಾರೀಖ-ಎ-ಫರಿಶ್ನಾ ಹೇಳುವಂತೆ ರಾಜಕುಮಾರ ಬೀದರನ್ನು ತಲುಪಿದಾಗ 
ಆತನು ಹನ್ನೇರಡು ವರ್ಷದವನಿದ್ದನು. ಬೀದರ ತಲುಪಿದ ನ೦ತರ, ಅಲ್ಲಿಯ ಸುಲ್ತಾನನ ಮೇಲೆ ತುರ್ಕಿ 
ಗುಲಾಮರ ಪ್ರಭಾವವು ಫನಿಷ್ಠವಾಗಿತ್ತೆಂದು ರಾಜಕುಮಾರನಿಗೆ ಗೊತ್ತಾಯಿತು. ಮತ್ತು ಸುಲ್ತಾನನ 
ಖಜಾನೆಯ ವ್ಯವಹಾರವೆಲ್ಲ ಅವರ ಮುಖಾಂತರವೇ ನಡೆಯುತ್ತದೆಂದು ಸಹ ಗೊತ್ತಾಯಿತು. 
ಯೂಸುಫ್‌ನು ಖ್ವಾಜಾ ಇಮಾದುದ್ದೀನನಿಗೆ ತನ್ನನ್ನು ಈ ಸುಲ್ತಾನನಲ್ಲಿರುವ ತುರ್ಕಿ ಗುಲಾಮರ ಗುಂಪಿಗೆ 
ಸೇರಿಸಿ ಬೀಡಬೇಕೆಂದು ವಿನಂತಿಸಿದನು. ಖ್ವಾಜಾ ಮೊದಲು ಈ ವಿನಂತಿಯನ್ನು ಮನ್ನಿಸಲಿಲ್ಲ, ಆದರೆ 
ಆತನ ವಿನಂತಿಯ ಒತ್ತಡವು ಮೇರೆ ಮೀರಿದಾಗ ಖ್ವಾಜಾ ಇಮಾದನು ಎಲ್ಲ ವಿಷಯಗಳನ್ನು 
ಮಹಮೂದ ಗವಾನನಿಗೆ ವರದಿ ಮಾಡಿದನು. ಮಹಮೂದ ಗವಾನನು ರಾಜಕುಮಾರ ಯೂಸುಫ್‌ನನ್ನು 
ತನ್ನ ಹತ್ತಿರ ಕರೆದು, ಆತನ ಚೆಲುವಾದ ಮುಖ, ಅಂಗಸೌಷ್ಟವ, ಪಾಂಡಿತ್ಯ, ಮಾತಿನಲ್ಲಿಯ ಚಮತ್ಕಾರ, 
ಗಾಂಭೀರ್ಯ ಮತ್ತು ಪರಾಕ್ರಮದ ಲಕ್ಷಣಗಳನ್ನು ಕಂಡು ಅವನು ನಿಜಾಮಶಾಹಿ ಬಹಮನಿಯ 
ಮುಖಾಂತರ ಅವರ ತಾಯಿ ಮಗದುಮಾ ಜೊತೆ ಯೂಸುಫ್‌ನ ಬಗ್ಗೆ ಪ್ರಸ್ತಾಪಿಸಿದನು. ಅದಾದ ನಂತರ 
ರಾಜಕುಮಾರ ಯೂಸುಫ್‌ನನ್ನು ಖ್ವಾಜಾ ಇಮಾದುದ್ದೀನನಿಂದ ಖರೀದಿಸಿಕೊಂಡನು. ಹೀಗೆ 


ಯೂಸುಫ್‌ಶಾಹಿಯು ತುರ್ಕಿ ಗುಲಾಮರ ಗುಂಪಿನಲ್ಲಿ ಸೇರಿಕೊಂಡನು."೨ 


ರಫೀಯುದ್ದೀನ್‌ ಇಬ್ರಾಹಿಂ ಶಿರಾಜಿಯು ತನ್ನ "ತಯ್ಬೀರತುಲ್‌ ಮುಲೂಕ್‌' ಕೃತಿಯಲ್ಲಿ 
ಯೂಸುಫ್‌ನು ಹಿಂದುಸ್ತಾನಕ್ಕೆ ಬಂದಿರುವ ವೃತ್ತಾಂತವನ್ನು ಕುರಿತು ಈ ರೀತಿ ಉಲ್ಲೇಖಿಸುತ್ತಾನೆ. “ನಾನು 
ಸನ್‌ ಸಮಾನ ವ ಸಿತೈನ ವ ತಿಸಾಮಯಾ (ಕ್ರಿಶ. ೧೫೬೭-೬೮) ವರುಷ ವ್ಯಾಪಾರಕ್ಕಾಗಿ ನಾನಾ ತರಹ 
ಪದಾರ್ಥಗಳೊಂದಿಗೆ ದಕ್ಷಿಣ ದೇಶಕ್ಕೆ ಬಂದೆನು. (ಕ್ರಿಶ. ೧೫೬೫ರ ರಕ್ಕಸಗಿ ತಂಗಡಗಿ ಕಾಳಗದಲ್ಲಿ 
ರಫಿಯುದ್ದೀನನು ಭಾಗವಹಿಸಿದ್ದಾನೆ. ಆ ಮೊದಲೆ ಅವನು ಬಂದಿರಲು ಸಾಧ್ಯವಿದೆ ಎಂದು ಡಾ. ಕೃಷ್ಣ 
ಕೊಲ್ಲಾರಕುಲಕರ್ಣಿ ಅವರು ಅಭಿಪ್ರಾಯ ಪಡುತ್ತಾರೆ) ಸಾಗರ ಕಸಬಾದಲ್ಲಿ ಸಾಗರ ಎಂಬ ಪಟ್ಟಣ 
ಪ್ರಸಿದ್ದವಿದೆ. ಅಲ್ಲಿಗೆ ಬ೦ದು ಮುಟ್ಟಿದೆನು. ಖರೀದಿ ವಿಕ್ರಿಯಲ್ಲಿ ಮಗ್ನನಾದೆನು. ಆ ಊರಿನಿಂದ 
ಎರಡೂವರೆ ಕೋಸು ಅಂತರದಲ್ಲಿ "ಕೌಲಾ' ಎಂಬ ಕಸಬಾ ಇದೆ. ಆ ಊರಿನಲ್ಲಿ ಯೂಸುಫ್‌ 
ಆದಿಲ್‌ಖಾನ ಹಾಗೂ ಅವನ ವಂಶಸ್ಥರ ಸಮಾಧಿಗಳಿವೆ. (ಈಗಿನ ಕಲಬುರ್ಗಿ ಜಿಲ್ಲೆಯ "ಗೋಗಿ ಯಲ್ಲಿ 
ಯೂಸುಘ್‌ ಮತ್ತು ಅವನ ಮಗನ ಸಮಾಧಿಗಳಿವೆ) ಅಲ್ಲಿಯ ಉಸ್ತುವರಿಗಾಗಿ ನೌಕಾಸೇನೆಯ 
ಖರ್ಚಿನಲ್ಲಿಯ ಸೇವಕ ಜನರನ್ನು ನಿಯಮಿಸಿದ್ದರು. ನೂರು ಜನ ಸೇವಕರನ್ನು ಸಂರಕ್ಷಣೆಗಾಗಿ, ಅದರಂತೆ 
ಸರ್ವ ಸೇವೆಗಳಿಗೆ, ಮತ್ತು ಹುದ್ದೇದಾರರನ್ನು, ಮತ್ತೆ ಕೆಲವರು ಫಾತೆಹಾ ಕೊಡಲು, ದಾನ ಮಾಡಲು, 
ಮತ್ತು ಪಾರುಪತ್ಯಮಾಡಲು ನಿಯಮಿಸಲಾಗಿತ್ತು. ಎಲ್ಲ ಸೇವಕ ಜನರಲ್ಲಿ ಶಮಸುದ್ದೀನ ಹಜರೇ 
ಎಂಬುವನು ಧಾರ್ಮಿಕನೂ ಹಾಗೂ ಒಳ್ಳೆಯ ನಡತೆಯವನೂ ಆಗಿದ್ದನು. ಆತನ ವಯಸ್ಸು ಸುಮಾರು 
ತೊಂಭತ್ತರ ಮೇಲೆ ಇದ್ದಿತು. ಸಾಕಷ್ಟು ಪ್ರವಾಸ ಮಾಡಿದವನಾಗಿದ್ದನು. ಆತ ಯೂಸೂಫ್‌ 
ಆದಿಲ್‌ಖಾನ್‌ನ ಕಾಲದ ಹಳೆಯ ಪ್ರಾಮಾಣಿಕ ನೌಕರರಲ್ಲೊಬ್ಬನಾಗಿದ್ದನು. ಅವನು ಅನಂತರ 
ಯೂಸುಫ್‌ನ ಸಮಾಧಿಯ ಉಸ್ತುವಾರಿಯನ್ನು ಮಾಡಿದನು. ಆತನನ್ನು ಭೇಟಿಯಾದೆ ಮತ್ತು ಸ್ನೇಹ 


180 


ಸಂಪಾದಿಸಿದೆ. ಆಗ ಒಮ್ಮೆ ಶಮಸುದ್ದೀನನು ಯೂಸುಫ್‌ ಆದಿಲ್‌ಖಾನ್‌ನ ಕಾರ್ಯಾರಂಭವನ್ನು ಹಾಗೂ 


ಆತನ ಮೂಲ ವಂಶಾವಳಿಯನ್ನು ಸವಿಸ್ತಾರವಾಗಿ ಹೀಗೆ ಹೇಳಿದ್ದನು." ಹಸನಬೇಗ ರಾಜ್ಯವಾಳುತ್ತಿದ್ದ 
ಕಾಲದಲ್ಲಿ ನಾನು ಹಿತ್ರ ಎಂಬ ಪಟ್ಟಣದಲ್ಲಿ ವಾಸಿಸುತ್ತಿದ್ದೆನು. ಆಗ ಉಮರಾ ಜಹಾಂಷಾಹ್‌ ಎಂಬುವನು 
ದ್ವೇಷ ಸಾಧಿಸುತ್ತಿದ್ದಾನೆಂಬ ಸುದ್ದಿ ಪ್ರಕಟವಾಯಿತು. ಒಬ್ಬರೊಬ್ಬರು ಮುಖತಿರುವ ಉಭಯತರು ಪರಸ್ಪರ 
ಒಳಸಂಚಿನಲ್ಲಿ "ಮಗ್ನ ರಾದರು. "ಹಸನಬೇಗನು ಸಮಯ ಸಾಧಿಸಿ ಜಹಾಂ ಶಾಹನ ಪ್ರದೇಶವನ್ನು 
ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದನು. ಆಗ ತಬರೇಜ್‌ ಎಂಬಲ್ಲಿಗೆ ಮುಟ್ಟುವ ಹೊತ್ತಿಗೆ ವಾಹನ 


ತೀರಿಕೊಂಡನು. "9 ಅಜರ್‌ಬಾಬಜಾನ್‌, ಖುರಾಸಾನ, ಆರಾಕೀನ, ಪಾರಸ ಮತ್ತು ಕಿರ್ಮಾನಗಳನ್ನು 
ಸಹಿತವಾಗಿ ಆತನ ಸಂಪೂರ್ಣ ಪ್ರದೇಶಗಳನ್ನು ಹಸನ್‌ಬೇಗನು ತನ್ನ ಕೈವಶಮಾಡಿಕೊಂಡನು. 
ಪ್ರತಿಯೊಂದು ಪಟ್ಟಣ, ಪ್ರದೇಶಗಳಿಗೆ ತನ್ನ ಪರವಾಗಿ ಮುಖ್ಯಸ್ಥರನ್ನು, ಮಾಮಲೇದಾರರನ್ನು 
ನಿಯಮಿಸಿದನು. ಅದೇ ಪ್ರಕಾರ ಅಹ್ಮದಬೇಗ ಎಂಬ ಹೆಸರಿನ ತನ್ನ ಸೋದರಳಿಯನನ್ನು ಸಾವಾ 
ಪ್ರದೇಶಕ್ಕೂ ಹಾಗೂ ಸಾವಾನಗರಕ್ಕೂ ಒಡೆಯನನ್ನಾಗಿ ನಿಯಮಿಸಿದನು. ಸಂಪೂರ್ಣ 
ಸಿದ್ಧತೆಗಳೊಂದಿಗೆಯೇ ಅಹ್ಮದಬೇಗನು ಆ ಪ್ರದೇಶಕ್ಕೆ ಬ೦ದು ಮುಟ್ಟಿದನು. ಸಂರಕ್ಷಣೆ, ನ್ಯಾಯಪಾಲನೆ 
ಹಾಗೂ ರೈತರ ಪಾಲನೆಯನ್ನು ಮಾಡುತ್ತ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಿದನು. “ಸಾವಾ' ದಲ್ಲಿಯ ಶ್ರೇಷ್ಠ 
ಜನರ ಕುಲೀನ ಹೆಣ್ಣುಮಗಳೊಂದಿಗೆ ಆತನ ಮದುವೆಯಾಯಿತು. ಅವಳಿಗೆ ಮಕ್ಕಳು ಹುಟ್ಟಿದುವು. 
ಅನಂತರ ಒಂದು ದಿನ ಅಹ್ಮದಬೇಗನು ಸತ್ತನು. ಅವನ ಮಕ್ಕಳಲ್ಲಿಯ ಮೆಹಮೂದಬೇಗ ಎಂಬುವನು 
ಸಾವಾ ನಗರದಲ್ಲಿ ತಂದೆಯ ಸಿಂಹಾಸನವನ್ನು ಏರಿದನು. ಆತನೂ ಕೂಡ ತಂದೆಯಂತೆ ನ್ಯಾಯ 
ನಿಷ್ಠುರನಾಗಿ ಪ್ರಜೆಗಳ ಪಾಲನೆ ಮಾಡಿ ಕೀರ್ತಿಯನ್ನು ಸಂಪಾದಿಸಿದನು. ಇಪ್ಪತ್ತು ವರುಷಗಳವರೆಗೆ 
ಸಂಸಾರ ಮಾಡಿ ಜಗತ್ತಿನಲ್ಲಿ ಕೀರ್ತಿವ೦ತನಾಗಿ ಬಾಳಿದನು. ಕೊನೆಗೆ ಅವನ ರಾಜ್ಯದಲ್ಲಿ ಗದ್ದಲವಾಯಿತು. 
ಆಗ ಅಧಿಕಾರಿವರ್ಗ ಬದಲಾಯಿತು. ಕೆಟ್ಟದಾಗಿ ನಡೆದುಕೊಳ್ಳಹತ್ತಿದರು. ಈ ಕಾರಣದಿಂದಾಗಿ ಈಸ್ಕೆಫರ್‌ 
ಮಿರ್ಜಾನ ಜೊತೆಗೆ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಯಿತು. ಅದರಿಂದಾಗಿ ಸಾವಾ ನಗರದಲ್ಲಿ ನಡೆದ 
ಯುದ್ಧದಲ್ಲಿ ಚತರ ಬೇಗನನ್ನು "ಕೊಲ್ಲಲಾಯಿತು. ಮೆಹಮೂದಬೇಗನ ವಂಶಸ್ಥರಲ್ಲಿಯ 
ಪ್ರತಿಯೊಬ್ಬರೂ ಶತೃವಿನ ಭಯದಿಂದ ದೇಶಾಂತರ. ಓಡಿಹೋದರು. ಯೂಸುಫ್‌ ಬೇಗನು ಮೆಹಮೂದ 
ಬೇಗನ ಜೇಷ್ಠ ಪುತನಾಗಿದ್ದನು. ಬಾಲ್ಯದಲ್ಲಿಯೇ ಆತನು ಆಸ್ಪಹಾನ್‌ ನಗರದಲ್ಲಿ ಇರುತ್ತಿದ್ದನು. ಅಲ್ಲಿಯೂ 
ಶತ್ರುವಿನ ಭಯದಿಂದ ಇರಲಾರದೆ ಜಾ ನಗರಕ್ಕೆ ಬಂದು” ಅಲ್ಲಿ ಐದು ವರುಷ ಕಠದನು. ಅಲ್ಲಿಯೂ 
ಶತೃವಿನ ಭಯ ಅಥವಾ ಆತನ ದುದೈ ವ ಎನ್ನುವಂತೆ ನಿರುಪಾಯನಾಗಿ ಹಿ೦ದುಸ್ಥಾನಕ್ಕೆ ಹೋಗುವ 
ಸಂಕಲ್ಪ ಆತನ ಮನಸ್ಸಿನಲ್ಲಿ ಬಂದಿತು. ಅಲ್ಲಿಂದ ಲಾಕ ನಗರಕ್ಕೆ ಬಂದನು. ಅಲ್ಲಿಯ ಮಸೀದಿಯೊಂದರಲ್ಲಿ 
ಉಳಿದುಕೊಂಡಿದ್ದಾಗ ಆತನಿಗೆ ಒಂದು ಕನಸು ಬಿದ್ದಿತು. ಕನಸಿನಲ್ಲಿ ತೇಜಸ್ವಿಯಾದ, ಪೌಢ ಸ್ವಭಾವದ 
ಒಬ್ಬ ವೃದ್ಧನು ಬ೦ದು ಎಷ್ಟೋ ಒಣಗಿದ ರೊಟ್ಟಿಗಳನ್ನು ಯೂಸುಫ್‌ನ ಕೈಯಲ್ಲಿ ಕೊಡುತ್ತ ಹೇಳಿದನು. 
"ನೀನು ದಕ್ಷಿಣ ದೇಶಕ್ಕೆ ಹೋಗಬೇಕು. ಏಕೆಂದರೆ ನಿನ್ನ ರೊಟ್ಟಿ ಅಲ್ಲಿ ಬೆಂದಿದೆ' ಎಂದು 
ಹೇಳಿದಂತಾಯಿತು. ಎಚ್ಚರವಾದಾಗ ಆ ಕನಸನ್ನು ನೆನೆದು ಆನಂದ ಪಟ್ಟನು. ಅಲ್ಲಾನ ಸೂಚನೆಯಂತೆ 
ಹಾರೂನ ಬಂದರಕ್ಕೆ ಬಂದನು. ಅಲ್ಲಿಗೆ ಮುಟ್ಟುತ್ತಿದ್ದದಂತೆ, ಅಷ್ಟರಲ್ಲಿ ಖ್ವಾಜಾ ಜೈನುಲ್‌ ಅಬಿದೀನಖಾನ 
ಸೆಹ್‌ಪುನಾನಿ ಎಂಬ ಹೆಸರಿನ ವ್ಯಾಪಾರಿಯೊಬ್ಬನು ಅನೇಕ ತರದ ಪದಾರ್ಥಗಳನ್ನು ಖರೀದಿಸಿದ್ದನು. 
ಅವುಗಳಲ್ಲಿ ವಾಯುವೇಗದ ಕುದುರೆಗಳು, ತುರ್ಕಿ ಮೂಲದ ಸೇವಕರು, ಪ್ರತಿಯೊಂದು ಪ್ರಕಾರದ ಚಿಲ್ಲರೆ 
ಪದಾರ್ಥಗಳು, ಹೆಚ್ಚು ಬೆಲೆಬಾಳುವ ಆಭರಣಗಳನ್ನು ಖರೀದಿಸಿ, ಅವುಗಳೊಂದಿಗೆ ಹಡಗಿನ ಮೂಲಕ 
ಹಿ೦ದುಸ್ಥಾನದತ್ತ ಹೋಗುವ ಪ್ರಯತ್ನದಲ್ಲಿದ್ದನು. ಆ ಸಮಯದಲ್ಲಿಯೇ ಖ್ವಾಜಾ ಜೈನುಲ್‌ ಅಬಿದೀನ 
ಹಾಗೂ ಯೂಸುಫ್‌ನ ಸಮಾಗಮವಾಯಿತು. ಕಟ್ಟುಮಸ್ತಾದ, ರೂಪವಂತ Re ಫ್‌ನನ್ನು ಕಂಡು 
ಮಮತೆಯಿಂದ ತನ್ನೊಂದಿಗೆ ಹಡಗಿನಲ್ಲಿ ಕರೆದುಕೊಂಡು ಬಂದನು. ಹಡಗಿನಲ್ಲಿ ಬೀದರದ 
ಖಾನಸಾಲಾರ್‌ನ ಸ್ನೇಹವಾಗಿ ಅವನೊಂದಿಗೆ ಬೀದರಿಗೆ ಬಂದು ಕೆಲವು ದಿನ ಕಳೆದನು. ಈಗಲೂ ಕೂಡ 
ಯೂಸುಫ್‌ನಿಗೆ ಶತೃಗಳ ಪ್ರಾಣ ಘಾತುಕದ ಭಯ ಆವರಿಸಿತ್ತು. ಅವರನ್ನು ಸದೆಬಡೆಯುವ ಪ್ರಾತಃಕಾಲದ 
ಪ್ರಕಾಶದ ಪ್ರಸಿದ್ಧಿಗೆ ಇನ್ನೂ ಅವಕಾಶವಿತ್ತು. ಆದ್ದರಿಂದ ಬಂದದ್ದು ತಪ್ಪಾಯಿತೆ೦ದು ತಿಳಿದು ಪುನಃ 


181 


ಸ್ವದೇಶಕ್ಕೆ ಹೊರಟನು. ಮತ್ತೆ "ಲಾರ' ಪಟ್ಟಣಕ್ಕೆ ಬಂದು ಮುಟ್ಟದನು."'೫ ಮತ್ತೆ ಮೊದಲಿನ 
ಮಸೀದಿಯಲ್ಲಿಯೇ ಉಳಿದುಕೊಂಡನು. ಆಗ ಪುನಃ ಮೊದಲಿನಂತೆ ಸ್ಪಪ್ನ ಬಿದ್ದಿತು. "ನಿನ್ನನ್ನು ದಕ್ಷಿಣ 
ದೇಶಕ್ಕೆ ಕಳುಹಿಸಿದಾಗಲೂ ನೀನು ತಿರುಗಿ ಬರುವ ಅವಸರದ ಕಾರಣವಾದರೂ ಏನು? ಮತ್ತೆ ನೀನು 
ಅಲ್ಲಿಗೆ ಹೋಗು, ಏಕೆಂದರೆ ನಿನ್ನ ದೀಪ ಉಜ್ವಲವಾಗಿ ಬೆಳಗುವುದು ಅಲ್ಲಿಯೇ” ಎಂದು ಆ ಪುರುಷನು 
ಹೇಳಿದಂತಾಯಿತು. ಹೀಗೆ ದೈವವು ಮತ್ತೆ ಅವನನ್ನು ದಕ್ಷಿಣಕ್ಕೆ ಕಳುಹಿಸಿತು. ಆತನು ಅದೇ ಮೊದಲಿನ 
ಸ್ಥಳಕ್ಕೆ ಬಂದು, ಸ್ನೇಹಿತನಾಗಿದ್ದ ಖಾನಸಾಲಾರ್‌ನ ಮನೆಯಲ್ಲಿಯೇ ಉಳಿದುಕೊಂಡನು. ಸಿಪಾಯಿಯಾಗಿ 
ಕೆಲಸಕ್ಕೆ ಸೇರಿದನು. ಬಿಲ್ಲುವಿದೈೆ, ಈಟಿ, ಕತ್ತಿವರಸೆಗಳ ಅಭ್ಯಾಸದೊಂದಿಗೆ ಕುಸ್ತಿ ವಿದ್ಯೆಯನ್ನು ಕಲಿಯ 
ಹತ್ತಿದನು. ಅಭ್ಯಾಸದ ವಿಷಯದಲ್ಲಿ ಅವನೆಂದಿಗೂ ಆಲಸಿಯಾಗಿರಲಿಲ್ಲ. ಅಲ್ಲಿಯ ಗರಡೀ 
ಮನೆಯೊಂದರಲ್ಲಿ ಪೈಲವಾನನಿಂದ ಕುಸ್ತಿಯ ಆಟದ ಕಲೆಯನ್ನು ಕರಗತ ಮಾಡಿಕೊಂಡನು. ಕೆಲವೇ 


ದಿನಗಳಲ್ಲಿ ಕುಸ್ತಿ ಕಲೆಯಲ್ಲಿ ಮಾನ್ಯತೆ ಪಡೆದನು." 


ಮುಂದೆ ಕುಸ್ತಿಯಲ್ಲಿರುವ ಅವನ ಪಟುತ್ವಕ್ಕೆ ಸರಿಯಾದ ತರಬೇತಿಯನ್ನು ಪಡೆಯತೊಡಗಿದ. 
ಕುಸ್ತಿಯ ಅಖಾಡದಲ್ಲಿ ಅಲ್ಲಿನ ಪಟುಗಳನ್ನು ಸೋಲಿಸಿ ಜಯಗಳಿಸತೊಡಗಿದ. ಭಾರತಕ್ಕೆ ಆಗಮಿಸಿದ್ದ 
ಖೊರಸಾನಿನ ಕುಸ್ಥಿ ಪಟುಗಳು ಅವನಿಗೆ ತರಬೇತಿ ನೀಡುವಂತಹ ಅಪೂರ್ವ ಅವಕಾಶವನ್ನು ಪಡೆದ. 
ಈ ಪ್ರಸಿದ್ಧಿಯ ಜೊತೆಯಲ್ಲಿ ಅವನಿಗೆ ಸಾಕಷ್ಟು ಶಿಷ್ಯಂದಿರು ಬ೦ದು ಸೇರ ತೊಡಗಿದರು. ಶಿಷ್ಕಂದಿರಿಗೆ 
ತರಬೇತಿ ಮತ್ತು ಚಿಕ್ಕಪುಟ್ಟ ಕುಸ್ತಿಯ ಏರ್ಪಾಡು ಮಾಡಿ ಇವನ ಎರುದ್ಧ ಸೆಣಸಾಡಲು 
ಪಣತೊಡುತ್ತಿದ್ದರು. ಹೀಗೆ ಕುಸ್ತಿಯಲ್ಲಿ ಒ೦ದು ಪ್ರಮುಖ ಸ್ಥಾನ ಪಡೆದು ಜನಪ್ರಿಯನಾದ. ತನ್ನ 
ಕುಸ್ತಿಪಟುತ್ವದಲ್ಲಿ ಬಹದ್ದೂರನೆನಸಿ ಅತ್ಯುನ್ನತ ಪದವಿಯನ್ನು ಪಡೆದ) ಆ ಕಾಲದಲ್ಲಿ ದೆಹಲಿಯ ಓರ್ವ 
ಅತ್ಯಂತ ಬಲಶಾಲಿಯೆನಿಸಿದ ಕುಸ್ತಿಯ ಹೆಸರಾಂತ ಪಹಿಲ್ವಾನ ಅಲ್ಲಿಗೆ ಆಗಮಿಸಿದ್ದ. ಈತ ಭಾರತದ 
ಅನೇಕ ಕಡೆಗಳಲ್ಲಿ ನಡೆದ ಕುಸ್ತಿಯ ಅಖಾಡದಲ್ಲಿ ತನ್ನ ಪಟುತ್ವ ಪ್ರದರ್ಶಿಸಿ ಅನೇಕ ಪ್ರಖ್ಯಾತ 
ಪಹಿಲ್ವಾನರನ್ನು ಸೋಲಿಸಿದ್ದ. ಅವನಿಗೆ ಪ್ರೋತ್ಸಾಹ ನೀಡುವ ಬಹುಸಂಖ್ಯೆಯ ಶಿಷ್ಯಂದಿರು ಅವನ ಹಿಂದೆ 
ಇರುತ್ತಿದ್ದರು. ಅವನು ತನ್ನ ಶಿಷ್ಯರ ತಂಡದೊಂದಿಗೆ ಗುಜರಾತಿನ ಕಡೆಯಲ್ಲಿ ಸಂಚರಿಸಿದ್ದ. ಹೋದಲೆಲ್ಲ 
ಅವನನ್ನು ಸೋಲಿಸುವವರು ಯಾರೂ ಇರಲಿಲ್ಲ. ಅವನು ಬೀದರಗೆ ಆಗಮಿಸುವ ವರ್ತಮಾನ ಸುಲ್ತಾನ್‌ 
ಮಹಮೂದನ ದರ್ಬಾರಿಗೆ ತಲುಪಿದಾಗ ಕುಸ್ತಿ ಪಟುತ್ವದ ಪ್ರದರ್ಶನ ಪ್ರತಿ ಶುಕ್ರವಾರದ ದಿನ ಏರ್ಪಾಡು 
ನಡೆಯಿತು. ಈ ಪ್ರದರ್ಶನದಲ್ಲಿ ತನ್ನ ರಾಜ್ಯದ ಪಹಿಲ್ವಾನರ ಶಕ್ತಿ ಪರೀಕ್ಷೆಯಲ್ಲಿ ಸ್ಫತಃ ಸುಲ್ತಾನನು ತನ್ನ 
ಆಸ್ಥಾನದ ಪ್ರಮುಖರ ಜೊತೆ ಆಗಮಿಸಿ ಆಯ್ಕೆಯನ್ನು ವೀಕ್ಷಿಸುತ್ತಿದ್ದ. ದೆಹಲಿಯ ಪಹಿಲ್ವಾನ ರಾಜ್ಯದ 
ಕುಸ್ತಿಪಟುಗಳ ಕಪಾಳಮೋಕ್ಷ ಮಾಡಿ ಅಖಾಡದಲ್ಲಿ ಕೆಟ್ಟದಾಗಿ ಬಯ್ಯತೊಡಗಿ ತನ್ನ ಅಹಂಕಾರವನ್ನು 
ಪ್ರದರ್ಶಿಸಿದ. ಸುಲ್ತಾನನಿಗೆ ಇದು ಇಷ್ಟವಾಗಲಿಲ್ಲ. ಯೂಸುಫ್‌ ಬೇಗ್‌ ತನ್ನ ಶಿಷ್ಯರೊಂದಿಗೆ ಆಗಾಗ 
ಅಖಾಡಾದ ಸನಿಹದಲ್ಲಿ ಸಿಪಾಯಿಗಳ ಸಮವಸ್ತ್ರ ಧರಿಸಿಕೊಂಡು ಪ್ರೇಕ್ಷಕರೊಂದಿಗೆ ಕುಳಿತು ನೋಡುತ್ತಿದ್ದ. 
ದೆಹಲಿಯ ಪಹಿಲ್ವಾನ ಅಖಾಡದಲ್ಲಿ ಎದುರಾಳಿಗಳಿಗೆ ಬಯ್ಯುತ್ತ ಇತರ ಕುಸ್ತಿ ಪಟುಗಳಿಗೆ ಅವಮಾನ 
ಮಾಡುತ್ತಿರುವುದು, "ಆಕಾರ ಪ್ರದರ್ಶಿಸುತ್ತಿರುವುದು ಮತ್ತು ಇದರಿಂದ ಸುಲ್ತಾನ ಬೇಸತ್ತುಕೊ೦ಡದ್ದನ್ನು 
ಗಮನಿಸುತ್ತಿದ್ದ. ಒಂದು ದಿನ ಸಾಲಾರ (ಮುಖ್ಯ ಸರದಾರ)ನೊಂದಿಗೆ ಯೂಸುಫ್‌ ಬೇಗ್‌ ಸುಲಾನರ 
ಮುಂದೆ ಈ ಪಹಿಲ್ಪಾನನ ಅಹಂಕಾರ ಪ್ರದರ್ಶನ ಮತ್ತು ದುರ್ವರ್ತನೆ ತೋರುತ್ತಿರುವುದು ನನಗೆ 
ಸಹಿಸಲಾಗುತ್ತಿಲ್ಲ. ನನಗೆ ಅವಕಾಶ ಸಿಕ್ಕಲ್ಲಿ ಅವನನ್ನು ಎದುರಿಸುವುದಕ್ಕೆ ಕುಸ್ತಿಯ ಅಖಾಡ ಪ್ರವೇಶಿಸಲು 
ತಯಾರಾಗಿದ್ದೇನೆ' ಎಂದು ಹೇಳಿದ. ಈ ಮಾತನ್ನು ಸರದಾರ ಸುಲ್ರಾನನಿಗೆ ಮುಟ್ಟಸಿದ. ಇದರಿಂದ 
ಸುಲ್ತಾನ ಸಂತಸಪಟ್ಟುಕೊಂಡು ಮುಂದಿನ ಕುಸ್ತಿ ಪ್ರದರ್ಶನದ ದಿನ ಹಾಜರಾಗುವಂತೆ ಯೂಸುಫ್‌ 
ಬೇಗನಿಗೆ ಅನುಮತಿ ನೀಡಲಾಯಿತು. ಶುಕ್ರವಾರದ ದಿನ ತನ್ನ ದರ್ಬಾರಿನ ಮಂತ್ರಿಗಳ ಜೊತೆಗೆ 
ಸುಲ್ತಾನನು ಆಗಮಿಸಿದ. ಸಾರ್ವಜನಿಕರು ಕೂಡ ಈ ತಮಾಷೆಯನ್ನು ನೋಡಲು ಎಂದಿಗಿಂತ ಹೆಚ್ಚಿನ 
ಸಂಖ್ಯೆಯಲ್ಲಿ ಸೇರಿದರು. ದೆಹಲಿಯ ಹೆಸರಾಂತ ಪಹಿಲ್ವಾನ ಅಖಾಡಾದೊಳಗೆ ಅದ್ದೂರಿಯ 


ಜಯಕಾರದೊಂದಿಗೆ ಪ್ರವೇಶಿಸಿದ. ಯೂಸುಫ್‌ ಬೇಗನ ಪ್ರವೇಶದೊಂದಿಗೆ ಕುಸ್ತಿ ಶುರುವಾಯಿತು. 


182 


“ದೆಹಲಿಯ ಪಹಿಲ್ದಾನ ತನ್ನನ್ನು ತಾನು "ರುಸ್ತುಂ ಇಸ್ಪಂದರಿಯಾರ್‌' ಎಂದು ತಿಳಿದುಕೊಂಡಿದ್ದ. ಅಂದು 
ದೆಹಲಿಯ ಪಹಿಲ್ವಾನ ಹೊಸತೊಂದು ಕರಾರು ಹಾಕಿದ. "ನನ್ನೊಂದಿಗೆ ಕುಸ್ತಿಮಾಡುವ ಮೊದಲು ನನ್ನ 
ಶಿಷ್ಯಂದಿರಲ್ಲಿ ಕೆಲವರನ್ನು ಅಖಾಡಕ್ಕಿಳಿಸುತ್ತೇನೆ ಅವರನ್ನು ಸೋಲಿಸಬೇಕು. ಅವರನ್ನು ಸೋಲಿಸಿದರೆ 
ಮುಂದಿನ ಶುಕ್ರವಾರ ನಾನು ನಿನ್ನೊಂದಿಗೆ ಕುಸ್ತಿ ಮಾಡಲು ಅಖಾಡಕ್ಕೆ ಇಳಿಯುತ್ತೇನೆ' ಎಂದು 
ಸವಾಲೆಸೆದ. ಇದಕ್ಕೆ ಯೂಸುಫ್‌ನೂ ಒಪ್ಪಿಕೊಂಡ. ಯೂಸುಫ್‌ ತನ್ನ ಚಾಕಚಕ್ಕತೆಯ ಆಟದಿಂದ 
ಶಿಷ್ಯ೦ದಿರನ್ನು ಸೋಲಿಸಲು ಹೆಚ್ಚು ಸಮಯ ತಾಗಲಿಲ್ಲ. ಅವನು ಬಳಸಿದಂತಹ ಪಹಿಲ್ಲಾನಿ ದಾವ್‌” 
ಪಟುತ್ವ ಆಕರ್ಷಕವಾಗಿದ್ದು ನೋಡುವ ಪ್ರೇಕ್ಷಕರಿಗೆ ಹೊಸ ಅನುಭವವಾಗಿ ರೋಮಾಂಚನಗೊಂಡು 


"ಯೂಸುಫ್‌ ಜಿಂದಾಬಾದ್‌' ಎಂಬ ಘೋಷಣೆಯನ್ನು ಕೂಗತೊಡಗಿದರು." ನಿಗದಿತ ದಿನದಂದು 
ಯೂಸುಫ್‌ ಮತ್ತು ದೆಹಲಿ ಪಹಿಲ್ವಾನನ ಮಧ್ಯೆ ಕುಸ್ತಿ ನಡೆಯಿತು. ಮೊದಲನೆಯ ಸುತ್ತಿನಲ್ಲೇ ಯೂಸುಫ್‌ 
ದೆಹಲಿ ಪಹಿಲ್ವಾನನ್ನು ಎಷ್ಟು ಜೋರಾಗಿ ನೆಲಕ್ಕೆ ಅಪ್ಪಳಿಸಿದನೆಂದರೆ ಅವನು ಜೋರಾಗಿ "ಓ.. ದೇವರೇ! 
ಎಂದು ಕೂಗಿಬಿಟ್ಟ ನೆಲದಿಂದ ಎಬ್ಬಿಸಿ ಸುಲ್ತಾನ ಕುಳಿತು ಕೊಂಡಲ್ಲಿಗೆ ತಂದು ಅವರ ಸಮ್ಮುಖದಲ್ಲಿ ಮತ್ತೆ 
ಅವನನ್ನು ಎತ್ತಿ ನೆಲಕ್ಕೆ ಕುಕ್ಕಿದ. ಈಗ ಅವನು ನೆಲದಿಂದ ಏಳಲಾರದೆ ಅಲ್ಲೇ ಬಿದ್ದುಕೊಂಡ. ಸುಲ್ತಾನ್‌ 
ಈ ದೃಶ್ಯವನ್ನು ಕಂಡು ಹರ್ಷೋಲ್ಲಾಸದಿಂದ ಕುಳಿತಲ್ಲಿಂದ ಎದ್ದು ಕುಣಿದಾಡಿದ. ಅಲ್ಲಿ ಸೇರಿದ ಪ್ರೇಕ್ಷಕ 
ಗಣವೂ ಕೂಡ ಸಂತಸದಿಂದ ಹುಚ್ಚಿದ್ದು ಕುಣಿಯತೊಡಗಿತು. ಸುಲ್ತಾನ, ಯೂಸುಫ್‌ಗೆ ಉತ್ತಮ ತಳಿಯ 
ಕುದುರೆಗಳು, ಒಂದು ವಿಶೇಷ ಉಡುಪು, ಒಂದು ಸಾವಿರ ದಿರ್ಹಮ್‌ ಉಡುಗೊರೆಯನ್ನು ನೀಡಿದ. 
ಸುಲ್ತಾನ ಯೂಸುಫ್‌ನ ಜೊತೆಗಾರರಿಗೂ ಬಟ್ಟಿ, ಕುದುರೆಗಳು, ಹಣ ಮುಂತಾದ ಉಡುಗೊರೆಗಳನ್ನು 
ಭಕ್ಷೀಸು ನೀಡಿ ಖುಷಿಪಡಿಸಿದ. ಅಲ್ಲಿ ನೆರೆದ ಜನಸಮೂಹ ಸಮ್ಮುಖದಲ್ಲಿ ಯೂಸುಫ್‌ನನ್ನು ತನ್ನ 
ಆಸ್ಥಾನದಲ್ಲಿ ಸ್ಥಾನ ನೀಡಿ ಗೌರವಿಸುವುದಾಗಿ ಘೋಷಿಸಿದ. ಯೂಸುಫ್‌ ಬೇಗನನ್ನು ತನ್ನ ಹತ್ತಿರ 
ಸಿಂಹಾಸನದ ಬಳಿ ಸುಸಜ್ಜಿತ ದಂಡವನ್ನು ಹಿಡಿದು ನಿಲ್ಲುವ ಅಂಗರಕ್ಷಕನನ್ನಾಗಿ ಸುಲ್ತಾನ ನೇಮಿಸಿದ. 
ಮುಂದೆ ನಗರದ ಬಂದೂಬಸ್ತ, ಮಾರುಕಟ್ಟೆಯ ಕಾವಲು ಮತ್ತು “ನಗರದ ಶಿಸ್ತನ್ನು ಕಾಪಾಡುವ 
ಕೆಲಸದಲ್ಲಿ ಯೂಸುಫ್‌ ಮಗ್ನನಾದ. ಇವೆಲ್ಲದರೊಂದಿಗೆ ಒಂದೊಂದೇ ಹೆಜ್ಜೆಯಲ್ಲಿ ಪದವಿಗಳನ್ನು 
ಪಡೆಯತೊಡಗಿ, ಎಷ್ಟು ಎತ್ತರದ ಗೌರವದ ಸ್ಥಾನ ಗಳಿಸಿದನೆಂದರೆ ದರ್ಬಾರಿನ ಪ್ರಮುಖರು ಕವರು 
ಅಸೂಯೆಪಡತೊಡಗಿದರು. ಆದರೆ ಸುಲ್ತಾನ ಇವನ್ನೆಲ್ಲ ಲೆಕ್ಕಿಸದೆ ದಿನೇ ದಿನೇ ಅವನು ಒಂದೊಂದೇ 


ಉತ್ತಮ ಕೆಲಸ ಮಾಡಿದಂತೆ ಪದವಿಯ ಮೆಟ್ಟಿಲುಗಳಲ್ಲಿ ಏರಿಸುತ್ತ ಬಡ್ತಿ ನೀಡತೊಡಗಿದ.೨೮ 


ಗುಲದಸ್ತಾಯೆ ಬಿಜಾಪುರ ಮತ್ತು ತಾರೀಖೆ ಹಪ್ಪಕುರ್ಸಿ ಕೃತಿಯು ಉಲ್ಲೇಖಿಸುವಂತೆ 
ಯೂಸುಫ್‌ನು ಕುಸ್ತಿಯಲ್ಲಿ ಜಯಗಳಿಸಿದ ಮೇಲೆ ಸುಲ್ತಾನನು ಈತನನ್ನು ಸತ್ಯರಿಸಿದನಲ್ಲದೆ ಗೋಗಿ ಮತ್ತು 
ಸುತ್ತಲಿನ ಐದು ಹಳ್ಳಿಗಳ ಇನಾಮನ್ನು ಹಾಕಿ ಕೊಟ್ಟನು. ಮತ್ತು ಆತನನ್ನು ತನ್ನ ಖಾಸಾ ಸುರಕ್ಷಾ 
ಬಲದಲ್ಲಿ ಸೇರಿಸಿಕೊಂಡನು ಎಂದು ಉಲ್ಲೇಖಿಸುತ್ತದೆ.೨( ಕೆಲವು ದಿನಗಳ ನಂತರ ಯೂಸುಘ್‌ನು 
ನಗರದ ಕೊತ್ವಾಲನಾಗಿ ಬಡ್ತಿಯನ್ನು ಪಡೆದನು. ಅನಂತರ ಹವಾಲದಾರನಾದನು. ಈ ದಿನಗಳಲ್ಲಿಯೇ 
ತೆಲಂಗಾಣದಲ್ಲಿ ದಂಗೆ ಎದ್ದಿತು. ಅದನ್ನು ಹತ್ತಿಕ್ಕಲು ಸುಲ್ತಾನನು ಯೂಸುಫ್‌ನನ್ನು ಕರೆದು ಅವನಿಗೆ 
"ಮಲೆಕುಲಷರ್ಕ`೨೨ ಅಥವಾ "ಮಲಿಕ್ಕುಶರ್ಕ' (ಪೂರ್ವದ ಅಧಿಪತಿ)೨೫ ಮತ್ತು "ಮಜಲಿಸ್‌ 
ರಫಿಯಾ'೨೪ ಎಂಬ ಬಿರುದುಗಳನ್ನು ನೀಡಿ ಸೈನ್ಯದೊಂದಿಗೆ ತೆಲಗು ದೇಶಕ್ಕೆ ಕಳುಹಿಸಿದನು.೨೫ 
ಯೂಸುಫ್‌ನು ಅಲ್ಲಿ ಹೋಗಿ ಎಲ್ಲ ಬಂಡುಖೋರರನ್ನು ಹತ್ತಿಕ್ಕಿ, ಅವರನ್ನು ಬಂಧಿಸಿ ಶಿಕ್ಷೆ ಕೊಟ್ಟು ಅಲ್ಲಿ 
ಶಾಂತಿಯನ್ನು ಸ್ಥಾಪಿಸಿದನು. ಬಾದಶಹನಿಗೆ ಸುದ್ದಿಯನ್ನು ತಿಳಿಸುತ್ತ ಅನೇಕ ಬಗೆಯ ಕಾಣಿಕೆಗಳನ್ನು 
ಕಳುಹಿಸಿದನು. ಮತ್ತು ಯೂಸುಫ್‌ನು ಅಲ್ಲಿಯೇ ಕೆಲವು ದಿನ ಉಳಿದುಕೊಂಡನು.೨ ಈ ವೇಳೆಗೆ 
ಬಹಮನಿ ಸುಲ್ತಾನನಿಗೆ ಯೂಸುಫ್‌ನು ಹೋಗಿ ಬಹಳ ದಿನಗಳಾದವು. ಆತನಿಂದ ಯಾವ ಸುದ್ಧಿಯೂ 
ಬರಲಿಲ್ಲ ಎಂದು ವಿಚಾರಿಸಿದನು. ವಾಸ್ತವದಲ್ಲಿ ಕಾಲಕಾಲಕ್ಕೆ ಅಲ್ಲಿಯ ವರ್ತಮಾನವನ್ನು ಸರಕಾರಕ್ಕೆ 
ಕಳುಹಿಸುತ್ತಲೇ ಇದ್ದನು. ಆದರೆ ಎಲ್ಲ ಕಪಟ ಹಾಗೂ ಸ್ವಾರ್ಥ ಅಧಿಕಾರಿ ವರ್ಗವು ಈ ಪತ್ರಗಳು ತಮ್ಮ 


183 


ಇಚ್ಛೆಗೆ ಬಾಧಕವೆಂದು ತಿಳಿದು ಆ ಪತ್ರಗಳನ್ನು ಮುಚ್ಚಿ ಇಡುತ್ತಿದ್ದರು. ಮತ್ತು ಬಾದಶಹನಿಗೆ ಹೇಳುತ್ತಲೇ 
ಇರಲಿಲ್ಲ. ಈಗ ಬಾದಶಹನೆ ಕೇಳಿದಾಗ ಅಧಿಕಾರಿಗಳು ಬೇರೊಂದೇ ಕಥೆಯನ್ನು ಕಟ್ಟಿ “ಯೂಸುಫ್‌ನು 
ತಾನು ಗೆದ್ದ ಪ್ರದೇಶಕ್ಕೆ ತಾನೇ ಒಡೆಯನೆಂಬುದಾಗಿ ಹೇಳಿ ಕಳುಹಿಸಿದ್ದಾನೆ ಎಂದರು ಅದಕ್ಕೆ 
(ಯೂಸುಫ್‌ನ ಗುರು) ಹುಸೇನ ಆಕಾ ಅವರಿಗೆಲ್ಲ ಉತ್ತರಿಸುತ್ತ "ಯೂಸುಫ್‌ನು ಉಪ್ಪು ತಿಂದವರಿಗೆ 
ಎರಡು ಬಗೆಯುವವನಲ್ಲ ಬಾದಶಹರ ಕೆಲಸದಲ್ಲಿ ಆಸೆಯನ್ನು ಪಡುವವನಲ್ಲ. ಆದಾಗ್ಯೂ ಇದರಲ್ಲಿ 
ಏನಾದರೂ ಒಂದು ಕಾರಣವಿರಬೇಕು. ಆದ್ದರಿಂದಲೇ ಅವನು ಅಲ್ಲಿ ಇಷ್ಟು ದಿನ ಇರಲು 
ಕಾರಣವಾಗಿರಬೇಕು ಎಂದು ಹೇಳಿದರು. ಅನಂತರ ಹುಸೇನ ಆಕಾನು ಈ ವಿಷಯವನ್ನು ವಿಚಾರಿಸಿ, 
ಯೂಸುಫ್‌ನನ್ನು ಕರೆತರಲು ಬಾರಿ-ಆಕಾನನ್ನು ಕಳುಹಿಸಿದನು. ಬಾರಿ-ಆಕಾ ಹೋಗಿ ಬಹಳ 
ದಿನಗಳವರೆಗೆ ತಿರುಗಿ ಬರಲಿಲ್ಲ. ಆಗ ಮತ್ತೆ ಕಪಟ ಜನರು ದರಬಾರದಲ್ಲಿ ಕೂಗಾಡುತ್ತ “ಇಬ್ಬರೂ ವಿಶ್ವಾಸ 
ಘಾತುಕರಾಗಿದ್ದಾರೆ ಉಭಯತರೂ ಒಡೆತನದ ಸಂಕಲ್ಪ ಮಾಡಿದ್ದಾರೆ. ಏಕೆಂದರೆ ಇಬ್ಬರಲ್ಲಿ ಒಬ್ಬನೂ 
ತಿರುಗಿ ಬರಲಿಲ್ಲ ಎ೦ದರು. ಆಗ ಬಾದಶಹನು ಹುಸೇನ ಆಕಾನಿಗೆ ಆಜ್ಞೇ ನೀಡಿ “ತಕ್ಷಣ ಯೂಸುಫ್‌ನನ್ನು 
ತಂದು ನನ್ನ ಮುಂದೆ ಹಾಜರು ಪಡಿಸಿ' ಎಂದರು. ಅದರಂತೆ ಹುಸೇನ ಆಕಾನು ಸ್ವತಃ ತಾನೇ ಅಲ್ಲಿಗೆ 
ಹೋದನು. ಬಾರೀ-ಆಕಾನನ್ನು ಅಲ್ಲಿಯ ಬ೦ದೋಬಸ್ಕಿಗಾಗಿ ನಿಲ್ಲಿಸಿ ಯೂಸುಫ್‌ನೊಂದಿಗೆ ಅನೇಕ ತರದ 


ಉತ್ತಮ ಪದಾರ್ಥಗಳನ್ನು ರಾಜನ ಖುಷಿಗಾಗಿ ಕಾಣಿಕೆಯೆಂದು ತೆಗೆದುಕೊಂಡು ತಿರುಗಿ ಬಂದನು.೨೮ 
ಯೂಸುಫ್‌ನು ರಾಜಧಾನಿ ಬೀದರಿಗೆ ಬಂದಾಗ ಆತನನ್ನು ಬಾದಶಹನು ಅವನ ಗುರುವಾದ ಹುಸೇನ 
ಆಕಾನ ಜೊತೆಗೆ ನಗರದ ಹೊರಗೆ ಶಾಹ ನೇಮತುಲ್ಲಾ ದರ್ಗಾದ ವರೆಗೆ ಬಂದು ತನ್ನ ಕುದುರೆಯಿಂದ 
ಇಳಿದು ಯೂಸುಫ್‌ನನ್ನು ಆಲಂಗಿಸಿಕೊಂಡು ಸ್ವಾಗತಿಸಿದನು. ಅವನ ಉತ್ತಮ ಸೇವೆಗಾಗಿ ಸುಲ್ತಾನನು 
ಯೂಸುಫ್‌ಗೆ ಬಾದಶಾಹಿ ಅಧಿಕಾರದ ಹೊಸ ಹುದ್ದೆಯನ್ನು ನೀಡುತ್ತ ಅನೇಕ ಬಕ್ಷೀಸುಗಳನ್ನು- 


ಇನಾಮುಗಳನ್ನು ನೀಡಿದನು. ಕನಕರ್ತಿ, ಕಲ್ಯಾಣದಿಂದ ಹಿಡಿದು ಮಂಜಾನ (ಮಜ್ಯಾನ೨೮) ಗೋವಾ 


(ಕೋವಾ), ಕುಂಚಿ(ಕಚೀಕಲಿ), ಕಾಳಹಸ್ತಿ (ಕಾಲಸ್ತರಿ*"()) ಮೊದಲಾದ ಪ್ರದೇಶಗಳನ್ನು ಅವನ ವಶಕ್ಕೆ 
ಕೊಟ್ಟನು ಮತ್ತು ಹಳೆಯ ರಾಜಧಾನಿಯಾದ ಮಂಗಳವೇಡೆಯನ್ನು ಅವನಿಗೆ ಜಹಗೀರು ಹಾಕಿ 


ಕೊಟ್ಟನು. ಮತ್ತು ಆತನನ್ನು ಈ ಪ್ರದೇಶಗಳ ಕಡೆಗೆ ಕಳುಹಿಸಿದನು. ಈ ಪ್ರದೇಶಗಳಲ್ಲಿಯೇ 
ಬೆಂಜನಹಳ್ಳಿ ಎಂಬ ಒಂದು ಗ್ರಾಮವಿತ್ತು. ಅದು ರಾಜಧಾನಿಯನ್ನಾಗಿ ಮಾಡಲು ಯೋಗ್ಯವಾಗಿತ್ತು. 
ಆದ್ದರಿಂದ ಯೂಸುಫ್‌ನು ಅಲ್ಲಿಯೇ ಇದ್ದು ಅದರ ಸುತ್ತಮುತ್ತ ಕೋಟೆಯನ್ನು ಕಟ್ಟಸಿ ಅದರ ಹೆಸರನ್ನು 
“ಬಿಜಾಪುರ” ಎಂದು ಇಟ್ಟನು. ಈ ಘಟನೆ ನಡೆದದ್ದು ಹಿಜರಿ ಶಕ ೯೧೯. ಅನಂತರ ಇಲ್ಲಿ ಖ್ವಾಜಾ 
ಜಹಾನನ್ನು ಮುಖ್ಯಸ್ಥನನ್ನಾಗಿ ನಿಯುಕ್ತಿ ಗೋಳಿಸಿ ಇಲ್ಲಿಯೆ ಇಟ್ಟನು... ಹೀಗಾಗಿ ಯೂಸುಫ್‌ನ 
ತಾರಾಬಲವು ದಿನದಿಂದ ದಿನಕ್ಕೆ ಬೆಳೆಯುತ್ತ ಹೋಯಿತು. ಬಹಮನಿ ರಾಜ್ಯದಲ್ಲಿಯೇ ಶ್ರೇಷ್ಠ 
ಅಮೀರನಾದನು.9 


ಹೀಗೆ ಯೂಸುಫ್‌ನು ಸುಲ್ತಾನ ಮಹಮ್ಮದ ಬಹಮನಿಯ ಸೇವೆಯಲ್ಲಿ ಸೇರಿಕೊಂಡನು ಮತ್ತು 
ಹಂತ ಹಂತವಾಗಿ ತನ್ನ ಯೋಗ್ಯತೆಯಿಂದ ಭಗವಂತನ ಕೃಪೆಯಿಂದ ಉನ್ನತಿಯನ್ನು ಸಾಧಿಸಿದನು. 
ಮಹಮೂದ ಗವಾನನು ತನ್ನ ಮಗನಿಗಿಂತ ಅಧಿಕ ಪ್ರೀತಿಯನ್ನು ಯೂಸುಘ್‌ನಿಗೆ ತೋರಿಸುತ್ತಿದ್ದನು. ತನ್ನ 
ದೈವ ಬಲದಿಂದ ಮತ್ತು ಹುಟ್ಟಿನಿಂದಲೇ ಜಾಣನಾದುದರಿಂದ ತನ್ನ ಸ್ಥಾನದಲ್ಲಿ ದಿನದಿಂದ ದಿನಕ್ಕೆ 
ಪ್ರವರ್ಧಮಾನನಾದನು. ಕಾಲ-ಕಾಲಕ್ಕೆ ಶ್ರೇಷ್ಠ ಸ್ಥಾನಗಳನ್ನು ಪಡೆಯುತ್ತ ಹೋದನು ಕೆಲವೇ ದಿನಗಳಲ್ಲಿ 
ಸುಲ್ತಾನ ಮಹಮ್ಮದ್‌ನ ಸೈನ್ಯದಲ್ಲಿ ಪ್ರಮುಖ ಹುದ್ದೆಯನ್ನು ಪಡೆದನು. ಮೊದಲು ಯೂಸುಫ್‌ 
ಆದಿಲ್‌ಖಾನನೆಂದು, ಅನಂತರ "ಮಜ್ಜಿಸೆರಫಿಯಾ' ಎಂದು, ಮೂರನೆಯದಾಗಿ "ಮಲೆಕುಲ್‌-ಷರ್ಕ್‌' 
(ಪೂರ್ವದ ಅಧಿಪತಿ) ಎಂಬ ಬಿರುದುಗಳನ್ನು ಪಡೆದನು. ಕೊನೆಗೆ ಬಿಜಾಪುರದಲ್ಲಿ ಹಿಜರಿ ಶಕ 


೨ ೩೫ 
೮೧೭ರಲ್ಲಿ (ಕ್ರಿಶ. ೧೪೯೧) ರಲ್ಲಿ ತನ್ನದೇ ಆದ ರಾಜ್ಯವನ್ನು ಸ್ಥಾಪಿಸಿದನು. 


184 


ಮಹಮ್ಮದ ಕಾಶೀಮ ಫೇರಿಶ್ತಾನು ಸಹ ಯೂಸುಫ್‌ನ ಏಳಿಗೆಯನ್ನು ಕುರಿತು ಮೇಲಿನ ಹಾಗೆ 
ಪ್ರಸ್ತಾಪಿಸುತ್ತನಾದರೂ ಕೂಡ ಅಲ್ಪ ಭಿನ್ನತೆಯನ್ನು ಕಾಣಬಹುದು. ಕಾಶೀಮ ಫೇರಿಶ್ತಾ ಹೇಳುವಂತೆ 
ಹುಮಾಯೂನ ಅವಧಿಯಲ್ಲಿಯೇ ಮಹಮ್ಮದ ಗವಾನ ತನ್ನ ಮಗನನ್ನಾಗಿ ಸ್ವೀಕರಿಸಿದ್ದ ಯೂಸುಫ್‌ 
ಆದಿಲ್‌ ಸವಾಯಿಯನ್ನು ದೌಲತಾಬಾದ್‌ನ ದಂಡನಾಯಕನನ್ನಾಗಿ ನೇಮಕ ಮಾಡಲಾಯಿತು. 
(ಹುಮಾಯೂನ್‌ನ ಅವಧಿಯಲ್ಲಿ ಮಹಮ್ಮದ್‌ ಗವಾನನು ಸಾಮ್ರಾಜ್ಯವನ್ನು ಎ೦ಟು ವಿಭಾಗಗಳಾಗಿ 
ವಿಂಗಡಿಸಿದ. ಈ ಮೊದಲು ಹಸನ್‌ಗಂಗೂ ಬಹಮನ್‌ಶಹಾನ ಅವಧಿಯಲ್ಲಿ ನಾಲ್ಕು ವಿಭಾಗಗಳನ್ನಾಗಿ 
ವಿಭಾಗಿಸಿತ್ತು. ಆ ಎಂಟು ವಿಭಾಗಗಳಲ್ಲಿ ಸೇನೆಯ ಒಬ್ಬ ಸರದಾರನನ್ನು ಒಂದೊಂದು ವಿಭಾಗದಲ್ಲಿ 


ನೇಮಕ ಮಾಡಿದ ಅವನನ್ನು ದಖನಿಯರ ಪರಿಭಾಷೆಯಲ್ಲಿ “ತರಫ್‌ದಾರ್‌' ಎನ್ನಲಾಗುತ್ತದೆ. ಯೂಸುಫ್‌ 


ಆದಿಲ್‌ನಿಗೆ ದೌಲತಾಬಾದ್‌ ವಹಿಸಿಕೊಡಲಾಯಿತು) ಈ ಹುದ್ದೆ ಉನ್ನತವಾದದ್ದು ಬಹಮನಿ ಸುಲ್ತಾನ 
ಮನೆತನದಲ್ಲಿ ಇದಕ್ಕಿಂತ ದೊಡ್ಡ ಹುದ್ದೆ ಇದ್ದಿರಲಿಲ್ಲ ಅಮೀರರ ವರ್ಗದಲ್ಲಿ ಶಾಮೀಲಾಗಿದ್ದ 
ದರಿಯಾಖಾನ ಮತ್ತಿತರ ಸುಪ್ರಸಿದ್ಧ ತುರ್ಕಿ ಗುಲಾಮರನ್ನು ಯೂಸುಫ್‌ ಆದಿಲ್‌ಗೆ 
ಅಧೀನರನ್ನಾಗಿಸಲಾಯಿತು ಅವರ ಜಾಗೀರುಗಳನ್ನು ಸಹ ದೌಲತಾಬಾದ್‌ ಪ್ರದೇಶದಲ್ಲೇ ನಿಗದಿ 
ಮಾಡಲಾಯಿತು. ಕಾಸಿಮ್‌ಬೇಗ ವಲದ್‌ ಕಾಸಿಮ್‌ಬೇಗ್‌ ಸಫ್‌ಶಿಕನ್‌ ಶಾಹ ಕುಲಿ ಸುಲ್ತಾನ್‌ ಮತ್ತು 
ಇತರ ಜುನೇರ ಚಾಕನಾದ ಜಾಗೀರದಾರರಾಗಿದ್ದ ಮೊಗಲ್‌ ಅಮೀರರನ್ನು ಯೂಸುಫ್‌ “ದಿಲ್‌ನಿಗೆ 
ಅಧೀನರನ್ನಾಗಿ ಮಾಡಲಾಯಿತು. ಒಟ್ಟಾರೆ ಯೂಸುಫ್‌ ಆದಿಲ್‌, ಮೆಹಮೂದ ಕಾವಾನರ ದಯೆ 
ಹಾಗೂ ಕೃಪೆಯಿಂದ ಎಲ್ಲ ಮೇಲ್ವಿಚಾರಕರಲ್ಲಿ ಎಲ್ಲಕ್ಕೂ ಹೆಚ್ಚು ಗೌರವಾರ್ಹರಾದರು. ಮುಂದೆ ಈತನನ್ನು 
ದೇರಾಕುಹರ್‌ ಮತ್ತು ಅಂತೂರ ಕೋಟೆಗಳನ್ನು ವಶಪಡಿಸಿಕೊಳ್ಳಲು ಕಳುಹಿಸಲಾಯಿತು. ಅದರಲ್ಲಿ 


ಯಶಸ್ವಿಯೂ ಆದನು.- ಎಂದು ಹೇಳುತ್ತಾನೆ. 


ಇದೇ ದಿನಗಳಲ್ಲಿ ಮಚಲಿಪಟ್ಟಣಂ, ಕಥೇಲಿಯ ಕಡೆಯಿ೦ದ ಅಪಾಯಕಾರಿಯಾದ ಸೈನ್ಯ ದಂಡೆತ್ತಿ 


ಬರುತ್ತಿದೆ ಎಂದು ತೆಲಂಗಾಣದಲ್ಲಿ, ಕೊಲೆ ಸುಲಿಗೆ ಲೂಟಿ ನಡೆದಿದೆ ಎಂಬ ಹಾಗೂ ಮುಸಲ್ಮಾನ 
ವ್ಯಾಪಾರಸ್ಥರನ್ನು ಕೊಂದು ಅವರ ಮನೆ, ಆಸ್ತಿ ಇತ್ಯಾದಿಗಳ ಲೂಟಿ ಮಾಡುತ್ತಿದ್ದಾರೆ ಮತ್ತು ಇದು ಇನ್ನೂ 
ಮುಂದುವರಿಯುತ್ತದೆ ಎಂಬ ಸುದ್ದಿ ಬಂದಿತು. ಆದ್ದರಿಂದ ಬಾದಶಾಹರಾದ ತಾವು ನಮ್ಮ ರಾಜ್ಯದ 
ಸರಹದ್ದಿನಲ್ಲಿ ಶಾಂತಿಯನ್ನು ಕಾಪಾಡಲು ವ್ಯವಸ್ಥೆ ಮಾಡಬೇಕು ಎಂಬ ಪ್ರಾರ್ಥನೆಯನ್ನು 
ಮುಂದಿಡಲಾಯಿತು. ಆ ಅವಧಿಯಲ್ಲಿ ತೆಲಂಗಾಣದ ಪ್ರದೇಶದಲ್ಲಿ ಶಕ್ತಿಶಾಲಿ ಸಾಮಂತ ಅರಸ ಇರಲಿಲ್ಲ. 
ಇಲ್ಲಿಯ ಗೋಲ್ಕೊಂಡ ಕೋಟೆ ಮಹಮೂದ್‌ಷಾನ ರಾಜ್ಯದ ವ್ಯಾಪ್ತಿಯಲ್ಲಿತ್ತು. ಈ ಇಲಾಖೆ ಪರ್ವತ 
ಕಾಡುಮೇಡುಗಳ ಪ್ರದೇಶವಾಗಿತ್ತು. ಇವು ಹಿಂದೂ ತುಂಡರಸರ ಹಿಡಿತದಲ್ಲಿದ್ದವು. ಆಗ ಬಾದಶಹನು 
ತನ್ನ ದರಬಾರದ ಅಧಿಕಾರೀ ಜನರನ್ನು ಕರೆದು ಈ ವಿಷಯವನ್ನು ಚರ್ಚಿಸಿದನು ಮತ್ತು ಇಂಥ 
ಸಮಯದಲ್ಲಿ ಯಾರನ್ನು ಕಳುಹಿಸುವುದು ಯೋಗ್ಯ ಎ೦ಬುದನ್ನು ವಿಚಾರಿಸಿದನು. ಆಗ ದರಬಾರದ 
ಸರದಾರರು ಯೂಸುಫ್‌ ಬೇಗನೇ ಈ ಸಂದರ್ಭದಲ್ಲಿ ಯೋಗ್ಯ ವ್ಯಕ್ತಿ ಎಂದು ಹೇಳಿದರು. ಏಕೆಂದರೆ 
ಅವನು ತುಂಬಾ ಶಕ್ತಿಶಾಲಿ ಮತ್ತು ತರುಣನಾಗಿದ್ದಾನೆ ಆದ್ದರಿಂದ ಅವನನ್ನೇ ಕಳುಹಿಸಬೇಕು ಎಂದು 
ಹೇಳಿದರು. ದರಬಾರದ ಜನರ ಮಾತನ್ನು ಕೇಳಿ ಸುಲ್ತಾನನು ಯೂಸುಫ್‌ ಬೇಗನನ್ನು ಕರೆ ಕಳುಹಿಸಿದನು. 
ಅವನು ಬಂದ ನಂತರ ಅವನಿಗೆ ವಿಶೇಷ. ವಸ್ತ್ರಗಳನ್ನು ಕೊಟ್ಟನು ಮತ್ತು ಅವನಿಗೆ 'ಮಜಲಿಸ್‌ ರಫೀಯೇ' 
ಮತ್ತು 'ಮಲಿಕುಶ್‌ಶರ್ಕ್‌' ಎಂಬ ಬಿರುದುಗಳನ್ನು ನೀಡಿ ಅವನ ಜೊತೆಗೆ ಒಂದು ದೊಡ್ಡ ಸೈನ್ಯವನ್ನು 


ಕೊಟ್ಟು ತೆಲಂಗಾಣ ಪ್ರದೇಶಕ್ಕೆ ಕಳುಹಿಸಿ ಕೊಟ್ಟನು. ಈ ಘಟನೆ ನಡೆದ ವರುಷ ಹಿಜರಿ ಶಕೆ ೯೦೨.೩೯ 
ಯೂಸುಫ್‌ ಬೇಗನು ಸುಲ್ತಾನನ ಆದೇಶದಂತೆ ತೆಲಂಗಾಣ ಪ್ರದೇಶಕ್ಕೆ ಹೋಗಿ ಕೆಲವೇ ದಿನಗಳಲ್ಲಿ 
ಅಲ್ಲಿಯ ದಂಗೆಯನ್ನು ಹತ್ತಿಕ್ಕಿದನು ಮತ್ತು ದುಷ್ಟರನ್ನು ಸದೆ ಬಡೆದು ಅಲ್ಲಿ ಶಾಂತಿಯನ್ನು ಸ್ಥಾಪಿಸಿದನು. 
ಅದಾದನಂತರ ಬಾದಶಹರಿಗೆ ಮೌಲ್ಯಯುತ ಕಾಣಿಕೆಗಳನ್ನು ತೆಗೆದುಕೊಂಡು ಬೀದರಿಗೆ ಹೋಗಲು 
ಸಿದ್ಧನಾಗುತ್ತಿದ್ದನು. ಇತ್ತ ಕಡೆಗೆ ಬೀದರದ ಸುಲ್ತಾನನಿಗೆ ಒಂದು ದಿನ ಯೂಸುಫ್‌ ಬೇಗನ ನೆನಪಾಯಿತು. 
ಮತ್ತು ದರಬಾರದ ಜನರಿಗೆ ಅಲ್ಲಿಯ ಸಂಗತಿಯನ್ನು ಕೇಳುತ್ತ, ಯೂಸುಫ್‌ನು ತೆಲಂಗಾಣ ಪ್ರದೇಶಕ್ಕೆ 


185 


ಹೋಗಿ ಬಹಳ ದಿನಗಳಾದವು. ಅವನಿಂದ ಯಾವ ಸುದ್ದಿಯೂ ಬರಲಿಲ್ಲ. ಇದಕ್ಕೆ ಕಾರಣ ಏನಿರಬಹುದು 
ಎಂದು ಕೇಳಿದನು. ಆದರೆ ಯೂಸುಫ್‌ ಬೇಗನು ತೆಲಂಗಾಣ ಪ್ರದೇಶದಲ್ಲಿ ನಡೆದ ಕ್ಷಣ ಕ್ಷಣದ 
ಸುದ್ದಿಯನ್ನು ರಾಜಧಾನಿಗೆ ಕಳುಹಿಸುತ್ತಲೇ ಇದ್ದನು. ಆದರೆ ಬೀದರದ ದರಬಾರದ ಜನರು ಯೂಸುಫ್‌ 
ಬೇಗನ ಕೆಲಸವನ್ನು ಸಹಿಸದವರಾಗಿದ್ದು, ಅಸೂಯೆಯಿಂದ ಅವನ ಸಂದೇಶದ ಕಾಗದಗಳನ್ನು 
ಬಾದಶಹನವರೆಗೆ ಮುಟ್ಟಿಸುತ್ತಿರಲಿಲ್ಲ. ಅಲ್ಲಿಯೇ ಮುಚ್ಚಿಹಾಕಿ ಬಿಡುತ್ತಿದ್ದರು. ಇಂಥವರಿಗೆ ಬಾದಶಹನು 
ಕೇಳಿದಾಗ ಜನರು ಬಾದಶಹನಿಗೆ ಹೀಗೆ ಹೇಳಿದರು. ಯೂಸುಫ್‌ನು ತೆಲಂಗಾಣದ ಪ್ರದೇಶಗಳನ್ನು ತನ್ನ 
ವಶದಲ್ಲಿ ಇಟ್ಟುಕೊಂಡು ತಾನೆ ಅಧಿಕಾರಿಯೆಂದು ಘೋಷಿಸಿಕೊಂಡು ಬಿಟ್ಟಿದ್ದಾನೆ ಎಂದು ಹೇಳಿದರು. 
ಇದನ್ನು ಕೇಳಿದ ಯೂಸುಫ್‌ ಬೇಗನ ಗುರುವಾದ ಹುಸೇನ್‌ ಆಕಾ ರೂಮಿಯು ಬಾದಶಹನಿಗೆ ಹೀಗೆ 
ಹೇಳಿದನು. “ಯೂಸುಫ್‌ ಬೇಗನು ಇಂಥ ಕೀಳುಮಟ್ಟದ ಮನೋಭಾವದವನಾಗಿರಲಾರನು ಮತ್ತು 
ಬಾದಶಹನ ವಿರುದ್ದ ಬಂಡು ಖೋರನಾಗಲು ಸಾಧ್ಯವಿಲ್ಲ. ಅವನ ಸುದ್ದಿ ಬರದಿದ್ದಕ್ಕೆ ಯಾವುದೋ 
ಕಾರಣವಿರಬೇಕು. ಎಂದು ಹೇಳುತ್ತ ದರಬಾರದಲ್ಲಿ ಇರುವ ಇನ್ನೊಬ್ಬ ಅಮೀರ ಬರ್ರೀ ಆಕಾ 


ಎಂಬುವನನ್ನು ತೆಲಂಗಾಣಕ್ಕೆ ಹೋಗಿ ಯೂಸುಫ್‌ ಬೇಗನನ್ನು ಕರೆದು ತರಲು ಕಳುಹಿಸಿದನು. 3೦ ಬರ್ರೀ 
ಆಕಾನು ಅಲ್ಲಿಗೆ ಹೋದ ನಂತರ ಅವನು ಸಹ ಅಲ್ಲಿಯ ಸಮಸ್ಯೆಗಳಲ್ಲಿ ತೊಡಗಿ ಬಿಟ್ಟನು. ಅವನಿಂದಲೂ 
ಯಾವ ಸುದ್ದಿಯೂ ಬರಲಿಲ್ಲ ಯೂಸುಫ್‌ ಬೇಗನನ್ನು ಕರೆದೂ ತರಲಿಲ್ಲ. ಇದನ್ನು ಕಂಡ 
ದರಬಾರದಲ್ಲಿಯ ಹೊಟ್ಟಿಕಿಚ್ಚಿನ ಜನರು ಬಾದಶಹನ ಹತ್ತಿರ ಬ೦ದು, ಇಬ್ಬರೂ ಹರಾಮಖೋರರಾಗಿ 
ಅಲ್ಲಿಯ ಮುಖ್ಯಸ್ಥರಾಗಿ ಇದ್ದು ಬಿಟ್ಟಿದ್ದಾರೆ ಎಂದು ದೊಡ್ಡ ಗದ್ದಲವನ್ನೆ ಎಬ್ಬಿಸಿದರು. ಆಗ ಬಾದಶಹನು 
ಹುಸೇನ ಆಕಾ ರೂಮಿಗೆ ಆದೇಶಿಸುತ್ತ ನೀನು ಸ್ವತಃ ತೆಲಂಗಾಣ ಪ್ರದೇಶಕ್ಕೆ ಹೋಗಿ ಯೂಸುಫ್‌ನನ್ನು 
ನನ್ನ ಎದುರಿಗೆ ತಂದು ನಿಲ್ಲಿಸು ಎಂದು ಆದೇಶಿಸಿದನು. ಅದನ್ನು ಕೇಳಿ ಹುಸೇನ ಆಕಾ ರೂಮಿಯು 
ಸ್ವತಃ ಯೂಸುಫ್‌ನನ್ನು ಕರೆತರಲು ಹೋದನು. ಅಲ್ಲಿ ಹೋಗಿ ಬರ್ರೀ ಆಕಾನನ್ನು ತೆಲಂಗಾಣಾ ಪ್ರದೇಶದ 
ಮುಖ್ಯಸ್ಥನನ್ನಾಗಿ ನಿಯುಕ್ತಿಗೊಳಿಸಿ ಯೂಸುಫ್‌ ಬೇಗನನ್ನು ಕರೆದುಕೊ೦ಡು ಬಾದಶಹರಿಗೆ ಯೋಗ್ಯವಾದ 


ಕಾಣಿಕೆಗಳ ಸಹಿತ ಬೀದರ ಕಡೆಗೆ ಹೋರಟನು.೪( ಯೂಸುಫ್‌ನು ಯಶಸ್ವಿ ದಂಡಯಾತ್ರೆಯನ್ನು 
ಮುಗಿಸಿ ಬೀದರಕ್ಕೆ ಬರುತ್ತಿರುವುದನ್ನು ಕೇಳಿದ ಬಾದಶಹನು ತಾನೆ ಸ್ವತಃ ಹಜರತ್‌ ಖಲೀಲುಲ್ಲಾ 
ಕಿರ್ಮಾನಿಯವರ ದರ್ಗಾದತ್ತ ಹೋಗಿ ಯೂಸುಫ್‌ನನ್ನು ಸ್ವಾಗತಿಸಿದನು. ಮತ್ತು ಅತ್ಯಂತ ಗೌರವದಿಂದ 
ಅವರಿಬ್ಬರನ್ನೂ ನಗರಕ್ಕೆ ಕರೆತಂದನು. ಯೂಸುಫ್‌ನಿಂದ ಬಾದಶಹನು ತೆಲಂಗಾಣಾದ ಸಂಪೂರ್ಣ 
ವಿಷಯವನು ಕೇಳಿ ತಿಳಿದನು. ತೆಲಂಗಾಣದಲ್ಲಿ ಬಂಡುಖೋರರನ್ನು ಶಿಕ್ಷಿಸಿ ಅಲ್ಲಿ ಶಾಂತಿಯನ್ನು 
ಸ್ಥಾಪಿಸಿದ ವಿಷಯವನ್ನು ಯೂಸುಫ್‌ನಿಂದ ಕೇಳಿ ಬಾದಶಹನು ಸಂತೋಷಪಟ್ಟನು. ಆಗ ಯೂಸುಫ್‌ನು 
ತಾನು ತಂದಂಥ ಕಾಣಿಕೆಗಳನ್ನು ಬಾದಶಹನಿಗೆ ಒಪ್ಪಿಸಿದನು. ಬಾದಶಹನು ಅವನ ಕಾಣಿಕೆಗಳನ್ನು 
ಸ್ವೀಕರಿಸಿ ಯೂಸುಫ್‌ನ ಪ್ರಾಮಾಣಿಕತನವನ್ನು ಮತ್ತು ಆತನು ಮಾಡಿದ ಸುಂದರ ವ್ಯವಸ್ಥೆಯನ್ನು ಕೇಳಿ 
ಖುಷಿಯಾಗಿ ಅವನಿಗೆ ಇನಾಮುಗಳನ್ನು ಮತ್ತು ಕಾಣಿಕೆಗಳನ್ನು ಕೊಟ್ಟು ಗೌರವಿಸಿದನು. ಇದು ನಡೆದ 


ಘಟನೆ ಹಿಜರಿ ಶಕೆ ೯೦೮.೪೨ ತೆಲಂಗಾಣದ ವಿಜಯದಿಂದ ಸಂತೋಷಗೊಂಡ ಸುಲ್ತಾನ ಮಹಮ್ಮದ್‌ 
ಬಹಮನಿಯು ಅವನಿಗೆ ಕನಕರ್ತಿ, ಕಲ್ಯಾಣದಿಂದ ಹಿಡಿದು ಮಂಜಾನ, ಗೋವಾ, ಕಂಚಿ, ಕಾಳಹಸ್ತಿ 
ಮೊದಲಾದ ಪ್ರದೇಶಗಳನ್ನು ಅವನ ವಶಕ್ಕೆ ಹಾಕಿ ಕೊಟ್ಟನು ಮತ್ತು ಹಳೆಯ ರಾಜಧಾನಿಯಾದ 


ಮಂಗಳವೇಡೆಯನ್ನು ಅವನಿಗೆ ಬಹಮನಿ ಸುಲ್ತಾನ ಮಹಮ್ಮದನು ಜಹಗೀರು ಹಾಕಿಕೊಟ್ಟನು.5 ಮತ್ತು 
ಅವನನ್ನು ಅತ್ತ ಕಡೆಗೆ ಕಳುಹಿಸಿದನು. ಯೂಸುಫ್‌ ಬೇಗನು ಇಲ್ಲಿ ಬಂದು ತನ್ನ ಪ್ರದೇಶಗಳ 
ಅಭಿವೃದ್ಧಿಯನ್ನು ಮಾಡ ಹತ್ತಿದನು. ಈ ಪ್ರದೇಶಗಳಲ್ಲಿ ಬೆಂಜನಹಳ್ಳಿ ಎಂಬ ಒಂದು ಗ್ರಾಮವಿತ್ತು. ಅದರ 
ಹೆಸರನ್ನು ಯೂಸೂಫ್‌ನು "ವಿಜಾಪುರ' ಎಂದು ಇಟ್ಟನು. ಈ ಘಟನೆ ನಡೆದದನ್ನು ಹಿಜರಿ ಶಕೆ ೯೧೯ 
ಅನಂತರ ಇಲ್ಲಿ ಖ್ವಾಜಾ ಜಹಾನನನ್ನು ಮುಖ್ಯಸ್ಥನನ್ನಾಗಿ ನಿಯುಕ್ತಿಗೊಳಿಸಿದನು.ಳಳೆ ಹೀಗೆ ಹಂತ 
ಹಂತವಾಗಿ ಬಹಮನಿ ರಾಜ್ಯದಲ್ಲಿಯೇ ಶ್ರೇಷ್ಠ ಅಮೀರನಾದನು. ಮಹಮೂದ್‌ ಗವಾನನ ಅತಿ ಆಪ್ತನಾದ 
ಯೂಸುಫ್‌ನು ಅವನ ಕೈಗೆಳಗೆ ತರಬೇತಿ ಪಡೆದು, ರಾಜಕೀಯ ಪಕ್ಷಗಳ ಕೋಟಲೆಯನ್ನು ತಾನೇ 


186 


ನೋಡಿ ಯೂಸುಫ್‌ ಆತ್ಮರಕ್ಷಣೆಯ ತಂತ್ರವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡನು. ತನ್ನ ಎರುದ್ಧವಾಗಿ 
ಹಾಕಿದ ಅನೇಕ ಪಿತೂರಿಗಳಿಂದ ಯಾವ ಅಪಾಯವೂ ಆಗದಂತೆ ಪಾರಾದನು. ವಿಕಾರಯುತವೂ, 
ಸುಸಂಪನ್ನವೂ. ಸದೃಢವೂ ಆದ ಅವನ ಸಂಕಲ್ಲಶಕ್ತಿಯು ಅವನಿಗಾಗಿ ಇತಿಹಾಸದಲ್ಲಿ ಇನ್ನು 
ನಿರ್ಧಿಷ್ಟವಾದ ಪಾತ್ರವನ್ನು ಸಿದ್ದಪಡಿಸಿಕೊಟ್ಟಿತು. 

ಬೀದರಿನ ಆಸ್ಥಾನದ ಅನಿಶ್ಚಿತ ರಾಜಕಾರಣಕ್ಕೆ ಸಿಕ್ಕಿ ತನ್ನ ಜೀವನನ್ನು 
ಅಪಾಯಕ್ಕೊಡ್ಡುವುದಕ್ಕಿಂತಲೂ ತನ್ನ ಪ್ರಾಂತವಾದ ಬಿಜಾಪುರದಲ್ಲಿ ಭದ್ರವಾಗಿ ಸ್ಥಾಪನೆಗೊಳ್ಳುವುದೇ 
ವಿವೇಕ ಎಂದು ಅವನು ಭಾವಿಸಿದನು. ಬಹಮನಿ ಮನೆತನದ ಪ್ರಧಾನಿಯಾದ ಮಹಮ್ಮದ್‌ ಗವಾನನ 
ಶಿರಶ್ಚೇದನವಾದ ನಂತರ ಅವನು ಬಹಮನಿ ಸುಲ್ತಾನನಿಂದ ದೂರ ಉಳಿದು ಬಿಜಾಪುರದತ್ತ 
ಹೋರಟನು. ಈ ಹಿಂದೆ ತಿಳಿಸಿರುವ ಹಾಗೆ ಖ್ವಾಜಾ ಜಹಾನನ್ನು ಬಿಜಾಪುರದ ಮುಖ್ಯಸ್ಥನನ್ನಾಗಿ 


ಯೂಸುಫ್‌ನು ನಿಯುಕ್ತಿ ಗೋಳಿಸಿದ್ದಳ೫ ಹಾಗಾಗಿ ಯೂಸುಫ್‌ನು ಖ್ವಾಜಾ ಜಹಾನರ ವಶದಲ್ಲಿದ್ದ 
ಕೋಟೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಬಿಜಾಪುರದತ್ತ ಆಗಮಿಸಿದನು. ಇವರು ಅಲ್ಲಿಗೆ 
ಹೋಗಿ ೨೦ ದಿನಗಳ ಕಾಲ ತಂಗಿ ಅಲ್ಲಿಯ ವಾತಾವರಣ ಮತ್ತು ಜನರ ಬಗ್ಗೆ ವಿಚಾರಣೆ ನಡೆಸಿ 
ತಿಳಿದುಕೊಂಡರು. ಈ ಹಿಂದೆ ಖ್ವಾಜಾ ಜಹಾನರು ತನಗೆ ಕಷ್ಟಸಾಧ್ಯವಾದದ್ದು ಎಂದೆನಿಸಲ್ಪಟ್ಟದ್ದನ್ನು 
ಬೇರೆಯವರಿಗೆ ಒಪ್ಪಿಸಿ ಊರನ್ನು ತೊರೆದು ಮುನ್ನಡೆದಿದ್ದರು. ಖ್ವಾಜಾ ಜಹಾನ ಬಿಜಾಪುರವನ್ನು 
ತೊರೆದು ಪರಂದಾ ಕೋಟೆಯ ಕಡೆ ನಡೆದರು. ಇವರು ತಮ್ಮ ಸಂಪತ್ತು ಸಾಮಾನುಗಳನ್ನು ಇಲ್ಲಿಯೇ 
ಬಿಟ್ಟು ಖ್ವಾಜಾ ಜಹಾನರು ಊರನ್ನು ತೊರೆದಿದ್ದರು. ಇವನ್ನೆಲ್ಲವನ್ನೂ ರಕ್ಷಿಸಿ ಬಹಳ ಜತನದಿಂದ ಸುರಕ್ಷಿತ 
ಸ್ಥಳಕ್ಕೆ ಕಳುಹಿಸಲಾಯಿತು. ಇವರು ಬಿಜಾಪುರವನ್ನು ೩೧ ವರ್ಷಗಳ ಕಾಲ ನೋಡಿಕೊಂಡಿದ್ದರು. ಇವರ 


ನಿಧನ ಹಿಜರಿ ವರ್ಷ ಸನ್‌ ೯೨೫ರಲ್ಲಿ ಎಂದು ಹೇಳಲಾಗುತ್ತದೆ. 


ಮೂರನೆಯ ಮಹಮ್ಮದನು ಪಟ್ಟಾಭಿಷೇಕವಾದಾಗಲೂ ಕೂಡ ಯೂಸುಫ್‌ ನಗರದ 
ಹೊರಭಾಗದಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊ೦ಡಿದ್ದನು. ನಿಜಾಮುಲ್‌ಮುಲ್ಕನು ರಾಜ್ಯದ ಆಡಳಿತದಲ್ಲಿ 
ಸೇರಿಕೊಳ್ಳಬೇಕೆಂದು ಆಹ್ವಾನಿಸಿದಾಗ ಅವನ ಉತ್ತರ, ಒಬ್ಬ ಯೋಧನಾಗಿ ರಾಜ್ಯದ ಸಂರಕ್ಷಣೆಯಲ್ಲಿ 
ತೊಡಗುದರಲ್ಲೇ ತನಗೆ ಹೆಚ್ಚಿನ ಸಂತೋಷವಿದೆ ಎನ್ನುವುದಾಗಿತ್ತು ಅಹಮದ್‌ನಗರದಲ್ಲಿ ಅಹಮದ್‌ 
ನಿಜಾಮುಲ್‌ಮುಲ್ಪನು ತನ್ನದೇಯಾದ ಒಂದು ಪ್ರತ್ಯೇಕ ಸಂಸ್ಥಾನವನ್ನು ಕಟ್ಟಿಕೊಂಡುದು ಅವನಿಗೆ 
ಕಣ್ಣೆದುರಿಗಿದ್ದ ಆದರ್ಶವಾಗಿತ್ತು ಮಹಮೂದ್‌ ಗವಾನನ ಕೊಲೆಯು ಒಂದು ಮುಖ್ಯವಾದ 
ತಿರುವಾಯಿತು. ಸಾಮಂತರಾಜರು ರಾಜ್ಯವನ್ನು ವಿಭಜಿಸಬೇಕೆಂದು ಹೆಚ್ಚು ಹೆಚ್ಚಾಗಿ ಒತ್ತಾಯಿಸುವ ನೂತನ 
ಪ್ರವೃತ್ತಿ ಕಾಣಿಸಿಕೊಂಡಿತು. ಖಾಸಿಂ ಬರೀದನು ಬೀದರಿನ ವಸ್ತುತಃ ಅರಸನಾಗಿ ಮೇಲೇರಿದ್ದು ಈ 
ಪ್ರವೃತ್ತಿಗೆ ಇಂಬುಗೊಟ್ಟಿತು. ಖಾಸಿಂ ಬರೀದ್‌ ಮತ್ತು ಅವನ ಮಗ ಅಮೀದ್‌ ಬರೀದ್‌ ಇವರ 


ಉದ್ದಟತನ, ನೀತಿ ರಾಹಿತ್ಯಗಳು ಮೇರೆ ಮೀರಿ ಬಹಮನಿ ರಾಜ್ಯದ ಅವನತಿಗೆ ಕಾರಣವಾದವು. 
ಕೆಲವೇ ದಿನಗಳಲ್ಲಿ ಸುಲ್ತಾನ ಮಹಮ್ಮದನು ತೀರಿಕೊಂಡನು. ಈ ಸದುಪಯೋಗವನ್ನು ಪಡೆದುಕೊಂಡು 


ಯೂಸುಫ್‌ "ಆದಿಲ್‌ಶಾಹಿ' ರಾಜ್ಯವನ್ನು ಸ್ಥಾಪಿಸಿದನು.೪೮ ಅದೇ ರೀತಿ ಅಹಮದನಗರದಲ್ಲಿ ನಿಜಾಂ 
ಷಾಹಿ, ಸುಲ್ತಾನ ಕುತ್ಡ್‌ಉಲ್‌ ಮುಲ್ಕ್‌ನಿಂದ ಗೋಲ್ಕೊಂಡಾದಲ್ಲಿ ಕುತ್ನ್‌ಷಾಹಿ, ಖಾಸಿಂ ಬರೀದ್‌ನಿಂದ 
ಬೀದರ್‌ನಲ್ಲಿ ಬರೀದ್‌ಷಾಹಿ, ಫತುಲ್ಲಾ ಇಮಾದ್‌ ಉಲ್‌ ಮುಲ್ಫ್‌ನಿ೦ದ ಬೆರಾರ್‌ನಲ್ಲಿ ಇಮಾದ್‌ಷಾಹಿ 
ಮನೆತನಗಳು ಸ್ಥಾಪನೆಯಾದವು. ಕ್ರಿಶ. ೧೪೮೧ರಲ್ಲಿ ಗವಾನನು ಕೊಲೆಯಾದಾಗಿನಿಂದ ಕ್ರಿಶ. 
೧೪೯೦ರಲ್ಲಿ ಯೂಸುಫ್‌ನು ಸುಲ್ತಾನನೆಂದು ಹೇಳಿಕೊಳ್ಳುವವರೆಗೆ ಒಂಬತ್ತು ವರ್ಷ, ನೂತನ ರಾಜ್ಯ 
ಸ್ಥಾಪನೆಗೆ ಸಿದ್ಧತೆಯ ಅವಧಿಯಾಗಿತ್ತು. ಅವನು ಶಹಾ” ಎಂಬ ಹೆಸರನ್ನು ಇಟ್ಟುಕೊಳ್ಳಲಿಲ್ಲ. ಆಸ್ಥಾನದ 
ಎಲ್ಲಾ ಸಮಾರಂಭಗಳಲ್ಲೂ ಪ್ರಾಂತಿಯ ನಿಷ್ಠ ಗವರ್ನರನಾಗಿ ನಡೆದುಕೊ೦ಡನು. ಅಗತ್ಯವಾದಾಗಲೆಲ್ಲ 
ಸುಲ್ತಾನನಿಗೆ ನೆರವು ಸಲ್ಲಿಸಿದನು. ಆದರೂ ವಾಸ್ತವದಲ್ಲಿ ಅವನು ಸ್ಪತಂತ್ರನಾಗಿದ್ದನು. ಸುಲ್ತಾನನು ಖಾಸಿಂ 
ಬರೀದನ ಕೈಗೊಂಬೆಯಾಗಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು ತಾನೂ ಅವರ ಅಧೀನನಾಗಲು 


187 


ಇಚ್ಚಿಸದಾದನು. ಪೆಂಟಾರ್ಕಿ ಆಗಲೆ ಅಸ್ತಿತ್ವಕ್ಕೆ ಬಂದಿತ್ತು. ವಿಜಾಪುರ ಜಿಲ್ಲೆಯ ಗ್ಯಾಸೆಟಿಯರ್‌ನಲ್ಲಿ 
ಉಲ್ಲೇಖಿಸಿರುವಂತೆ ಗವಾನನ ಮರಣಾನಂತರ, ಆವರೆಗೆ ಪ್ರಧಾನಿ ಗವಾನನ ಉಸ್ತುವಾರಿಯಲ್ಲಿದ್ದ 
'ವಿಜಾಪುರ' ಪ್ರಾಂತಕ್ಕೆ ತರಫದಾರನಾಗಿ ಸುಲ್ತಾನನಿಂದ ನೇಮಿಸಲ್ಪಟ್ಟನು. ಡೋಲಾಯಮಾನ ಸ್ಥಿತಿಯಲ್ಲಿದ್ದ 
ಬಹಮನಿ ಸಾಮ್ರಾಜ್ಯದ ಆಗು-ಹೋಗುಗಳಲ್ಲಿ ಭಾಗವಹಿಸುತ್ತಾ ಪ್ರಾದೇಶಿಕವಾಗಿ ಬಲಿಷ್ಠಗೊಳ್ಳುತ್ತಾ, 
ಸ್ಪತಂತ್ರಗೊಳ್ಳಬೇಕೆಂಬ ಹೆಬ್ಬಯಕೆಯನ್ನು ವ್ಯಕ್ತಪಡಿಸುವ ಎದೆಗಾರಿಕೆ ತೋರದೆ, ಸುಲ್ತಾನನಿಗೆ ತೋರಿಕೆಯ 
ವಿಧೇಯತೆ ವ್ಯಕ್ತಪಡಿಸುತ್ತಾ ಬಂದನು. ಆದರೂ ಯೂಸುಫ್‌ ಆದಿಲ್‌ಖಾನನು ಕ್ರಿಶ. ೧೪೮೯ರ ವೇಳೆಗೆ 
ವಿಜಯಪುರದಲ್ಲಿ ಶುಕ್ರವಾರದ ಪ್ರಾರ್ಥನಾ ಸಭೆಯಲ್ಲಿ ಖುತ್ಗಾವನ್ನು ತನ್ನ ಹೆಸರಲ್ಲೇ ಪಠಿಸಲು 
ಆದೇಶಿಸಿದನಾದರೂ ಅವನು ತನ್ನ ಜೀವಿತಾವಧಿಯಲ್ಲಿ ಸಾರ್ವಭೌಮ ಸೂಚಕ “ಶಹಾ' ಬಿರುದನ್ನು 
ಧರಿಸಲಾಗಲೀ, ಸುಲ್ತಾನನೆಂದು ಘೋಷಿಸಿಕೊಳ್ಳಲಾಗಲೀ ಮುಂದಾಗಲಿಲ್ಲ. ಹಾಗೆ ನೋಡಿದರೆ, ಕ್ರಿಶ. 
೧೫೩೪ರಲ್ಲಿ ಪಟ್ಟಕ್ಕೆ ಬಂದ ನಾಲ್ಕನೆಯ ಸುಲ್ತಾನ ಒಂದನೆಯ ಇಬ್ರಾಹಿಂ ಆದಿಲ್‌ಶಹಾವರೆಗೆ ಯಾರೂ 


ಔಪಚಾರಿಕವಾಗಿ “ಶಹಾ' ಅಥವಾ "ಸುಲ್ತಾನ' ಎಂದು ಕರೆದುಕೊಳ್ಳಲು ಮುಂದಾಗಲಿಲ್ಲ" 


ಕೆಲವು ಸಾಹಿತ್ಯ ಕೃತಿಗಳು ಯೂಸುಫ್‌ ಬೇಗನನ್ನು "ಸಾವೀ' ಎಂದು ಉಲ್ಲೇಖಿಸುತ್ತವೆ. ಅದಕ್ಕೆ 
ಕಾರಣ ಅವನು ಕೆಲವು ಕಾಲ ಸಾವಾ ನಗರದಲ್ಲಿ ಇದ್ದನು. ಇದಕ್ಕೆ ಇನ್ನೊಂದು ಅರ್ಥವಿದೆ. ದಖಣಿ 
ಭಾಷೆಯಲ್ಲಿ ಅವನಿಗೆ ಯೂಸುಫ್‌ ಸವಾಯಿ ಎಂದು ಕರೆಯುತ್ತಿದ್ದರು. ಏಕೆಂದರೆ ಎಲ್ಲರೂ ಒಂದು 
ಸಂಖ್ಯೆಗೆ ಸಮನಾಗಿದ್ದರೆ ಯೂಸುಫ್‌ನು ಒಂದು ಮತ್ತು ಒಂದರ ಕಾಲುಭಾಗ ಅಧಿಕವಾಗಿದ್ದನು. 
ಎಶೇಷವಾಗಿ ಶಕ್ತಿಯಲ್ಲಿ, ಯೋಗ್ಯತೆಯಲ್ಲಿ ಒಂದೂ ಕಾಲು ಭಾಗದಷ್ಟಿದ್ದನು ಮತ್ತು ತಾನು ಸ್ಥಾಪಿಸಿದ 
ರಾಜ್ಯದ ಪ್ರದೇಶವೂ ಅಂದಿನ ದಿನಗಳಲ್ಲಿ ಇನ್ನೊಬ್ಬರ ರಾಜ್ಯಗಳಿಗಿಂತ ಕಾಲು ಭಾಗ ಅಧಿಕವಾಗಿತ್ತು. ಈ 
ಎಲ್ಲ ಕಾರಣಗಳಿಂದಾಗಿ ಯೂಸುಘ್‌ನಿಗೆ ಸವಾಯಿ ಎಂದು ಕರೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ. 
ಆದರೆ ಮಹಮ್ಮದ ಕಾಸೀಮ್‌ ಫರಿಶ್ತಾ ಹೇಳುವಂತೆ ಯೂಸುಫ್‌ ಆದಿಲ್‌ಶಾಹನ ಬಿರುದು ಸವಾಯಿ 
ಇತ್ತು. ಇದರ ಮೂಲವು ಸಾವಿ ಇದೆ. ಏಕೆಂದರೆ, ಯೂಸುಫ್‌ನು ಸಾವಾ ಎಂಬ ಪಟ್ಟಣದಲ್ಲಿ ಶಿಕ್ಷಣ 
ಮತ್ತು ತರಬೇತಿಯನ್ನು ಪಡೆದವನು. ಈ ಕಾರಣದಿಂದ ಯೂಸುಫ್‌ನನ್ನು “ಸಾವೀ'. ಎಂದು 
ಕರೆಯಲಾಗುತ್ತಿತ್ತು. ಅಶಿಕ್ಷಿತ ಜನರು ಕರೆಯುತ್ತಿದ್ದ ಸಾವಿ” ಶಬ್ದದಿಂದ ಸವಾಯಿ” ಎಂಬುದು ಪ್ರಚಾರಕ್ಕೆ 


ಬಂದಿತು. ಈ ಬಗ್ಗೆ ಕೆಲವು ಇತಿಹಾಸಕಾರರ ವಿಚಾರವೇನೆಂದರೆ, ಸವಾಯಿ(ಸವ್ವಾ) (೧ 01) ದಿಂದ 


ನಿಷ್ಠನ್ನಗೊಂಡಿದೆ. ಏಕೆಂದರೆ, ಯೂಸುಫ್‌ ಆದಿಲ್‌ಖಾನ ಮತ್ತು ಈತನ ಸಮಕಾಲೀನರು ಮತ್ತು ಕೆಲವು 
ಆಜ್ಞಾಧಾರಕರು ರಾಜ್ಯದಲ್ಲಿ ಮತ್ತೊಂದು ಸವಾಯಿ ಎಂಬ ಪ್ರಮಾಣವನ್ನು ಜಾರಿಗೊಳಿಸಿದರು. ಆದ್ದರಿಂದ 


ಯೂಸುಫ್‌ “ಸವಾಯಿ” ಎಂಬ ಬಿರುದಿನಿಂದಲೇ ಪ್ರಖ್ಯಾತಿ ಪಡೆದನು ಎಂದು ಹೇಳುತ್ತಾನೆ.) ಜೊತೆಗೆ 
ಆತನೇ ಉಲ್ಲೇಖಿಸಿರುವ ಹಾಗೆ ನಿಜಾಮುಲ್‌ ಮುಲ್ಕನ್‌ ಶಿಫಾರಸ್ಸಿನಿಂದ ಯೂಸುಫ್‌ನಿಗೆ ಸುಲ್ತಾನನ 


ಆಸ್ಥಾನದಿಂದ "ಆದಿಲ್‌ಖಾನ' ಎಂಬ ಗೌರವಾಂಕಿತವಾಯಿತು ಎನ್ನುತ್ತಾನೆ.೫೨ ಇದೇ ರೀತಿ 
ಗುಲದಸ್ತಾಯೆ ಬಿಜಾಪುರ ಕೃತಿಯು ಯೂಸುಫ್‌ ಬೇಗ ಸಾವಿ ಎಂಬುವವನು ಯೂಸುಫ್‌ ಆದಿಲ್‌ಶಾಹ 
ಎಂಬ ಹೆಸರಿನಿಂದ ಆದಿಲ್‌ಶಾಹಿ ರಾಜ್ಯವನ್ನು ಸ್ಥಾಪಿಸಿದನಲ್ಲದೇ ತನ್ನ ಹೆಸರಿನ ಖುತಬಾವನ್ನು 


ಓದಿಸಿದನು ಮತ್ತು ತನ್ನ ಹೆಸರಿನ ಮೊಹರುಗಳನ್ನು ಹೊರಡಿಸಿದನು.೫೫. ಒಟ್ಟಾರೆಯಾಗಿ “ಆದಿಲ್‌' 
ಎಂಬುದು ಪರ್ಶಿಯನ್‌ ಶಬ್ದ. ಅದರ ಅರ್ಥ “ನ್ಯಾಯ, ಯೂಸುಫ್‌ಖಾನನು ವಿಜಯಪುರದಲ್ಲಿ ತನ್ನ 
ಸ್ವತಂತ್ರ ರಾಜ್ಯವನ್ನು ಪ್ರಾರಂಭಿಸಿದರೂ ಕೂಡ ಆತನು ತನ್ನ ರಾಜ್ಕಾರೋಹಣ ಸಮಾರಂಭವನ್ನು 
ನಡೆಸಲಿಲ್ಲ. ಬಹಮನಿ ರಾಜ್ಯ ಇನ್ನೂ ಜೀವಂತವಾಗಿತ್ತು ಅದು ಜೀವಂತವಾಗಿ ಇರುವವರೆಗೂ (ಕ್ರಿಶ. 
೧೫೨೬) ಇಲ್ಲಿಯ ಸುಲ್ತಾನರು ತಮ್ಮ ಹೆಸರಿನ ಮುಂದೆ "ಶಾಹ' ಎಂಬ ಪದವನ್ನು ಬಳಸಲಿಲ್ಲ. "ಖಾನ್‌' 
ರಾಗಿಯೇ ಉಳಿದರು. ಎಂದು ಇಲ್ಲಿಯ ಹಲವಾರು ಶಾಸನಗಳು ಹೇಳುತ್ತವೆ. 


188 


ಕೊನೆಯ ಮಾತನ್ನು ಹೇಳುವುದಾದರೆ ಉತ್ತಮ ಭವಿಷ್ಯವಿರುವ ನಾಯಕನು ಸದಾಕಾಲವೂ ತನ್ನ 
ಮುಖ್ಯ ಉದ್ದೇಶವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ, ಎಂದೂ ಅದನ್ನು ಬಲಿಗೊಡುವುದಿಲ್ಲ. 
ಯೂಸುಫ್‌ನು ಹೊಸ ರಾಜ್ಯವನ್ನು ಕಟ್ಟಲು ಬಯಸಿದನು. ಅದರಲ್ಲಿ ಯಶಸ್ವಿಯಾದನು. ಅವನ ಸಮಸ್ತ 
ಪರಿಶ್ರಮವೂ ಅದೊಂದು ವಿಷಯದ ಮೇಲೆ ಕೇಂದ್ರೀಕೃತವಾಗಿತ್ತು. ಹಾಗಾಗಿ ಯೂಸುಫ್‌ನನ್ನು ದಕ್ಷಿಣ 
ಭಾರತದ ಪ್ರತಿಭಾವ೦ತ ರಾಜರುಗಳಲ್ಲಿ ಒಬ್ಬನೆಂದು ಕರೆಯಲಾಗುತ್ತದೆ. 


ಬಹಮನಿ ಸಾಮ್ರಾಜ್ಯದಿಂದ ಹೊರಬಂದು ಯೂಸುಫ್‌ ಆದಿಲ್‌ಖಾನನು ಆದಿಲ್‌ಶಾಹಿ 
ಸಾಮ್ರಾಜ್ಯವನ್ನು ಸ್ಥಾಪಿಸಿದುದರ ಕುರಿತಾಗಿ ಇನ್ನೂ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದೇನೆ. 


ಎ 


ಮುಖ್ಯವಾಗಿ ಮಹಮೂದ್‌ ಗವಾನನ ಹತ್ಯೆಯು ಬಹಮನಿ ಸಾಮ್ರಾಜ್ಯದ ವಿಲಯನ- 
ಏನಾಶಗಳಿಗೆ ಈ ಅಕೃತ್ಯವೇ ಕಾರಣವಾಯಿತು. ಇದರ ಬಗ್ಗೆ ತೀವ್ರ ಅಸಮಾಧಾನಗೊಂಡ “ಪರ್ದೇಸೀ 
ಅಮೀರರು' ರಾಜಧಾನಿಯಲ್ಲಿರಲು ಇಷ್ಟಪಡದೆ, ಸುಲ್ತಾನನ ಅನುಮತಿ ಪಡೆಯುವ ನೀತಿಗೂ 
ಬದ್ಧರಾಗಿರದೆ, ತಮ್ಮ ಪ್ರಾಂತ್ಯಗಳಿಗೆ ಹೊರಟುಹೋದರು. ದಖ್ಬನೀಯರಲ್ಲೂ ಜವಾಬ್ದಾರರಾದವರು 
ಪಿತೂರಿಗಾರರ ವಿರುದ್ಧವಾಗಿ ಯೂಸುಫ್‌ ಆದಿಲ್‌ಖಾನನ ಪಂಗಡ ಸೇರಿದರು. ವಿದೇಶೀಯರೂ ಕೆಲವು 
ದಖ್ಹನೀಯರೂ ತನ್ನ ಕೈ ಬಿಟ್ಟಾಗ ದಾರಿಗಾಣದ ರಾಜ, ಪಿತೂರಿಗಾರರಿಗೇ ವಶನಾದ. ಅವರ 
ಮುಖಂಡನಾದ ಹಸನ್‌ ನಿಜಾಮ್‌-ಉಲ್‌-ಮುಲ್ಕನನ್ನು ಮಲಿಕ್‌ ನಾಯಿಬ್‌ನ ಉನ್ನತ ಸ್ಥಾನಕ್ಕೇರಿಸಿ, 
ಆಡಳಿತಾಧಿಕಾರವನ್ನು ಅವನ ಕೈಗಿತ್ತ. ಆದರೆ ಮಹಮ್ಮದ್‌ ಷಾಹನಿಗೆ ತಾನು ನಿರಪರಾಧಿಯನ್ನು 
ಕೊಲ್ಲಿಸಿದನೆಂಬ ಸತ್ಯವನ್ನು ಮರೆಯಲಾಗಲಿಲ್ಲ. ತನ್ನ ಮಂತ್ರಿಯನ್ನು ಕೊಲ್ಲಿಸಿದ ಒಂದು ವರ್ಷದೊಳಗಾಗಿ 


ಮೃತನಾದ.೫ 


ಮುಹಮ್ಮದನ ಮಗ ಹಾಗೂ ಉತ್ತರಾಧಿಕಾರಿಯಾದ ಮಹಮೂದನು (೧೪೮೨-೧೫೧೮) 
ಕಿರಿಯವನಾದ್ದರಿ೦ದ, ಅಧಿಕಾರವು ಮಲಿಕ್‌ ನಾಯಿಬನ ಕೈಯಲ್ಲೇ ಉಳಿಯಿತು. ಪಟ್ಟಾಭಿಷೇಕದ ಹಿ೦ದಿನ 
ದಿನ, "ಅಮೀರ'ರೆಲ್ಲರೂ ರಾಜಧಾನಿಯಲ್ಲಿ ಸೇರಿದ್ದಾಗ, ಈ ಚಾಲಾಕಿ ದಖ್ಬನೀಯನು, ಆದಿಲ್‌ಖಾನನನ್ನು 
ಆತನ, ಹಿ೦ಬಾಲಕರನ್ನೂ ಮುಗಿಸಿಬಿಡಲು ಸಂಚು ರೂಪಿಸಿದ. ಆದರೆ ದಖ್ಹನೀಯರಲ್ಲೇ ಕೆಲವು 
ಹಿತಚಿ೦ತಕರು ತಮ್ಮ ವಿರುದ್ಧ ಬಣದವರಿಗೆ ಇದರ ಸೂಚನೆ ಕೊಟ್ಟು ಎಚ್ಚರಿಸಿದರು. ಆಗ ಎರಡೂ 
ಗುಂಪುಗಳ ನಡುವೆ ಬಹಿರಂಗ ಘರ್ಷಣೆ ಆರಂಭವಾಗಿ, ಇಪ್ಪತ್ತು ದಿನಗಳವರೆಗೆ ಬೀದರ್‌ ನಗರ ಇದಕ್ಕೆ 
ಸಾಕ್ಷಿಯಾಗಿತ್ತು. ಕಡೆಗೆ ಹೊಂದಾಣಿಕೆಯ ಮೇರೆಗೆ, ಮಲಿಕ್‌ ನಾಯಿಬನನ್ನು ಅತ್ಯುನ್ನತ ಸ್ಥಾನದಲ್ಲಿರಲು 
ಬಿಟ್ಟು ಆದಿಲ್‌ಖಾನನು ವಿಜಯಪುರಕ್ಕೆ ಮರಳಬೇಕೆಂದು ಒಪ್ಪಿಗೆಯಾಯಿತು. ಬಳಿಕ ಅಲ್ಲಿ ಶಾಂತಿಯನ್ನು 
ಕಾಪಾಡಲಾಯಿತು. ಆದರೆ ಮಲಿಕ್‌ ನಾಯಿಬನ ಅಧಿಕಾರ ಹೆಚ್ಚು ದಿನ ನಡೆಯಲಿಲ್ಲ. ಆತನನ್ನು ಬೀದರಿನ 
ಅಬಿಸೀನಿಯನ್‌ ರಾಜ್ಯಪಾಲನು ಹಿಡಿಸಿ ಕೊಲ್ಲಿಸಿದ. ಧೀಮಂತನಾದ ಪ್ರಸಿದ್ಧ ವ್ಯಕ್ತಿಯನ್ನು ಕೊಲ್ಲಲು 
ಕುತ್ತಿತವಾದ ಸಂಚು ಹೂಡಿದ ದಖ್ವನೀ ಮಂತ್ರಿ ತಾನೂ ಅದೇ ದುರ್ದೆಶೆಗೇ ಈಡಾದ. ಇದೇ 
ಸಂದರ್ಭದಲ್ಲಿ ಮಹಮೂದ್‌ ಷಾಹನು ಆಡಳಿತ ವ್ಯವಹಾರದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡ. 
ಸರಕಾರದ ಜವಾಬ್ದಾರಿ ಈಗ, ಸುನ್ನಿ ಮತದವನಾದ ಖಾಸಿ೦ ಬರೀದ್‌ ಎ೦ಬ ತುರ್ಕಿ ಅಮೀರನ ಕೈಗೆ 
ಬಂದಿತು. ಅಲ್ಲಿಗೇ ಬಹಮನೀ ಸಾಮ್ರಾಜ್ಯದ ಏಕತೆಯು ಕೊನೆಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಪ್ರಾಂತಿಯ 
ಆಡಳಿತಗಾರರು ಖಾಸಿ೦ ಬರೀದ್‌ನ ಅಧಿಕಾರವನ್ನು ಮನ್ನಿಸಲು ಒಪ್ಪಲಿಲ್ಲ. ಮಲಿಕ್‌ ನಾಯಿಬನ (ಹಸನ್‌ 
ನಿಜಾಮ್‌-ಉಲ್‌-ಮುಲ್ಕನ) ಮಗನಾದ ಮಲಿಕ್‌ ಅಹಮದ್‌ ನಿಜಾಮ್‌-ಉಲ್‌-ಮುಲ್ಕನು ನಿಷ್ಠಾಂತರ 
ಮಾಡುವುದರೊಂದಿಗೆ ರಾಜ್ಯದ ಛಿದ್ರತೆ ಆರಂಭವಾಯಿತು. ವಿಜಯಪುರದ ಯೂಸುಫ್‌ ಆದಿಲ್‌ಖಾನ 
ಹಾಗೂ ಬೇರಾರಿನ ಫತ್‌-ಉಲ್ಲಾ-ಇಮಾದ್‌-ಉಲ್‌-ಮುಲ್ಕ್‌ ಇಬ್ಬರೂ ಅವನ ಪರವಾಗಿದ್ದರು. ಜೂನ್‌ 
೧೪೯೦ರಲ್ಲಿ ಅಹಮದನು ತನ್ನ ಹೆಸರಲ್ಲೇ ನಿರ್ಮಿಸಲ್ಪಟ್ಟ ಅಹಮದ್‌ ನಗರದಲ್ಲಿ ತಾನು ಸ್ವತಂತ್ರನೆಂದು 
ಘೋಷಿಸಿಕೊಂಡ. ತದನಂತರ ಅವನ ಜೊತೆಯವರಾದ ಈಮಾದ್‌-ಉಲ್‌-ಮುಲ್ಕ್‌ ಹಾಗೂ 
ಯೂಸುಫ್‌ ಆದಿಲ್‌ರೂ ಕೂಡ ಹಾಗೆಯೇ ಮಾಡಿದರು. ಆದರೆ ಈ ಮೂರು ಪ್ರಾಂತಗಳನ್ನು 


189 


ಕಳೆದುಕೊಂಡರೂ ಬಹಮನಿ ಸುಲ್ತಾನನು ಹೆಸರಿಗೆ ಇನ್ನೂ ಚಕ್ರಾಧಿಪತಿಯಾಗಿಯೇ ಉಳಿದಿದ್ದ. ಏಕೆಂದರೆ 
ಮೂವರೂ ಸ್ವಾಯತ್ತರೇ ಆಗಿದ್ದರೂ ತಮ್ಮದೇ ನಾಣ್ಯಗಳನ್ನು ಹೊರಡಿಸಲು ಇಲ್ಲವೆ "ಖುತ್ಥ'ವನ್ನು ತಮ್ಮ 
ಹೆಸರಿನಲ್ಲೇ ಓದಿಸಲು ಹೋಗದೆ, ಭ್ರಮೆಯ ಸುಲ್ತಾನನಿಗೆ ಅಧೀನರಾಗಿರುವಂತೆಯೇ ಇದ್ದರು.೫೪ 
ಮಹಮೂದ್‌ ಷಾಹ ಬಹಮನಿಯು ಕ್ರಿಶ. ೧೫೧೮ರವರೆಗೂ ನಾಮ ಮಾತ್ರ ಸುಲ್ತಾನನಾಗಿ 
ಮುಂದುವರಿದ. ಕ್ರಿಶ. ೧೫೧೮ರಲ್ಲಿ ಮಹಮೂದ್‌ ಷಾಹನು ತೀರಿಕೊಂಡಾಗ ಈ ವಿಚ್ಛಿದಕಾರಕ ಶಕ್ತಿಗಳು 
ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿದ್ದವು. ಅವನ ಉತ್ತರಾಧಿಕಾರಿಗಳಾಗಿ ನಾಲ್ಕು ಜನ ರಾಜರಾದರು. 
ಆದರೆ ಈ ನಾಲ್ವರೂ ವಾಸ್ತವಿಕವಾಗಿ, ಬಹಮನಿ ರಾಜಧಾನಿಯನ್ನು ನಿಯಂತ್ರಿಸುತ್ತಿದ್ದ (ಖಾಸಿಂ 
ಬರೀದ್‌ನ ಮಗ) ಅಮೀರ್‌ ಬರೀದ್‌ನ ಹತೋಟಿಯಲ್ಲಿದ್ದರು. ಈ ಕೈಗೊಂಬೆ ರಾಜರಲ್ಲಿ 
ಕೊನೆಯವನಾದ ಕಲೀಮುಲ್ಲಾ ಕ್ರಿಶ. ೧೫೩೮ರಲ್ಲಿ ಮರಣ ಹೊಂದುವದರೊಂದಿಗೆ ಬಹಮನಿ ಆಡಳಿತ 
ಕೊನೆಗೊಂಡಿತು. ಈಗ ಆ ಸಾಮ್ರಾಜ್ಯವು ವಿಜಯಪುರದ ಆದಿಲ್‌ಶಾಹಿ, ಗೋಲ್ಕಂಡದ ಕುತ್ಸ್‌ ಷಾಹಿ, 
ಅಹಮದ್‌ ನಗರದ ನಿಜಾಂ ಷಾಹಿ, ಬೀದರಿನ ಬರೀದ್‌ ಷಾಹಿ ಹಾಗೂ ಬೇರಾರಿನ ಇಮಾದ್‌ ಷಾಹಿ 
ಎ೦ಬ ಐದು ಸ್ವತಂತ್ರ ಅಧಿಪತ್ಯಗಳಾಗಿ ಬೇರ್ಪಟ್ಟಿತು. ತಾರೀಖ-ಎ-ಫರಿಶ್ತಾ ಹೇಳುವ ಹಾಗೆ ಬಹಮನಿ 
ರಾಜನೆತನದ ತಳಹದಿಯು ದುರ್ಬಲವಾಗುತ್ತ ಸಾಗಿದಾಗ, ರಾಜ್ಯದ ಸುಬೇದಾರರು ತಮ್ಮ ತಮ್ಮ 
ಆಡಳಿತವನ್ನು ತಮ್ಮ ಪ್ರಭುತ್ವಕ್ಕೆ ತೆಗೆದುಕೊಳ್ಳಲು ಮುಂದಾಗತೊಡಗಿ, ಅದೇ ಸ್ಥಳಗಳಲ್ಲಿ ಸ್ವತಂತ್ರ 
ರಾಜರಾಗತೊಡಗಿದರು. ಈ ಸ್ಥಿತಿಯಿಂದಾಗಿ ದಖ್ಬನಿನಲ್ಲಿ ಹನ್ನೊಂದು ಸ್ವತಂತ್ರ ರಾಜರು ಹುಟ್ಟಿಕೊಂಡರು. 
ಅವುಗಳೆಂದರೆ 
೧. ಯೂಸುಫ್‌ ಆದಿಲ್‌ಖಾನ, ಬಿಜಾಪುರ 
. ಅಹಮದ್‌ ನಿಜಾಮುಲ್‌ ಮುಲ್ಕ್‌, ಖೇರ 
. ಫತೇವುಲ್ಲಾ ಇಮಾದುಲ್‌ ಮುಲ್ಕ, ಬೆರಾರ 
. ಖುತ್ಬುಲ್‌ ಮುಲ್ಕ ಹಮ್ಹಾನಿ, ತೆಲಂಗಾಣ 
. ಬಹಾದ್ದೂರ ಗಿಲಾನಿಯು ಬಿಜಾಪುರದ ಘೋರನದಿಯ ತಟದ ಅಂಚಿನವರೆಗೆ ಪ್ರಸಿದ್ಧಿ ಪಡೆದ 
ಪ್ರದೇಶಗಳಾದ ಮಿರಜ್‌-ಕಲ್ಲಾರಗಳನ್ನು ವಶಪಡಿಸಿಕೊ೦ಡಿದ್ದನು. ಪನಾಲಾ ಮತ್ತು ಗೋವಾ 
ಮುಂತಾದ 
ಬಲಿಷ್ಠ ಕೋಟೆಗಳ ಒಡೆತನ ಪಡೆದಿದ್ದನು. ಗಿಲಾನಿಯ ಮರಣದ ನಂತರ ಅವನ ಮಗನಾದ 
ಮಲಿಕ್‌ 
ಇಲಿಯಾಸ್‌ನ ಆತನ ಮರಣದ ನಂತರ ಮಹಮದ್‌ ಬಿನ್‌ ಇಲಿಯಾಸ ಈ ಪ್ರದೇಶಗಳ 
ರಾಜರಾದರು. 
೬. ದಸ್ತೂರ ದಿನಾರನು ದಕ್ಷಿಣ ದಿಕ್ಕಿಗೆ ಭನಿವಾರ ಎಂಬ ಹಳ್ಳದ ಬಳಿ ವಾಸಸ್ಥಾನ ಮಾಡಿಕೊಂಡು 
ಬೀದರದ 
ನಡುವಿನ ಪ್ರದೇಶಗಳಾದ ಗು೦ಜೋಟಿ, ಆಳಂದ ಮತ್ತು ಹುಸ್ನಾಬಾದ ಗುಲಬರ್ಗಾಗಳ ಮೇಲೆ 
ಒಡೆತನದ ಹಿಡಿತವನ್ನಿಟ್ಟು ಕೊ೦ಡಿದ್ದನು. 
೭. ಖ್ವಾಜಾ ಜಹಾನ ದಖ್ಬನಿಯು ಪರಿಂಡಾ ಮತ್ತು ಸೋಲಾಪುರದ ಕೋಟೆಗಳಿರುವ ಪ್ರದೇಶ ಮತ್ತು 
ಗ್ರಾಮಗಳ ಮೇಲೆ ಒಡೆತನ ಸಾಧಿಸಿದ್ದನು. 
೮. ಜೈನುದ್ಧೀನ ಅಲಿನಾಸನು ಪೂನಾ, ವಾಕಿಯಾ, ಮಚಾವಕೊಂಡ ಮತ್ತು ಖಿಲಾವಂದ್ರ ರಾಜಪುರಿಗಳ 


ಆ 0% ಓಟ 


5) 
ರಾಜನಾಗಿದ್ದ ಮ. 


೯. ಮಲಿಕ್‌ ವಜೀಹ, ಮಲಿಕ್‌ ಅಶರಫರು ಒಡಹುಟ್ಟಿದ ಸೋದರರು, ಇವರು ದೌಲತಾಬಾದಿನ 
ಕೋಟೆಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಸಂಭಾಳಿಸುತ್ತಿದ್ದರು. 
೧೦. ಖುದಾವಂದ ಖಾನ ಹಬಶಿಯು ಬೆರಾರನಲ್ಲಿಯ ಫತೇವುಲ್ಲಾ ಇಮಾದಿಯ ವೈರಿಯಾಗಿದ್ದನು. 
ರೆಲ್ಲೆರ್‌ 
ಮತ್ತು ಮಾಲೇವರ್‌ ಕೋಟೆಗಳ ರಾಜನಾಗಿದ್ದನು. 


190 


೧೧. ಖಾಸಿಂ ಬರೀದ ತುರ್ಕನು ಬೀದರನ್ನು ವಶವಾಗಿಟ್ಟುಕೊ೦ಡು ಬೀದರ ರಾಜಧಾನಿಯಲ್ಲಿ 
ರಾಜನಾದನು.೫೫ 


ಕೊನೆ ಟಿಪ್ಪಣಿಗಳು. 
೧. ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು), ೨೦೧೪, 
ಗುಲದಸ್ತಾಯೆ ಬಿಜಾಪುರ, ಪು.೧೦೭ 
೨. ಷೇಕ್‌ ಅಲಿ ಬಿ. (ಪ್ರಸಂ), ೧೯೯೭, ಕರ್ನಾಟಕ ಚರಿತ್ರೆ, ಸಂ.೦೪, ಪು.೬೬ 
೩. ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು), ೨೦೧೪, 
ಪೂರ್ವೋಕ್ತ ಪು.೧೦೮ 
೪. ವಸಂತ ಕುಷ್ಟಗಿ ಮತ್ತು ಇತರರು (ಅನು), ೨೦೧೪, ತಾರೀಖ-ಎ-ಫರಿಶ್ತಾ, ಸ೦.೦೩, ಪು.೪- 
೬ 
ವಸಂತ ಕುಷ್ಟಗಿ ಮತ್ತು ಇತರರು (ಅನು), ೨೦೧೪, ಪೂರ್ವೋಕ್ತ. ಪು.೦೭ 
ಕೃಷ್ಣ ಕೊಲ್ಹಾರಕುಲಕರ್ಣಿ(ಅನು.), ೨೦೧೪, ಬಸಾತೀನೆ ಸಲಾತೀನ, ಪು.೦೫ 
ಅದೇ., ಪು.೦೫ 
ವಸಂತ ಕುಷ್ಟಗಿ ಮತ್ತು ಇತರರು (ಅನು.), ೨೦೧೪, ಪೂರ್ವೋಕ್ತ. ಪು.೮ 
ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು), ೨೦೧೪, 
ಪೂರ್ವೋಕ್ತ, ಪು.೧೧೦-೧೧೧ 
೧೦.ಅದೇ.. ಪು.೧೧೧-೧೧೨ 
೧೧.ಅದೇ.. ಪು.೧೧೧-೧೧೨ 
೧೨. ವಸಂತ ಕುಷ್ಟಗಿ ಮತ್ತು ಇತರರು (ಅನು), ೨೦೧೪, ಪೂರ್ವೋಕ್ತ, ಪು.೮-೯ 
೧೩. ಕೃಷ್ಣ ಕೊಲ್ಹಾರಕುಲಕರ್ಣಿ(ಅನು.), ೨೦೧೪, ಬಸಾತೀನೆ ಸಲಾತೀನ, ಪು.೫ ರಿಂದ ೭, ಮತ್ತು 
ಫಕೀರ್‌ ಮುಹಮ್ಮದ್‌ ಕಟ್ಟಾಡಿ(ಅನು.), ೨೦೧೫, ತಯ್ದೀರತುಲ್‌ ಮುಲೂಕ್‌, ಪು.೨೯ ರಿಂದ 
೩೩. 
೧೪. ಅದೇ, ಪು.೫ ರಿಂದ ೭ ಮತ್ತು ಅದೇ, ಪು.೨೯ ರಿಂದ ೩೩ 
೧೫. ಅದೇ. ಪು.೫ ರಿಂದ ೭ ಮತ್ತು ಅದೇ, ಪು.೨೯ ರಿಂದ ೩೩ 
೧೬. ಅದೇ. ಪು.೫ ರಿಂದ ೭ ಮತ್ತು ಅದೇ, ಪುರಿ ರಿಂದ ೩೩ 
೧೭. ಫಕೀರ್‌ ಮುಹಮ್ಮದ್‌ ಕಟ್ಟಾಡಿ(ಅನು.), ೨೦೧೫, ತಯ್ದೀರತುಲ್‌ ಮುಲೂಕ್‌, ಪು.೩೨ 
೧೮. ಅದೇ., ಪು.೩೪-೩೬ 
೧೯. ಅದೇ.. ಪು.೩೪-೩೬ 
೨೦. ಅದೇ., ಪು.೩೪-೩೬ 
೨೧. ಕೃಷ್ಣ ಕೊಲ್ಹಾರ ಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ (ಅನು), ೨೦೧೪, 
ಗುಲದಸ್ತಾಯೆ ಬಿಜಾಪುರ,ಪು. ೧೧೪-೧೧೫ ಮತ್ತು ತಾರೀಖೆ ಹಪ್ತಕುರ್ಸಿ,ಪು.೧೯೯-೨೦೦ 
೨೨. ಕೃಷ್ಣ ಕೊಲ್ಹಾರಕುಲಕರ್ಣಿ(ಅನು.), ೨೦೧೪, ಬಸಾತೀನೆ ಸಲಾತೀನ, ಪು.೧೪ 
೨೩. ಅದೇ. ಪು.೧೧೪ 
೨೪. ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು), ೨೦೧೪, 
ಗುಲದಸ್ತಾಯೆ ಬಿಜಾಪುರ, ಪು. ೧೧೪-೧೧೫ ಮತ್ತು ತಾರೀಖೆ ಹಪ್ಪಕುರ್ಸಿ, ಪು.೧೯೯- 
೨೦೦ 
೨೫. ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು.), ೨೦೧೪, 
ಗುಲದಸ್ತಾಯೆ ಬಿಜಾಪುರ, ಪು.೧೧೪ 
೨೬. ಅದೇ. ಪು.೧೧೪ 


AEP 


191 


ಬು 
೨೮, 
ಬು 
೩೦. 
೩೧. 
೩.೨. 
ಷಿ. 


೩೪. 
೩೫. 
ಜಿಕ 


೩೭. 
೩೮, 


ಕೃಷ್ಣ ಕೊಲ್ಲಾರಕುಲಕರ್ಣಿ(ಅನು.), ೨೦೧೪, ಬಸಾತೀನೆ ಸಲಾತೀನ, ಪು.೧೪-೧೫ 

ಅದೇ., ಪು.೧೫ 

ಅದೇ.,, ಪು.೧೫ 

ಅದೇ., ಪು.೧೫ 

ಅದೇ., ಪು.೧೫ 

ಅದೇ., ಪು.೧೧೪-೧೧೫ 

ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು), ೨೦೧೪, 


ತಾರೀಖೆ 


ಹಪ್ಪಕುರ್ಸಿ ಪು.೨೦೨ 

ಕೃಷ್ಣ ಕೊಲ್ಲಾರಕುಲಕರ್ಣಿ(ಅನು), ೨೦೧೪, ಬಸಾತೀನೆ ಸಲಾತೀನ, ಪು. ೧೧೪-೧೧೫ 
ಅದೇ., ಪು. ೧೧೧-೧೧೨ 

ಹಸನ್‌ ನಯೀಮ್‌ ಸುರಕೋಡ ಮತ್ತು ಎಂ.ಎನ್‌. ನದಾಫ (ಅನು), ೨೦೧೪, ತಾರೀಖ- 
ಎ-ಫರಿಶ್ತಾ, ಸಂ.೦೨, ಪು.೬೮೩ 

ಅದೇ.. ಪು.೬೬೭-೬೭೦ 

ಫಕೀರ್‌ ಮುಹಮ್ಮದ್‌ ಕಟ್ಟಾಡಿ(ಅನು.), ೨೦೧೫, ತಯ್ಬೀರತುಲ್‌ ಮುಲೂಕ್‌, ಪು.೩೬ 


೩೯.ಹಸನ್‌ ನಯೀಮ್‌ ಸುರಕೋಡ ಮತ್ತು ಎಂ.ಎನ್‌. ನದಾಫ (ಅನು), ೨೦೧೪, ಪೂರ್ವೋಕ್ತ. 


೪೦. 
೪೧. 
೪೨, 
೪ಡಿ. 


ಅಲ್ಲ, 


೪೫. 
ಅಕ್ಕ 
೪೭, 
೪೮, 


ರ, 
೫೦. 


೫೧. 


೫.೨. 
೫೩. 
೫೪. 
೫೫. 


ಪು.೨೦೦ 


ಅದೇ., ಪು.೨೦೦ 

ಅದೇ., ಪು.೨೦೦-೨೦೧ 

ಅದೇ., ಪು.೨೦೧ 

ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ್‌ ಮದನಿ(ಅನು), ೨೦೧೪, 
ಗುಲದಸ್ತಾಯೆ ಬಿಜಾಪುರ, ಪು.೧೧೫ 


ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ ಮದನಿ(ಅನು), ೨೦೧೪, 
ತಾರೀಖೆ 

ಹಪ್ತಕುರ್ಸಿ, ಪು.೨೦೨ 

ಆಡ ಪುವಿರಿಸಿ 

ಫಕೀರ್‌ ಮುಹಮ್ಮದ್‌ ಕಟ್ಟಾಡಿ(ಅನು.), ೨೦೧೫, ತಯ್ಬೀರತುಲ್‌ ಮುಲೂಕ್‌, ಪು.೪೧-೪೨ 
ಷೇಕ್‌ ಅಲಿ ಬಿ. (ಪ್ರಸಂ), ೧೯೯೭, ಕರ್ನಾಟಕ ಚರಿತ್ರೆ, ಸ೦.೪, ಪು.೬೬ 

ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ ಮದನಿ(ಅನು.), ೨೦೧೪, 

ಗುಲದಸ್ತಾಯೆ ಬಿಜಾಪುರ, ಪು.೧೧೫ 

ಮುನಿಸ್ವಾಮಿ ಆರ್‌.(ಮು.ಸಂ.), ೧೯೯೯, ವಿಜಾಪುರ ಜಿಲ್ಲಾ ಗ್ಯಾಸೆಟಿಯರ್‌, ಪು.೧೨೪ 

ಕೃಷ್ಣ ಕೊಲ್ಲಾರಕುಲಕರ್ಣಿ ಮತ್ತು ಮಹಬೂಬುರ್‌ ರಹಮಾನ ಮದನಿ(ಅನು.), ೨೦೧೪, 
ಗುಲದಸ್ತಾಯೆ ಬಿಜಾಪುರ, ಪು.೧೧೫ 

ವಸಂತ ಕುಷ್ಠಗಿ ಮತ್ತು ಇತರರು (ಅನು), ೨೦೧೪, ತಾರೀಖ-ಎ-ಫರಿಶ್ವಾ, ಸ೦.೦೩, 
ಪು.೧೧ 

ಅದೇ., ಪು.೧೨ 

ಅದೇ., ಸಂ.೧೧, ಪು.೪೦೮ 

ಅದೇ., ಸಂ.೧೧, ಪು. ೪೦೮ 

ಆಸಾಸಂ.೦೩., ತಾರೀಖ-ಎ-ಫರಿಶ್ತಾ (ಭಾಗ-೩) ಪು.೩೦-೩೧. 


192 


ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಿದ ಕಲ್ಯಾಣ ಕರ್ನಾಟಕದ ಶ್ರೀ ಶರಣಬಸವೇಶ್ವರರು. 


-ಶ್ರೀಮತಿ ಅನ್ನಪೂರ್ಣ ವಿ. ಪಾಟೀಲ, 
ಸಂಶೋಧನಾ ವಿದ್ಯಾರ್ಥಿನಿ, ಮಹಿಳಾ ಅಧ್ಯಯನ ವಿಭಾಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಕಲ್ಯಾಣ ಕರ್ನಾಟಕ ಎಂಬ ಹೆಸರು ಚಾಲುಕ್ಯರಿಂದ (ಕಲ್ಲಾಣಿ ಚಾಲುಕ್ಕರು) ಬಂದಿದೆ. ಅದು 
ಆಗಿನ ಕಾಲದಲ್ಲಿ ಶರಣ ಚಳುವಳಿ ಹಾಗೂ ವಚನ ಸಾಹಿತ್ಯ ರಚನೆಯ ಕೇಂದಬಿಂದು ಆಗಿತು. ಈ 
ಪ್ರಾಂತ್ಯದ ಅತಿ ದೊಡ್ಡ ಊರು ಗುಲ್ಬರ್ಗ, (ಗುಲ್ಬರ್ಗ ಕರ್ನಾಟಕದ ೫ನೇ ಅತಿ ದೊಡ್ಡ ಊರು). 
ಗುಲ್ಬರ್ಗ ಎಂದು ಊರು ಬಂದಾಗ ಶರಣಬಸವೇಶ್ವರ ಕೊಡುಗೆ ಅಪಾರ, ದೈವತತ್ವದಾಗಲಿ, ಸಾಮಾಜಿಕ, 
ಆರ್ಥಿಕ, ರಾಜಕೀಯ, ಧಾರ್ಮಿಕ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ತಮ್ಮ ಉನ್ನತ ವಿಚಾರಗಳನ್ನು 
ಇತರ ಸಾಮಾನ್ಯ ಜನರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಕೇವಲ ತಮ್ಮ ಕುಟುಂಬದ ಹಿತವನ್ನೇ 
ಒಳ್ಳೆಯದನ್ನೇ ಬಯಸದೇ ಇಡೀ ವಿಶ್ವ ಕುಟುಂಬ ದೃಷ್ಟಿಯಿಂದ ಜೀವಿಸುವಂತಹ ಮಹಾನ 
ವ್ಯಕ್ತಿಯಾಗಿದ್ದು ಧಾರ್ಮಿಕ ಮಹಾಪುರುಷರಷ್ಟೇ ಆಗದೆ ಅವರು ತಮ್ಮ ಧರ್ಮದೊಂದಿಗೆ ಸಮಾಜ, 
ಸಮಾಜದೊಂದಿಗೆ ರಾಷ್ಟ್ರದ ಪ್ರಗತಿಗೆ ಪೂರಕರಾದರು, ಅಂದಿನ ಕಾಲದಲ್ಲಿ "ರಾಷ್ಟ್ರೀಯ ಭಾವೈಕ್ಯತೆಯನ್ನು' 
ಸಾಧಿಸಿದರು. 


ಅಂದಿನ ಶರಣಬಸವರ ಕಾಲದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವುದು ತುಂಬಾ ಕಷ್ಟವಾಗಿತು. 
ಹಾಗೆಯೇ ಅವಶ್ಯಕವು ಆಗಿತು. ಕಾಲವು. ಬದಲಾಗಿದೆ. ಆಗಿದ್ದಕ್ಕೂ ಈಗಿನದಕ್ಕೂ ಬಹಳ ವ್ಯತ್ಯಾಸವಿದೆ. 
ಇಂದು ಆಧುನಿಕಯುಗ, ವೈಜ್ಞಾನಿಕ ತ೦ತ್ರಜ್ಞಾನಗಳ ಯುಗ, ಎಲ್ಲರೂ ಸುಶಿಕ್ಟಿತರಾಗಿದ್ದಾರೆ. ಹೆಚ್ಚು ಹೆಚ್ಚು 
ಸಂಶೋಧನೆಗಳು ನಡೆಯುತ್ತಿವೆ. ಎಲ್ಲಿ ಜನರು ಅಕ್ಷರಸ್ಥರಾಗುತಿದ್ದಾರೋ "ಅಲ್ಲಿ ರಾಷ್ಟ್ರೀಯ ಭಾವೈಕ್ಯ 
ಎನ್ನುವ ಮಾತು ಕೇಳುತ್ತಿಲ್ಲ. ಮನುಷ್ಯ ವೈಜ್ಞಾನಿಕ ಚಿ೦ತನೆಯಲ್ಲಿಯೇ ಮುಂದುವರಿ ಯುತ್ತಿದ್ದಾನೆಯೇ 
ಹೊರತು ಅವನಲ್ಲಿ ಪರಾರ್ಥಕ್ಕಿಂತಲೂ ಸ್ವಾರ್ಥದ ಬೆನ್ನು ಹತ್ತಿ ರಾಷ್ಟ್ರೀಯ ಪ್ರಗತಿಯನ್ನು ಮರೆತಿದ್ದಾನೆ. 
ಪ್ರಗತಿಯೊಬ್ಬರು ತನ್ನ ನಾಡು- ನುಡಿಯ ಬಗ್ಗೆ ವೇಷ ಭೂಷಣದ ಬಗ್ಗೆ” ಅಭಿಮಾನವಿರಬೇಕು. ಯಾವುದೇ 
ಆಸೆ-ಆಮಿಷಗಳಿಗೆ pS ತನ್ನ "ತನವನ್ನು ಬಿಡಬಾರದು. ಸ್ವಾಭಿಮಾನದಿಂದ ಬದುಕನ್ನು 
ಕಲಿಯಬೇಕು, ಯಾರು ತಮ್ಮ ಮಾತೃಭೂಮಿ, ಮಾತೃಭಾಷೆ ಹಾಗೂ ಉಡುಗೆ ತೊಡುಗೆಯ ಬಗ್ಗೆ ಹೆಮ್ಮೆ 
ಪಾಡುತ್ತಾರೋ ಅವರು ನಿಶ್ಚಿತವಾಗಿಯೂ ರಾಷ್ಟ್ರೀಯ ಭಾವೈಕ್ಯತೆಗೆ ಗೌರವಕ್ಕೆ ಪಾತ್ರರಾಗುತ್ತಾರೆ. 


ಇವುಗಳ ಮಧ್ಯಯೇ ಪ್ರಶ್ನೆ ಏಳುತ್ತದೆ. ಊರು-ಕೇರಿಗಳ ಮಧ್ಯ ಭೇದ, ಭಾಷೆ-ಭಾಷೆಗಳ ನಡುವೆ 
ಹೋರಾಟ ಧರ್ಮ-ಧರ್ಮಗಳ ನಡುವೆ ಕಿಚ್ಚಾಟ, ಇವೆಲ್ಲವುಗಳಿಗೆ ಯಾರು ಜವಾಬ್ದಾರರು? ಇವುಗಳ 
ಮಧ್ಯ ರಾಷ್ಟ್ರೀಯ ಭಾವೈಕ್ಯತೆ ಹೇಗೆ ತಾನೇ ಮಾಡುತ್ತದೆ. ಇಲ್ಲಿ ಪ್ರತಿಯೊಬ್ಬ ಪಜೆಯ ಕರ್ತವ್ಯ 
ಗಂಭೀರವಾಗಿ ಆತ್ಮಸಾಕ್ಷಿಯಾಗಿ ಹೇಳಬೇಕು. ರಾಷ್ಟ್ರೀಯ ಭಾವೈ ಕೃತೆ ಕೇವಲ ವೇದಿಕೆಯ ಮೇಲೆ ನಿಂತು 
ಗಂಟೆಗಟ್ಟಲೆ ಮಾತನಾಡವುದರ ಪ್ರಯೋಜನವಿಲ್ಲ. ಪ್ರಚಾರ ಗಿಟ್ಟಿಸಲು, ಅಪಟ್ಟ ಭಕ್ತನೆನಿಸಿಕೊಳ್ಳಲು, 
ಮಾಡುವ ಆಡಂಬರವಲ್ಲ. ಇದು ಸ್ವಚ್ಚ, ನಿರ್ಮಲ, ಶಾ೦ತ, ಮನಸ್ಸಿನಿಂಧ, ಗೌರವದಿ೦ದ ಬೆಳೆಸುವ 
ಭಾವನೆಯಾಗಿದೆ. ಈ ಸತ್ಯವನ್ನು ಪ್ರತಿಯೊಬ್ಬರ ಮನದಲ್ಲಿ ಮೂಡಿಸುವುದಕ್ಕಾಗಿ ಮಹಾತ್ಮರು ನಾಡಿನಲ್ಲಿ 
ಈ ದೇಶದಲ್ಲಿ ಜನ್ಮ ತಾಳುತಲೇ "ಬಂದಿದ್ದಾರೆ. ಪ್ರತಿಯೊಬ್ಬರು ರಾಷ್ಟ್ರೀಯ ಭಾಷ್ಯ ಕೃತೆ "ವಿಶ್ವಕುಟುಂಬ ತತ್ವ' 
ಎಚ್ಚರಗೊಳಿಸುತ್ತಲೇ ಬಂದಿದ್ದಾರೆ. ಅಂಥವರ ಸಾಲಿನಲ್ಲಿಯೆ ಶರಣಬಸವರನ್ನು A 


ಅಂದಿನ ಶರಣಬಸವೇಶ್ವರರ ಕಾಲದಲ್ಲಿ, ಧಾರ್ಮಿಕ, ಆಡಳಿತ, ಸಾಮಾಜಿಕ, ಆರ್ಥಿಕ, ಪರಿಸರದ 
ಇತ್ಯಾದಿ ಕ್ಷೇತ್ರಗಳಲ್ಲಿ ನೋಡಿದಾಗ ವ್ಯವಸ್ಥೆಗಳಲ್ಲಿ ಬಹಳ ಸಂಕೀರ್ಣತೆಯನ್ನು ಕಾಣುತ್ತೇವೆ. ಆಳುವವರು 
ಪ್ರತ್ಯೇಕ್ಷ ದೇವರಾಗಿ ಕಾಣುತ್ತಿದ್ದರು. ಹೇಳಿದ ವ್ಯಾಕವೇ ವೇದವಾಕ್ಯವಾಗುತಿತ್ತು. ಯಾರು ಕೂಡ 
ವಿರೋಧವಾಗಿ ಮಾತನಾಡುತ್ತಿರಲಿಲ್ಲ. ಒಂದೇ ವೇಳೆ ಮಾತನಾಡಿದರೆ, ಶಿಕ್ಷೆ ಕಟ್ಟಟಬುತ್ತಿ ಇರುತಿತ್ತು. 


193 


ಹೀಗಾಗಿ ಜನರಿಗೆ ತಮ್ಮದೇ ಆದ ಯಾವ ಸ್ವಾತಂತ್ರ್ಯವು ಇರುತ್ತಿರಲಿಲ್ಲ. ಜಾತಿ-ಮತ-ಪಂಥ-ಪಂಗಡಗಳ 
ಮಧ್ಯ ದ್ವೇಷ-ಅಸುಯೇಗಳಿದ್ದರೇ ಅಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಕಂಡರೇ ಅಂಥವರನ್ನು 
ಶರಣಬಸವೇಶ್ವರರು ಕರೆಯಿಸಿ, ಬುದ್ದಿ ಮಾತುಗಳು ಹೇಳುತ್ತಿದ್ದರು. ನಿಮ್ಮನ್ನು ನೀವು 
ಗುರುತಿಸಿಕೋಳ್ಳಬೇಕಾದರೆ ಯಾವುದೇ ಜಾತಿ ಬೇಡ, ನೀಮ ಸರಳತೆ, ಸಜ್ಜನಿಕೆ, ಸದ್ಗುಣ, ಆಚಾರ- 
ವಿಚಾರಗಳಿಂದ ದೊಡ್ಡವರಾಗಬೇಕಾದರೆ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ನಡೆಯಿರಿ. ಇದರಿಂದ 


ನಿಮ್ಮ ಘನತೆ ಹೆಚ್ಚುತ್ತದೆ ಹೊರತು ಜಾತಿಗಳ ನಡುವೆ ತಿಕ್ಕಾಟ ಬೇಡ ಎಂದು ಹೇಳುತ್ತಿದ್ದರು. 


ಜನಾಂಗ ಜನಾಂಗ ನಡುವೆ ದ್ವೇಷಭಾವನೆ ಅಂದಿನ ದಿನಗಳಲ್ಲಿ ಎದ್ದು ಕಾಣುತಿತ್ತು. ಮುಸ್ಲಿಂ 
ಆದವನ್ನು ಹಿಂದುಗಳ ಮೇಲೆ, ಹಿಂದುಗಳು ತಮ್ಮ ತಮ್ಮಲ್ಲಿಯೇ ಬ್ರಾಹ್ಮಣರು-ವೀರಶೈವ ಲಿಂಗಾಯವ 
ಜನಾ೦ಗಗಳ ವೈರತ್ವವನ್ನು ಸಾಧಿಸುತ್ತಿದ್ದರು. ಈ ಪ್ರದೇಶದಲ್ಲಿ ಹೈದ್ರಾಬಾದ ಕರ್ನಾಟಕ ನಿಜಾಮನ 
ಕಾಲದಲ್ಲಿ ಆಳಿದ ಭಾಗವಾಗಿದ್ದರಿಂದ ಮುಸ್ಲಿಂ ಸಂಖ್ಯೆ ಹೆಚ್ಚು ಹೀಗಾಗಿ ಜನಾಂಗ ಜನಾಂಗ ನಡುವೆ 
ವೈಷ್ಯಮ ಕಂಡು ಬರುತ್ತಿತ್ತು ಆದರೆ ಶರಣಬಸವೇಶ್ವರರು ತಮ್ಮ ಸಹನ ಶೀಲ, ತಾಳ್ಮೆ ವಿಚಾರಗಳಿಂದ 
ಅವರೆಲ್ಲರನ್ನು ಒ೦ದುಗೂಡಿಸುತ್ತಿದ್ದರು. 


ಬಡವ-ಶ್ರೀಮಂತರ ನಡುವೆ ಇರುವ ಅಂತರವನ್ನೆ ಶರಣಬಸವೇಶ್ವರರು ಹಲವಾರು 
ಘಟನೆಗಳಿಂದ ನಿವಾರಣೆ ಮಾಡಲು ಹೊರಟ್ಟರು. ಅವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಭಕ್ತಿ 
ಮಾರ್ಗದಲ್ಲಿ ಯಾರೋ ಬಂದರು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ನೋಡುತ್ತಿದ್ದರು. ಎಲ್ಲರೂ 
ಶರಣಬಸವರಿಂದ ತಮಗೆ ಬೇಕಾದದ್ದನ್ನು ಪೂರೈಸಿಕೊಳ್ಳುತ್ತಿದ್ದರು. ಬಡವ, ಶ್ರೀಮಂತರು ಎನ್ನದೇ ತನ್ನಲ್ಲಿ 
ಬಂಧ ಭಕ್ತರ ಬೇಡಿಕೆಯನ್ನು ಪೂರೈಸುತ್ತಿದ್ದರು. ಎಲ್ಲರು, ದಾಸೋಹದ ಮೂಲಕ ಕಾಣಿಕೆಯನ್ನು 
ಅರ್ಪಿಸುವದಾಗಿತ್ತು. ಅಪ್ಪು-ಇಷ್ಟ ಎಂದು ಭೇದ-ಭಾವ ಮಾಡದೇ ಕಾಣಿಕೆಯನ್ನು ಕೋಡುತ್ತಿದ್ದರು. 
ಎಲ್ಲರು ಒಂದೇ ಎಂದು ಪರಿಗಣಿಸುತ್ತಿದ್ದರು. 


ಶರಣಬಸವರ ಕಾಲದಲ್ಲಿ ಸ್ತೀಯರ ಪರಿಸ್ಥಿತಿಯು ಅಷ್ಟು ಉತ್ತಮವಾಗಿರಲಿಲ್ಲ. ಸ್ತ್ರೀ ಪುರುಷರ 
ನಡುವೆ ಬಹಳಷ್ಟು ಅಂತರವನ್ನು. ನಾವು ಕಾಣುತ್ತೇವೆ. ಸ್ತ್ರೀಗೆ ಕೆಳದರ್ಜೆಯ ಪಜೆಯೆಂದು ಕಂದು ಅವಳ 
ಮೆಲೆ ಶೋಷಣೆ. ದೌರ್ಜನ್ಯಗಳು ನಡೆಯುತ್ತಲೆ ಇದ್ದವು. ಮದುವೆಯ ನಂತರವು ಗಂಡನ ದಬ್ಬಾಳಿ, 
ಅವಳನ್ನು ಮಾನಸಿಕವಾಗಿ 'ಏಗ್ಗುವಂತೆ ಮಾಡಿದವು. ಆದರೆ ಶರಣಬಸವರರು ಇಬ್ಬರನ್ನು ಕರೆಯಿಸಿ 
ಕೌಟುಂಬಿಕ ಬದುಕಿನ ಬಗ್ಗೆ, ಅನ್ಯೋನ್ಯತೆಯ ಬಗ್ಗೆ, ದಾಂಪತ್ಯ ಜೀವನ ಹೇಗೆ ಎಂಬುದನ್ನು 
ತಿಳಿಸುತ್ತಿದ್ದರು. ಪುರುಷನ ಮಜತ್‌ ಮನಸ್ಸು ಸಿಯಲ್ಲಿ ಹೇಗೆ ಮಾನಸಿಕ ಯಾತನೆಯಾಗುತದೆ 
ಎಂಬುದನ್ನು ಸರಿಯಾಗಿ ತಿಳಿದ್ದಿದ ಅವರು ಸಮಸ್ಯೆಯನ್ನು ಕ್ಷಣಾರ್ಧದಲ್ಲಿ ನಿವಾರಿಸಿ ಜೀವನದಲ್ಲಿ 
ಪ್ರೇರಣೆಯನ್ನು ತುಂಬುತ್ತಿದ್ದರು. ಸ್ತ್ರೀ-ಮರುಷರು ದಾಂಪತ್ಯದಲ್ಲಿ ಒಬ್ಬರನ್ನು ಇನ್ನೊ ಿಬ್ಬರು ಗೌರವಿಸಬೇಕು 
ಎಂದರು. 


ಶರಣಬಸವರು ಹಲವಾರು ಧರ್ಮದಲ್ಲಿನ ಒಳಬೇದ ನಿವಾರಣೆಮಾಡುವಲ್ಲಿ ಅವರ ಪಾತ್ರ 
ದೊಡ್ಡದು, ವೀರಶೈವ ಧರ್ಮದಲ್ಲೂ ಇದ್ದ ವೈಷಮ್ಯ ಭೇದ-ಭಾವಗಳನ್ನು ನಿವಾರಿಸಿದರು. ಗುರುವೃಂದ 
ಮತ್ತು ಶಿಷ್ಠವೃಂದದ ಬಗ್ಗೆ ಅಸಡ್ಡೆ ಭಾವನೆಯನ್ನು ನಿವಾರಿಸಲು ಸೇತುವೆ ಹಾಗೇ ಕಾರ್ಯವನ್ನೆ ಮಾಡಿದರು. 


ರಾಷ್ಟ್ರೀಯ ಭಾವೆ ೈಕ್ಯತೆಯನ್ನು ವಿವಿಧ ಜನಾಂಗ ಜನರಲ್ಲಿ ತುಂಬುತ್ತಾ ನಾವೆಲ್ಲರೂ ಒಂದೇ ಎಂಬ 
ಭಾವನೆಯನ್ನು ತಾಳುತ್ತಾ ಸ್‌ ಸಮಾಜವನ್ನು ಕಟ್ಟುವ ಕಡೆ. ಅವರ ಕೊಡುಗೆ ಅಮೂಲ್ಯವಾದದು. 


ಕೊನೆಯದಾಗಿ ಹೇಳುದಾದ್ದರೆ ಶರಣಬಸವರರು ಭೌತಿಕ ದೇಹ ನಮ್ಮೆಂದಿಗಿಲ್ಲವಾದರೂ ಅವರ 
ವಚನಗಳು, ಆದರ್ಶತೆ, ಪವಾಡ, ಸದೃಶ್ಯಗಳು, ಅವರ ಜೀವನ ಕ್ರಮ ನಮ್ಮೊಂದಿಗೆ "ಸರ್ವಕಾಲಕ್ಕೂ 
ಹಾಸು ಹೊಕ್ಕಾಗಿ ಅಮರರಾಗಿದ್ದಾರೆ'. ಅವರು ಹೇಳುವಂತೆ ಭಕ್ತಿಯ ಬೆಳಕನ್ನು ತಮತಮ್ಮ 


194 


ಅಂತರಂಗದಲ್ಲಿ ಹರಡಿಕೊಂಡು, ತನ್ಮೂಲಕ ಹೊರಗಡೆ ಬಾಹ್ಯಪ್ರಪಂಚದಲ್ಲಿ ಮೂಢ ಜನತೆಯ 
ಸಲುವಾಗಿ, ಜನರ ಕಲ್ಯಾಣಕ್ಕಾಗಿ ಜ್ಞಾನದ ಬೆಳಕನ್ನು ಚೆಲ್ಲಾಡಿದರು. ಇಂತಾಹ ತ್ಯಾಗಿ ಲೋಕದಲ್ಲಿ ನಿಜಕ್ಕೂ 
ಅಪರೂಪದಲ್ಲಿ ಅಪರೂಪ ಎನ್ನಬಹುದು. 


Roce 


195 


ಶಾಸನಗಳಲ್ಲಿ ರಾಣಿಯರ ಉಲ್ಲೇಖ. 


-ಡಾ. ನಿವೇದಿತಾ ಸ್ವಾಮಿ, 

ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, 
ಸರಕಾರಿ ಪ್ರಥಮ ದರ್ಜೆ ಕಾಲೇಜು 
ಕಮಲಾಪುರ, ಜಿ॥ಕಲಬುರಗಿ. 


ಕುಟುಂಬವು ಸಮಾಜದ ಒಂದು ಅವಿಭಾಜ್ಯ ಅಂಗ. ಇಂತಹ ಹಲವು ಕುಟುಂಬಗಳು ಸೇರಿ 
ಸಮುದಾಯವಾಗಿದೆ. ಆದರೆ ಸಮಾಜಗಳಲ್ಲಿರುವುದು ಗಾತ್ರ ವ್ಯತ್ಯಾಸವೇ ಹೊರತು ಗುಣ ವ್ಯತ್ಯಾಸವಲ್ಲ. 
ಈ ಹಿನ್ನೆಲೆಯಲ್ಲಿ ಕುಟುಂಬದ ಪ್ರಾಮುಖ್ಯತೆ ಪರಸ್ಪರ ಪ್ರೀತಿ, ಪ್ರೇಮದಿಂದ ಕೂಡಿ ಬಾಳುವುದು. ಇಂಥ 
ಬದುಕಿಗೆ ಮಹಿಳೆ ಸಿದ್ಧಳಾಗಬೇಕಾಗುತ್ತದೆ. ಹೀಗಿರುವಾಗಲೂ ಉನ್ನತ ವರ್ಗದ ಮಹಿಳೆಯರು 
ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದುಂಟು. ಆದರೂ ಮಹಿಳೆ ಸೀಮಿತ 
ಪರಿಸರವನ್ನು ಮೀರಿ ಜೀವನದಲ್ಲಿ ಹೆಚ್ಚಿನದನ್ನು ಸಾಧಿಸಬೇಕೆಂಬ ಛಲ ಹೊಂದಿದ್ದಾಳೆ. 


ಪುರಾತನ ಕಾಲದಿಂದಲೂ ಕಲಬುರ್ಗಿ ಜಿಲ್ಲೆ ಸಾಂಸ್ಕೃತಿಕ ಪರಂಪರೆಯ ಕೇಂದವಾಗಿದೆ. 
ಸಾಮಾಜಿಕ ಜೀವನ ಅರಿಯಬೇಕಾದರೆ ಅಲ್ಲಿನ ಕೌಟುಂಬಿಕ ವೈವಾಹಿಕ, ಜೀವನದ ಅಧ್ಯಯನ 
ಮಾಡಬೇಕಾಗುತ್ತದೆ ಸಾಮಾಜಿಕ ಜನಜೀವನ ಅವಿಭಕ್ತ ಕುಟುಂಬಗಳು ಮಹತ್ವದ ಪಾತ್ರವಹಿಸುತ್ತವೆ. 
ಆದರೆ ಇಂತಹ ಕುಟುಂಬಗಳು ಪ್ರಸ್ತುತ ದಿನದಲ್ಲಿ ಮರೆಯಾಗುತ್ತಿರುವುದು ಶೋಚನಿಯ ಸಂಗತಿ ಪುರುಷ 
ಮತ್ತು ಸ್ತ್ರೀ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರುದ್ಧವಾಗಿದ್ದರೂ ಪರಸ್ಪರ ಪೂರಕವಾಗಿವೆ. ಸ್ತ್ರೀ 
ತನ್ನ "'ಪೌತ್ರವನ್ನು ವಿವಿಧ” ರೀತಿಯಲ್ಲಿ ನಿರ್ವಹಿಸುತ್ತಾಳೆ. ತಂದೆಗೆ ಮಗಳಾಗಿ, ಗಂಡನಿಗೆ ಹೆ೦ಡತಿಯಾಗಿ 
ಮಗುವಿಗೆ ತಾಯಿಯಾಗಿ, ಸಮಾಜದಲ್ಲಿ ಒಬ್ಬ ಉನ್ನತ ಗೃಹಿಣಿ ಎನಿಸಿಕೊಳ್ಳುತ್ತಾಳೆ. ಅನಾದಿ ಕಾಲದಲ್ಲಿ 
ಸ್ತ್ರೀಗೆ ಸಮಾಜದಲ್ಲಿ ದೊರೆತ ಅವಕಾಶಗಳು ನೀರ ವಿರಳ ಅವರಿಗೆ ಉನ್ನತ ಸ ಸ್ಥಾನ ದೊರಕದೆ ಇದ್ದರೂ, 
ಸಮಾಜದಲ್ಲಿ ಅವರನ್ನು ತ್ಯಾಜ್ಯವಾಗಿ ಕಂಡ ಯಾವ ಉದಾಹರಣೆಗಳು ಶಾಸನಗಳಲ್ಲಿ ಕಾಣುವುದಿಲ್ಲ. 
ಭಾರತದ ಒನ್ನೆಲೆಯಲ್ಲಿ ಸ್ತ್ರೀ ಸಮಾಜದ ಮೇಲೆ ಬೆಳಕನ್ನು ಚೆಲ್ಲುವ ಗಮಥಗಳು ಮೂಡಿ ಬಂದಿವೆ 
ಹೊರತು ಕರ್ನಾಟಕ ಕೇಂದ್ರವಾಗಿಟ್ಟುಕೊಂಡು ಬರೆದ ಕೃತಿಗಳನ್ನು ಹುಟ್ಟಿಕೊಂಡಿದ್ದರೂ ಇವು ಇತಿಹಾಸದ 
ಹಿನ್ನೆಲೆಯಲ್ಲಿ ಬರೆದ ಸಾಹಿತ್ಯ ಕೃತಿಗಳಾಗಿವೆ. ಹಗಾಗಿ ಚಿದಾನಂದ ಮೂರ್ತಿ ಅವರ ಗಂಥ ಕನ್ನಡ 
ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಸ್ತ್ರೀಯರನ್ನು ಕುರಿತು ಚರ್ಚಿಸಿದ್ದಾರೆ. 


ಇ 
ದ್ಯಾಭ್ಯಾಸ: 


ಕಳೆದ ಶತಮಾನಗಳಿಂದ ಮಹಿಳೆಯರ ಅಸಾಧಾರಣ ಸಚ್ಚಾರಿತ್ರ್ಯ ಮತ್ತು ಕಲಿತನಗಳ ಬಗೆಗೆ 
ಸಾಕಷ್ಟು ಉದಾಹರಣೆಗಳಿವೆ. ಇದು ಕರ್ನಾಟಕದ ಸಂಸ್ಕ ಶಯ ಶ್ರೀಮಂತ ಪರಂಪರೆಗೆ ಸಾಕ್ಷಿಯಾಗಿದೆ. 
ಅನಾದಿ ಕಾಲದಿಂದಲೂ ಸುಸಂಸ್ಕೃತ ಸ್ತ್ರೀ ಉನ್ನತ ಸ್ಥಾನ್‌ ಹೊಂದಿದ್ದಳು. ಕಲ್ನಾಣ ಚಾಲುಕ್ಕರ ಸುರಕ್ಷಿತ 
ಮತ್ತು ಸುಶಿಕ್ಷಿತ ಮಹಿಳೆಯರು ಅಕಕ” ಸುಖ ಸಂತಸಗಳನ್ನು ತೊರೆದು ತಮ್ಮ ದೈವಕುಲಗಳಿಗೆ ಶರಣು 
ಹೋಗಿ ಮುಕ್ತಿ ಸ ಸಾಧಿಸಿದರು. ಉನ್ನತ ವರ್ಗದ ಮಹಿಳೆಯರಲ್ಲಿ ಶಿಕ್ಷಣ ಸಾಮಾನ್ಯ ಸ೦ಗತಿಯಾಗಿತ್ತು. 
ಅವರಿಗೆ ಗಣಿತ, ವ್ಯಾಕರಣ, ಕಾವ್ಯ ಛ೦ದಸ್ಸು ಮತ್ತು ಕುಶಲ ಕಲೆಗಳಲ್ಲಿ ಶಿಕ್ಷಣ ಕೊಡಲಾಗುತ್ತಿತ್ತು. 
ರಾಣಿಯರು ಹಾಗೂ ರಾಜಕುಮಾರಿಯರನ್ನು ಶಾಸನಗಳಲ್ಲಿ ಮಹಾ ವಿಧುಷಿಯರು, ಕವಿಗಳ ಮತ್ತು 
ವಿದ್ವಾಂಸರು ಆಶ್ರಯದಾತರೆಂದು ವರ್ಣಿಸಲಾಗಿದೆ. ಇಛಿರಟಿರಟುಳಿ ಅರಿಟಿಜುಣಉರಿಟಿ ಎಟಿ , ಠಿಣಣು 
ಟಿಜುಚಿ: 5.೪೧೦ ಮಹಿಳೆಯರ ವಿದ್ಯಾಭ್ಯಾಸವು ಶಾಸ್ತ್ರಗಳನ್ನೊಳಗೊ೦ಡಿದ್ದರೂ ಮುಖ್ಯವಾಗಿ ಕಲೆಗಳ 
ಕಡೆ ಹೆಚ್ಚು ಒಲವು ಇದ್ದಿತ್ತು. ಇತರ ಸಾಮಾನ್ಯ ವರ್ಗದ ಯರು ಅವಿದ್ಯಾವಂತರಾಗಿದ್ದರು. ಸ್ತ್ರೀಯರಲ್ಲಿ 
ಕೆಲವರು “ ದೇವದಾಸಿಯರು, ಗೀತೆ, ನರ್ತನ ಮುಂತಾದ ಕಲೆಗಳಲ್ಲಿ ಪರಿಣಿತರಾಗಿದ್ದರು. ನಮೇಣ 


196 


ಸ್ತ್ರೀಯರು ಎದ್ಯಾಭ್ಯಾಸಕ್ಕೆ ಅನರ್ಹರೆಂದು ಅವರು ತಮ್ಮ ಜೀವನದುದ್ದಕ್ಕೂ ನಾಲ್ಕು ಗೋಡೆಗಳ 
ಮಧ್ಯದಲ್ಲಿಯೇ RE 


ಸಾಮಾನ್ಯ ಮಹಿಳೆಯ ಜೀವನ ಗಂಡ, ಮಕ್ಕಳು ಮನೆಯವರ ಸುಖವೇ ಅವಳ ಮುಖ್ಯ 
ಗುರಿಯಾಗಿತ್ತು. ಅವಳು ಸ್ವತಂತ್ರವಾಗಿರಲು ಅವಕಾಶ ಇರಲಿಲ್ಲ. ಶ್ರೀಮಂತರು, ರಾಜರ ಹೆಂಡಂದಿರು, 
ಅವರ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರು. ಆದರೆ ಸಾಮಾನ್ಯವಾಗಿ ಪ್ರಾಚೀನ ಕನಾಟಕದ 
ಶಾಸನಗಳಲ್ಲಿ" ಕಂಡುಬರುವ ಯಾವ ಮಹಿಳೆಯೂ ಶಾಸ ಸ್ಪಗಳಲ್ಲಿ ಪಾರಂಗತಳಾಗಿರಲಿಲ್ಲ. ಸ್ತ್ರೀಯರು ಕೂಡ 
ದೊಡ್ಡ ವಿದ್ವಾಂಸರು ಆಗಿದ್ದರು ಎನು ವುದಕ್ಕೆ ಆಧಾರಗಳಿಲ್ಲ. ವಿದ್ಯಾಭ್ಯಾಸ, ನರ್ತನ ಸಂಗೇತ ಮುಂತಾದ 
ಕಲೆಗಳಿಗೆ ಹೆಚ್ಚು ಪ್ರಾಧಾನ್ಯವಿದ್ಧಂತೆ ಸ್ತ್ರೀಯರು ಮುಖ್ಯವಾಗಿ ರಾಣಿ ವಾಸದವರು. ಆಡಳಿತದಲ್ಲಿ 
ಭಾಗವಹಿಸುತ್ತಿದ್ದರಲ್ಲದೆ. ದಾನ ದತ್ತಿಗಳನ್ನು ನೀಡುತ್ತಿದ್ದರು. ಕಲಬುರಗಿ ಜಿಲ್ಲೆಯ ಶಾಸನಗಳಲ್ಲಿ 
ಕಂಡುಬರುವ. ಸ್ತ್ರೀಯರು ಸಮಾಜದಲ್ಲಿ ತಮ್ಮದೇ ಆದ. ಸ್ಥಾನವನ್ನು ಹೊಂದಿದ್ದರು. ಹನ್ನೆರಡನೆಯ 
ಶತಮಾನದಲ್ಲಿ 'ಫೈದ್ಯಾವಂತರಾದ ಪುರುಷರು ಮೂವತ್ತರಷ್ಟರಾದರೆ.. ಸ್ತ್ರೀಯರು ಹತ್ತರಷ್ಟಿತ್ತೆ೦ದು ಡಾ. 
ಅಲಟ್ಟಿಕರರು ಊಹಿಸುತ್ತಾರೆ. ಒಟ್ಟನಲ್ಲಿ ಅಕ್ಷರ ವಿದ್ಯೆಯಲ್ಲಿ ಗಲಾರದ” ಸ್ಥಾನವನ್ನು ಇಲವು ಕಲೆಯಲ್ಲಿ 
ಮಹಿಳೆಯರು ಪರಿಣಿತರಾಗಿದ್ದರು. 


ಬಹುಪತ್ನಿತ್ವ: 


ಬಹುಪತ್ನಿತ್ವ ಪದ್ಧತಿ ಅನಾದಿ ಕಾಲದಿಂದಲೂ, ಅದರಲ್ಲೂ ರಾಜ ಮನೆತನದಲ್ಲಿ ಹೆಚ್ಚಾಗಿ 
ಕಾಣುತ್ತೇವೆ. ಇದಕ್ಕೆ ಸಮಾಜದಲ್ಲಿ ಮುನ್ನಣೆ ಇತ್ತು. ಆನ ಸಾಮಾನ್ಯರಲ್ಲಿ ವಿರಳವಾಗಿತ್ತು ರಾಜನ 
ಪತ್ನಿಯರಲ್ಲಿ ಹಿರಿಯವಳೇ “ಅಗ್ರಮಹಿಷಿ A ಅಥವಾ "ಪಿರಿಯರಸಿ' ತ್ರಿಭುವನಮಲ್ಲ ಆರನೆಯ 
ವಿಕ್ರಮಾದಿತ್ಯನಿಗೆ ೧೬ ಜನ ರಾಣಿಯರು ಅವರಲ್ಲಿ "ಮಲಯಮತಿ' ಮಹಾದೇವಿಯನ್ನು "ಪಿರಿಯರಸಿ' 
ಪಟ್ಟದ ಮಹಾದೇವಿ ಎಂದು ಕರೆಯಲಾಗಿದೆ. (ಖ.ಜ.ಜಘಿಖ;೮೮;೧೦೩೪ ೦.೮) ರಾಜನೊಂದಿಗೆ 
ಸುಖದಿಂದ ಇರುತ್ತಿದ್ದ ಇವರಲ್ಲಿ ಪಿರಿಯರಸಿ ಪಟ್ಟ ಮಹಾದೇವಿ ಇವಳು ರಾಜನ ಜೊತೆಯಲ್ಲಿ 
ಅರಮನೆಯಲ್ಲಿಯೂ "ಇರುತ್ತಿದ್ದಳು. ಇನ್ನುಳಿದ ರಾಣಿಯರನ್ನು ರಾಜಕೀಯದಲ್ಲಿ ತೊಡಗುವಂತೆ ಮಾಡಿ 
ಅವರಿಗೆ ಕಲೆ ಪ್ರದೇಶಗಳನ್ನು ಆಳ್ಲಕೆ. ಮಾಡಲು ಬಿಟ್ಟು ಕೊಡುತ್ತಿದ್ದನು. ಉದಾಹರಣೆಯಾಗಿ 
ಹೇಳುವುದಾದರೆ ಪಟ್ಟಮಹಾದೇವಿಯ ಮಲಮತಿದೇವಿ ಅಗ್ರಹಾರ ದಿಗ್ಗಾಂವಿಯ ಮೇಲಾಳ್ವಿಕೆಯನ್ನು 
(ಕ್ರಿಶ... ೧೧೦೭ರ ಶಾಸನ) ಮಾಡುತ್ತಿದ್ದಳು ಹಾಗೂ ಜಾಕಲದೇವಿ ಇಂಗುಣಿಗೆಯ ಮೇಲಾಕ್ವಿಕೆ 
ಮಾಡುತ್ತಿದ್ದು, ಆರಲು ೩೦೦ ಈಕೆಯ ಆಡಳಿತಕ್ಕೆ ಒಳಪಟ್ಟಿತ್ತು. (ಕ್ರಿಶ. ೧೦೯೪) ಅಗ್ರಹಾರ ಮತ್ತು ಭತ್ತ 
ಗ್ರಾಮಗಳನ್ನು ಅವರು ನೋಡಿಕೊಳ್ಳುತ್ತಿದ್ದರು. ಆದರೆ ವಾಸ್ತವವಾಗಿ ರಾಣಿಯರು ವಿಭಾಗಗಳನ್ನು 
ಆಳುತ್ತಿರಲ್ಲ. ಇವುಗಳನ್ನು ಮಹಾಮಂ೦ಡಳೇಶ್ವರರು ನೋಡಿಕೊಳ್ಳುತ್ತಿದ್ದರು. 


ಸ್ತೀಯರ ಸ್ಥಾನಮಾನ: 


ಕಲಬುರಗಿ ಜಿಲ್ಲೆಯ ಶಾಸನಗಳಲ್ಲಿ ಸ್ತ್ರೀಯರ ಬಗ್ಗೆ ಹೆಚ್ಚಿನ ವಿವರಣೆಗಳು 
ಕಂಡುಬರುವುದಿಲ್ಲವಾದರೂ, ಶಾತವಾಹನರ ಕಾಲಿಂದಯೊ ಸ್ತೀಯರ ಸ್ಥಾನಮಾನವನ್ನು ಪರಿಗಣಿಸಿದರೆ 
ರಾಜರ ಹೆಸರಿನ ಹಿಂದೆ ತಾಯಿ ಹೆಸರು ಇದೆ. ಗೌತಮಿಪುತ್ರ ಶಾತಕರ್ಣಿ ಎಂಬ ಹೆಸರಿನ ಉಲ್ಲೇಖ 
ನಾಸಿಕ ಶಾಸನ ತಿಳಿಸುತ್ತದೆ. ಅಂದರೆ ಇದರಿಂದ ಸ್ತ್ರೀಯರು ಸಮಾಜದಲ್ಲಿ ಉನ್ನತ ಸ್ಥಾನಪಡೆದಿದ್ದಳು. 
ಫ್ರಭುವನಮಲ್ಲ ಆರನೆಯ ವಿಕಮಾದಿತ್ಯನ ಪಿರಿಯರಸಿ ಚಂದಲದೇವಿ ಅಲ್ಲಂದೆ ೧೦೦೦ ವನ್ನು 
ಆಳುತ್ತಿದ್ದಳೆಂದು ಹುಣಸಿಹಡಗಲಿ ಕ್ರಿ.ಶ. ೧೦೯೯ರ ಶಾಸನ ತಿಳಿಸುತ್ತದೆ. ಇದುವರೆಗೂ ಸ 
ಆರನೆಯ ಎಕ್ರಮಾದಿತ್ಯನ ೨೨ ಜನ ರಾಣಿಯರನ್ನು ಗುರುತಿಸಿದ್ದಾರೆ. ಹಾಗೂ ಡಾ. ಚನ್ನಕ್ಕ ಎಲಿಗಾರರು 


“ಶಾಸನಗಳಲ್ಲಿ ಕರ್ನಾಟಕದ ಸ್ತ್ರೀ ಸಮಾಜ' ಎಂಬ ಗ್ರಂಥದಲ್ಲಿ ಹದಿನಾರು ಜನ ರಾಣಿಯರ ಹೆಸರನ್ನು 


197 


ಹೇಳಿದ್ದಾರೆ. ನಂತರ ಇದೇ ಸಂಶೋದನಾ ಕಾರ್ಯಕ್ಕೆ ಕೈ ಹಾಕಿದ ಡಾ.ಜೆ.ಎಂ. ನಾಗಯ್ಯನವರು 
ಆರನೆಯ ವಿಕ್ರಮಾದಿತ್ಯನ ಶಾಸನಗಳು ಒಂದು ಅಧ್ಯಯನ' ಎಂಬ ಗ್ರಂಥದಲ್ಲಿ ಹತ್ತೊಂಭತ್ತು ಜನ 
ರಾಣಿಯರನ್ನು ಹೆಸರಿಸಿದ್ದಾರೆ. 


ಚಂದಲದೇವಿ: 


ಡಾ. ಚನ್ನಕ್ಕ ಎಲಿಗಾರ ಅವರು ತಮ್ಮ ಕೃತಿಯಲ್ಲಿ ವಿಕ್ರಮಾದಿತ್ಯ ತನ್ನ ರಾಣಿಯರನ್ನು 
ಸಾಧ್ಯವಾದಷ್ಟು ದೂರದಲ್ಲಿಟ್ಟು ಸವತಿ ಮತ್ಸರ ತಪ್ಲಿಸುತ್ತಿದ್ದನು ಎಂದಿದ್ದಾರೆ. ಆದರೂ ಕೆಲ ರಾಣಿಯರಲ್ಲಿ 
ಚಂದಲಾದೇವಿ ಸವತಿ ಶಿರೋವಜ್ರ ಮುಷ್ಟಿ ಎಂಬ ಪ್ರಶಸ್ತಿಯನ್ನು ಹೊಂದಿದ್ದಳು ಎಂಬುವುದು 
ಸವತಿಯರ ವಿಷಯವಾಗಿ ಇವಳಿಗಿದ್ದ ದರ್ಪ ಸೂಚಿಸುತ್ತದೆ. ರಾಜಕೀಯದತ್ತ ಅವರ ಮನಸ್ಸು 
ಕೇಂದಿಕರಿಸಲು ಕೆಲ ಪ್ರದೇಶಗಳನ್ನು ಆಳ್ವಿಕೆ ಮಾಡಲು ನೇಮಿಸಿದನು. ಇದು ಈತನ ರಾಜಕೀಯ 
ನಿಪುಣತೆ ಎತ್ತಿತೋರಿಸುತ್ತದೆ. ಒಂದರ್ಥದಲ್ಲಿ ಸಾಂಸರಿಕ ನೆಮ್ಮದಿ ಹಾಗೂ ರಾಜಕೀಯ ಭದತೆಗೆ 
ಕಾರಣವಾಗಿತ್ತು. ರಾಜ ಅಗ್ರಹಾರಗಳಲ್ಲಿ ನೇಮಿಸಲು ಕಾರಣ ರಾಜಕೀಯ ಭದತೆಗಿಂತ, ರಾಣಿಯರ 
ಭದತೆ ಪ್ರಮುಖ ಕಾರಣವಾಗಿದ್ದಿತ್ತು ಅಗಹಾರ ಧಾರ್ಮಿಕ ಹಾಗೂ ರಕ್ಷಣೆಯ ಪ್ರಾಚಿನ 
ಕೇಂದ್ರಗಳಾಗಿದ್ದವು. ಇಂತಹ ಸ್ಥಳಗಳಲ್ಲಿ ರಾಣಿಯರನ್ನು ಇಡಲಾಗುತ್ತಿತ್ತು. ಇದರಿಂದ 
ಅರಿಷಡ್ಡವರ್ಗಗಳನ್ನು ನಿಯಂತ್ರಿಸುವ ಶಕ್ತಿ ಅಗಹಾರಗಳದ್ದಾಗಿತ್ತು. ಇಲ್ಲಿ ಯಾರೆ ಬಂದರೂ 
ದಾನದತ್ತಿಗಳನ್ನು ನೀಡುತ್ತಿದ್ದರು. ಇದರಿಂದ ಇವರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿ 
ಅಲೌಕಿಕ ಕಡೆಗೆ" ಹೆಚ್ಚು ಚಿಂತಿಸುತ್ತಿದ್ದರು. ರಾಣಿಯರು ಅಗ್ರಹಾರದ ಆಡಳಿತ ನೋಡಿಕೊಳ್ಳುತ್ತಿದ್ದರೇ ವಿನಃ 
ರಾಜಕೀಯದತ್ತ ಮನಸ್ಸು ತೊಡಗಿಸಿ ಕಾರ್ಯೋನ್ಮುಖರಾಗಿ ಮಾಡುವುದಕ್ಕಲ್ಲ. 


ಸಹಸಸ್ರಪಳಬೋಗಭಾಗಿನಿ. ದ್ವಿತಿಯಲಕ್ಷ್ಮೀ ಸಮಾನ ಕಲಹಂಸಯಾನೆ. ರಾಯ ರುಳಪ್ಪಕವ್ವಿ 
ಕುಜಸಮಾಲಿಂಗಿತ ಕಲ್ಲಲತೆ. ಸಾಮಂತ ಸೀಮಂತನೀ ಪರಿಪ್ರಿತೆ. ದುಷ್ನದಪ್ಪಿರ್ಷ್ನಠ ಸವತೀ 
ಶಿರೋವ್ರಜಮುಷ್ಠಿ ದೀನಾನಾಕಥಕ ವೈತಾಳಿಕ ಸುವರ್ಣವ್ರರ್ಷಟ. ವಂದಿ ಚಿಂತಾಮಣಿ ಅಂತಃಪುರ 
ಚೂಡಾಮಣಿ ಮಲಪವಿದ್ಯಾಧರಿ. ಸಕಳಕಲಾಧರಿ  ರಾಯಮನೋಜರಾಜತರಿ. ಅಡಬಳಸರಸ್ತತಿ 
ನೃತ್ಯವಿದ್ಯಾಧರಿ ಸವತೀಗಜಕೇಸರಿ ಕಲಿಕಾಲಸರಸ್ಪತಿ ಶ್ರೀ ತ್ರಿಭುವನಮಲ್ಲದೇವ ವಿಶಾಸಲವರ್ಷತಳ 
ನಿವಸಿಯರಪ್ಪ ಶ್ರೀಮತ್ತರಿಯರಸಿ ಚಂದಲದೇವಿಯರು ಎಂದು ಕ್ರಿಶ ೧೦೯೯ರ ಹುಣಸಿಹಡಗಲಿ 
ಶಾಸನದಿಂದ ಈಕೆಯ ಪ್ರಶಸ್ತಿಗಳ ಉಲ್ಲೇಖವಿದೆ. ಕರಹಾಡ ಶಿಲಾಹಾರ ರಾಜಕುಮಾರಿ ಚಂದಲದೇವಿ 
ಯಾವ ದಾಖಲೆಗಳಲ್ಲಿಯೂ ಪಟ್ಟಮಹಾದೇವಿ ಎಂದು ಕರೆಯಿಸಿಕೊಳ್ಳುವುದಿಲ್ಲ. ಚಂದಲದೇವಿ 
ದತ್ತಿಯನ್ನು ಕೊಡುವುದರ ಮೂಲಕ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದಾಳೆ. 


ಹುಣಸಿಹಡಗಲಿ ಕ್ರಿಶ ೧೦೯೯ರ ಶಾಸನದಲ್ಲಿ “ಸ್ವಸ್ಯನವರತ ಪರಮಕಲ್ಯಾಣಭ್ಯುದಯ 


ಚಂದಲದೇವಿ ಕೆಲವು ಭತ್ತ ಗ್ರಾಮಗಳನ್ನು ಆಳುತ್ತಿದ್ದರೂ ದುಷ್ಟರ ನಿಗ್ರಹ, ಶಿಷ್ಟರ ರಕ್ಷಣೆ 
ಮಾಡುತ್ತಿದ್ದಳು. ಆಳಂದೆ ಸಾಸಿರದಲ್ಲಿ ತನ್ನ ಉಪಜೀವನಕ್ಕಾಗಿ ಕೊಟ್ಟ ಭತ್ತಗ್ರಾಮಗಳ ಉಸ್ತುವಾರಿಯನ್ನು 
ನೋಡಿಕೊಳ್ಳುತ್ತಿದ್ದಳು ಕೆಲ ಅಧಿಕಾರಿಗಳು ಈಕೆಯ ಪಾದಪದ್ಮೋಪ ಜೀವಿಗಳಾಗಿದ್ದರು. 
ಮಹಾಮಂಡಳೇಶ್ವರ ಬಿಂಬರಸನು ಈಕೆಯ ಪಾದಪದ್ಮೋಪ ಜೀವಿಯಾಗಿದ್ದನು. 


ರಾಣಿ ಜಾಲಕದೇವಿ: 


ಆರನೇಯ ವಿಕ್ರಮಾದಿತ್ಯನ ಮಡದಿ ಜಾಕಲದೇವಿ ಕ್ಷೇತ್ರದಲ್ಲಿ ಆಡಳಿತ ಮತ್ತು ಯುದ್ಧ ಪರಿಣಿತಳಾಗಿದ್ದಳು. 
ಕ್ರಿಶ.೧೦೯೪ರ ಇಂಗಳಗಿ ಗ್ರಾಮದ ತ್ರಿಭೋಗಾಭ್ಯಂತರ ಸಿದ್ಧಿಯಿಂದ ಅರಲು-೩೦೦ ರೋಳಗಿನ 
ಇಂಗಳಿಗಿಯಲ್ಲಿ ಆಳುತ್ತಿದ್ದಳು. ಇವಳು ಟಿಕ್ಕಾ ಎಂಬುವನ ಮಗಳಾಗಿದ್ದಳು. ಮೂಲತಹ ಜೈನ ಧರ್ಮದ 
ಅನುಯಾಯಿಯಾಗಿದ್ದಳು. ಈಕೆಯ ಗುಣ ವರ್ಣನೆ (ಕ್ರಿ.ಶ.೧೦೯೪) ಶಾಸನದಲ್ಲಿ. 


198 


ಜನಕೆಯಂತೆ ಸಜ್ಜನ ಜನಸ್ತುತೆ ಪಾವವ್ತಿಯಂತೆ 
ಜೀವಿತೇಶನೊಳವಿಕಳ್ಳ ಭಾವೆ ಧರೆಯಂತೆ ಧ್ರಿತಕ್ಷಮೆ 
ರಂಭೆಯಂತೆ ರೂಪಿನ ನೆಲೆ, ಪೆಂಪುವೆತ್ತ 
ಮರುದೇನುವಿನಂತ ದಾನಿ ಕಾಮನಲಂತಿರಯ 
ಪರಿಭಾವಿಸೆ ಜಾಕಲದೇವಿ ಧಾತ್ರಿಯೋಳ್‌॥ 
ಉಲ್ಲೇಖಿಸುತ್ತದೆ, ಶಾಸನದ ಕೆಲ ಸಾಲಿನ ಗದ್ಯಭಾಗದಲ್ಲಿ ಜಾಕಲದೇವಿ ಬಗ್ಗೆ ಅಲ್ಲಿ “ಸಮಸ್ತ್ರ ನಿಪುರ 
ನಿತಾಂಬಿನಿ ಕದಂಬ ಚುಡಾಮಣಿ' ಎಂಬ ವಾಕ್ತವಿದೆ. ಅಂದರೆ ಸ್ತ್ರೀಯರಲ್ಲಿ 'ಸುಂದರ ಸ್ತ್ರೀಯರ ಮಧ್ಯ 
ರತ್ನವಿದ್ದ ಹಾಗೆ ಇದ್ದಳು. ಚಕ್ರವರ್ತಿ ತನ್ನ ಇನಿಯಳ ಪ್ರತಿಷ್ಠೆಯನ್ನು ಪ್ರೀತಿಯ ಈಷೆ`ಯಿಂದ ಹ 
ತೊಟ್ಟು ಕೆಣಕಿ ಕೆಡಿಸಲಾಗಿದೆ. ಸೋತ ಸ ಸ್ವಾರಸ್ಕಕರವಾದ ಪ ಪ್ರಸಂಗವನ್ನು "ಉಲ್ಲೇಖಿಸುತ್ತದೆ. ಶಾಸನದಲ್ಲಿ ಇಕೆ 
ಯುದ್ಧಕ್ಕೆ ಹೊರಟು ತನ್ನ ಪತಿ ವಿಕ್ರಮಾದಿತ್ಯನ ಜೊತೆಗೆ ಹೋಗುತಿರಬೇಕು. ಅದಕ್ಕಾಗಿಯೇ ಈಕೆಯನ್ನು 


ಚಾಳುಕ್ಯ ಚಕ್ರೇಶ್ವರನ ದಿಗ್ವಿಜಯ ಸಮಯದೋಳ್‌ 
ಕೀರ್ತಿ ಲಕ್ಷಿ ಯಂ ಮದವದರಿರಾಯ ಮದಮರ್ದನ ಸಮಯದೋಳ್‌ 
ವಿಜಯಲಕ್ಷಿ ಟಿಯುವೆನಿಸಿದ್ದಳು ಎಂದು ಹೇಳಲಾಗಿದೆ. 


ಜಾಕಲದೇವಿ ಕಲೆಗಳಲ್ಲಿ ಪರಿಣಿತಿ ಹೊ೦ದಿದವಳಾಗಿದ್ದಳು. ಈಕೆಯನ್ನು ಶಾಸನದಲ್ಲಿ ಜಕ್ಕವ್ವ ಅಥವಾ 
ವೈಜಕ್ಕವ್ವ ಎಂದು ಕರೆಯಲಾಗಿದೆ. ಇವಳ ಚಾತುರ್ಯ ಮೆಚ್ಚಿದ್ದ ಗ್ರಾಮದ ಜನತೆ ಅವಳ ದರ್ಶನಕ್ಕೆ 
ಬಂದವರು ಇಂಗಳಿಗಿಯ ಗ್ರಾಮದಲ್ಲಿಯೇ ನೆಲೆಸಿದ್ದರು. ಇದೇ ಮುಂದೆ ಇಂಗಳಗಿ ಗ್ರಾಮಸ್ಥರಲ್ಲಿ 
ಕಾಣಬಹುದಾಗಿದೆ. ಇಂಗಳಗಿ ಗ್ರಾಮದ ಮಹಿಳೆಯರು ಧೈರ್ಯವಂತರಾಗಿದ್ದರೆಂಬುದು ಜನರ 
ಅಭಿಪ್ರಾಯ. ಈ ಗ್ರಾಮದವನ್ನು ಆಳಿದ ಜಾಕಲದೇವಿ ದೇವರ ಸ್ವಯಂಭುದೇಚನಿಗೆ ಕಾಣಿಕೆಯಾಗಿ 
ಕೊಟ್ಟಿದ್ದಳು. 


ಜಾಕಲದೇವಿ ನೃತ್ಯ ಕಲಾಧರಿಯಾಗಿದ್ದಳಲ್ಲದೇ ಈಕೆ ನೃತ್ಯ ವಿದ್ಯಾಧರಿ ಎಂಬ ಪ್ರಶಸ್ತಿಯನ್ನು 
ಹೊಂದಿದ್ದಳು. ಈಕೆಗೆ "ಅಭಿನವ ಸರಸ್ಪತಿ' ಎಂಬ ಬಿರುದು ಇತ್ತು. ಇವಳು ದತ್ತಿಗಳನ್ನು ಕೊಡುವುದರ 
ಮೂಲಕ ವೈದಿಕ (ಇಅ.ಖಗಿ.೯೮೨೦.ಆಕ, ೨೦೬) ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದಳು. ಕ್ರಿಶ. ೧೧೧೦ ರ 
ಕಾಳಗಿಯ ಶಾಸನದಲ್ಲಿ ಪಿರಿಯರಸಿ ಎಂದು ಹೇಳಲಾಗಿದೆ. "ಶ್ರೀ ತ್ರಿಭುವನಮಲ್ಲ ಭೂಪತಿ ದೇವಾನುಗಹ 
ಮಹಾಮಹಿಷಿ ಪದ್ಮದಿಂದ ಅಭಿನವರೂಪವಿಭ್ರಮ ಸಮನ್ವತ ಚಂದಲದೇವಿ ಎಂದು ಉಲ್ಲೇಖವಿದೆ. ಕೆಲ 
ಅಧಿಕಾರಿಗಳು ಚಂದಲದೇವಿಯ ಪಾದಪದ್ಮೋಪ ಜೀವಿಗಳಾಗಿದ್ದರು. 


ಮೈಲಾಳದೇವಿ: 


ಆರನೇಯ ವಿಕ್ರಮಾದಿತ್ಯನ ರಾಣಿ ಮೈಲಾಳದೇವಿ ಕ್ರಿಶ. ೧೦೮೪ ರಲ್ಲಿ ತೆಂಗಳಿ ಗ್ರಾಮದಲ್ಲಿ 
ಆಳ್ವಿಕೆ ಮಾಡುತ್ತಿದ್ದಳು. ಸೋನ್ನ ಹಾಗೂ ಪಟ್ಟಿೆವಾಡ ಗ್ರಾಮದಿಂದ ಆಳುತ್ತಿದ್ದಳು. ಕ್ರಿಶ. ೧೦೮೭ರ 
ಇನ್ನೊಂದು ಶಾಸನ ಈಕೆ ಐದು ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ದತ್ತಿಕೊಟ್ಟ ವಿಷಯ ಉಲ್ಲೇಖಿಸುತ್ತದೆ. 
ಕಾಳಗಿ ಶಾಸನ ಬಾನ ವೀರಗೊಂಕರಸ ಆತನ ರಾಣಿ ಮೈಲಾಳದೇವಿಯು ದಾನ ಕೊಟ್ಟಿದ್ದನ್ನು ತಿಳಿಸುತ್ತದೆ. 
ಈಕೆಯ ಆರನೆಯ ವಿಕ್ರಮಾದಿತ್ಯನ ಪ್ರಥಮ ಪಟ್ಟದ ರಾಣಿಯಾಗಿದ್ದಳು. ಮಲ್ಲಿಕಾರ್ಜುನನೇ ಈಕೆಯ 
ಮಗನಾಗಿದ್ದನು. 


ಮಲಯಮತಿದೇವಿ: 


199 


ಕಲ್ಯಾಣ ಚಾಲುಕ್ಯ ವಂಶದವರು ಎಲ್ಲ ಧರ್ಮಗಳಂತೆ ವೈಧಿಕ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹ 
ಕೊಟ್ಟಿದ್ದರು. ಆರನೆಯ ವಿಕ್ರಮಾದಿತ್ಯನು ಇತರ ಧರ್ಮದ ಮಹಿಳೆಯನ್ನು ವಿವಾಹವಾಗಿದ್ದರಿಂದ 
ಸರ್ವಧರ್ಮವನ್ನು ಪೋಷಿಸಬೇಕಾಯಿತು. ಎಲ್ಲ ರಾಣಿಯರ ಮತ ಅರಿತುಕೊಳ್ಳದಿದ್ದರೂ. ಕೆಲ 
ರಾಣಿಯರ ಧರ್ಮವನ್ನು ಅರಿತಿದ್ದನು. ಅವರು ವೈಧಿಕ ಧರ್ಮಕ್ಕೆ ಸೇವೆಯನ್ನು ಸಲ್ಲಿಸಿದರು 
ವಿಕ್ರಮಾದಿತ್ಯನ ಪರಿಯರಸಿ ಪಟ್ಟಮಹಾದೇವಿ ಸ್ಥಾನವನ್ನು ಅಲಂಕರಿಸುವುದರಲ್ಲಿ ಮಲಯಮತಿದೇವಿಯು 
ಒಬ್ಬಳು ದಿಗ್ಗಾಂವಿಯ ಸೋಮೇಶ್ವರ ದೇವಾಲಕ್ಕೆ (ಕ್ರಿಶ.೧೧೦೭) ದಾನ ಕೊಟ್ಟಿದ್ದಳು. ದಿಗ್ಗಾಂವಿಯ 
ಅಗ್ರಹಾರದಲ್ಲಿ ೩೦೦ ಮಹಾಜನರು ಸಂಮತದಿಂದ ನೆರೆಯ ಅಗ್ರಹಾರನಾಗಾಯಿಯ ೪೦೦ 
ಮಹಾಜನರು ಕೂಡಿ ಈ ದೇವರ ಸೇವೆಯಿಂದ ಗೆದ್ದ ದಾನಕೊಟ್ಟ ಅಂಶ ತಿಳಿಸುತ್ತದೆ. ಅಗ್ರಹಾರದಲ್ಲಿ 
ರಾಣಿಯರು ಸುರಕ್ಷಿತವಾಗಿದ್ದರು. ಜೊತೆಗೆ ಇತರ ಸ್ತ್ರೀಯರು ಸಹ “ಸುರಕ್ಷಿತವಾಗಿರಲು ಸಾಧ್ಯವಾಗಿದ್ದಿತು. 
ಅಲ್ಲದೆ ಸಮಾಜದಲ್ಲಿ ರಾಣಿಯರು ಉನ್ನತ ಸ್ಥಾನ ಪಡೆದಿದ್ದರು. 


ಸಿರಿಯಾದೇವಿ: 


ಯಾದವ ಸಿಂಗಣನ ಕಾಲಕ್ಕೆ ಸೇರಿದ ಕ್ರಿ.ಶ.೧೨೦೬ರ ಶಾಸನವು ಮಹಾಮಂಡಲೇಶ್ವರ ಬಿಬ್ಬರಸ 
ಅವನ ರಾಣಿ ಸಿರಿಯಾದೇವಿಯು ಇಂಗಳಗಿ ಗ್ರಾಮದ ಲೋಕೇಶ್ವರ ಆಚಾರ್ಯಕರ್ತರಜಿಯರಿಗೆ ವಿವಿಧ 
ಸುಂಕಗಳನ್ನು ದಾನಕೊಟ್ಟ ವಿಷಯ ತಿಳಿಸುತ್ತದೆ. 


ಗುಡ್ಡವ್ವೈ: 


ಷೋಡಶ ಗಣದಲ್ಲಿ ಗುಡ್ಡವ್ವೆಯದು ಸುಪ್ರಸಿದ್ಧ ಹೆಸರು. ವೈಷ್ಣವರು ಕಿತ್ತೊಗೆದ ಅಣ೦ಪುರ 
ಬಾಲಬ್ರಹ್ಮೇಶ್ವರ ಲಿಂಗವು ಕೆಲ ಶಾಸನಗಳಲ್ಲಿ ಉಲ್ಲೇಖಗೊಂಡಿದೆ. ಕ್ರಿ.ಶ.೧೨೦೯ ಇಂಗಳಗಿ ಶಾಸನವು 
ಗುಡ್ಡವ್ವೆ ಉಲ್ಲೇಖ ಪರೋಕ್ಷವಾಗಿ ಬಂದಿದ್ದು ಈಕೆ ಗುಡ್ಡಾಪುರದ ದಾನಮ್ಮದೇವಿಯೇ ಆಗಿರಬೇಕೆಂದು 
ಊಹ ಕ್ಷೇತ್ರ ಸನ್ಯಾಸಿನಿಯಾದ ಅಚ್ಚಲವ್ವೆಯ ಕಾಲನ್ನು ತೊಳೆದು ಸಪ್ತಲಿಂಗೇಶ್ವರ ಹಾಗೂ ಗಣಮಠಕ್ಕೆ 
ಗುಡ್ಡವ್ವೆಯ ನಾಲ್ಕು ಮನೆಯ ನಿವೇಶನ, ಹೊಲ, ತೋಟ ಹಾಗೂ ಗಾಣಗಳನ್ನು ದಾನಕೊಟ್ಟ 
ಸಂದರ್ಭದಲ್ಲಿ ದೇವರಿಗೆ ದಾನ, ದತ್ತಿ ಕೊಟ್ಟ ವಿಷಯ ತಿಳಿಸುತ್ತದೆ ಗಮನಿಸಿರಿ. 


ರಾಣಿಯರಲ್ಲಿ ಜಾಕಲದೇವಿಯು ಜೈನ ಧರ್ಮದವಳಾಗಿದ್ದಳು. ಅನೇಕ ಜೈನ ಬಸದಿಯನ್ನು 
ಇಂಗಳಗಿಯಲ್ಲಿ ನಿರ್ಮಿಸಿದ್ದಳು ವೀರ ಮಹಿಳೆಯರ ಬಗೆಗೆ ಇಂಗಳಗಿ ಶಾಸನವು ಉಲ್ಲೇಖಿಸುತ್ತದೆ. 
ಶಾಸನಗಳಲ್ಲಿ ಸ್ತ್ರೀಯರು ನೀಡಿದ ದತ್ತಿಯ ಉಲ್ಲೇಖ ದೊರೆತರು ಇಂಗಳಿಯ ಇನ್ನೊಂದು ಶಾಸನದಲ್ಲಿ 
ಬಲವ್ವೆ ಎಂಬುದವಳು ಅರಲು ೩೦೦ ರ ಇಂಗಳಿಗಿಯ ಪಂಚಮಠ, ಪ್ರಭು, ಹೆಗಡೆ ಹಾಗೂ ಗಡ್ಡವ್ವೆ 
ಇವರೆ ಸಮ್ಮುಖದಲ್ಲಿ ದತ್ತಿ ಕೊಟ್ಟ ವಿಷಯವನ್ನು ಉಲ್ಲೇಖಿಸುತ್ತದೆ. 


ಶ್ರೀದೇವಿಯಕ್ಕ: 


ಕ್ರಿಶ. ೧೧೦೬ರ ಕಾಳಗಿಯ ಶಾಸನ ಆದಿತ್ಯ ಭಟ್ಟೋಪಾಧ್ಯಾಯನ ಮಗಳು ಶೀದೇವಿಯಕ್ಕ ತೆಂಗಳಿ 
ಜಗನ್ನಾಥ ಕೇಶವ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯ ಕಟ್ಟಿಸಿದ್ದಳು. ಸಾವಿತ್ರಿಯಕ್ಕ 
ಮಲ್ಲಿಯಕ್ಕರು ಈ ದೇವಾಲಯಕ್ಕೆ ದಾನಕೊಟ್ಟ ವಿಷಯ ತಿಳಿಸುತ್ತದೆ. 


ಕಾಳಬರಸಿ: 
ಬ 


ಇಂಗಳಗಿಯ ಗ್ರಾಮದ ಮಹಾಮಂಡಳೇಶ್ವರ ಹೈಹಯ ವಂಶದ ಬಾಚರಸ ಮತ್ತು ಆತನ ಪತ್ನಿ 
ಕಾಳಬ್ಬರಸಿಯ ವರ್ಣನೆ ಶಾಸನದಲ್ಲಿ ಉಲ್ಲೇಖಗೊಂಡಿದೆ 


200 


ಮನೋವಲ್ಲಭೆ, ಭೂಮಿ ದಾನ ಮಹೋನ್ನತಿಯನ್ತೆನೆ 
ಸ್ಪಸ್ತೀನವರತ ಪರಮಕಲ್ಯಾಣಾಭ್ಯುದಯ ಸತಸಹಸ್ತ ಪರಮ 
ಗಂಭೀರಯೋಗ ಭಾಗಿನಿಯರಮ ದ್ವಿತೀಯ ಲಕ್ಷಿ ತ ಸಮಾನೆಯರುವುಪ್ಪ 
ಬಾಚ ಮಹಾರಾಜನಧಾಂಗನೆ ಶ್ರೀಕಾಳಬ್ಬರಸಿ॥ 

ಎಂದು ಶಾಸನವು ದಾನ ದತ್ತಿಕೊಟ್ಟ ವಿಷಯವನ್ನು ಉಲ್ಲೇಖಿಸುತ್ತದೆ. ರಾಣಿಯರಪ್ಪೇ ಅಲ್ಲದೆ. 
ಮಹಾಮಂಡಳೆಶ್ಚರರ ಪತ್ನಿಯರು. ಸಹ ಆಡಳಿತದಲ್ಲಿ ಭಾಗವಹಿಸಿದ್ದರು ಎನ್ನು ವುದಕ್ಕೆ ಇದು 
ನಿದರ್ಶನವಾಗಿದೆ. ಚತ ಸಮಾಜದಲ್ಲಿ ಸ್ತ್ರೀಗೆ ಉನ್ನತ ಸ್ಥಾನವಿತ್ತು. ಸಾಮಾಜಿಕವಾಗಿ ಮಂಚವಕದ 
ಜನಾ೦ಗ ಜಾತಿಗಳಲ್ಲಿ ಸ್ತ್ರೀಯರು ಉನ್ನತ. ಮೆಟ್ಟದವರಾಗಿದ್ದರು. ಸಾಮಾಜಿಕ ನೆಲೆಯಲ್ಲಿ ಹೆಣ್ಣಿಗೆ ಆದರದ 
ಗೌರವದ ಸ್ಥಾನವಿತ್ತು ನ್ರದರೂ ಯಾವುದೇ ರೀತಿಯ ಆರ್ಥಿಕ ಸ್ವಾತಂತ್ರ ಏರಲಿಲ್ಲ. ಮಿತಾಕ್ಷರದ ಕರ್ತ 
ವಿಜ್ಞಾನೇಶ್ವರನು ಕ್ರಶ. ೧೧೨೩ ರ ಮರತೂರ ಶಾಸನದಲ್ಲಿ ಸ್ತ್ರೀಯರಿಗೂ ಆಸ್ತಿಯ ಹಕ್ಕು 
ದೊರಕಬೇಕೆಂದು ಪ್ರತಿಪಾದಿಸಿದನು. ಅವರ ಪ್ರಕಾರ ಗಂಡು ಸಂತಾನವಿಲ್ಲದವರ ಆಸ್ತಿಯೂ ಅತನ ಪತ್ನಿಗೆ 
ಸೇರಬೇಕು. ಅವಿಭಕ್ತ ಕುಟುಂಬದಲ್ಲಿ ಗಂಡು ಮಕ್ಕಳೊಂದಿಗೆ ಹೆಂಡತಿ ಹಾಗೂ ತಾಯಿ ಹ 
ದೊರೆಯಬೇಕು. ಸ್ತ್ರೀ ಧನದ ಬಗ್ಗೆಯೂ ಉಲ್ಲೇಖವಿದೆ. ಒಂದು ಹೆಣ್ಣಿಗೆ ಮದುವೆ ಅಥವಾ ಬೇರೆ 
ಯಾರೋ ಕೊಟ್ಟ ನಉಡುಗೋರೆ ಆಸ್ತಿ ಹಾಗೂ ಅವಳ ಸ್ವಂತ ಬಂದ. ಧನವು ಸ್ತ್ರೀ ಧನವಾಗುತ್ತದೆ. 
ಇಂತಹ ಸ್ತ್ರೀ ಧನಕ್ಕೆ ಆಕೆಯ ಅಧಿಕಾರವಿರುತ್ತದೆ. ಆದರೆ ಪತಿಗೆ ಅದರಲ್ಲಿ ಅಧಿಕಾರಿವೆರುವುದಿಲ್ಲ. ನಂತರ 
ಸ್ತೀ ಧನವು ಆಕೆಯ ಹೆಣ್ಣು ಮಕ್ಕಳಿಗೆ ಸೇರಬೇಕು. ತಂದೆಯ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು 
ಮಕ್ಕಳಿಗೂ ಪ ಪಾಲು ದೊರೆಯಬೇಕೆ೦ದು ಸ್ಮೃತಿಗಳು ಹಾಗೂ ಅವುಗಳ ವ್ಯಾಖ್ಯಾನಕಾರರು ಪಶಿಪಾದಿಸಿದ್ದರು 
ಸ್ಪತಃ ಯಾಜ್ಞವಲ್ಕ್ಯ ಕೂಡ ಸನ್ಯಾಸ ಸ್ವೀಕರಿಸುವ ಮುಂಚೆ ತನ್ನ ಸಂಪತ್ತನ್ನೆಲ್ಲಾ ಇಬ್ಬರು ಹೆಂಡತಿಯರಾದ 
ಕಾತ್ಯಾಯನಿ ಮತ್ತು ಮೈತ್ರೆಯಗೆ ಸಮನಾಗಿ ಹಂಚುತ್ತಾನೆ. ಮೈತ್ರೆಯ ತನಗೆ ಬೇಡವೆಂದು ಜ್ಞಾನ ಪಡೆದು 
ಮೋಕ್ಷ ಹೊಂದಲು ಬಯಸುತ್ತಾಳೆ. ಯಾಜ್ಞವಲ್ಕ್ಯರು ಆಸ್ಲಿ ಇಲ್ಲದ ಕಾಲದಲ್ಲೇ ತಮ್ಮ ಆಸ್ತಿಯನ್ನು 
ಪತ್ನಿ ಯರಿಗೆ ಹಂಜಿ ಸ್ತೀಯರ ಆಸ್ಥಿ ಹಕ್ಕನ್ನು ತಮ್ಮ ಸಂತ ನಡುವಳಿಕೆಯ ಮೂಲಕ ಜಗತ್ತಿಗೆ ತಿಳುದ್ದಾನೆ. 
ಹಾ ಸ್ತ್ರೀಯರಿಗೆ ನೌ ವೇದಾಧ್ಯಯನಕ್ಕೆ' ಅವಕಾಶಬಿಲ್ಲದಿದ್ದ ಕಾಲದಲ್ಲೆ ಪತ್ನಿಗೆ ಅತಂಹ ಅವಕಾಶ 
ಕಲ್ಪಿಸಿಕೊಟ್ಟೆದ್ದರು ಎಂಬುದು ಗಮನಾರ್ಹ. ಹೀಗೆ "ಇಂತಹ ಅನೇಕ ಉಲ್ಲೇಖಗಳು ಶಾಸನಗಳಲ್ಲಿ 
ಕಾಣುತ್ತೇವೆ. "ಅಂದಿನ ಕಾಲದಲ್ಲಿ ಸಿಕ್ಕಿರುವ ಅವಕಾಶದಲ್ಲಿ ತಮ್ಮ ಸ್ಥಾನ- -ಮಾನದ "ಬಗ್ಗೆ ತೀಳಿಸಿಕೊಟ್ಟಿದ್ದಾರೆ. 
ಅವರಿಗೆ ಇನ್ನು ಸ್ವಾತಂತ್ರ್ಯ ಸಿಕ್ಕಿದ್ದರೆ 'ಅಂದಿನ ಸಮಾಜ ಪ್ರಸ್ತುತ ಆಧುನಿಕತೆಗೆ ಕಡಿಮೆ ಏನು ಇಲ್ಲ. 


(20 


೭೭೬ 


ಗಂಥಯಣಿ: 


೧. ಕನ್ನಡ ಶಾಸನಗಳ ಸ ಸಾಂಸ್ಕೃತಿಕ ಅಧ್ಯಯನ- ಡಾ.ಚಿದಾನಂದ ಮೂರ್ತಿ. 
ಈ ಆರನೇ ವಿಕ್ರಮಾದಿತ್ಯನ ಶ್‌ಸನಗಳು ಜೆ.ಎಂ. ನಾಗಯ್ಯ. 


201 


ಬೌದ್ಧ ಧಮ್ಮ ಮತ್ತು ಛಲವಾದಿ ಸಮುದಾಯ. 
-ಶ್ರೀಮತಿ ಸುಜಾತ, 
ಸಂಶೋಧನಾರ್ಥಿ, ಸಮಾಜಶಾಸ್ತ್ರ ಬುಡಕಟ್ಟು 
ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


ಪ್ರಸ್ತಾವನೆ: 


ಬೌದ್ದ ಧಮ್ಮವು ವಿಶ್ವದ ಪ್ರಮುಖ ಧಮ್ಮಗಳಲ್ಲಿ ಒಂದು ಇದು ಒಂದು ವಿಶಿಷ್ಟವಾದ ಧಮ್ಮವಾಗಿದೆ 
ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಈ ಧಮ್ಮದ 'ಅನುಯಾಯಿಗಳಿದ್ದಾರೆ. ವಶಕ್ಕೆ ಶಾಂತಿ, ಅಹಿಂಸೆಯ 
ಸಂದೇಶವನ್ನು ಈ 'ಧಮ್ಮವು ಸಾರಿದೆ. ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳನ್ನು, ಭೌದ್ಧ ಧಮ್ಮವು 
ಧಿಕ್ಕರಿಸುವುದರಿಂದ ಮತ್ತು ವೈಜ್ಞಾನಿಕ ತಳಹದಿಯ ಮೇಲೆ ಇದು ನಿಂತಿರುವುದರಿಂದ ವಿಶ್ವದ ಬಹುತೇಕ 
ರಾಷ್ಟ್ರಗಳು ಭೌದ್ಧ ಧಮ್ಮವನ್ನು ಅಪ್ಪಿಕೊಂಡಿವೆ. 


ಭೌದ್ಧ ಧಮ್ಮ ಸುಮಾರು ೨೫೦೦ ವರ್ಷಗಳ ಹಿಂದೆ ತಥಾಗತ ಗೌತಮ ಬುದ್ದರಿಂದ 
ಉದಯವಾಯಿತು. ಈ ಧಮ್ಮ ಇಂದು ಎಶ್ವವ್ಯಾಪ್ತಿ ವ್ಯಾಪಿಸಿದೆ. ಮೌರ್ಯದೊರೆ ಅಶೋಕ ಸಾಮ್ರಾಟನ 
ಕಾಲದಲ್ಲಿ ಭಾರತವು ಭೌದ್ಧಮಯವಾಗಿತ್ತೆಂದು ಇತಿಹಾಸದ ಪುಟಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ. 
ಆನ೦ತರ ಗುಪ್ತರ ಮತ್ತು ಮುಂದಿನ ರಾಜಮನೆತನಗಳ ನಿರಾಸಕ್ತಿಯಿಂದಾಗಿ ಭೌದ್ಧ ಧಮ್ಮದ “ಪ್ರಭಾವವು 
ಕಡಿಮೆಯಾಗುತ್ತಾ ಬಂದಿರುವುದು ಇತಿಹಾಸದಿಂದ ಸ್ಪಷ್ಟವಾಗುತ್ತದೆ. 


ಡಾ. ಬಾಬಾಸಾಹೇಬ ಅಂಬೇಡ್ಕರ ರವರು ಶ್ರೇಣಿಕೃತ ಜಾತಿ ವ್ಯವಸ್ಥೆಯಿಂದ ಮತ್ತು ವರ್ಣ 
ವ್ಯವಸ್ಥೆಯಿಂದ ಕೂಡಿರುವ ಹಿಂದೂ ಧಮ್ಮವನ್ನು ಬಿಟ್ಟು ಬೇರೆ ಧಮ್ಮವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು 
ನಿರ್ಧರಿಸಿ ವಿವಿಧ ಧಮ್ಮಗಳ ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಭಾರತದ ನೆಲದಲ್ಲಿಯೇ 
ಉದಯಿಸಿದ ಮತ್ತು ಅನೇಕ ಮೂಲ ನಿವಾಸಿ ಅರಸರಿಂದ ಆಶ್ರೆಯಿಸಿಲ್ಪಟ್ಟ ಸತ್ಯ, ಅಹಿಂಸೆ ಮತ್ತು 
ಮಾನವೀಯ ಮೌಲ್ಯಗಳು ಹಾಗೂ ವೈಜ್ಞಾನಿಕ ತಳಹದಿಯ ಮೇಲೆ ರೂಪಗೊಂಡಿರುವ ಭೌದ್ಧ ಧಮ್ಮದ 
ಕುರಿತು ಹೆಚ್ಚು ಆಕರ್ಷಿತರಾದರು. ಈ ದೇಶದ ಮೂಲ ಸಂಸ್ಕೃತಿಗೆ ಹೊಂದಿಕೊಳ್ಳುವ ಮತ್ತು ಭವಿಷ್ಯದಲ್ಲಿ 
ಎಶ್ವಕ್ಕೆ ದಾರಿತೋರಬಲ್ಲ ಭೌದ್ಧ ಧಮ್ಮವನ್ನು ಸ್ವಿಕರಿಸಲು ತಿರ್ಮಾನಮಾಡಿ ದಿನಾಂಕ: ೧೪.೧೦.೧೯೫೬ 
ರಂದು ತಮ್ಮ ೫ ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳೊಂದಿಗೆ ನಾಗಪೂರದಲ್ಲಿ ಭೌದ್ಧ ಧಮ್ಮಕ್ಕೆ 
ಸೇರ್ಪಡೆಯಾಗುತ್ತಾರೆ. 


ಅನಂತರ ಅವರ ಅನುಯಾಯಿಗಳು ಪ್ರತಿವರ್ಷ ಧಮ್ಮಚಕ್ರ ಪುವರ್ತನ ದಿನ ಎಂದು ಆಚರಣೆ 
ಮಾಡುವುದರ ಮೂಲಕ ಭೌದ್ಧ ಧಮಕ್ಕೆ ಹಿಂದೂ ಧಮ್ಮವನ್ನು ತೊರೆದು ಸೇರ್ಪಡೆಯಾಗುತ್ತಿದ್ದಾರೆ. 


ಛಲವಾದಿ ಅಥವಾ ಹೊಲೆಯ ಸಮುದಾಯವು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ 
ಪ್ರಮುಖವಾದ ಸಮುದಾಯವಾಗಿದೆ. ರಾಷ್ಟ್ರದ ಬೇರೆ-ಬೇರೆ ರಾಜ್ಯಗಳಲ್ಲಿ ಈ ಸಮುದಾಯದವರನ್ನು 
ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. 


ಉದಾ:- ಕರ್ನಾಟಕದಲ್ಲಿ ಹೊಲೆಯಾ, ಹೊಲೆಯರ, ಛಲವಾದಿ, ಆದಿ ಕರ್ನಾಟಕ, ಆದಿ ದ್ರಾವಿಡ, 
ಬಲಗೆ, ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ. ಮಹಾರಾಷ್ಟ್ರದಲ್ಲಿ ಮಾಹರ್‌, ಮಹರ್‌, ಎಂದು 
ಕರೆಯುತ್ತಾರೆ. ಹಿಂದೂ ಧಮ್ಮದಲ್ಲಿರುವ ಜಾತಿ ಪದ್ಧತಿ, ಅಸ್ಪಶ್ಯತೆ *ಓಚಣೆಯಿಂದ ರೋಸಿಹೋಗಿ ಮತ್ತು 
ಬಾಬಾಸಾಹೇಬ ಅಂಬೇಡ್ಕರ್‌ "ಅವರ ಕರೆಯಿಂದಾಗಿ ಇಗ ದಲಿತ ಸಂಘಟನೆಗಳ ಜಾಗೃತಿ 
ಕಾರ್ಯಕ್ರಮಗಳಿಂದಾಗಿ ಇತಿಚೀನ ದಿನಗಳಲ್ಲಿ ಆಳಂದ ತಾಲೂಕಿನಲ್ಲಿಯೂ ಸಹ ಛಲವಾದಿ ಅಥಾ 
ಹೊಲೆಯ ಸಮುದಾಯದ ಜನರು ಭೌದ್ಧ ಧಮ್ಮದಕಡೆಗೆ ಸಾಗುತ್ತಿದ್ದಾರೆ. ಅಧಿಕೃತವಾಗಿ 


202 


ಮತಾಂತರವಾಗುವರ ಸಂಖ್ಯೆ ಕಡಿಮೆಯಿದ್ದರೂ ಸಹ ತಮ್ಮ ನಡೆ, ನುಡಿ, ಆಚರಣೆಯಲ್ಲಿ ಬಹುತೇಕ 
ಛಲವಾದಿ ಸಮುದಾಯದ ಜನರು ಭೌದ್ಧ ಧಮ್ಮದ ಕಡೆಗೆ ಸಾಗುತ್ತಿದ್ದಾರೆ. 


ಅವರು ತಮ್ಮ ಮನೆಯಲ್ಲಿ ವಿವಾಹ ಕಾರ್ಯಕ್ರಮ, ಗೃಹ ಪ್ರವೇಶ, ಮಗುವಿನ ನಾಮಕರಣ 
ಇನ್ನಾವುದೆ ಕಾರ್ಯಕ್ರಮಗಳಿ ಇರಲಿ ಅವರು ಭೌದ್ಧ ಧಮ್ಮದ ಪ್ರಕಾರವೆ ಆಚರಣೆಯನ್ನು ಮಾಡುತ್ತಾರೆ. 
ಬೌದ್ಧ ದಮ್ಮದ ಗುರುಗಳಾದ ಬಂತೆಜೀಗಳಿಗೆ ವಿಶೇಷ ಸ್ಥಾನಮಾನವಿದೆ. ಅವರೆ ಗುರುಗಳು ಅವರ 
ನೇತೃತ್ವದಲ್ಲೇ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತವೆ. ಭೌದ್ಧ ಧಮ್ಮದಲ್ಲಿ ಬಿಕ್ಕುಗಳಿಗೆ ವಿಶೇಷ ಸ್ಥಾನವಿದೆ. 
ಏಕೆಂದರೆ ಅವರು ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಸ್ಥಿಕರಿಸಿ ಕೇವಲ ಭಗವಾನ ಬುದ್ಧನ 
ಆರಾಧನೆಯನ್ನು ಮಾಡುತ್ತಾ ಹಾಗೂ ಭೌದ್ಧ ಧಮ್ಮದ ಪ್ರಚಾರವನ್ನು ಮಾಡಿ ತಮ್ಮ ಜೀವನವನ್ನು 
ಸಾರ್ಥಕ ಮಾಡಿಕೊಂಡಿರುತ್ತಾರೆ. ಅವರು ಭೌದ್ಧ ಧಮ್ಮದ ಪ್ರಕಾರ ಆಚಾರ, ವಿಚಾರ, ನಡೆ, ನುಡಿಗಳನ್ನು 
ಬಹಳ ಕಟ್ಟು ಬದ್ಧವಾಗಿ ಪಾಲಿಸಿಕೊಂಡು ಬರುತ್ತಾರೆ. ಸಾಮಾಜಿಕ ಮೋಹದಿಂದ ಶಿಕ್ಷೆಯನ್ನು ಪಡೆದು 
ಅವರು ತಮ್ಮ ಜೀವನವನ್ನು ಕೇವಲ ಧ್ಯಾನದಲ್ಲಿ ತೋಡಗಿಸಿಕೋಳ್ಳುತ್ತಾರೆ. ಇಲ್ಲಿ ವಿಶೇಷವೇನೆಂದರೆ 
ಮಹಿಳೆಯರಿಗು ಬಿಕ್ಕು ಆಗುವ ಅವಕಾಶವಿರುವುದರಿಂದ ಅನೇಕ ಮಹಿಳಾ ಬಿಕ್ಕುಗಳನ್ನು 
ನೋಡಬಹುದಾಗಿದೆ. ಸ್ತ್ರೀಯರಿಗೆ ಸಮಾನವಾದ ಸ್ಥಾನಮಾನ ನೀಡಿರುವುದು ಈ ಧಮ್ಮದಲ್ಲಿ ಮಾತ್ರ 
ಎಂದು ಹೇಳಿದರೆ ತಪ್ಪಾಗಲಾರದು. 


ಭೌದ್ಧ ಧಮ್ಮದ ಆಚರಣೆಗಳು: 


ಭೌದ್ಧ ಧಮ್ಮದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುವುದೆಂದರೆ ಬುದ್ಧ ಪೂರ್ಣಿಮಾ, 
ಭೀಮಕೊರೆಗಾಂವ ವಿಜಯೋತ್ಸವ ಹಾಗೂ ಬಾಬಾಸಾಹೇಬ ಅಂಬೇಡ್ಕರ ಅವರ ಜಯಂತಿ, ಅಕ್ಟೋಬರ್‌ 
ತಿಂಗಳಲ್ಲಿ ಧಮ್ಮ ಚಕ್ರ ಪ್ರವರ್ತನ ಇವುಗಳನ್ನು ಭೌದ್ಧ ಧಮ್ಮದವರು ಬಹಳ ವಿಜೃಂಭಣೆಯಿಂದ 
ಆಚರಿಸುತ್ತಾರೆ. 


ಬುದ್ಧ ಪೂರ್ಣಿಮಾ: 


ಭೌದ್ಧ ಧಮ್ಮದಲ್ಲಿ ಬುದ್ಧ ಪೂರ್ಣಿಮೆಯನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ಈ ಧಮಕ್ಕೆ 
ಅಡಿಪಾಯ ಹಾಕಿದ ಭಗವಾನ ಬುದ್ಧನಿಗೆ ಜ್ಞಾನೋದಯವಾದ ದಿನ, ಹುಟ್ಟಿದ ದಿನ ಹಾಗೂ 
ಪರಿನಿರ್ವಾಣ ಹೊಂದಿದ ದಿನ ಇದಾಗಿದೆ. ಆದ್ದರಿಂದ ಭಾರತಾದ್ಯಂತ ಬುದ ಪೂರ್ಣಿಮೆಯನ್ನು 
ಆಚರಿಸುತ್ತಾರೆ. ಇದನ್ನು ಕೆಲವು ದೇಶಗಳ ಬುದ್ಧನ ಅನುಯಾಯಿಗಳು ಈ ದಿನವನ್ನು "ವೆಸಕ್‌', ಎಂದು 
ಕರೆಯುತ್ತಾರೆ. ವೆಸಕ್‌ ಎಂದರೆ ಏಪ್ರಿಲ್‌-ಮೇ ತಿಂಗಳ ಪವಿತ್ರದಿನ ಎಂದರ್ಥ. ಈ ಪವಿತ್ರ ದಿನದಂದು 
ಎಲ್ಲರು ತಮ್ಮ ಪರಿವಾರದೊಂದಿಗೆ ಬಿಳಿಯ ಬಣ್ಣದ ಉಡುಪ್ಪುಗಳನ್ನು ಧರಿಸಿ ಬುದ್ಧ ಎಹಾರಕ್ಕೆ 
ಭೇಟಿನೀಡಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಹಾಗೂ ಕೇಲವು ಅನೂಕುಲಸ್ಥರು ತಮಗೆ ಸಾಧ್ಯಾವಾದಷ್ಟು 
ಅನ್ನದಾನವನ್ನು ಮಾಡುತ್ತಾರೆ. 


ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇರುವ ಪ್ರಸಿದ್ಧ ಭೌದ್ಧ ವಿಹಾರಕ್ಕೆ ಸಾವಿರಾರು ಜನ ಬುದ್ಧ 
ಪೂರ್ಣಿಮೆಯ ದಿನದಂದು ಬರುತ್ತಾರೆ. ಬಂದಿರುವಂತಹ ಬುದ್ಧ ಜನಾಂಗದವರಿಗೆ ಊಟ, ನೀರು, 
ಚಹಾ, ಹಣ್ಣು ಇತ್ಯಾದಿಗಳ ವ್ಯವಸ್ಥೆಯನ್ನು ದಾನಿಗಳು ಮಾಡಿರುತ್ತಾರೆ. ಪ್ರಸಿದ್ಧವಾದ ಭೌದ್ಧ ವಿಹಾರಕ್ಕೆ 
ಬುದ್ಧ ಪೂರ್ಣಿಮೆಯ ದಿನದಂದು ಬ೦ದ ಅನುಯಾಯಿಗಳು ಪ್ರಾರ್ಥನೆ ಸಲ್ಲಿಸಿ, ಧ್ಯಾನಮಾಡಿ ಅತೀ 
ವಿಜೃಂಭಣೆಯಿಂದ ಈ ದಿನವನ್ನು ಆಚರಣೆ ಮಾಡುತ್ತಾರೆ. ಅದರಂತೆ ಆಳಂದ ತಾಲೂಕಿನ ಎಲ್ಲಾ 
ಹಳ್ಳೀಯ ಮತ್ತು ಆಳಂದ ಪಟ್ಟಣದ ಛಲವಾದಿ ಸಮುದಾಯದ ಜನರು ತಮ್ಮ ತಮ್ಮ ಮನೆಗಳಲ್ಲಿ 
ಸಮುಧಾಯ ಭವನದಲ್ಲಿ ಬುದ್ಧನ ಪ್ರತಿಮೆಯ ಮುಂದೆ ಪೂಜೆ, ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಮತ್ತು 
ಕೆಲವೊಬ್ಬರು ಗುಲಬರ್ಗಾ ನಗರದ ಬುದ್ಧ ಎಹಾರಕ್ಕೆ ಬರುತ್ತಾರೆ. 


203 


ಡಾ. ಬಾಬಾಸಾಹೇಬ ಅಂಬೇಡ್ಕರ ಜಯಂತೋತ್ಸವ: 


ಭಾರತ ರತ್ನ ಡಾ. ಬಾಬಾಸಾಹೇಬ ಅಂಬೇಡ್ಕರ ಅವರ ಜಯಂತಿಯನ್ನು ಭೌದ್ದ ಧಮ್ಮದ 
ಅನುಯಾಯಿಗಳು ಮತ್ತು ಎಲ್ಲಾ ದಲಿತ ಸಮುದಾಯದವರು ಈ ಜಯಂತಿಯನ್ನು ಸಹ ಹಬ್ಬದಂತೆಯೇ 
ಆಚರಣೆಯನ್ನು ಮಾಡುತ್ತಾರೆ. 


೧೪ ಏಪ್ರೀಲ್‌ ರಂದು ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಈಡಿ ನಾಡಿನ ಜನತೆ ಬಹಳ 
ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ. ಸಮಾಜದಲ್ಲಿ ಶೋಷಿತ ಸಮುದಾಯದವರಿಗೆ, ಮಹಿಳೆಯರಿಗೆ, 
ಹಿಂದುಳಿದವರಿಗೆ ಸಮಾನ ಸ್ಥಾನವನ್ನು ಕೊಡಿಸಿದ ಮಹಾನ ನಾಯಕ ಎಂದು ಜನರು ಬಾಬಾ ಸಾಹೇಬ 
ಅಂಬೇಡ್ಕರ ರವರ ಹುಟ್ಟಿದ ದಿನವನ್ನು ಬಹಳ ವಿಶೇಷ ದಿನವಾಗಿ ಆಚರಿರುತ್ತಾರೆ. ಪ್ರತಿಯೊಬ್ಬರು ತಮ್ಮ 
ಮನೆಯಲ್ಲಿ ಬಾಬಾ ಸಾಹೇಬ ಅಂಬೇಡ್ಕರ ಅವರ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. 


ಸಾಮುಹಿಕವಾಗಿ, ಬಾಬಾಸಾಹೇಬ ಅಂಬೇಡ್ಕರ ರವರ ವಿಗ್ರಹಕ್ಕೆ ಹೂವಿನ ಮಾಲೆಯನ್ನು ಹಾಕಿ 
ಅಲಂಕರಿಸಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೋಳಲಾಗುತ್ತದೆ. ಅದರಂತೆ ಆಳಂದ 
ತಾಲೂಕಿನ ಜನರು ಆಳಂದ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಭೌದ್ಧ ಧಮ್ಮವನ್ನು 
ಎತ್ತಿಹಿಡಿದು ತಮ್ಮ ಸಮುದಾಯದ ಜನರಿಗೆ ಅಸ್ಪಶ್ಯತೆಯ ಆಚರಣೆಯಿಂದ ಹೊರತರಲು ಭೌದ್ಧ 
ಧಮ್ಮವನ್ನು ಸ್ವೀಕರಿಸುವಂತೆ ಮಾಡಿ ಪರಿವರ್ತನೆಯನ್ನು ತಂದು. ಭಾರತದಲ್ಲಿ ಮತ್ತೆ ಭೌದ್ಧ ಧಮ್ಮ 
ಎತ್ತರಕ್ಕೆ ಬೆಳೆಯಲು ಕಾರಣರಾಗಿದ್ದಾರೆ. 


ಅಧ್ಯಾಯನದ ವ್ಯಾಪ್ತಿ: 


ಕಲಬುರಗಿ ಜಿಲ್ಲೆಯ ೧೧ ತಾಲೂಕುಗಳಲ್ಲಿ ಆಳಂದ ತಾಲೂಕವು ಒಂದಾಗಿದೆ. ಕಲಬುರಗಿ 
ನಗರದಿಂದ ೪ಚಕಿ.ಮಿ. ಅಂತರದಲ್ಲಿದೆ. ಇಲ್ಲಿ ಎಲ್ಲಾ ಜಾತಿ ಮತ್ತು ಧರ್ಮಿಯರು ಇದ್ದಾರೆ. ಕಲಬುರರ್ಗಿ 
ಜಿಲ್ಲೆಯ ಆಳ೦ದ ತಾಲೂಕನ್ನು ಅನುಲಕ್ಷೀಸಿ ಈ ಲೇಖನವನ್ನು ಸಿದ್ಧಪಡಿಸಲಾಗಿದೆ. 


ಉದ್ದೇಶಗಳು: 


೧. ಛಲವಾದಿ ಸಮುದಾಯದ ಪರಿಚಯ 
೨. ಆಳಂದ ತಾಲೂಕಿನಲ್ಲಿ ಛಲವಾದಿ ಸಮುದಾಯ ಮತ್ತು ಭೌದ್ಧ ಧಮ್ಮ ಆಚರಣೆ ಕುರಿತು 
ಮಾಹಿತಿ ನೀಡುವುದು 


ಸಂಶೋಧನಾ ವಿಧಾನ: 


ಸ್ತು ವಿಧಾನ ಮತ್ತು ಕ್ಷೇತ್ರಕಾರ್ಯದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ಲೇಖನವನ್ನು 


ಭಾರತದಲ್ಲಿ ಭೌದ್ಧ ಧಮ್ಮದ ಪ್ರಭಾವ ದಿನದಿನಕ್ಕೆ ಹೆಚ್ಚುತ್ತಲೆ ಇದೆ. ಈ ಧಮ್ಮದಲ್ಲಿರುವ ಸತ್ಯ, 
ಅಂಹಿಸೆ, ಶಾಂತಿ ತತ್ವಗಳಿಗೆ ಜನರು ಮಾರುಹೊಗುತ್ತಿದ್ದಾರೆ. ಸರಳವಾದ ಜೀವನ ಮತ್ತು ಶಾಂತಿಗೆ ಹೆಚ್ಚು 
ಮಹತ್ವವನ್ನು ಇಲ್ಲಿ “ನೀಡಲಾಗಿದೆ. ಸ್ತ್ರೀಯರಿಗೆ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೋಡಲಾಗಿದೆ. 
ಹೀಗಾಗಿ ವಿದ ತಾಲೂಕಿನ ಔಲವಾದಿ ಸಮುದಾಯದ ಜನರು ಸಹ ಬೌದ್ಧ ಧಮ್ಮವನ್ನು ತಮ್ಮ 


204 


ಜೀವನ ಕ್ರಮದಲ್ಲಿ ಸಂಶೋಧನಾ ಎಧ್ಯಾರ್ಥಿನಿ ಅಳವಡಿಸಿಕೊಳ್ಳುತ್ತಿದ್ದಾರೆ. ಭೌದ್ಧ ಧಮ್ಮದ ಬಗ್ಗೆ ಇನ್ನು 
ಹೆಚ್ಚಿನ ಅರಿವನ್ನು ಈ ಭಾಗದ ಜನರಿಗೆ ಮೂಡಿಸುವುದು ಅವಶ್ಯಕವಾಗಿದೆ. ಸಮಾನತೆಯ ತತ್ವವನ್ನು 
ಸಾರುವ ಈ ಧಮ್ಮದ ಅನುಕರಣೆಯನ್ನು ಪ್ರತಿಯೊಬ್ಬರು ಮಾಡಬೇಕಾದ ಅವಶ್ಯಕತೆ ಇದೆ. 


205 


ಭಾರತದ ರಾಜಕೀಯ ಚಿಂತನೆಯಲ್ಲಿ ಧರ್ಮದ ಕುರಿತಾದ ಸಕರಾತ್ಮಕ ದೃಷ್ಟಿಕೋನ - ಒಂದು 
ವಿಶ್ಲೇಷಣಾತ್ಮಕ ಅಧ್ಯಯನ. 


-ಶ್ರೀಮತಿ ಬಸ ಸವರಾಜೇಶ್ವರಿ ಸಿದ್ರಾಮಪ್ಪ, 
ಸಹಾಯಕ ಪ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, 
ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ಸುಲಪೇಟ್‌. 


ಪೀಠಿಕೆ: 


ರಾಜಕೀಯ ಮತ್ತು ಧರ್ಮದ ಸಂಬಂಧ ಕುರಿತಾದ ಚರ್ಚೆ ಹಿಂದಿನಿಂದಲೂ ನಡೆಯತ್ತಿದೆ. 
ರಾಜಕೀಯ ರಾಜ್ಯ ಆಡಳಿತಕ್ಕೆ ಸಂಬಂಧಪಟ್ಟರೆ, ಧರ್ಮ, ವ್ಯಕ್ತಿಯನ್ನು ಸನ್ಮಾರ್ಗದಲ್ಲಿ ನಡೆಸುವ ಜೀವನ 
ಮಾರ್ಗ. ಧರ್ಮ ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟದ್ದು, ಆದರೂ ಅಧಿಕಾರ ಪ್ರಭಾವ 
ರಾಜಕೀಯದಲ್ಲಿ ಕಂಡು ಬರುತ್ತದೆ. ರಾಜಕೀಯದಲ್ಲಿ ಧರ್ಮದ ಪ್ರಭಾವ ಪುರಾತನ ಕಾಲದಿಂದಲೂ 
ಕಂಡು ಬರುತ್ತದೆ. ಕಾಲ ಕಾಲಕ್ಕೆ ಇವರೆಡರ ಸಂಬಂಧ ಕುರಿತು ಚರ್ಚೆ ನಡೆಯುತ್ತಿದೆ. ರಾಜಕೀಯದಲ್ಲಿ 
ಧರ್ಮ ಇರಬೇಕೋ ಅಥವಾ ಬೇಡವೋ? ಎಂಬ ಬಗ್ಗೆ ರಾಜಕೀಯ ತಜ್ಞರು ವಿಭಿನ್ನ ಅಭಿಪ್ರಾಯ 
ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಈ ಲೇಖನದಲ್ಲಿ ರಾಜಕೀಯದಲ್ಲಿ ಧರ್ಮ ಇರಬೇಕು ಎಂಬ ಸಮರ್ಥನೆ 
ನೀಡಿದ ತಜ್ಞರ ಅಭಿಪ್ರಾಯಗಳ ವಿಶ್ಲೇಷಣೆ ಮಾಡಲಾಗಿದೆ. 


ಉದ್ದೇಶಗಳು: 


೧) ರಾಜಕೀಯದಲ್ಲಿ ಧರ್ಮದ ಪ್ರಭಾವದ ಬಗ್ಗೆ ರಾಜಕೀಯ ಚಿಂತಕರ ಅಭಿಪ್ರಾಯಗಳ ಬಗ್ಗೆ 
ತಿಳಿಯುವುದು. 

೨) ಇಂದಿನ ರಾಜಕೀಯ ಕ್ಷೇತ್ರದ ಅಧೋಗತಿಗೆ ರಾಜಕೀಯದಿಂದ ಧರ್ಮವನ್ನು 
ಬೇರ್ಪಡಿಸಿರುವುದು ಕಾರಣವೇ? ಎಂಬ ಬಗ್ಗೆ ತಿಳಿಯುವುದು. 


ಪ್ರಾಚೀನ ಕಾಲದ ರಾಜಕೀಯ ವ್ಯವಸ್ಥೆಯ ಹಿಂದೂ ತತ್ವಜ್ಞಾನ ಅಥವಾ ಹಿಂದೂ ಧಾರ್ಮಿಕ 
ವ್ಯವಸ್ಥೆಯ ಒಂದು ಅಂಶವಾಗಿತ್ತು. ಹಿಂದೂ ರಾಜಕೀಯ ಶಾಸ ಸ್ತವೂ ತನ್ನದೇ ಆದ ಆದ್ಯಾತ್ಮಿಕ ಸ್ವರೂಪ 
ಹೊಂದಿದೆ. ಅದು ಹಿಂದೂ ತತ್ವಶಾಸ್ತ್ರ ಸಮ್ಮೀಲನವಾಗಿದೆ. ಅದಕ್ಕಾಗಿಯೇ ರಾಜ್ಯಶಾಸ್ತ್ರಕ್ಕೆ ಆಜ 
ನೀತಿಶಾಸ್ತ್ರ ಶಬ್ದಗಳನ್ನು ಪರ್ಯಾಯ” ಅರ್ಥದಲ್ಲಿ "ಬೆಳಸಿದ್ದೇ ಸಾಕ್ಷಿಯಾಗಿದೆ. ಸಾಜ ಸಿ ರಾಜ 
ಮತ್ತು ದರ್ಮ” Ry ಎರಡು ಪದಗಳ ಸಂಯೋಜನೆಯಾಗಿದೆ. ರಾಜ ಎಂಬುದು “ಆಳುವ ದೊರೆ' 
ಅಥವಾ ಅರಸನಾದರೆ, ಧರ್ಮ ಎಂಬುದು 'ಕರ್ತವ್ಯ' ಅಥವಾ "ಜವಾಬ್ದಾರಿ' ಎಂಬ ಅರ್ಥದಲ್ಲಿ 
ಬಳಸಲಾಗಿದೆ. ಅಂದರೆ ರಾಜಧರ್ಮ ಎಂಬ ಶಬ್ದವನ್ನು ರಾಜನು ನಿರ್ವಹಿಸುತ್ತಿದ್ದ ಕರ್ತವ್ಯಗಳನ್ನು 
ಸೂಚಿಸುತ್ತದೆ. ಆದರೆ ಪ್ರಾಚೀನ ಕಾಲದ ರಾಜನ ಕರ್ತವ್ಯವನ್ನೇ ರಾಜಧರ್ಮ ಎಂದು ಕರೆಯಲಾಗುತ್ತದೆ. 


ಧರ್ಮದ ಅರ್ಥ: 


ಧರ್ಮ ಎಂದರೆ ಸಮಾಜದ ಒಟ್ಟು ಹಿತಕ್ಕಾಗಿ ಇರುವಂತಹ ನಡೆ, ನುಡಿ, ರೂಢಿ, ಸಂಪ್ರದಾಯ, 
ಪದ್ಧತಿ ನಂಬಿಕೆಗಳಾಗಿವೆ. ಧರ್ಮ ಎಂಬ ಪದವು "ದೃ' ಎಂಬ ಪದದಿಂದ ಬಂದಿದೆ. "ದೃ' ಎಂದರೆ 
ಧರಿಸುವುದು ಅಥವಾ ಎತ್ತಿ ಹಿಡಿಯುವುದು, ಆಸರೆಯಾಗುವುದು, ಪೋಷಿಸುವುದು ಎಂದರ್ಥ. 
ಒಳ್ಳೆಯದನ್ನು , ನೀತಿಯನ್ನು, ನ್ಯಾಯವನ್ನು , ಸದ್ಗುಣಗಳನ್ನು ಎತ್ತಿ ಹಿಡಿಯುವುದು. ಸದ್ಗುಣಗಳನ್ನು 
ಪಾಲಿಸಿಕೊಂಡು ಬರುವುದು ಎಂದು ಅರ್ಥ. ನೀತಿ, ನಿಯಮಗಳು, ತತ್ವಗಳು, ಮೌಲ್ಯಗಳು, ಸನ್ನಡತೆಗಳ 
ಒಟ್ಟು ಮೋತ್ತವೇ ಧರ್ಮವಾಗಿದೆ. 


206 


ಧರ್ಮ ಎಂಬ ಪದವು ಪ್ರಾರಂಭದಲ್ಲಿ ಸೌಜನ್ಯದ ಪ್ರತೀಕವಾಗಿ ಬ೦ದರೆ, ನಂತರದಲ್ಲಿ ಮಾನನ 
ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುವ ನೀತಿ ನಿಯಮಗಳಾಗಿ, ರೂಢಿ ಪದ್ಧತಿಗಳಾಗಿ ರೂಪುಗೊಂಡವು. 
ರಾಜ್ಯವು ಧರ್ಮವನ್ನು ಸಂರಕ್ಷೀಸುವ ಮೂಲಕ ಧರ್ಮವನ್ನೇ ಕಾನೂನಿನ ಮುಖ್ಯ ಮೂಲವನ್ನಾಗಿ 
ಮಾಡಿದೆ. ಅಂದರೆ ರಾಜ್ಯವು ಕಾನೂನು ರೂಪಿಸುವ, ನ್ಯಾಯ ವಿತರಿಸುವ ಮೂಲಕ ಧರ್ಮವನ್ನು 
ಸಂರಕ್ಷಿಸುವ ರಕ್ಷಾ ಕವಚವೆಂದು ಹಿಂದೂ ರಾಜನೀತಿಜ್ಜ್ಞರು ಬಾವಿಸಿದರು. ಅಂದರೆ ಧರ್ಮವೆಂದರೆ 
ಸಮಾಜದ ಒಳಿತಿಗಾಗಿ ಅನುಸರಿಸುವ ನಡುವಳಿಕೆಯೇ ಆಗಿದ್ದು, ಮಾನವ ಜೀವನದ ನೀತಿ 
ಸಂಹಿತೆಯಿದ್ದಂತೆ ಹಾಗೂ ಮಾನವನ ನೈತಿಕ ಬೌದ್ಧಿಕ, ವೈಚಾರಿಕ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ 
ರಾಜಕೀಯ ಕರ್ತವ್ಯವಿದ್ದಂತೆ. 


ಒಟ್ಟಿನಲ್ಲಿ ಧರ್ಮ ಎಂದರೆ ವ್ಯಕ್ತಿಯ ಕರ್ತವ್ಯ, ಹಕ್ಕು, ಜವಬ್ದಾರಿ ಎ೦ದು ಸಮಾಜದಲ್ಲಿ ಆಳ್ವಿಕೆ 
ನಡೆಸಲು ಅನುಸರಿಸಬಹುದಾದ ನಿಯಮ ಎನ್ನಬಹುದು. ಧರ್ಮ ಎಂಬ ಪದವು ರಾಮಾಯಣ, 
ಮಹಾಭಾರತ, ಮನುಸ್ಮೃತಿ, ಯಗ್ಕೇದ, ವೇದಗಳ ಸಾಹಿತ್ಯ, ಶುಕ್ರನ ನೀತಿಸಾರ, ಕಾಮಾ೦ದಕನ ನೀತಿಸಾರ, 
ನಾರದ ಸ್ಮೃತಿ, ಗೌತಮನ ಧರ್ಮ ಸೂತ್ರ, ಬೌದ್ಧಾಯನ ಇವೇ ಮೊದಲಾದ ಸಾಹಿತ್ಯಗಳಲ್ಲಿ 
ಬಳಸಲಾಗಿದೆ. ಮನುಸ್ಮಶಿಯಲ್ಲಿ “ಶೀಲವಂತರಾದ ಪಂಡಿತರು ಯಾವುದನ್ನು ಆಚರಿಸುವರೋ ಹಾಗೂ 
ಯಾವುದು ಅತ್ಮಃಸಾಕ್ಷಿಯಾಗಿ ಅಂಗೀಕೃತವಾಗಿದೆಯೋ ಅದೇ “ಧರ್ಮ” ಎಂದಿದೆ. ಕಾಮಾಂದಕನ ನೀತಿ 
ಸಾರವು ಯಾವುದನ್ನು ಆಚರಿಸಿ ಅನುಸರಿಸಿದರೆ, ವೈದಿಕರು ಗೌರವಿಸುತ್ತಾ ರೋ ಅದೇ “ಧರ್ಮ” ಎಂದು 
ಹೇಳಲಾಗಿದೆ. ಜೈನ ಮುನಿಯು ಧರ್ಮ ಎಂದರೆ ಸುಖಕ್ಕೆ ಕಾರಣವಾಗುವ ಅಪೇಕ್ಷಿತ ಉದ್ದೇಶ ಅಥವಾ 
ಫಲ ಎಂದಿದ್ದಾರೆ. 


ಪ್ರಾಚೀನ ಭಾರತದ ರಾಜಕೀಯ ಚಿಂತಕರ ಪ್ರಕಾರ ಧರ್ಮವನ್ನು ರಕ್ಷಿಸುವುದು ರಾಜನ 
ಬಹುಮುಖ್ಯ ಕಾರಣವಾಗಿದೆ. ರಾಜ ಧರ್ಮವನ್ನು ರಕ್ಷಿಸಿದರೆ, ಧರ್ಮ ರಾಜನನ್ನು ರಾಜ್ಯವನ್ನು 
ರಕ್ಷಿಸುತ್ತದೆ. ಧರ್ಮ ಉನ್ನತ ಮಟ್ಟಕ್ಕೆ ಏರಿದಂತೆಲ್ಲಾ ಜನರು ಸ೦ತೋಷದಿಂದಿರುತ್ತಾರೆ. ಧರ್ಮ 
ಕ್ಷೀಣಿಸಿದಂತೆಲ್ಲಾ ಜನರು ಸಂಕಷ್ಟವನ್ನು ಎದರಿಸುತ್ತಾರೆ. ಧರ್ಮ ಎಂದರೆ ನೈತಿಕವಾಗಿ, ಭೌತಿಕವಾಗಿ, 
ಸರ್ವ ವ್ಯಾಪಕವಾದಂತಹ ತತ್ತವಾಗಿದ್ದು, ಮಾನವ ಸಮಾಜವನ್ನು ಆಳ್ವಿಕೆ ನಡೆಸಲು ಅನುಸರಿಸುವ 
ಕಾನೂನು. ರಾಜನಾದವನು ಧಾರ್ಮಿಕ ಮಾರ್ಗದಲ್ಲಿ ನಡೆಯುತ್ತಿದ್ದನು. ದೇವರು, ರೂಢಿ ಪದ್ಧತಿ ಮತ್ತು 
ಸಂಪ್ರದಾಯಗಳ ಮಿತಿಗೆ ರಾಜನು ಒಳಗಾಗಿದ್ದನು. ಅ೦ದರೆ ದೇವಾಜ್ಞೆ ಮತ್ತು ಧರ್ಮಗಳು ರಾಜನನ್ನು 
ನಿಯಂತ್ರಿಸುವ ನೈತಿಕ ನಿಯಮಗಳಾಗಿವೆ. ರಾಜನು ಧರ್ಮ ಮಾರ್ಗದಲ್ಲಿ ರಾಜಭಾರ ಮಾಡಬೇಕೆಂದು 
ನೀತಿಯುತ ರಾಜಕೀಯ ಮಾಡಬೇಕೆಂದು ಹೇಳಲಾಗಿದೆ. 


ಬೌದ್ಧ ಸಾಹಿತ್ಯದಲ್ಲಿ ರಾಜಕೀಯವು ನೈತಿಕ ತಳಹದಿಯ ಮೇಲಿರಬೇಕೆಂದು ಹೇಳಿದೆ. 
ಮಹಾಭಾರತದಲ್ಲಿಯೂ ರಾಜಧರ್ಮವು ನೈತಿಕತೆಯ ತಳಹದಿಯ ಮೇಲೆ ನಿಂತಿದೆ ಎಂದು ಹೇಳಿದೆ. 
ಇದರಲ್ಲಿ ರಾಜಧರ್ಮವನ್ನು ಅಧರ್ಮಕ್ಕೆ ವಿರೋಧವಾಗಿ ನೀತಿ ನಿಬಂಧಗಳ ಸಂಕೇತವಾಗಿ ಬಳಸಲಾಗಿದೆ. 
ರಾಮಾಯಣದ ೬೬ ಶ್ಲೋಕಗಳು ರಾಜಧರ್ಮ ಬಗ್ಗೆ ಪ್ರಸ್ತಾಪಿಸುತ್ತವೆ. ರಾಮನಂತಹ ಆದರ್ಶ ರಾಜ 
ಧರ್ಮಮಾರ್ಗದಿಂದ ರಾಜ್ನ ಭಾರ ಮಾಡಿದ್ದರಿಂದಲೇ ಪ್ರಜೆಗಳೆಲ್ಲ ರಾಮರಾಜ್ಯವೆಂಬ ಸುಖೀರಾಜ್ಯದಲ್ಲಿ 


$ 
ಸುಖವಾಗಿದ್ದರು. ಇಂದಿನ ರಾಜಕೀಯ ನಾಯಕರಿಗೂ ರಾಮನ ಆದರ್ಶಗಳು ಮಾರ್ಗದರ್ಶಕವಾಗಿವೆ. 


ಮಹಾಭಾರತದಲ್ಲಿ ರಾಜನು ನಿರಂಕುಶಾಧಿಕಾರಿಯಂತೆ ವರ್ತಿಸದೇ ಆಡಳಿತವನ್ನು ಒಂದು 
ಸಭೆಯ ನೆರವಿನಿಂದ ನಡೆಸುತ್ತಿದ್ದನು. ಈ ಸಭೆಯಲ್ಲಿ ಧರ್ಮಾಧಿಕಾರಿಗಳು ಇರುತ್ತಿದ್ದರು. ಇವರು 
ರಾಜನನ್ನು ಧರ್ಮ, ಸಾಮಾಜಿಕ ಕಟ್ಟು ಪಾಡುಗಳಿಗೆ ಅನುಸಾರವಾಗಿ ರಾಜ್ಯಭಾರ ಮಾಡಲು 
ಸೂಚಿಸುತ್ತಿದ್ದರು. 


207 


ಅರವಿಂದೋ ಅವರು ಹಿಂದೂ ರಾಜಕೀಯದ ಮೂಲ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿದ್ದಾರೆ. 
ಅವುಗಳೆಂದರೆ, ಆಧ್ಯಾತ್ಮಿಕತೆ, ಸೃಜನಶೀಲತೆ, ಹಾಗೂ ಬೌದ್ಧಿಕತೆಗಳು. ಇವರ ಪ್ರಕಾರ ಧಾರ್ಮಿಕತೆ ಮತ್ತು 
ತ್ಯಾಗ ಅ೦ದಿನ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು. 


ಪ್ರಾಚೀನ ಭಾರತದ ರಾಜಕೀಯದ ಮೇಲೆ ಧರ್ಮದ ಪ್ರಭಾವ ಕಾಣುತ್ತೇವೆ. ಹಿಂದೂ 
ರಾಜಕೀಯ ಚಿಂತಕರು ಧರ್ಮ ಮತ್ತು ರಾಜಕೀಯವನ್ನು ಪ್ರತ್ಯೇಕಿಸಿಲ್ಲ. ಆ ಕಾಲದಲ್ಲಿ ಧರ್ಮ ಎಂಬುದು 
ವ್ಯಕ್ತಿಯ ಜನನದಿಂದ ಹಿಡಿದು ಮರಣದವರೆಗೂ ಹಾಸುಹೊಕ್ಕಾಗಿತ್ತು. ವ್ಯಕ್ತಿಯ ಜೀವನದ ಎಲ್ಲಾ 
ಹಂತಗಳಲ್ಲೂ ಧರ್ಮ ಹೇಗೆ ಸುತ್ತುವರಿದಿತ್ತೋ ಹಾಗೆಯೇ ಅಂದಿನ eR ಸಂಸ್ಥೆಗಳ ಮೇಲೆ. 
ರಾಜಕೀಯ ವಿಚಾರಗಳ ಮೇಲೆ ಧರ್ಮದ "ಪ್ರಭಾವ ಕಾಣುತ್ತೇವೆ. ಅಂದಿನ ಬಹುತೇಕ ತತ್ವಜ್ಞಾನಿಗಳ 
ಬರಹದಲ್ಲಿಯೂ ಆದ್ಯಾತ್ಮಿಕತೆಯ ಪ್ರಭಾವ ಕಾಣುತ್ತೇವೆ. ಇದಕ್ಕೆ ಉದಾಹರಣೆ ಎಂದರೆ ರಾಜ್ಯದ 
ಉಗಮದ ಕುರಿತಾದ ದೈವಿ ಸಿದ್ಧಾಂತ. ಈ ಸಿದ್ಧಾಂತದ ಪಕಾರ ರಾಜ್ಯದ ಅಸ್ತಿತ್ವಕ್ಕೆ ದೈವಿಶಕ್ತಿಯೇ ಕಃ 
ದೇವರ ಉದ್ದೇಶವನ್ನು ಸಾಧನೆ ಮಾಡುವದಕ್ಕಾಗಿಯೇ ರಾಜನನ್ನು ಸುಜ ರಾಜನ 
ಆದೇಶವನ್ನು ಉಲ್ಲಂಘಿಸಿದವರನ್ನು ದೇವರೆ ಅಂದರೇ ರಾಜನೇ ಶಿ್ಕಿಸುತ್ತಾನೆ ಎಂದು ಹೇಳಲಾಗಿದೆ. ಈ 
ಸಿದ್ಧಾಂತ ಕಾಲ್ಪನಿಕವಾದರೂ ಧರ್ಮದ ಜೊತೆಗೆ ರಾಜಕೀಯದ ಸಂಬಂಧ ತಳುಕು ಹಾಕುತ್ತದೆ. ಪ್ರಾಚೀನ 
ಭಾರತದ ರಾಜನೀತಿಯ ಪ್ರಕಾರ ರಾಜ ರಾಜ್ಯದ ಧರ್ಮದರ್ಶಿಯಾಗಿ, ಎಶ್ವಸ್ಥವಾಗಿ, ದೈವ ಶಾಸನಕ್ಕೆ 
ತಲೆಬಾಗಿ ರಾಜ್ಯವನ್ನಾಳುತ್ತಿದ್ದ ದೈವ ಶಾಸನಕ್ಕೆ ಮಿಗಿಲಾದ ಯಾವುದೇ ಶಾಸನವು ಇರಲಿಲ್ಲ. 


ಆದರೆ ಪ್ರಾಚೀನ ಭಾರತದ ಹಿಂದೂ ರಾಜ ನೀತಿಜ್ಞನಾದ ಕೌಟಲ್ಯನ ಪ್ರಕಾರ ಜಗತ್ತಿನಲ್ಲಿ 
ಮಾನವನ ಮೇಲೆ ದೈವ ನಿಯಮಗಳು ಪ್ರಭಾವ ಬೀರತ್ತವೆ ಎಂದಾಗಲೇ ಮಾನವನ ಬೌದ್ಧಿಕ ಶಕ್ತಿಗೂ 
ಮೀರಿದ ದೈವ ಕೈವಾಡವೊಂದಿದೆ ಎ೦ಬುದನ್ನು ಒಪ್ಪುವುದಿಲ್ಲ. ಅಂದರೆ ಸುವ್ಯವಸ್ಥಿತವಾದ ಸಮಾಜದ 
ನಿರ್ಮಾಣವು ದೇವರ ಹಿಡಿತದಲ್ಲಿಲ್ಲದೇ ಮಾನವನ ಹಿಡಿತದಲ್ಲಿಯೇ ಇದೆ ಎಂದು ಸಮರ್ಥಿಸಿದ್ದು, 
ರಾಜ್ಯವನ್ನು ಧರ್ಮ ಮತ್ತು ನೀತಿಯ ತಳಹದಿಯ ಮೇಲೆ ನಿರ್ಮಾಣ ಮಾಡುವ ಬದಲು ವಿಚಾರದ 
ತಳಹದಿಯ ಮೇಲೆ ರಾಜ್ಯವನ್ನು ಸ್ಥಾಪಿಸಬೇಕೆಂದು ಹೇಳಿದ್ದಾರೆ. 


ಕೌಟಲ್ಯನು ರಾಜ್ಯದ ಒಳಿತಿಗಾಗಿ ರಾಜನಾದವನು ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲು 
ಪೂರ್ಣ ಸ್ಪತಂತ್ರವಾಗಿದ್ದು ಆದರೆ ರಾಜಕೀಯದ ಮೇಲೆ ಧರ್ಮ ಮೈಲುಗೈ ಸಾದಿಸುವಂತೆ 
ನೋಡಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾನೆ. ರಾಜ್ಯ ಹಣಕಾಸಿನ ದುಸ್ಥಿತಿಯನ್ನು ಎದುರಿಸುತ್ತಿದ್ದರೆ 
ಧಾರ್ಮಿಕ ಸಂಸ್ಥೆಗಳು, ದೇವಸ್ಥಾನಗಳು, ಬ್ರಾಹ್ಮಣರ ಆದೀನದಲ್ಲಿರುವ ದೇವಸ್ಥಾನಗಳಿ೦ದಲೂ ಸಹ 
ಜನರಿಗೆ ತಿಳಿಯದಂತೆ ಉಪಯೋಗಿಸಕೊಳ್ಳಬೇಕೆಂದು ಸಹ ಜನರಿಗೆ ತಿಳಿಯದಂತೆ 
ಉಪಯೋಗಿಸಕೊಳ್ಳಬೇಕೆಂದು ಹೇಳಿದ್ದಾರೆ. ಹಾಗೆಯೇ ಧಾರ್ಮಿಕ ಮಂದಿರಗಳಲ್ಲಿ ವಿಗ್ರಹಗಳಲ್ಲಿ 
ಆಯುಧಗಳನ್ನು ಅಡಗಿಸಿಟ್ಟು ಆ ಮಂದಿರಗಳಲ್ಲಿ ಅಡಗಿ ಕುಳಿತು ದೇವರೇ ಮಾತಾಡುವಂತೆ ಸ್ವಂತ 
ರಾಜನೇ ಮಾತಾಡಿ ಶತ್ರುಗಳನ್ನು ಹೆದರಿಸುವುದು, ಆ ಮೂಲಕ ರಾಜಕೀಯ ಹಿಶಸಾಧನೆ 
ಮಾಡಿಕೊಳ್ಳಬೇಕು. ಒಟ್ಟಿನಲ್ಲಿ ಕೌಟಿಲ್ಯನು ಒಂದು ಕಡೆ ಧರ್ಮಕ್ಕೆ ಪ್ರಾಮುಖ್ಯತೆ ನೀಡಿದರೆ, ಮತ್ತೊಂದು 
ಕಡೆ ಧರ್ಮವನ್ನು ವಿರೋಧಿಸುವಂತಹ ದ್ವಂದ್ವ ನೀತಿಯನ್ನು ಅನುಸರಿಸಿದ್ದಾನೆ. ಆದರೆ ರಾಜ್ಯದ 
ಸಂರಕ್ಷಣೆಗೋಸ್ಕರ, ರಾಜ್ಯದ ಹಿತ ಕಾಪಾಡುವುದಕ್ಕೋಸ್ಕರ ರಾಜನು ಧರ್ಮವನ್ನು ಮೆಟ್ಟಿ ನಿಲ್ಲಬಹುದು. 
ಹೀಗೆ ಕೌಟಲ್ಯನ ಧರ್ಮಕ್ಕಿಂತ ರಾಜ್ಯಕ್ಕೆ ಹೆಚ್ಚಿನ ಪ ಪಾಮುಖ್ಯತೆಯನ್ನು ನೀಡಿರುವುದು ಕಂಡು "ಬರುತ್ತದೆ. 
ಅಂದರೆ ಕೌಟಿಲ್ಯ ಧರ್ಮವನ್ನು ಎತ್ತಿ 'ಏಡದಿದ್ದು, ರಾಜ್ಯಕ್ಕೆ "ಅಪತ್ತು ಜಾಗ ಮಾತ್ರವೇ ಧರ್ಮವನ್ನು 
ಮೆಟ್ಟಿ ನಿಲ್ಲುವಂತೆ ಸಲಹೆ ಮಾಡಿದ್ದಾರೆ. "ಏಕೆಂದರೆ 'ರಾಜ್ಯ ಇದ್ದಾಗ ಮಾತ್ರವೇ ಧರ್ಮ, ನೀತಿಗೆ 
ಅಸ್ಥಿತ್ರವಿರಲು ಸಾಧ್ಯ ಎಂಬ ಅಂಶವನ್ನು ಎತ್ತಿ ಹಿಡಿದಿದ್ದಾನೆ. ಅಂದರೆ ರಾಜ್ಯದ ಅಸ್ತಿತ್ವವನ್ನು 
ಉಳಿಸಿಕೊಳ್ಳಲು ಕುಟೀಲ ತಂತ್ರಗಳನ್ನು ಅನುಸರಿಸುವಂತೆಯೋ ಹೇಳಿದ್ದಾನೆ. 


208 


ಸ್ವಾಮಿ ವಿವೇಕಾನಂದರು ಧರ್ಮ ಎಂದರೆ ಆಧ್ಯಾತ್ಮಿಕ ಮತ್ತು ನೈತಿಕ ಶಕ್ತಿಯೇ ಆಗಿದ್ದು, ಇದು 
ವ್ಯಕ್ತಿ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಅತ್ಯಂತ ಸಹಕಾರಿಯಾಗಿದೆ "ಎಂದು ಅವರ ಅಭಿಮತವಾಗಿತ್ತು. 
ಹಂಡರ ಆಧ್ಯಾತ್ಮಿಕ "ಮತ್ತು ನೀತಿ ದರ್ಮಗಳ ಆಧಾರದ ಮೇಲೆ ರಾಜ್ಯದ ನಿರ್ಮಾಣ ಅಭಿವೃದ್ಧಿಗೆ 
ಪೂರಕವಾಗಿದೆ "ಆದರೆ ಅವರು ಧರ್ಮದ ಹೆಸರಿನಲ್ಲಿ ನಡೆಯುವ ಅಂಧಕೃದ್ಧೆ ಅಸಮಾನತೆಯನ್ನು 
ಬೆಂಬಲಿಸದವರಲ್ಲ. 


ರಾಜಕೀಯದಲ್ಲಿ ಧರ್ಮದ ಪಾತ್ರ ಸಕಾರಾತ್ಮಕವಾಗಿರಬೇಕೆಂದು ಪ್ರತಿಪಾದಿಸದವರು ಮಹಾತ್ಮಾ 
ಗಾಂಧೀಜಿಯವರು. ಧರ್ಮದಿಂದ ಪ್ರತ್ಯೇಕವಾದ ರಾಜಕೀಯವನ್ನು ಬಯಸಿದವರಲ್ಲ. ಗಾ೦ಧೀಜಿಯವರ 
ಪ್ರಕಾರ ಧರ್ಮದ ಜ್ಞಾನವಿಲ್ಲದ ರಾಜಕೀಯವನ್ನು ಹಾವಿಗೆ ಹೋಲಿಸದ್ದಾರೆ. ಧರ್ಮ ಮರೆತ ರಾಜಕೀಯ 
ನಾಯಕರು ಹಾವಿನಪ್ಪೇ ವಿಷಕಾರಿಯಾಗುತ್ತಾರೆ. ಹೀಗೆ ರಾಜಕೀಯ ಮತ್ತು ಧರ್ಮಕ್ಕೂ ಅನ್ಯೋನ್ಯ 
ಸಂಬಂಧವಿದ್ದು, ಈ ಸಂಬಂಧವನ್ನು ವ್ಯಕ್ತಿಯ ದೇಹ ಮತ್ತು ಆತ್ಮಕ್ಕೆ ಹೋಲಿಸಿದ್ದಾರೆ. ರಾಜಕಾರಣ 
ಧರ್ಮ ರಹಿತವಾಗಿದ್ದರೆ ಅದು ಆತ್ಮವಿಲ್ಲದ ದೇಹದಂತೆ ಅಂದರೆ ಸತ್ತ ಹೆಣದಂತೆ ಆಗುತ್ತದೆ. 
ರಾಜಕೀಯಕ್ಕೆ ಧರ್ಮದ ಅಗತ್ಯವಿದೆ. ರಾಜಕಾರಣ ಧರ್ಮ ರಹಿತವಾಗಿರಬಾರದು ಎಂದು ಆಶಿಸಿದ್ದಾರೆ. 
ಗಾಂಧೀಜಿಯವರು ಎಲ್ಲಾ ಧರ್ಮಗಳನ್ನು ಒಂದೇ ಎಂದು ಬಾವಿಸಿದ್ದು, ಅವರ ಪ್ರಕಾರ ಸತ್ಯ ಮತ್ತು 
ಅಹಿಂಸೆಯೇ ಎಲ್ಲಾ ಧರ್ಮದ ಮೂಲವಾಗಿದ್ದು. ಅನೈತಿಕ ಮಾರ್ಗಗಳಿಂದ ರಾಜಕೀಯ ಲಾಭ 
ಪಡೆಯುವದನ್ನು ವಿರೋಧಿಸಿದ್ದಾರೆ. ಅವರ ಪ್ರಕಾರ ರಾಜಕೀಯದಲ್ಲಿ ಸತ್ಯ ಮತ್ತು ಅಹಿಂಸೆ ಇರಬೇಕು. 
ಈ ಮಾತನ್ನು ಇಂದಿನ ಕಾಲದ ರಾಜಕೀಯಕ್ಕೆ ಹೋಲಿಸಿದಾಗ ಬಹಳ ನಿರಾಸೆಯಾಗುತ್ತದೆ. 
ರಾಜಕೀಯದಲ್ಲಿ ಹಿಂಸೆ ಸಾಮಾನ್ಯವಾಗಿದ್ದು, ಅಪರಾಧದ ಹಿನ್ನಲೆಯುಳ್ಳವರೇ ಹೆಚ್ಚಾಗಿ ಚುನಾವಣೆಗೆ 
ಸ್ಪರ್ಧಿಸುತ್ತಿದ್ದಾರೆ. ಗೆದ್ದು ಬಂದು ಸಚಿವರಾಗಿ ಅನೈತಿಕ ಮಾರ್ಗದಿಂದ ದುಡ್ಡು ಗಳಿಸುತ್ತಿದ್ದಾರೆ. 
ಇದರಿಂದಾಗಿ” ಇಂದು ಭಷಾ ಚಾರ, ಹಿಂಸೆ ತಾಂಡವಾಡುತ್ತಿದೆ. 


ಉಪಸಂಹಾರ: 


ಈ ಮೇಲಿನ ಎಲ್ಲಾ ವಿಚಾರಗಳನ್ನು ಗಮನಿಸಿದಾಗ ಪ್ರಾಚೀನ ಕಾಲದ ಭಾರತದಲ್ಲಿ ಧರ್ಮ 
ಪ್ರಧಾನ ರಾಜಕೀಯವಿತ್ತು. ಸತ್ಯ . ನ್ಯಾಯ, ನೀತಿಗಳೇ ಧರ್ಮದ ತಳಹದಿಯಾಗಿದ್ದವು. ಅಂದರೆ ಸತ್ಯ, 
ಧರ್ಮ , ನ್ಯಾಯ ನೀತಿ ಪ್ರತಿಪಾದಿಸುವ, ರಾಜಕೀಯದಲ್ಲಿ ಶಿಸ್ತು, ಪ್ರಾಮಾಣಿಕತೆ ಕರ್ತವ್ಯ ಪ್ರಜ್ಞೆ 
ಬೆಳೆಸುವಂತಹ ಧರ್ಮದ ಅವಶ್ಯಕತೆ ಎಂದಿಗೂ ಇದ್ದೆ ಇರುತ್ತದೆ. ಗಾಂಧೀಜಿಯವರು ಸತ್ಯ, ಅಹಿಂಸೆ, 
ನ್ಯಾಯನೀತಿಗಳೇ ಧರ್ಮವೆಂದು ಅರ್ಥೈಸಿ ಅಂತಹ ಧರ್ಮ ರಾಜಕೀಯದಲ್ಲಿ ಇರಬೇಕೆಂದು ಹೇಳಿದರು. 
ನಾಯಕನಾದವನು ನ್ಯಾಯ, ಅನ್ಯಾಯ, ಸರಿ ತಪ್ಪುಗಳ ಪರಿಜ್ಞಾನ ಹೊಂದಿರಬೇಕು. ರಾಜಕೀಯ 
ಎಂದರೇ ಜನಸೇವೆ ಮಾಡುವ ಕ್ಷೇತ್ರವಾಗಿದ್ದು, ಜನಸೇವೆಯೇ ಜನಾರ್ಧನ ಸೇವೆ ಎಂದು ತಿಳಿದು, 
ಸೇವಾ ಮನೋಭಾವನೆಯಿಂದ ಕಾರ್ಯ ನಿರ್ವಹಿಸಬೇಕು. ರಾಜಕೀಯ ಒಂದು ವೃತ್ತಿಯಲ್ಲ, ಲಾಭ ನಷ್ಟಗಳ 
ಲೆಕ್ಕ ಹಾಕಿ ಕೆಲಸ ಮಾಡುವ ಕ್ರೇತ್ರವಲ್ಲ. ಅದು ರಾಷ್ಟದ ಒಳಿತಿಗಾಗಿ, ಜನತೆಯ ಹಿತಕ್ಕಾಗಿ 
ನಿಶ್ರಾರ್ಥದಿಂದ ದುಡಿಯುವ ಜನರನ್ನು ಬಯಸುವ ಕ್ಷೇತ್ರ ಆದರೆ ಅಧಿಕಾರ ಪಡೆಯುವ 
ವ್ಯಾಮೋಹದಿಂದಾಗಿ ನ್ಯಾಯ ಅನ್ಯಾಯಗಳ ಪರಿಜ್ಞಾನ ಇಲ್ಲದೇ, ರಾಜಕೀಯದಲ್ಲಿ ಧರ್ಮ ಬೇಡ 
ಎನ್ನುತ್ತಾ ಮಾಡಿದ್ದೇಲೆ ಸರಿ ಎನ್ನುವ ಮನೋಭಾವನೆಯಿಂದಾಗಿ ರಾಜಕೀಯ ಕ್ಷೇತ್ರ ಧರ್ಮವನ್ನು ಮರೆತ 
ಪರಿಣಾಮ ಇಂದು ಭ್ರಷ್ಟಾಚಾರ, ಹಿಂಸೆ, ಸೃಜನಪಕ್ಷಪಾತ, ತುಂಬಿ ತುಳುಕುತ್ತಿದೆ. ಇದರಿಂದಾಗಿ ಒಳ್ಳೆಯ 
ಜನರು ರಾಜಕೀಯಕ್ಕೆ "ಬರಲು ಭಯಪಡುವಂತಾಗಿದೆ. ಹೀಗೆ ಮುಂದುವರೆದರೆ ಜನರು ದುಷ್ಟ 
ನಾಯಕನ ಕೈಯಲ್ಲಿ ಕ ತೊಂದರೆ ಅನುಭವಿಸುತ್ತಾರೆ. ದೇಶ ಅಧೋಗತಿಗೆ ಇಳಿಯುತ್ತದೆ. ಇಂತಹ 
ಸ್ಥಿತಿ ಬರಬಾರದೆಂದರೆ ಸತ್ಯ ನ್ಯಾಯ ಪ್ರಾಮಾಣಿಕತೆಯನ್ನು ತಿಳಿಸುವ, ಜನರನ್ನು ಸರಿಯಾದ ದಾರಿಯಲ್ಲಿ 
ನಡೆಸುವ ಧರ್ಮದ ಅವಶ್ಯಕತೆ ಇಧೆ. 


209 


ಅಧಾರ ಗ್ರಂಥಗಳು: 


೧) ಡಾ. ಕೆ.ಜಿ.ಸುರೇಶ : ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು. 
೨) ಪ್ರೊ.ಎಸ್‌.ಎನ್‌.ಸಿ.ರಾವ : ರಾಜ್ಯ ನೀತಿಯ ವಿವೇಚಕರು. 
೩) ಡಾ. ಕೆ.ಜಿ.ಸುರೇಶ: ಭಾರತದ ರಾಜಕೀಯ ಚಿಂತನೆ. 


4) ಆಡಿ. 1.5. Patil, Indian Political Thought. 
5) Himanshu Roy and M.P. Singh: Indian Political Thought. 


210 


ಕಲ್ಯಾಣ ಕರ್ನಾಟಕದ ಬೀದರ್‌ ಸಹಕಾರ ಕನ್ನಡ ಕೃಷಿ ಪತ್ರಿಕೆ ಬೆಳೆದು ಬಂದ ಹಾದಿ. 


-ಡಾ. ನರಸಿಂಹ, 
ಸಹಾಯಕ ಪ್ರಾಧ್ಯಾಪಕರು, ಪತ್ರಿಕೋದ್ಯಮ ವಿಭಾಗ 
ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಕೊಪ್ಪಳ. 


ಲೇಖನ ಸಾರಂಶ. 


ಮಾಧ್ಯಮಗಳು ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಸಮೂಹ 
ಮಾಧ್ಯಮಗಳಲ್ಲಿ ಪತ್ರಿಕೆಗಳು ಅಗಸ್ಥಾನ ಹೊಂದಿದ್ದು ಓದುಗರಿಗೆ ಜ್ಞಾನಾರ್ಜನೆ, ಮಾಹಿತಿ ಹಾಗೂ 
ಮನರಂಜನೆಯ ದಾಹವನ್ನು ನೀಗಿಸುತ್ತಾ ಬಂದಿವೆ. ಇವು ಸಾಮಾನ್ಯ ಪತ್ರಿಕೆಗಳಿಗಿ೦ತ ಭಿನ್ನವಾಗಿ ವಿಶೇಷ 
ಪತ್ರಿಕೆಗಳಾಗಿ ತಮ್ಮದೇ ಆದ ಓದುಗರ ಆಶೋತ್ತರಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಬಂದಿವೆ. ಅಂತಹ 
ವಿಶೇಷ ಪತ್ರಿಕೆಗಳ ಸಾಲಿನಲ್ಲಿ ಕೃಷಿ ಪತ್ರಿಕೆಗಳು ಸೇರಿವೆ. ಕೃಷಿ ಅಭಿವೃದ್ದಿಯಲ್ಲಿ ಕೃಷಿ "ಪತ್ರಿಕೆಗಳು ಮಹತ್ತರ 
ಪಾತ್ರವನ್ನು ವಹಿಸುತ್ತಿವೆ. ಹೊಸ ಆವಿಷ್ಕಾರಗಳು, ವಿವಿಧ ಬೆಳೆ ಪದ್ಧತಿಗಳು, ವೈಜ್ಞಾನಿಕ ವಿಚಾರಗಳು, 
ಗೊಬ್ಬರ, ಕೀಟನಾಶಕಗಳು ಹೀಗೆ ವ್ಯವಸಾಯದ ಕುರಿತು ವಿಭಿನ್ನ ಮಾಹಿತಿಯನ್ನು ನೀಡುತ್ತಿವೆ. ಕೃಷಿ 
ಪತ್ರಿಕೋದ್ಯಮವು ಅಭಿವೃದ್ಧಿ ದೇಶಗಳ ಜೊತೆಗೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿಯೂ ಸಹ 
ತನ್ನದೇ ಆದ ಸ್ಥಾನವನ್ನು ಪಡೆದುಕೊಳ್ಳುತ್ತಿದೆ. ಆಧುನಿಕ ವ್ಯವಸಾಯ ಪದ್ಧತಿಗಳ ಆಗಮನದಿಂದ ಕೃಷಿ 
ಪತ್ರಿಕೋದ್ಯಮದ ಮಹತ್ವ ಹೆಚ್ಚಾಗಿದೆ. ಜ್ಞಾನ ಮತ್ತು ಕೌಶಲ್ಯಗಳ ವರ್ಗಾವಣೆಯೇ ಕೃಷಿ ಪತ್ರಿಕೋದ್ಯಮದ 
ಮೂಲ ಉದ್ದೇಶವಾಗಿದೆ. 

ಭಾರತದಲ್ಲಿ ಇತರೆ ಭಾಷಾ ಪತ್ರಿಕೋದ್ಯಮದಂತೆ ಕನ್ನಡದಲ್ಲಿಯೂ ಕೃಷಿ ಪತ್ರಿಕೋದ್ಯಮವು 
ಇಂದು ಎರಡು ರೀತಿಯಲ್ಲಿರುವುದನ್ನು ಕಾಣಬಹುದು. ಮೊದಲನೆಯದು ಮುಖ್ಯವಾಹಿನಿ ಪತ್ರಿಕೆಗಳಲ್ಲಿ 
ಪ್ರಕಟವಾಗುವ ಕೃಷಿ ವಿಷಯಗಳು ಹಾಗೂ ಅವುಗಳು ಹೊರ ತರುವ ಕೃಷಿ ಸಾಪ್ತಾಹಿಕಗಳು. ಕನ್ನಡ 
ಎಲ್ಲಾ ದೈನಿಕಗಳು' ಸಹ ಕೃಷಿ ಪುರವಣಿಗಳನ್ನು ಹೊರ ತರುತ್ತಿವೆ. ಮುಖ್ಯವಾಹಿನಿ ಪತ್ರಿಕೆಗಳಲ್ಲಿ ಬಳಸುವ 
ಭಾಷೆ ಸರಳವಾಗಿ ಎರ್ಥವಾಗುವ ಜೊತೆಗೆ ಹೆಚ್ಚು ಜನರನ್ನು ತಲುಪುತ್ತವೆ. ಎರಡನೆಯದು. 
ಕೃಷಿಗಾಗಿಯೇ ಇರುವ ನಿಯತಕಾಲಿಕೆಗಳು. 


ಕನ್ನಡದಲ್ಲಿನ ಸಾಮಾನ್ಯ ಪತ್ರಿಕೆಗಳು ವಿಶೇಷವಾಗಿ ದೈನಿಕಗಳು ಸೇರಿದಂತೆ ಎಲ್ಲಾ ರೀತಿಯ 
ಸುದ್ದಿಗಳು ಇದ್ದು ಕೃಷಿ ಪೂರಕ ವರದಿಗಾರಿಕೆಗೆ ಸೀಮಿತವಾಗಿದೆ. ಇದು ನಾನಾ ರೀತಿಯ ಕೃಷಿ ಪ್ರಕಾರದ 
ಮಾಹಿತಿಯನ್ನು ದೇಶದ ಬೆನ್ನೆಲಬಾದ ರೈತರಿಗೆ ಸಮಗ್ರವಾಗಿ ನೀಡಲು ಕೃಷಿ ಪತ್ರಿಕೆಗಳ ಆರಂಭಕ್ಕೆ 
ನಾಂದಿಯಾಯಿತು. ಈ ಪತ್ರಿಕೆಗಳ ಜೊತೆಯಲ್ಲಿ ದೇಶದ ಅಭಿವೃದ್ಧಿ ಪಥ ಹಾಗೂ ಸಾಕ್ಷರತೆ ಪ್ರಮಾಣ 
ಹೆಚ್ಚುತ್ತಿದ್ದಂತೆ ಕರ್ನಾಟಕದ ಕನ್ನಡ ಜನಪ್ರಿಯ ದಿನಪತ್ರಿಕೆಗಳು ಸಹ ಕೃಷಿ ಕುರಿತ ವಿಶೇಷ ಪ್ರಕಟಣೆಗಳನ್ನು 
ಹೊರತರುವ ಪರಿಪಾಠವನ್ನು ಆರಂಭಿಸಿದವು. ಹಾಗೇಯೇ ಕರ್ನಾಟಕದಲ್ಲಿ ಬಹಳಷ್ಟು ಕನ್ನಡ ಕೃಷಿ 
ಪತ್ರಿಕೆಗಳು ಹುಟ್ಟಕೊ೦ಡವು. ಇವುಗಳಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್‌ ಸಹಕಾರ ಕನ್ನಡ ಕೃಷಿ ಪತ್ರಿಕೆ 
ಕೂಡ ಪ್ರಮುಖ ಪತ್ರಿಯಾಗಿದೆ. 


ಪೀಠಿಕೆ. 


ಮಾಧ್ಯಮಗಳು ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಸಮೂಹ 
ಮಾಧ್ಯಮಗಳಲ್ಲಿ ಪತ್ರಿಕೆಗಳು ಅಗಸ್ಥಾನ ಹೊಂದಿದ್ದು ಓದುಗರಿಗೆ ಜ್ಞಾನಾರ್ಜನೆ, ಮಾಹಿತಿ ಹಾಗೂ 
ಮನರಂಜನೆಯ ದಾಹವನ್ನು ನೀಗಿಸುತ್ತಾ ಬಂದಿವೆ. ಇವು ಸಾಮಾನ್ಯ ಪತ್ರಿಕೆಗಳಿಗಿ೦ತ ಭಿನ್ನವಾಗಿ ವಿಶೇಷ 
ಪತ್ರಿಕೆಗಳಾಗಿ ತಮ್ಮದೇ ಆದ ಓದುಗರ ಆಶೋತ್ತರಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಬ೦ದಿವೆ. ಅಂತಹ 


211 


ವಿಶೇಷ ಪತ್ರಿಕೆಗಳ ಸಾಲಿನಲ್ಲಿ ಕೃಷಿ ಪತ್ರಿಕೆಗಳು ಸೇರಿವೆ. ಕೃಷಿ ಅಭಿವೃದ್ಧಿಯಲ್ಲಿ ಕೃಷಿ ಪತ್ರಿಕೆಗಳು ಮಹತ್ತರ 
ಪಾತ್ರವನ್ನು ವಹಿಸುತ್ತಿವೆ. ಹೊಸ ಆವಿಷ್ಕಾರಗಳು, ವಿವಿಧ ಬೆಳೆ ಪದ್ಧತಿಗಳು, ವೈಜ್ಞಾನಿಕ ವಿಚಾರಗಳು, 
ಗೊಬ್ಬರ, ಕೀಟನಾಶಕಗಳು ಹೀಗೆ ವ್ಯವಸಾಯದ ಕುರಿತು ವಿಭಿನ್ನ ಮಾಹಿತಿಯನ್ನು ನೀಡುತ್ತಿವೆ. ಕೃಷಿ 
ಪತ್ರಿಕೋದ್ಯಮವು ಅಭಿವೃದ್ಧಿ ದೇಶಗಳ ಜೊತೆಗೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿಯೂ ಸಹ 
ತನ್ನದೇ ಆದ ಸ್ಥಾನವನ್ನು ಪಡೆದುಕೊಳ್ಳುತ್ತಿದೆ. ಆಧುನಿಕ ವ್ಯವಸಾಯ ಪದ್ಧತಿಗಳ ಆಗಮನದಿಂದ ಕೃಷಿ 
ಪತ್ರಿಕೋದ್ಯಮದ ಮಹತ್ವ ಹೆಚ್ಚಾಗಿದೆ. ಜ್ಞಾನ ಮತ್ತು ಕೌಶಲ್ಯಗಳ ವರ್ಗಾವಣೆಯೇ ಕೃಷಿ ಪತ್ರಿಕೋದ್ಯಮದ 
ಮೂಲ ಉದ್ದೇಶವಾಗಿದೆ. 


ಕರ್ನಾಟಕದಲ್ಲಿ ಕನ್ನಡ ಕೃಷಿ ಪತ್ರಿಕೋದ್ಯಮ. 


ಭಾರತದಲ್ಲಿ ಇತರೆ ಭಾಷಾ ಪತ್ರಿಕೋದ್ಯಮದಂತೆ ಕನ್ನಡದಲ್ಲಿಯೂ ಕೃಷಿ ಪತ್ರಿಕೋದ್ಯಮವು 
ಇಂದು ಎರಡು ರೀತಿಯಲ್ಲಿರುವುದನ್ನು ಕಾಣಬಹುದು. ಮೊದಲನೆಯದು ಮುಖ್ಯವಾಹಿನಿ ಪತ್ರಿಕೆಗಳಲ್ಲಿ 
ಪ್ರಕಟವಾಗುವ ಕೃಷಿ ವಿಷಯಗಳು ಹಾಗೂ ಅವುಗಳು ಹೊರ ತರುವ ಕೃಷಿ ಸಾಪ್ತಾಹಿಕಗಳು. ಕನ್ನಡ 
ಎಲ್ಲಾ ದೈನಿಕಗಳು ಸಹ ಕೃಷಿ ಪುರವಣಿಗಳನ್ನು ಹೊರ ತರುತ್ತಿವೆ. ಮುಖ್ಯವಾಹಿನಿ ಪತ್ರಿಕೆಗಳಲ್ಲಿ ಬಳಸುವ 
ಭಾಷೆ ಸರಳವಾಗಿ ಅರ್ಥವಾಗುವ ಜೊತೆಗೆ ಹೆಚ್ಚು ಜನರನ್ನು ತಲುಪುತ್ತವೆ. ಎರಡನೆಯದು, 


ಕೃಷಿಗಾಗಿಯೇ ಇರುವ ನಿಯತಕಾಲಿಕೆಗಳು. 


ಕನ್ನಡದಲ್ಲಿನ ಸಾಮಾನ್ಯ ಪತ್ರಿಕೆಗಳು ವಿಶೇಷವಾಗಿ ದೈನಿಕಗಳು ಸೇರಿದಂತೆ ಎಲ್ಲಾ ರೀತಿಯ 
ಸುದ್ದಿಗಳು ಇದ್ದು ಕೃಷಿ ಪೂರಕ ವರದಿಗಾರಿಕೆಗೆ ಸೀಮಿತವಾಗಿದೆ. ಇದು ನಾನಾ ರೀತಿಯ ಕೃಷಿ ಪ್ರಕಾರದ 
ಮಾಹಿತಿಯನ್ನು ದೇಶದ ಬೆನ್ನೆಲಬಾದ ರೈತರಿಗೆ ಸಮಗ್ರವಾಗಿ ನೀಡಲು ಕೃಷಿ ಪತ್ರಿಕೆಗಳ ಆರಂಭಕ್ಕೆ 
ನಾಂದಿಯಾಯಿತು. ಈ ಪತ್ರಿಕೆಗಳ ಜೊತೆಯಲ್ಲಿ ದೇಶದ ಅಭಿವೃದ್ಧಿ ಪಥ ಹಾಗೂ ಸಾಕ್ಷರತೆ ಪ್ರಮಾಣ 
ಹೆಚ್ಚುತ್ತಿದ್ದಂತೆ ಕರ್ನಾಟಕದ ಕನ್ನಡ ಜನಪ್ರಿಯ ದಿನಪತ್ರಿಕೆಗಳು ಸಹ ಕೃಷಿ ಕುರಿತ ವಿಶೇಷ ಪ್ರಕಟಣೆಗಳನ್ನು 
ಹೊರತರುವ ಪರಿಪಾಠವನ್ನು ಆರಂಭಿಸಿದವು. ಹಾಗೇಯೇ ಕರ್ನಾಟಕದಲ್ಲಿ ಬಹಳಷ್ಟು ಕನ್ನಡ ಕೃಷಿ 
ಪತ್ರಿಕೆಗಳು ಹುಟ್ಟಕೊ೦ಡವು. ಇವುಗಳಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್‌ ಸಹಕಾರ ಕನ್ನಡ ಕೃಷಿ ಪತ್ರಿಕೆ 
ಕೂಡ ಪ್ರಮುಖ ಪತ್ರಿಯಾಗಿದೆ. 


ಬೀದರ್‌ ಸಹಕಾರ ಕನ್ನಡ ಕೃಷಿ ಪತ್ರಿಕೆ. 


ಇದು ಕಲ್ಯಾಣ ಕರ್ನಾಟಕದ ಗುಲಬರ್ಗಾ ವಿಭಾಗದ ಬೀದರ್‌ ಜಿಲ್ಲೆಯಿಂದ ೧೯೯೭ ರಿಂದ 
ಪ್ರಕಟವಾಗುತ್ತಿದೆ. ಇದು ರೈತರ ಶ್ರೇಯೋಭಿವೃದ್ಧಿಗೆ ಮೀಸಲಾದ ಪತ್ರಿಕೆ ಎಂದು ಉಪ ಶೀರ್ಷಿಕೆ 
ತಿಳಿಸುತ್ತದೆ. ಪತ್ರಿಕೆಯ ಗಾತ್ರ ಡೆಮ್ಮಿ ೧/೬ ಇದೆ. ಇದರ ಪ್ರಧಾನ ಸಂಪಾದಕರು ಗುರುಪಾದಪ್ಪ 
ನಾಗಮಾರಪಳ್ಳಿ ಮೊದಲು ಇದ್ದರು. ವ್ಯವಸ್ಥಾಪಕ ಸಂಪಾದಕರು ನಿಜಪ್ಪ ಪತ್ರಿ ಹಾಗೂ ಸಂಪಾದಕರು 
ಮಹಾಜನ ಮಲ್ಲಿಕಾರ್ಜುನ ಮೊದಲು ಇದ್ದರು. ಇವರು ಸಂಪಾದಕೀಯ ವೃತ್ತಿಯನ್ನು ತಮ್ಮ ವೃತ್ತಿ 
ಬದುಕಿನ ಜೊತೆಗೆ ಅರೆಕಾಲಿಕ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರ ಪ್ರಕಾಶಕರು ಬೀದರ್‌ನ 
ಡಿ.ಸಿ.ಸಿ. ಬ್ಯಾಂಕ್‌ ಆಗಿದೆ. 


ಸಂಪಾದಕರ ಮಾತಿನಲ್ಲಿ ಹೇಳುವುದಾದರೆ "ಕೃಷಿಯನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಪತ್ರಿಕೆಯ 
ಮುಖಾಂತರ ರೈತರಿಗೆ ಸಹಾಯ ಮಾಡುವುದು ಮತ್ತು ರೈತರ ಶ್ರೇಯೋಭಿವೃದ್ಧಿಗೆ ಕೃಷಿ ಮಾಹಿತಿಯನ್ನು 
ನೀಡುವ ಉದ್ದೇಶದಿಂದ” ಪತ್ರಿಕೆಯನ್ನು ಸ್ಥಾಪನೆ ಮಾಡಲಾಗಿದೆ. ರೈತರ ಸಂಕಷ್ಟಗಳ ಪರ ನಿಲ್ಲುವುದು ಈ 
ಪತ್ರಿಕೆಯ ಸಂಪಾದಕೀಯ ಧೋರಣೆಯಾಗಿದೆ ಎಂಬುದು ಬೀದರ್‌ ಸಹಕಾರ ಪತ್ರಿಕೆಯ ಮೂಲ 
ಉದ್ದೇಶವಾಗಿದೆ. 


212 


ಮಾಜಿ ಪ್ರಧಾನಿ ಐ.ಕೆ. ಗುಜ್ರಾಲ್‌ರವರು ೧೯೯೭ ರಲ್ಲಿ ಸಹಕಾರ ಬ್ಯಾಂಕಿನ ವಜ್ರ ಮಹೊತ್ಸವದ 
ಕಾರ್ಯಕ್ರಮಕ್ಕೆ ಆಗಮಸಿ ಆ ಸಂದರ್ಭದಲ್ಲಿ ರೈತರ ಬೆಳವಣಿಗೆಗೆ ಹಾಗೂ ಹೊಸ ಚಟುವಟಿಕೆಗಳನ್ನು 
ಬೆಳೆಸುವುದಕ್ಕೆ ಕೃಷಿ ಪತ್ರಿಕೆಗಳನ್ನು ಪ್ರಕಟಣೆ ಮಾಡಿ, ಬೆಳೆಸಿ ಎಂದು ಬ್ಯಾಂಕಿನ ಆಡಳಿತ ಮಂಡಳಿಗೆ 
ಸಲಹೆ ನೀಡಿದ್ದರು. ಅವರ ಸಲಹೆ ಮೇರೆಗೆ ಜಿಲ್ಲೆಯ ಸಹಕಾರ ಬ್ಯಾಂಕ್‌ ಈ ಕೃಷಿ ಪತ್ರಿಕೆ 
ಆರ೦ಭಗೊಳಿಸಿ ಅಂದಿನಿಂದ ಇಂದಿನವರೆಗೆ ಪತ್ರಿಕೆಯನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದ್ದಾರೆ. 


ಪತ್ರಿಕೆಯು ಖತುಗಳಿಗೆ ತಕ್ಕಂತೆ ರೈತರು ಬೆಳೆಯುವ ಬೆಳೆಗಳ ಬಗ್ಗೆ ಮಾಹಿತಿ ನೀಡುತ್ತಿದೆ. 
ಅಂದರೆ ರೈತರು ಬೇಸಿಗೆಕಾಲ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ವಿವಿಧ ಬೆಳೆಗಳನ್ನು 
ಬೆಳೆಯುತ್ತಿರುವುದರಿಂದ ಅವರು ಬೆಳೆಯುವ ಬೆಳೆಗೆ ತಕ್ಕಂತೆ ಕೃಷಿ ಬಗ್ಗೆ ಮಾಹಿತಿ ನೀಡುತ್ತಿದೆ. ಪತ್ರಿಕೆ 
ರೈತರ ಸಮಸ್ಯೆಗೆ ಉತ್ತಮವಾಗಿ ಸ್ಪಂದಿಸುತ್ತಿದೆ. ರೈತರು ಎದರುಸುತ್ತಿರುವ ಬೆಳೆ, ಮಾರುಕಟ್ಟೆ ಮತ್ತು 
ರೋಗ ಇನ್ನಿತರ ಸಮಸ್ಯೆಗಳನ್ನು ಗಮನಕ್ಕೆ ತೆಗೆದುಕೊ೦ಡು ಕೃಷಿ ತಜ್ಞರಿಂದ ಮಾಹಿತಿ ಪಡೆದುಕೊಂಡು 
ಪತ್ರಿಕೆಗಳಲ್ಲಿ ಪ್ರಕಟಸಿ ರೈತರಿಗೆ ತಿಳಿಸುತ್ತಿದೆ. 


ಈ ಪತ್ರಿಕೆಗೆ ಬೀದರ್‌ ಜಿಲ್ಲಾ ಸಹಕಾರ ಬ್ಯಾಂಕಿನ (ಡಿ.ಸಿ.ಸಿ.ಬ್ಯಾಂಕ್‌) ೧೭೧ ಸ್ವಸಹಾಯ 
ಸಂಘಗಳ ಅಜೀವ ಸದಸ್ಯತ್ವ ಇದೆ. ಇದು ೩೦೦ ರೈತರ (ಫಾರ್ಮರ್ಸ್‌) ಕ್ಷಬ್‌ ಮತ್ತು ಕೈಗಾರಿಕೆಗಳಿಗೆ 
ಅಜೀವ ಸದಸ್ಯತ್ವ ಹೊಂದಿದೆ. ಪತ್ರಿಕೆಗೆ ೨೦೦೦ ಚಂದದಾರರು ಇದ್ದು ಅದರ ಪ್ರಸಾರ ೧೦೦೦ ದಷ್ಟಿದೆ. 
ರೈತರು ಪತ್ರಿಕೆಗೆ ಅಜೀವ ಸದಸ್ಯತ್ವ ಪಡೆಯುವವರಿಗೆ ರಿಯಾಯಿತಿ ಇದೆ. ಅವರಿಗೆ ರೂ. ೧೦೦೦ 
ಮಾತ್ರ. ಸಂಘ ಸಂಸ್ಥೆಗಳಿಗೆ ರೂ. ೨೦೦೦, ಕ್ಷಬ್‌ ಮತ್ತು ಕೈಗಾರಿಕೆ ಸಂಸ್ಥೆಗಳಿಗೆ ರೂ. ೫೦೦೦ ಇದೆ. 
ಬಿಡಿ ಪ್ರತಿ ರೂ. ೧೦ ಗಳು, ಅಂಚೆ ವೆಚ್ಚ ಸೇರಿ ರೂ. ೧೫ ಗಳು ಹಾಗೂ ವಾರ್ಷಿಕ ಚಂದಾ ದರ ( 
ಅಂಚೆ ವೆಚ್ಚ ಸೇರಿ) ರೂ. ೧೫೦ ಗಳು ಇದೆ. ಸ್ವಸಹಾಯ ಸಂಘಗಳು, ಫಾರ್ಮರ್ಸ್‌ ಕ್ಲಬ್‌ಗಳು ಮತ್ತು 
ಕೈಗಾರಿಕಾ ಸಂಸ್ಥೆಗಳ ಮೂಲಕ ಚಂದಾದಾರರನ್ನು ವಿಸ್ತರಿಸುತ್ತಿದ್ದಾರೆ. ಪತ್ರಿಕೆಗೆ ಕೃಷಿ ವಿಜ್ಞಾನ ಕೇಂದ್ರದ 
ವಿಜ್ಞಾನಿಗಳು ಹಾಗೂ ಸ್ವಯಂ ಸೇವಾ ಸಂಘದ ಸದಸ್ಯರು ಲೇಖನಗಳನ್ನು ಬರೆಯುತ್ತಾರೆ. ಪತ್ರಿಕೆಯಲ್ಲಿ 
ಯಾವುದೇ ರೀತಿಯ ಜಾಹಿರಾತುಗಳು ಪ್ರಕಟಿಸದಿರುವುದು ವಿಶೇಷ. ಇದರಲ್ಲಿ ಶೇ. ೧೦೦. ರಷ್ಟು 
ಸುದ್ದಿಯ ಪ್ರಮಾಣ ಇದೆ. ಸರಕಾರಿ ಜಾಹಿರಾತುಗಳು ಪಡೆಯುವುದಿಲ್ಲ. ವಿಶೇಷ ಸಂಚಿಕೆಗಳನ್ನು ಪ್ರತಿ 
ವರ್ಷ ಪ್ರಕಟಿಸಲಾಗುತ್ತಿದೆ. 

ಪತ್ರಿಕೆಯಲ್ಲಿ ಕೃಷಿ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಸ್ವಸಹಾಯ ಸಂಘಗಳ 
ಸದಸ್ಯರು ಕ್ಷೇತ್ರ ಅಧ್ಯಯನ ಮಾಡಿ ಪತ್ರಿಕೆಗೆ ಲೇಖನಗಳನ್ನು ಬರೆದು ಕಳುಸುತ್ತಿದ್ದಾರೆ. ರೈತರ 
ಅಭಿವೃದ್ಧಿಯ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿವೆ. ಕೃಷಿ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರದ 
ವಿಜ್ಞಾನಿಗಳು. ಸ್ವಸಹಾಯ ಸಂಘಗಳು ಹಾಗೂ ಪ್ರಗತಿಪರ ರೈತರು ಪತ್ರಿಕೆಯ ಪ್ರಮುಖ ಸುದ್ದಿ 
ಮೂಲಗಳಾಗಿವೆ. 


ಪತ್ರಿಕೆಯು ಕೃಷಿ ತಂತ್ರಜ್ಞಾನಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ. ಮಾರುಕಟ್ಟೆಗೆ ಮತ್ತು ಕೃಷಿಗೆ 
ಪೂರಕವಾದ ರೈತರಿಗೆ ಉಪಯೋಗವಾಗುವ ಯಾವುದೇ ಸಲಕರಣೆಗಳು ಬಂದರೆ ಅದರ ಸಂಪೂರ್ಣ 
ಮಾಹಿತಿ ಅಂದರೆ ಅದರ ಬೆಲೆ, ಕಂಪನಿಯ ಹೆಸರು, ಸಿಗುವ ಸ್ಥಳ, ಬಳಸುವ ರೀತಿ ಇನ್ನಿತರ 
ಮಾಹಿತಿಯನ್ನು ಅದು ರೈತರಿಗೆ ತಿಳಿಸುತ್ತಿವೆ. ಈ ಪತ್ರಿಕೆಯಲ್ಲಿ ಬಹಳಷ್ಟು ವಿಶೇಷ ಲೇಖನಗಳನ್ನು 
ಕಾಣಬಹುದು. ರೈತರ ಆತ್ಮಹತ್ಯೆ, ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ಭೂಕಂಪ ಬಗ್ಗೆ ರೈತರಿಗೆ ಸಲಹೆಗಳನ್ನು 
ನೀಡುತ್ತಿದ್ದಾರೆ. 
ಪತ್ರಿಕೆಯ ವಿನ್ಯಾಸ, ಮುದ್ರಣ, ಪ್ರಸಾರ ಮತ್ತು ಪತ್ರಿಕೆಯಲ್ಲಿ ಬಣ್ಣದ ಛಾಯಚಿತ್ರಗಳು ಬಳಸುವ 
ಪತ್ರಿಕೆಯನ್ನು ಆಧುನಿಕರಣಗೊಳಿಸಲಾಗಿದೆ. ಪ್ರಸ್ತುತ ಪತ್ರಿಕೆ ಎದುರಿಸುತ್ತಿರುವ ಬಹು ದೊಡ್ಡ ಸವಾಲು 
ಎ೦ದರೆ ಓದುಗರ ಸಮಸ್ಯೆ. ಕೃಷಿಗೆ ಮೀಸಲಾದ ಪತ್ರಿಕೆ ಆದ್ದರಿ೦ದ ಹೆಚ್ಚಾಗಿ ಪತ್ರಿಕೆ ರೈತ ಓದುಗರ 


213 


ಮೇಲೆ ಅವಲಂಭಿಸಿದೆ. ಆದರೆ ಬಹಳಷ್ಟು ರೈತರು ಅನಕ್ಷರಸ್ಥರು. ಪತ್ರಿಕೆ ಪ್ರಕಟವಾಗುವ ಜಿಲ್ಲೆ 


[90 


ಹೈದರಾಬಾದ್‌ ಕರ್ನಾಟಕ ವಿಭಾಗ. ಇಲ್ಲಿ ಮೊದಲೇ ಅಕ್ಷರಸ್ಥರ ಪ್ರಮಾಣ ಕಡಿಮೆ. ಆದ್ದರಿಂದ ಪತ್ರಿಕೆ 
ಓದುಗರ ಸಂಖ್ಯೆ ತುಂಬಾ ಕಡಿಮೆ. ಪತ್ರಿಕೆ ಇಂದು ತುಂಬಾ ನಷ್ಟದಲ್ಲಿದ್ದು ಪತ್ರಿಕೆಯ ವೆಚ್ಚ ಏರುತ್ತಿದೆ. ಕೃಷಿ 
ಮತ್ತು ರೈತರ ಅಭಿವೃದ್ದಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಹಾಕಿಕೊಂಡು ರೈತರಿಗೆ 
ಅನುಕೂಲವಾಗುವ ರೀತಿಯಲ್ಲಿ ಪತ್ರಿಕೆ ಮುಖಾಂತರ ಅವರಿಗೆ ಮನಮುಟ್ಟುವಂತೆ ಮಾಹಿತಿ 


ನೀಡಲಾಗುತ್ತಿದೆ. 


ಈ 


ಈ ಪತ್ರಿಕೆಯು ೩೦ ಪುಟಗಳನ್ನು ಒಳಗೊಂಡಿದೆ. ಇದರಲ್ಲಿ ಅಕ್ಷರ ಜೋಡಣೆಯಲ್ಲಿ ಮತ್ತು 
ಮುದ್ರಣದಲ್ಲಿ ಉತ್ತಮ ಮಟ್ಟದ ತಾಂತ್ರಿಕತೆಯನ್ನು ಕಾಣಬಹುದಾಗಿದೆ. ಇದರ ಮುಖಪುಟವು ಕಪ್ಪು- 
ಬಿಳುಪಿನ ಬಣ್ಣದ, ಅಕರ್ಷಕ ಚಿತ್ರವನ್ನು ನೀಡುವುದರ ಜೊತೆಗೆ ಉತ್ತಮ ದರ್ಜೆಯ ಮುಖ ಪುಟ 
ಹೊಂದಿದೆ. ಒಳ ಪುಟಗಳಲ್ಲಿ ಆಯಾ ಲೇಖನಕ್ಕೆ ಸಂಬಂಧಿಸಿದಂತೆ ಕೃಷಿ ಬಗೆಗಿನ ವಿಚಾರಕ್ಕೆ ತಕ್ಕಂತೆ 
ಉತ್ತಮ ಛಾಯಾಚಿತ್ರಗಳನ್ನು ನೀಡಲಾಗಿದೆ. ಬಹಳ ಅಚ್ಚುಕಟ್ಟಾಗಿ ಪುಟ ವಿನ್ಯಾಸ ಮಾಡಲಾಗಿದೆ. ಒಟ್ಟಾರೆ, 
ಬೀದರ್‌ ಸಹಕಾರ ಕನ್ನಡ ಕೃಷಿ ಪತ್ರಿಕೆಯು ಕೃಷಿಕರ ಸರ್ವತೋಮುಖ ಬೆಳವಣಿಗೆಗೆ ಮನಸಾರೆ 
ಶ್ರಮಿಸುತ್ತಿದೆ. 


ಉಪಸಂಹಾರ. 


ಕೃಷಿ ನಿಯತಕಾಲಿಕೆಗಳ ಪ್ರಸಾರ ಇಳಿಮುಖವಾಗುತ್ತಿರುವುದಕ್ಕೆ ಪ್ರಮುಖವಾಗಿ ಮೂರು 
ಕಾರಣಗಳನ್ನು ಗುರುತಿಸಲಾಗಿದೆ. ೧. ದೈನಿಕಗಳಲ್ಲಿ ಪುರವಣಿಗಳ ಪ್ರಕಟಣೆ ೨. ದೂರದರ್ಶನ ೩. 
ಆಕಾಶವಾಣಿ ಹಾಗೂ ಕನ್ನಡ ದೈನಿಕಗಳು ಈಚಿನ ವರ್ಷಗಳಲ್ಲಿ ಪ್ರತಿದಿನವೂ ಮುಖ್ಯ ಸಂಚಿಕೆಯೊಂದಿಗೆ 
ಒಂದು ಪುರವಣಿವನ್ನು ನೀಡಲು ಆರಂಭಿಸಿವೆ. ಈ ಪುರವಣಿಗಳು ಹೆಚ್ಚಾಗಿ ಕೃಷಿ, ವಾಣಿಜ್ಯ, ಕ್ರೀಡೆ, 
ಚಲನಚಿತ್ರ ಮತ್ತು ಮಹಿಳೆಯರು ಇತ್ಯಾದಿ ವಿಷಯಾಧಾರಿತ ಓದುಗರ ಆಸಕ್ತಿಗಳನ್ನು ತಣಿಸುತ್ತಿವೆ. 
ನಿಯತಕಾಲಿಕೆಗಳಲ್ಲಿ ಕಂಡುಬರುವ ಲೇಖನಗಳು, ನುಡಿಚಿತ್ರಗಳು ಮತ್ತು ಅಧುನಿಕ ಸಲಕರಣೆಗಳ ಬಗ್ಗೆ 
ಮಾಹಿತಿಗಳು ಈ ಪುರವಣಿಗಳಲ್ಲೂ ಪ್ರಕಟವಾಗುತ್ತಿವೆ. ರೈತರಿಗೆ ದಿನಪತ್ರಿಕೆಗಳ ಪುರವಣಿಗಳ ಜೊತೆ ಕೃಷಿ 
ಮಾಹಿತಿ ದೊರೆಯುತ್ತಿರುವುದರಿಂದ ಮತ್ತೆ ಹಣದುಕೊಟ್ಟು ಕೃಷಿ ನಿಯತಕಾಲಿಕೆಗಳನ್ನು ಖರೀದಿಸುವುದು 
ತಕ್ಕ ಮಟ್ಟಿಗೆ ಕಡಿಮೆಯಾಯಿತು. ಓದುಗರಿಗೆ ಆಕರ್ಷಣೀಯ ಜಾಹಿರಾತುಗಳೂ ಕೃಷಿ 
ನಿಯತಕಾಲಿಗಳಿಂದ ಪುರವಣಿಗಳಿಗೆ ವರ್ಗಾವಣೆ ಹೊಂದಿದವು. ಇದರ ಪರಿಣಾಮವಾಗಿ ಕೃಷಿ 


ನಿಯತಕಾಲಿಕೆಗಳ ಪ್ರಸಾರ(c।rculatioಗ)ಕಡಿಮೆಯಾಗಿ ಆರ್ಥಿಕ ಬಿಕ್ಕಟ್ಟುಗಳು ಎದುರಿಸುವಂತಾಗಿದೆ. 


ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ "ಕೃಷಿ ದರ್ಶನ' ಕಾರ್ಯಕ್ರಮ ಮತ್ತು 
ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ "ಕೃಷಿ ಕಾರ್ಯಕ್ರಮಗಳು'ಗಳಿಂದ ನಿಯತಕಾಲಿಕೆಗಳಿಗೆ ಬರುತ್ತಿದ್ದ 
ಜಾಹಿರಾತುಗಳು ವಿದ್ಯುನ್ಮಾನ ಮಾಧ್ಯಮದತ್ತ ಮುಖ ಮಾಡಿವೆ. ಈ ನಿಟ್ಟಿನಲ್ಲಿ ಕೃಷಿ ನಿಯತಕಾಲಿಕೆ 
ಪತ್ರಿಕೆಗಳು ಇಂದು ತೀವ್ರವಾದ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿಸುವಂತಾಗಿದೆ. 


ಆಕಾರ ಗ್ರಂಥಗಳು. 


೧. ಖಾರ್ವಿ, ರಾಜು. (೨೦೧೧). ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಆರ್ಥಿಕ ವಲಯ ಕುರಿತು ಕನ್ನಡ 
ಪ್ರಮುಖ ದಿನ ಪತ್ರಿಕೆಗಳ ವರದಿಗಾರಿಕೆ. ಎಮ್‌. ಸಿ. ಜೆ. ಪೌಢ ಪ್ರಬಂಧ. 


೨. ಗೋಣಿ, ಮಂಜಪ್ಪ. ದ್ಯಾಮಪ್ಪ (೨೦೦೫). ಗ್ರಾಮೀಣ ಜನತೆಯ ಮೇಲೆ ಸಮೂಹ ಮಾಧ್ಯಮಗಳ 
ಪರಿಣಾಮ : ಪುತ್ತೂರು ತಾಲ್ಲೂಕಿನ ಒಂದು ಅಧ್ಯಯನ. ಎಮ್‌.ಸಿ.ಜೆ. ಪೌಢ ಪ್ರಬಂಧ. 
ಮಂಗಳಗಂಗೋತ್ರಿ : ಮಂಗಳೂರು ವಿಶ್ವವಿದ್ಯಾನಿಲಯ. 


214 


ಚಂದ್ರಪ್ಪ ಸಿ. (೨೦೧೨). ರೈತ ಮತ್ತು ಆದಿವಾಸಿ ಚಳುವಳಿ. ಬೆಂಗಳೂರು : ಮನೋಜ್‌ 


w 


೪. ಚ೦ದ್ರಶೇಖರ್‌, ಆರ್‌. ವಿ. (೨೦೦೮). ಅಭಿವೃದ್ಧಿ ಎಂಬ ಅವನತಿ. ಬೆಂಗಳೂರು : ನಿರ್ವಾಚನ 
ಪ್ರಕಾಶನ. 


೫. ಚ೦ದ್ರಶೇಖರ್‌, ಬಿ. ಎಸ್‌. (೨೦೦೩). ಸಂವಹನ ಮಾಧ್ಯಮಗಳು. ಹಂಪಿ : ಕನ್ನಡ ವಿಶ್ವವಿದ್ಯಾಲಯ. 


೬. ಜಪ್ತಿ, ಶೆಟ್ಟಿ ಉಪೇಂದ್ರ ಕುಮಾರ್‌. (೧೯೯೫). ಗ್ರಾಮೀಣ ಜನತೆಯ ಮೇಲೆ ಟೆಲಿವಿಷನ್‌ ಪರಿಣಾಮ 
8. ಒಂದು ಅಧ್ಯಯನ. ಎಂ.ಸಿ.ಜೆ. ಪ್ರೌಢ ಪ್ರಬಂಧ. ಮಂಗಳಗಂಗೊತ್ತಿ : ಮಂಗಳೂರು 
ವಿಶ್ವವಿದ್ಯಾನಿಲಯ. 


೭. ಕಳವೆ, ಶಿವಾನಂದ. (೨೦೧೪, ಜನವರಿ). ಅಚ್ಚುಕಟ್ಟು ಪ್ರದೇಶದಲ್ಲಿ ನವೀನ ನೀರಾವರಿ ಪದ್ಧತಿಗಳ 
ಮಹತ್ವ ಕೃಷಿ ಮುನ್ನಡೆ; ಸಂಪುಟ : ೨೭. ಸಂಚಿಕೆ : ೧. ಧಾರವಾಡ. ಕೃಷಿ ವಿಶ್ವವಿದ್ಯಾಲಯ. 


215 


ಜನಪದ ಮತ್ತು ತತ್ವಪದಕಾರರು. 
-ರೇಖಾ ಧೂಳಪ್ಪಾ, 
ಸಂಶೋಧನಾ ವಿದ್ಯಾರ್ಥಿನಿ, ಇತಿಹಾಸ ಅಧ್ಯಯನ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ಭಾರತ ದೇಶದಲ್ಲೇ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಹೈದ್ರಾಬಾದ 
ಕರ್ನಾಟಕದ ಪ್ರದೇಶದಲ್ಲಿ ಕಲಬುರ್ಗಿ ಜಿಲ್ಲೆಯು ಪ್ರಮುಖ ಕೇಂದ್ರ ಸ್ಥಾನವೆನಿಸಿದೆ. ಐತಿಹಾಸಿಕ, ಸಾಹಿತಿಕ, 
ರಾಜಕೀಯ ಅಷ್ಟೇ ಅಲ್ಲದೇ ಸಾಂಸ್ಕೃತಿಕವಾಗಿಯೂ ಮಹತ್ವ ಪಡೆದಿದೆ. ಆದುದರಿಂದಲೇ ಇದು ಕಲ್ಯಾಣದ 
ಹೆಬ್ಬಾಗಿಲು ಎಂಬ ಹೆಬ್ಬಳಿಕೆಗೆ ಪಾತ್ರವಾಗಿದೆ. ಇಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರುವ 
ಗುಲಬುರ್ಗಾ ಹಿಂದೂ-ಮುಸ್ಲಿಂ ಭಾವೈಕ್ಯತೆಯ ತವರೂರು ಎನಿಸಿದೆ. ಇಲ್ಲಿಯ ಸಾಹಿತ್ಯವನ್ನು 
ಗಮನಿಸುವುದಾದರೆ ಕನ್ನಡದ ಮೊಟ್ಟ ಮೊದಲನೆಯ ಲಕ್ಷಣ ಗಂಥ ಕವಿರಾಜ ಮಾರ್ಗವನ್ನು ಕನ್ನಡ 
ನಾಡಿಗೆ ಕೊಟ್ಟ ಶ್ರೇಯಸ್ಸು. ಈ ಜಿಲ್ಲೆಗೆ ಸಲ್ಲುತ್ತದೆ ಇದು “ಕಾವೇರಿಯಿಂದಮಾ 
ಗೋದಾವರಿವರಮಿರ್ದನಾಡದಾ ಕನ್ನಡದೊಳ್‌ ಬಾವಿಸಿದ ಜನಪದಂ” ಎಂಬ ಉಕ್ಷಿಯು ನಾಡಿನ 
ವಿಸ್ತೀರ್ಣವನ್ನು ತಿಳಿಸುತ್ತದೆ. 


ಕನ್ನಡ ಜಾನಪದ ಸಂಸ್ಕೃತಿಯು ಒಂದು ಭಾಗವಾದ ಜಾನಪದ ಗೀತೆಗಳು ಅತ್ಯಂತ 
ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ 
ಪೀಳಿಗೆಗೆ ಜೋಪಾಲ ಮಾಡಿವೆ ಎಂದರೆ ತಪ್ಪಿಲ್ಲ. ಇಂದಿನ ಪಾಶ್ಚಾತ್ಯ ಶೈಲಿಯ ಸಂಗೀತದ ವಾಧ್ಯ 
ಜಾನಪದ ಗೀತೆಗಳು ತನ್ನ ಹಿ೦ದಿನ ವೈಭವವನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿವೆ ಎಂದೆನಿಸಿದರೂ ತನ್ನ 
ಮೂಲನೆಲೆಯಾದ ಹಳ್ಳಿಗಳಲ್ಲಿ ಇನ್ನೂ ತನ್ನ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರುವುದು ಸಮಾಧಾನ 
ತರುವ ಸಂಗತಿಯಾಗಿದೆ. ಕಂಸಾಳೆ ಪದ, ಗೀಗಿ ಪದ, ಕೋಲಾಟದ ಪದ, ರಾಗಿ ಬಿಸೋ ಪದ, ಸುಗ್ಗಿ 
ಹಾಡುಗಳು ಹೀಗೆ ಇನ್ನು ಅನೇಕ ವಿವಿಧ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶದ ಜನರ 
ದೈನಂದಿನ ಚಟುವಟಿಕೆಗಳನ್ನು ಕೌಟುಂಬಿಕ ಜೀವನವನ್ನು, ಸಂಬಂಧಗಳನ್ನು ದೇವರುಗಳನ್ನು ಹಾಗೂ 
ಧಾರ್ಮಿಕ ಆಚರಣೆಗಳನ್ನು ನಮ್ಮ ಮುಂದೆ ತೆರೆದಿಡುತ್ತವೆ. ಈ ಜಾನಪದ ಗೀತೆಗಳನ್ನು ಸೃಷ್ಟಿಸಿದವರು 
ಯಾರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ 
ಬಾಯಿಗೆ ಹರಿದು ಬಂದಿರುವ ಸಿರಿನುಡಿ ಎನ್ನಬಹುದು. 


"ಜಾನಪದ" ಎನ್ನುವ ಪದ ಇಂಗ್ಲೀಷನಲ್ಲಿ Folklore ಎಂಬುದಕ್ಕೆ ಸಮಾನಾರ್ಥಕವಾಗಿ 
ಬಳಸಿರುವ ಕನ್ನಡ ಪದವಾಗಿದೆ. ಜನಪದ ಎನ್ನುವುದು ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ 
ಸಂಬಂಧವನ್ನು ಹೊಂದಿ ತಲೆ-ತಲೆಮಾರುಗಳಿಂದ ಬಂದಿರುವ ಮೌಖಿಕ ಪರಂಪರೆಯಲ್ಲಿ ಸಂಬಂಧಿ 
ಜ್ಞಾನವೇ ಜಾನಪದ. ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಹಲವು ಮಾರ್ಗಗಳನ್ನು ಕಾಣುತ್ತೇವೆ. 
ಅವುಗಳಲ್ಲಿ ಮುಕ್ತಿ ಮಾರ್ಗವು ಸೇರಿದೆ. ಎಲ್ಲ ಧರ್ಮಗಳ ಪರಮ ಆಕಾಂಕ್ಷೆಯೆಂದರೆ ಮುಕ್ತಿಯೇ ಆಗಿದೆ. 
ತತ್ವಜ್ಞಾನವೂ ಮುಕ್ತಿಯನ್ನು ಕರುಣಿಸುವ ಮಾರ್ಗವೇ ಆಗಿದೆ. 


ತತ್ವಜ್ಞಾನ ಮತದ ಸಾಧನೆಗೆ ಸಹಾಯವಾಗುವ ಜ್ಞಾನವಾಗಿದೆ. ಅದನ್ನು ಭಾರತೀಯ 
ದಾರ್ಶನಿಕರು, "ಶಾಸ್ತ "ಪುರಾಣ, ಕಾವ್ಯಗಳ ರೂಪದಲ್ಲಿ ಉಣಬಡಿಸಿದರು. ಅವುಗಳಲ್ಲಿ ತತ್ವಪದ 
ಸಾಹಿತ್ಯವೂ ಬಂದಾಗ ತತ್ವಪದ ಲೋಕದ ಜ್ಞಾನಕ್ಕೆ ತಳಹದಿಯಾಗಿದೆ. ತತ್ವಪದವನ್ನು ಅನುಭಾವ 
ಸಾಹಿತ್ಯವೆಂತಲೂ ಕರೆಯಲಾಗುತ್ತದೆ. 


216 


ಆಧ್ಯಾತ್ಮವೇ ತನ್ನ ಜೀವಾಳವಾಗಿಸಿಕೊಂಡ ತತ್ವಪದಗಳ ಉಗಮ ಒಂದು ರೀತಿಯಲ್ಲಿ 
ಹನ್ನೆರಡನೇಯ ಶತಮಾನದಲ್ಲಿಯೇ ಆಯಿತೆಂದು ಹೇಳಬೇಕು. ಆದ್ಯವಚನಕಾರ ಜೇಡರ 
ದಾಸಿಮಯ್ಯನಿಂದ ಹಿಡಿದು ಬಸವಣ್ಣ ಅಲ್ಲಮ, ಅಕ್ಕಮದೇವಿ ಮೊದಲಾದ ಶಿವಶರಣರು ತಮ್ಮ 
ಅಗತ್ಯವಾದ ಅನುಭವಗಳನ್ನು ಸ್ವರಾನುರೂಪವಾಗಿ ಹಾಡಿಕೊಂಡಿರುವರು. 


“ತತ್ವ' ಎಂದರೆ ಸಾರ' "ಸತ್ಯ, ಸಿದ್ದಾಂತ' ಎಂಬುದು ನಿಘಂಟುವಿನ ಅರ್ಥವಾಗಿದೆ. 
ತತ್ವಪದವೆಂದರೆ ದೇಹಾತ್ಮ ಮತ್ತು ಪರಮಾತ್ಮನ ಬಗೆಗೆ ತಿಳಿದುಕೊಳ್ಳುವ ಸತ್ಯದರ್ಶನವಾಗಿರುತ್ತದೆ. ಅಂದರೆ 
ದೇಹಾತ್ಮನನ್ನು ಪರಮಾತ್ಮನ ಕಡೆಗೆ ಹೊರಳಿಸುವುದು ಎ೦ದರ್ಥವಾಗಿದೆ. 


ಬಹುಸಂಖ್ಯಾತ ಮುಸ್ಲೀಂ ಜನಪದರು ಕನ್ನಡವನ್ನು ಬಳಸಿಕೊಂಡು ಜನಪದ ಸಾಹಿತ್ಯ 
ಸೃಷ್ಟಿಸಿರುವುದು ವಿಶೇಷ ಸಂಗತಿ. ಆ ಮೂಲಕ ಕನ್ನಡ ಭಾಷೆ ಹಾಗೂ ಜನಪದ ಸಾಹಿತ್ಯದ 
ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವುದು ಗಮನಿಸಬೇಕಾದ ಸಂಗತಿಯಾಗಿದೆ. ಚೆನ್ನೂರಿನ 
ಜಲಾಲ ಸಾಹೇಬ, ಮಹಾಗಾಂವದ ಮೀರಾಸಾಬ, ಕೊಳ್ಳೂರು ಹಸನ್‌ಸಾಬ, ಬೆನೂರಿನ ಭವಾನಸಿಂಗ್‌, 
ಲಾಡಂತಿಯ ಲಾಡಮದನಸಾ, ಸಾವಳಿಯ ಮಹ್ಮದಸಾಬ, ಮಂಗಲಗಿಯ  ಮಶಾಖಸಾಬ, 
ದೇವಗಾಂವದ ಹಜರತ್‌ಸಾಬ, ಭೈರಮಡಗಿಯ ಹೈದರಸಾಬ ಮುಂತಾದವರು ಲಾವಣಿ ಹಾಗೂ 
ತತ್ವಪದಕಾರರ ಸಾಹಿತ್ಯವನ್ನು ಅನುಲೋಕಿಸಬಹುದಾಗಿದೆ. 


ಕಾಳಗಿ ಮಶಾಕಸಾಬಹನ ತತ್ವಪದಗಳು (೧೮೮೭-೧೯೪೬). 


ಗುಲಬರ್ಗಾ ಜಿಲ್ಲೆಯ ಕಾಳಗಿ (ತಾಲ್ಲೂಕಿನಲ್ಲಿ)ಯಲ್ಲಿ ಕ್ರಿ. ಶ. ೧೮೮೭ರಲ್ಲಿ ಮಶಾಖಸಾಬನು 
ಜನಿಸಿದನು. ಈತನ ತಂದೆ ನಿಜಾಮುದ್ದೀನ, ತಾಯಿ ಜೈನಾಬಿ, ಈ ಮುಸ್ಲೀಂ ದಂಪತಿಗಳಿಗೆ 
ಮಶಾಖಸಾಬನು ಮಗನಾಗಿ ಜನಿಸಿದ ಬಾಲ್ಯದಲ್ಲಿಯೇ ಈತ ತನ್ನ ತಂದೆ ತಾಯಿಗಳನ್ನು ಕಳೆದುಕೊ೦ಡು 
ತಬ್ಬಲಿಯಾದ ಈತನಿಗೆ ನದೀಮಸಾಬ ಎಂಬ ಅಣ್ಣನಿದ್ದ. ಅನಾಥರಾದ ಅಣ್ಣ-ತಮ್ಮ ಇಬ್ಬರೂ 


ಮಾವನಾದ ನಸ್ತುದ್ದೀನನ ಆಶ್ರಯದಲ್ಲಿ ಬೆಳೆದರು. 


ಅಣ್ಣ ನದೀಮಸಾಬನೇ ಮಶಾಕಸಾಬನ ಮದುವೆ ಮಾಡಿದ. ಮಹಿಬೂಬಿ ಮಶಾಖಸಾಬನ 
ಹೆಂಡತಿಯಾಗಿ ಬಂದಳು.  ಮಹಿಬೂಬಿಗೆ ಮಕ್ಕಳಾಗದೇ ಇದ್ದುದರಿಂದ ಖಾದರಬಿಯೆಂಬ 
ಹೆಣ್ಣುಮಗಳೊಡನೆ ಎರಡನೇ ಮದುವೆ ಮಾಡಿಕೊಂಡ. ಇಬ್ಬರು ಹೆಂಡರನ್ನೂ ಮಾಡಿಕೊಂಡರೂ 
ಮಕ್ಕಳಾಗಲಿಲ್ಲ. ನಂತರ ಅಣ್ಣನ ಮಗನಾದ ಗುಲಾಮ ದಸ್ತಗೀರನನ್ನು ದತ್ತಕ್ಕೆ ತೆಗೆದುಕೊಂಡ. ಈ ದತ್ತು 
ಪುತ್ರನೇ ಈ ಎಲ್ಲ ವಿವರಗಳನ್ನು ನೀಡಿದ್ದಾನೆ. 


ಮೂರನೇ ತರಗತಿಯವರೆಗೆ ಅಭ್ಯಾಸ ಮಾಡಿದ್ದ ಮಶಾಖಸಾಬನನಿಗೆ ಉರ್ದು, ಅರಬ್ಬಿ 
ಭಾಷೆಗಳು, ಬರುತ್ತಿದ್ದವು. ಈತ ಮೋಡಿ ಲಿಪಿಯಲ್ಲಿ ತತ್ವಪದಗಳನ್ನು ರಚಿಸಿದ್ದಾನೆ. ಕಲಗುರ್ತಿಯ ಮಹ್ಮದ 
ಪಾಶಾಖಾದ್ರಿ ಈತನ ಗುರುಗಳಾಗಿದ್ದರು. ಖುರಾರಿನ ಪಠಣ ಹಾಗೂ ವೀರಶೈವ ತತ್ವ ಚಿಂತನೆಗಳರಡೂ 
ಏಕಕಾಲದಲ್ಲಿ ನಡೆದವು. ಆಧ್ಯಾತ್ಮದ ಹಂಬಲ, ಸಾಮಾಜಿಕ ಕಳಕಳಿ ಈತನ ತತ್ವಪದಗಳಲ್ಲಿ ಎದ್ದು 
ಕಾಣುತದೆ. 


ಈತ ಬರೆದ ತತ್ವಪದಗಳ ಸಂಗ್ರಹ ಹಾಗೂ ಪ್ರಕಟಣಾ ಕಾರ್ಯ ನಡೆದಿಲ್ಲ. ಡಾ. ಬಸವರಾಜ 
ಸಬರದ ಅವರು “ಹೈದರಾಬಾದ್‌ ಕರ್ನಾಟಕದ ತತ್ವಪದಗಳು” ಎಂಬ ಸಂಕಲನದಲ್ಲಿ ಈತನು ಮೂರು 
ತತ್ವಪದಗಳನ್ನು ಇಲ್ಲಿ ಆಯ್ದುಕೊಡಲಾಗಿದೆ. 


1 ಜಾಗದ ಗುಣ ನೋಡಿ ಹುಡಕೋ 
ಜಾಗದ ಗುಣ ನೋಡ ಹುಡಕೋ ಹಿ೦ದರಗಡಿ ಕಳದಲ್ಲಿ 


217 


ಹೋಗಿ ಹುಡಕೋ, ಹೃದಯ ಮಾತು ಊರೂರಿಗೆ 
ಹೇಳಿದರ ಹ್ಯಾಂಗ ನಿಲುಕೀತೊ ತಿಳಕೋ ॥೧॥ 


2. ಚನ್ನೂರ ಜಲಾಲ ಸಾಹೇಬ (೧೭೭೦-೧೮೫೦). 
ಕಡಗೋಳ ಮಡಿವಾಳಪ್ಪನ ಸಮಕಾಲೀನನಾಗಿ ಬಾಳಿ ಬದುಕಿದ ತತ್ವಪದಕಾರನೇ 
ಚನ್ನೂರ ಜಲಾಲ ಸಾಹೇಬ. ಚನ್ನೂರ ಇವನು ಜನಿಸಿದ ಊರು. ಇದು ಗುಲಬರ್ಗಾ ಜಿಲ್ಲೆಯ 
ಜೇವರ್ಗಿ ತಲ್ಲೂಕಿನಲ್ಲಿದೆ. ಇಲ್ಲಿಯವರೆಗಿನ ತತ್ವಪದಕಾರರನ್ನು ನೋಡಿದಾಗ ಮುಸ್ಲೀಂ 
ತತ್ವಪದಕಾರರು ಯಾರು ಇರಲಿಲ್ಲದ ಕಾರಣ ಇವನನ್ನು ಕರ್ನಾಟಕದ ಮೊಟ್ಟಮೊದಲ ಮುಸ್ಲೀಂ 
ತತ್ವಪದಕಾರನೆಂದು ಹೇಳಬಹುದು. ಜಲಾಲ ಸಾಬನ ತತ್ವಪದಗಳಿಗೆ “ಗುರುಮಡಿವಾಳ' 
ಎಂಬುದು ಅಂಕಿತನಾಮವಾಗಿದೆ. 


3. ಮೋಟ್ನಳ್ಳಿ ಹಸನಸಾಬ (೧೮೫೫-೧೯೧೫). 
ಇತನು ಹುಟ್ಟಿದ್ದು ಸೇಡಂ ತಾಲ್ಲೂಕಿನ ಇಟಗಾ ಎಂಬ ಗ್ರಾಮದಲ್ಲಿ ೧೮೫೫ ರಲ್ಲಿ 
ಮೂಲತಃ ಇಸ್ಲಾಂ ಮತದಲ್ಲಿ ಹುಟ್ಟಿ ವೀರಶೈವ ಧರ್ಮದ ಪರಂಪರೆಯಿಂದ 
ಪ್ರಭಾವಿತನಾಗಿದ್ದನು. ಈತನು ೨೦೦ಕ್ಕೂ ಹೆಚ್ಚು ತತ್ವಪದಗಳನ್ನು ರಚಿಸಿದ್ದಾನೆ. 


4. ಕಲಬುರ್ಗಿ ಅಂಬಾದಾಸ (೧೮೭೭-೧೯೩೨). 

ಲಾವಣಿ, ಗೀಗೀ, ರಿವಾಯಿತ್‌ ಹಾಡುಗಳ ಜೊತೆಗೆ ಅನೇಕ ತತ್ವಪದಗಳನ್ನು ರಚಿಸಿದ 
ಅಂಬಾದಾಸನು ಗುಲಬರ್ಗಾದಲ್ಲಿ ನೆಲೆಸಿದ್ದನು... ಕೋಮು-ಸೌಹರ್ದತೆಗೆ ಹೆಸರಾದ 
ಶರಣಬಸವೇಶ್ವರ, ಬಂದೇನವಾಜ್‌ ಇಬ್ಬರನ್ನು ಸ್ಮರಿಸುವ ಹಾಡುಗಳು ರಚನೆಯಾಗಿವೆ. ಇನ್ನು 
ಮುಂತಾದವರು ಲಾವಣಿ ಹಾಗೂ ತತ್ವಪದಗಳನ್ನು ರಚಿಸಿದ್ದಾರೆ. 

ಒಟ್ಟಿನಲ್ಲಿ ಹೇಳುವುದಾದರೆ ಜಾನಪದ ಮತ್ತು ತತ್ವಪದಕಾರರ ದಾಖಲೀಕರಣ ಮತ್ತು 
ಅಧ್ಯಯನಗಳ ಜೊತೆಗೆ ಜನಪದರಲ್ಲಿ, ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಆಸಕ್ತಿಯನ್ನು 
ಮೂಡಿಸುವ ಕೆಲಸ ಆಗಬೇಕಾಗಿದೆ. ಅನೇಕ ಬಗೆಯ ವಿಚಾರ ಸಂಕಿರಣ, ಪ್ರದರ್ಶನ ಹಾಗೂ 
ಕಾರ್ಯಗಾರಗಳ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ಈ ಕೆಲಸ ತೀವ್ರವಾಗಿ ಆಗಬೇಕಾಗಿದೆ. 


ಆಧಾರ ಗ್ರಂಥಗಳು. 


೧. ಡಾ। ಎ್ಹಿ.ಜಿ.ಪೂಜಾರ್‌-ಗುಲಬರ್ಗಾ ಮತ್ತು ಯಾದಗಿರಿ ಜಿಲ್ಲೆಗಳ ತತ್ವಪದಕಾರರ 
ಸ್ಮಾರಕಗಳು, ಕನ್ನಡ ಅಧ್ಯಯನ ಸಂಸ್ಥೆ ಗುಲಬರ್ಗಾ ವಿಶ್ವವಿದ್ಯಾಲಯ ಗುಲಬರ್ಗಾ. 

೨. ಡಾ॥ ಬಸವರಾಜ ಸಬರದ-ಹೈದರಾಬಾದ್‌ ಕರ್ನಾಟಕದ ತತ್ವಪದಗಳು, ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ. 

೩. ಡಾ। ಶಾಂತಪ್ಪ ಟಿ. ಗುರೋಡೆ-ಗುಲಬರ್ಗಾ ಜಿಲ್ಲೆಯ ತತ್ವಪದಕಾರರು (ಸಂಶೋಧನ 
ಮಹಾಪ್ರಬಂಧ) 

4. ಆಡಿ. Sarvodaya 5.5 Dr. 680೧611 ಲಿ. Molakeri, Manjusree, Dr. 
B.Manjula 8 Chincholli, Abhinandana Grantha Kikkeri Publication . 


$, 
Roce 


218 


ಸಾಹಿತ್ಯದ ಬೆಳವಣಿಗೆಗೆ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳ ಕೊಡುಗೆ : 
ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 
-ವಿನುತ ಎಂ.ಕೆ 
ಸಹಾಯಕ ಪ್ರಾಧ್ಯಾಪಕರು, ಇಂಗ್ಲೀಷ್‌ ವಿಭಾಗ, 
ಶಾ॥ ಸೋಗಮಲ್‌ ಪೀರಾಜಿ ಓಸ್ವಾಲ್‌ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮುದ್ದೇಬಿಹಾಳ. 


ಸಾರಾಂಶ. 


ಸಾಂಸ್ಕೃತಿಕ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಾಹಿತ್ಯದ ಬೆಳವಣಿಗೆಗೆ ಅನೇಕ ಸಾಮ್ರಾಜ್ಯಗಳು 
ಪ್ರೋತ್ಸಹಿಸಿವೆ, ಅಂತೆಯೇ ಇಂದಿನ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ವಿಜಯನಗರ ಮತ್ತು 
ಬಹಮನಿ ಸಾಮ್ರಾಜ್ಯಗಳು ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಹಿಸಿವೆ. ಅದರ ಫಲವಾಗಿ ವಿವಿಧ ಭಾಷೆಗಳ 
ಸಾಹಿತ್ಯ ಕೃತಿಗಳು ಈ ಕಾಲ ಘಟ್ಟದಲ್ಲಿ ರಚನೆಯಾಗಿವೆ. ವಿಶೇಷವಾಗಿ ವಿಜಯನಗರ ಕಾಲಾವಧಿಯಲ್ಲಿ 
ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಯ ಕೃತಿಗಳು ಹೇರಳವಾಗಿ ರಚನೆಯಾಗಿವೆ. ಈ ಕಾಲದಲ್ಲಿ 
ವೈದ್ಯಕೋಶ, ಕಾವ್ಯ ಗದ್ಯ ನಾಟಕ, ವ್ಯಾಕರಣ, ಅಲಂಕಾರ ಮತ್ತು ಜ್ಯೋತಿಷ್ಯ ಗ್ರಂಥಗಳು 
ರಚನೆಗಳಾಗಿವೆ. ಇಡೀ ದಕ್ಷಿಣ ಭಾರತವನ್ನೇ ಒಮ್ಮೆ ತಮ್ಮ ಅಧೀನಪಡಿಸಿಕೊಂಡಿದರ ಫಲವಾಗಿ 
ವಿಜಯನಗರ ಸಾಮ್ರಾಜ್ಯ ಸಂಸ್ಕೃತ, ಕನ್ನಡವಲ್ಲದೆ ಪಾರಸಿ, ದಖನಿ, ಉರ್ದು, ತೆಲುಗು, ತಮಿಳು 
ಭಾಷೆಗಳಿಗೆ ಪ್ರೋತ್ಸಹ ನೀಡಿದ್ದರು. ಸಾಮ್ರಾಜ್ಯದಲ್ಲಿ ಶಾಂತಿ, ಸುವ್ಯವಸ್ಥೆ, ಆರ್ಥಿಕ ಪ್ರಗತಿ, ರಾಜರ 
ಪ್ರೋತ್ಸಾಹದ ಫಲವಾಗಿ ಸಾಹಿತ್ಯಾಭಿವೃದ್ಧಿಯಾಯಿತು. ಆದ್ದರಿಂದ ಈ ಯುಗವನ್ನು ಸಾಹಿತ್ಯದ 
ಸುವರ್ಣಯುಗ ಎಂದು ಕರೆಯುತ್ತಾರೆ. ಅದೇ ರೀತಿ ಬಹಮನಿ ಸಾಮ್ರಾಜ್ಯಗದ ಕಾಲದಲ್ಲಿ ಅರೇಬಿಕ್‌, 
ದಖನಿ, ಉರ್ದು ಮತ್ತು ಪರ್ಷಿಯನ್‌ ಹಾಗು ಕನ್ನಡ ಭಾಷೆಗಳ ಕೃತಿಗಳು ವಿಪುಲವಾಗಿ ರಚನೆಯಾಗಿವೆ. 
ಇವು ಕಾವ್ಯರೂಪದಲ್ಲಿ ಹಾಗೂ ಗದ್ಯರೂಪದಲ್ಲಿ ಸಾಹಿತ್ಯ ಕೃತಿಗಳು ಬಹಮನಿಯ ಇತಿಹಾಸವನ್ನು 
ಸೂಚಿಸುತ್ತದೆ. 


ವಿಶೇಷ ಪದಗಳು: ಸಾಹಿತ್ಯ, ಭಾಷೆ, ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ಅರೇಬಿಕ್‌, ದಖನಿ ಉರ್ದು 
ಮತ್ತು ಪರ್ಷಿಯನ್‌ 


ಪೀಠಿಕೆ. 


ಸಾಂಸ್ಕೃತಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ದಕ್ಷಿಣ ಭಾರತದಲ್ಲಿ ಸಾಹಿತ್ಯದ ಬೆಳವಣಿಗೆಗೆ ಅನೇಕ 
ಸಾಮ್ರಾಜ್ಯಗಳು ಪ್ರೋತ್ಸಾಹಿಸಿವೆ. ಅಂತೆಯೇ ಇಂದಿನ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ 
ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳು ಹಲವಾರು ಭಾಷಾ ಸಾಹಿತ್ಯದ ಬೆಳವಣಿಗೆಗೆ 
ಪ್ರೋತ್ಸಾಹಿಸಿವೆ. ಅದರ ಫಲವಾಗಿ ವಿವಿಧ ಭಾಷೆಗಳ ಸಾಹಿತ್ಯ ಕೃತಿಗಳು ಈ ಕಾಲ ಘಟ್ಟದಲ್ಲಿ 
ರಚನೆಯಾಗಿವೆ. ವಿಶೇಷವಾಗಿ ವಿಜಯನಗರದ ಕಾಲಾವಧಿಯಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು 
ಭಾಷೆಯ ಕೃತಿಗಳು ಹೇರಳವಾಗಿ ರಚನೆಯಾಗಿದುದಲ್ಲದೆ ಅನೇಕ ವೈದ್ಯಕೋಶ, ಕಾವ್ಯ, ಗದ್ಯ, ನಾಟಕ, 
ವ್ಯಾಕರಣ, ಅಲಂಕಾರ ಮತ್ತು ಜ್ಯೋತಿಷ್ಯ ಗಂಥಗಳು ರಚನೆಯಾಗಿವೆ. 


ಇಡೀ ದಕ್ಷಿಣ ಭಾರತವನ್ನೆ ಒಮ್ಮೆ ತಮ್ಮ ಅಧೀನಪಡಿಸಿಕೊಂಡಿದರ ಫಲವಾಗಿ ವಿಜಯನಗರ 
ಸಾಮ್ರಾಜ್ಯವು ಸಂಸ್ಕೃತ ಮತ್ತು ಕನ್ನಡವಲ್ಲದೆ, ಪಾರಸಿ, ದಖನಿ, ಉರ್ದು, ತೆಲುಗು, ತಮಿಳು ಭಾಷೆಗಳಿಗೂ 
ಪ್ರೋತ್ಸಾಹ ನೀಡಿದ್ದರು. ಇದೇ ಕಾಲದ ಬಹುಮನಿ ರಾಜರ ಕಾಲಾದಲ್ಲಿಯೂ ನೇಕ ಸಾಹಿತ್ಯೋನ್ಮುಖ 
ಕಾರ್ಯಗಳನ್ನು ನಡೆದಿರುವುದನ್ನು ಕಾಣಬಹುದಾಗಿದೆ. ಅರೇಬಿಕ್‌, ದಖನಿ, ಉರ್ದು, ಪರ್ಷಿಯನ್‌ 


219 


ಮತ್ತು ಕನ್ನಡ ಭಾಷೆಗಳ ಕೃತಿಗಳು ವಿಫುಲವಾಗಿ ರಚನೆಯಾಗಿ ಹಲವಾರು ಭಾಷಾ ಸಾಹಿತ್ಯದ 
ಬೆಳವಣಿಗೆಗೆ ಪೂರಕವಾದದಂತಿದೆ. 
ಸಂಸ್ಕತ ಸಾಹಿತ್ಯ. 

ವಿಜಯನಗರದ ಅರಸರು ಸಂಸ್ಕೃತ ವಿದ್ವಾಂಸರಿಗೆ ನೀಡಿದ ಆಶ್ರಯದಿಂದಾಗಿ ಸಂಸ್ಕೃತದಲ್ಲಿ 
ಹೇರಳ ಸಾಹಿತ್ಯ ಸೃಷ್ಟಿಯಾಯಿತು. ವಿದ್ಯಾರಣ್ಯ, ವಿದ್ಯಾಶಂಕರ, ಸಾಯಣಾಚಾರ್ಯ ಮತ್ತು ಮಾಧವರು 
ಹಲವಾರು ಸಂಸ್ಕೃತ ಗಂಥಗಳನ್ನು ರಚಿಸಿದ್ದಾರೆ. ಇವರ ರಚನೆಗಳು ಹೊಸ ಕೃತಿಗಳಾಗಿರದೆ, ವೇದ, 
ಉಪನಿಶತ್ತು. ಬ್ರಹ್ಮಸೂತ್ರ, ಭಗವದ್ಗೀತೆ ಮೊದಲಾದ ಗಂಥಗಳಿಗೆ ರಚಿಸಲಾದ ವ್ಯಾಖ್ಯಾನ ಮತ್ತು 
ಉಪವ್ಯಾಖ್ಯಾನ ಗಂಥಗಳಾಗಿವೆ ಮತ್ತೆ ಕೆಲುವು ಗ್ರಂಥಗಳು ವೈದ್ಯಕೋಶ, ವಿಶ್ವಕೋಶದಂತಹ ಕಾವ್ಯ, ಗದ್ಯ, 
ಪದ್ಯ, ನಾಟಕ, ವ್ಯಾಕರಣ, ಅಲಂಕಾರ ಮತ್ತು ಜ್ಯೋತಿಷ್ಯ ರಚನೆಗಳಾಗಿವೆ. ಈ ಕಾಲದ ಒಂದು ಕೃತಿ 
“ಆಕಾಶ ಭೈರವ ಕಲ್ಲ'. ಕೃತಿಯು ಶಿವ-ಪಾರ್ವತಿಯರ ನಡುವೆ ಸಂಭಾಷಣಾ ರೂಪದಲ್ಲಿದ್ದು, 
ರಾಜ್ಯಾಡಳಿತದ ವಿವರಗಳನ್ನು ನೀಡಲಾಗಿದೆ. ನ ಸಾಯಣಾಚಾರ್ಯರು ನಾಲ್ಕು ವೇದ ಸಂಹಿತೆಗಳನ್ನು 
ವ್ಯಾಖ್ಯಾನ ರೂಪದಲ್ಲಿ ರಚಿಸಿ, ಲಿಖಿತ ರೂಪಪದಲ್ಲಿರುವ ಅಧಿಕೃತ ಆಧಾರ ಗ್ರಂಥಗಳು ಎಂಬ ಹೆಸರಿಗೆ 
ಒಳಪಟ್ಟಿದೆ. ಮಾಧ್ವ ವಿದ್ಯಾರಣ್ಯರು ಸಂಗೀತಸಾರ, “ಪರಾಶರ ಮಾಧವೀಯ ವ್ಯಾಖ್ಯಾನ' ಎಂಬ 
ಕೃತಿಯನ್ನು ಹಾಗೂ ದುರ್ಗಾದಾಸ್‌ ಎಂಬುವರು ಸಂಸ್ಕೃತದಲ್ಲಿ “ಪಶುವೈದ್ಯ' ಎಂಬ ಕೃತಿಯನ್ನು 
ರಚಿಸಿದ್ದಾರೆ. 


ಚಾವುಂಡಮಾಧವನು ಸೂತಸಂಹಿತೆಯ ವ್ಯಾಖ್ಯಾನವಾದ “ತಾತ್ಪರ್ಯ ದೀಪಿಕಾ' ಎಂಬ 
ಗ್ರಂಥವನ್ನು ರಚಿಸಿದನು. ಬುಕ್ಕರಾಯನ ಮಗ ಕಂಪರಾಯನ ಮಡದಿ ಗಂಗಾದೇವಿ "ಮಧುರಾ 
ವಿಜಯಂ' ಅಥವಾ "ವೀರ ಕಂಪಣರಾಯ ವಿಜಯ'ವೆಂಬ ಸುಲಲಿತ ಕಾವ್ಯದಲ್ಲಿ ಕಂಪಣನ ದಕ್ಷಿಣ 
ದೇಶದ ದಿಗ್ವಿಜಯವನ್ನಲ್ಲದೆ ಅಲ್ಲಿನ ಪುಣ್ಯಸ್ಥಳಗಳ ಶೋಚನೀಯ ಸ್ಥಿತಿಯನ್ನು ತಿಳಿಸಿದ್ದಾರೆ. 


ಇಮ್ಮಡಿ ದೇವರಾಯ(ಪ್ರೌಢದೇವರಾಯ) *ಬ್ರಹಸೂತ್ರವೃತ್ತಿ' ಎಂಬ ಭಾಷ್ಕವನ್ನೂ, ಸಾಳುವ 
ನರಸಿಂಹನು “ರಾಮಾಭ್ಯದಯ' ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಇವನ ಆಸ್ಥಾನ ಕವಿಯಾದ 
ರಾಜನಾಥಡಿಂಡಿಮನು "ಸಾಳುವಾಭ್ಯುದಯಮು' ಎಂಬ ಕಾವ್ಯದಲ್ಲಿ ಸಾಳುವ ಮನೆತನದ 
ಬೆಳವಣಿಗೆಯನ್ನು ವಿವರಿಸಿದ್ದಾನೆ. ಇವನ ಮತ್ತೊಂದು ಕೃತಿ ಅಚ್ಯುತರಾಯಾಭ್ಯುದತ' ತುಳುವ ಮನೆತನದ 
ಇತಿಹಾಸ ಕುರಿತುದಾಗಿದೆ. 


ಕೃಷ್ಣದೇವರಾಯನ ಕಾಲದಲ್ಲಿ ವೈವಿಧ್ಯಮಯವಾದ ಕಾವ್ಯ ಸೃಷ್ಠಿಯಾಯಿತು. ಇವನ ಆಸ್ಥಾನದಲ್ಲಿ 
“ಅಷ್ಟದಿಗ್ಗಜ'ರೆ೦ಬ ಉದ್ಧಾಮ ಪಂಡಿತರಿದ್ದರು. ಸಂಸ್ಥೃತವಲ್ಲದೆ ಕನ್ನಡ, ತೆಲುಗು ಮತ್ತು ತಮಿಳು 
ಭಾಷೆಯಲ್ಲೂ ಗಂಥಗಳು ರಚಿತವಾದವು. ಕೃಷ್ಣದೇವರಾಯ “ಜಾಂಬವತೀ ಕಲ್ಯಾಣ” ಎಂಬ ಸಂಸ್ಕೃತ 
ನಾಟಕವನ್ನು ರಚಿಸಿದ್ದಾನೆ. ಇವನ ಗುರುಗಳಾದ ಶ್ರೀವ್ಯಾಸರಾಯರು `ದ್ವೈತವೇದಾಂತದ ರತ್ನಗಳಾದ 
ಚಂದಿಕಾ, ನ್ಯಾಯಾಮೃತ, ತರ್ಕತಾಂಡವ, ಭೇದೋಜ್ಜೀನವ ಗ್ರಂಥಗಳನ್ನು ರಚಿಸಿದ್ದಾರೆ. ಇವರ ಶಿಷ್ಯರಾದ 
ಶ್ರೀ ವಾದಿರಾಜರು "ಯುಕ್ತಮಲ್ಲಿಕಾ', "ರುಕ್ಕಿನೀಶ ವಿಜಯ', “ಗುರ್ವರ್ಥ ದೀಪಿಕಾ” ಮೊದಲಾದ 
ಗ್ರಂಥಗಳನ್ನು ರಚಿಸಿದ್ದಾರೆ. ಸಂಸ್ಕೃತದಲ್ಲಿ ಅದ್ವಿತೀಯ ಪಂಡಿತನೆನಿಸಿದ ಅಯ್ಯಪ್ಪದೀಕ್ಷಿತ ಕುಂಭಕೋಣದಲ್ಲಿ 
ವಾಸಿಸುತ್ತಿದ್ದನು. ಇವನು "ಪರಿಮಳ' ಗ್ರಂಥದಲ್ಲಿ ಅದ್ವೈತತ್ವ ಸಮರ್ಥನೆನು, “ಶಿವತತ್ವವಿವೇಕ'ದಲ್ಲಿ ಶಿವನ 
ಉಪಾಸನೆಯನ್ನು ಮಾಡಿದ್ದಾನೆ. ಇವಲ್ಲದೆ ಕುವಲಯಾನಂದ, ರಾಮಾಯಣ ತಾತ್ತರ್ಯ ಸಂಗ್ರಹ, 
ಮಹಾಭಾರತ ತಾತ್ಪರ್ಯ ಸಂಗ್ರಹ ಮೊದಲಾದ ಗ್ರಂಥಗಳನ್ನು ರಚಿಸಿದ್ದಾನೆ. ಇವನು ಶೈವನಾದರೂ 
ವಿಷ್ಣುದ್ದೇಷಿಯಾಗಿರಲಿಲ್ಲ. 


220 


ತಂಜಾವೂರಿನ ರಘುನಾಥನಾಯಕ ಸಂಸ್ಕೃತದಲ್ಲಿ ಅನೇಕ ಗಂಥಗಳನ್ನು ರಚಿಸಿದ್ದಾನೆ ಎಂಬ 
ಪ್ರತೀತಿ ಇದೆ. "ಪಾರಿಜಾತಾಪರಣಂ', “ವಾಲ್ಮೀಕಿ ಚರಿತಂ', “ಅಚ್ಯುತೇ೦ದ್ರಾಯ್ಯದಯಂ' ಮೊದಲಾದ 
ಕಾವ್ಯಗಳೂ ಮತ್ತು “ಸಂಗೀತ ಸುಧಾ' ಎಂಬ ಸಂಗೀತ ಶಾಸ್ತ್ರ ಇವನ ಕೃತಿಗಳಲ್ಲಿ ಮುಖ್ಯವಾದವು. ಇವನ 


ಆಸ್ಥಾನದ 


ಕವಯಿತ್ರಿಯಾದ 


ಶ್ರೀರಾಮ 


ಮು 
ದ್‌್‌ ದ್‌ ಣ್‌ 
ಭದ್ರಾಂಬಾ ಅಷ್ಟ ಭಾಷಾ ಪ್ರವೀಣೆಯಾಗಿದ್ದಳು. 


ರಘುನಾಥಾನಾಯಕನ ಜೀವನ ಚರಿತ್ರೆಯನ್ನು ತನ್ನ “ರಘುನಾಥಭ್ಯುದಯಂ' ಕಾವ್ಯದಲ್ಲಿ ವಿವರಿಸಿದ್ದಾಳೆ. 


ವಿಜಯನಗರ ಕಾಲದ ಪ್ರಮುಖ ಸಂಸ್ಕತ ಕೃತಿಗಳು. 


ರಾಜಾಶ್ರಯ ಕವಿಗಳು ಕೃತಿಗಳು ಭಾಷೆ 
೧ನೇ ಹರಿಹರ ವಿದ್ಯಾರಣ್ಯರು ಸರ್ವದರ್ಶನ ಸಂಗಹ, ವೇದಭಾಷ್ಯ, ಶಂಕರವಿಜಯ, ಸಂಸ್ಕತ 
ಅನುಭೂತಿ ಪ್ರಕಾಶ 
೧ನೇ ಹರಿಹರ ಸಾಯಣಾಚಾರ್ಯ | ವೇದಾರ್ಥ ಪ್ರಕಾಶ, ಆಯುರ್ವೇದ ಸುಧಾನಿಧಿ.ಸುಭಾಷಿತ ಸಂಸ್ಕತ 
ಸುಧಾನಿಧಿ, ಪ್ರಾಯಶ್ಚಿತ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ 
ಇತ್ಯಾದಿ 
೧ನೇ ಹರಿಹರ ೨ನೇ ಹರಿಹರ ಮಧುರ, ಧರ್ಮನಾಥಪುರಾಣ ಸಂಸ್ಕೃತ 
೧ನೇ ಹರಿಹರ ವಿರೂಪಾಕ್ಷ ದೊರೆ ಉನತ್ತ ರಾಘವ, ನಾರಾಯಣಿ ವಿಲಾಸ (ನಾಟಕ) ಸಂಸ್ಕೃತ 
೧ನೇ ಹರಿಹರ ಅಹೋಬಲ ಸೂರಿ | ವಸ೦ತೋತ್ಸವ, ಯತಿರಾಜ ವಿಜಯ.ವಿರೂಪಾಕ್ಷ ಸಂಸ್ಕತ 
೧ನೇ ಹರಿಹರ ಇರುಗಪ್ಪ ನಾನಾರ್ಥ ರತ್ನಮಾಲಾ ಸಂಸ್ಕೃತ 
ದಂಡನಾಯಕ 
೧ನೇ ಸ್ವತಃ ವಿದ್ವಾಂಸ ಮಹಾನಾಟಕ ಸುಧಾನಿಧಿ ಸಂಸ್ಕೃತ 
ದೇವರಾಯ 
೧ನೇ ಲಕ್ಕಣದಂಡೇಶ ತೀರ್ಥಪ್ರಬಂಧ, ಪಾರ್ಶ್ವನಾಥ ಚರಿತ ಸಂಸ್ಕತ 
ದೇವರಾಯ 
ಕೃಷ್ಣ ದೇವರಾಯ ವ್ಯಾಸರಾಯರು ತರ್ಕತಾಂಡವ ಸಂಸ್ಕೃತ 
ಲ 
ಕೃಷ್ಣ ದೇವರಾಯ | ವಾದಿರಾಜ ತೀರ್ಥ ಪ್ರಬಂಧ ಸಂಸ್ಕೃತ 


ಕನ್ನಡ ಸಾಹಿತ್ಯ. 


ಕನ್ನಡ ಸಾಹಿತ್ಯ ವಿಫುಲವಾಗಿ ಬೆಳೆಯಲು ವಿಜಯನಗರ ಕಾಲ ಪರಿಪಕ್ಷವಾಗಿದ್ದಿತು. ಪರಕೀಯರ 
ದಾಳಿಯಿಂದಾಗಿ ಸ್ವಧರ್ಮದ ರಕ್ಷಣೆಗೆ ಹೆಚ್ಚು ಪ್ರಾಶಸ್ತ್ಯ ದೊರೆತುದರಿಂದ ಆಗಿನ ಕಾಲದ ಗ್ರಂಥಗಳು 


221 


ಬಹುತೇಕವಾಗಿ ಕರ್ತೃಗಳು ಅನುಸರಿಸುತ್ತಿದ್ದ ಧರ್ಮಕ್ಕೆ ಸಂಬಂಧಿಸಿದವುಗಳಾಗಿವೆ. ಹರಿಹರನ ಕಾಲದ 
ಜೈನಕವಿ ಧರ್ಮನಾಥ "ಮಹಾಪುರಾಣ' ವನ್ನೂ, ಭೀಮ ಕವಿಯು ಪಾಲ್ಕುರಿಕೆ ಸೋಮನಾಥನ ತೆಲುಗು 
ಕೃತಿ “ಬಸವಪುರಾಣ' ವನ್ನೂ ಕನ್ನಡದಲ್ಲಿ ಬರೆದಿದ್ದಾನೆ. ಇಮ್ಮಡಿ ದೇವರಾಯನ ಕಾಲದ ವೀರಶೈವ 
ಕವಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ದಂಡನಾಯಕನಾದ ಲಕ್ಕಣನು “ಶಿವತತ್ವ 
ಚಿಂತಾಮಣಿ'ಯನ್ನೂ ಚಾಮರಸ ಕವಿಯು 'ಪ್ರಭುಲಿಂಗಲೀಲೆ'ಯನ್ನು ರಚಿಸಿದರು. ವಿರೂಪಾಕ್ಷನ 
ಆಳ್ವಿಕೆಯಲ್ಲಿ ಏಳಿಗೆಯಲ್ಲಿದ್ದ ತೋಂಟದ ಸಿದ್ದೇಶ್ವರ ವೀರಶೈವಧರ್ಮವನ್ನು ಕುರಿತು “ಷಟ್ಸ್ಯಲ 
ಜ್ಞಾನಾಮೃತ” ಬರೆದಿದ್ದಾರೆ. 


ಕೃಷ್ಣದೇವರಾಯನ ಆಶ್ರಯದಲ್ಲಿದ್ದ ಕವಿ ಗುಬ್ಬಿಯ ಮಲ್ಲಣ್ಣನು "ಗುಣಭಾಷ್ಯರತ್ನಮಾಲೆ', “ಭಾವ 
ಚಿ೦ತಾರತ್ನ', “ವೀರಶೈವಾಮೃತ ಪುರಾಣ” ರಚಿಸಿದ್ದಾರೆ. ಕುಮಾರ ವಾಲ್ಮೀಕಿ ಎಂಬ ಬಿರುದು ಪಡೆದಿದ್ದ 
ಕವಿ ನರಹರಿ “ತೊರವೆ ರಾಮಾಯಣ' ವನ್ನು ರಚಿಸಿದನು. ವಿರೂಪಾಕ್ಷನು “ಚನ್ನಬಸವ ಪುರಾಣ' ವನ್ನು 
ಬರೆದಿದ್ದಾನೆ. ಜೈನ ಕವಿ ರತ್ನಾಕರವರ್ಣಿ “ಭರತೇಶ ವೈಭವ', "ತ್ರಿಲೋಕ ಶತಕ' ಮೊದಲಾದುವುಗಳನ್ನು 
ರಚಿಸಿದ್ದಾನೆ. ಮತ್ತೊಬ್ಬ ಜೈನ ಕವಿ ಭಟ್ಟಾಕಳಂಕದೇವ ತನ್ನ ಜೀವಮಾನವನ್ನೇ ಸವೆಸಿ ಕನ್ನಡ ವ್ಯಾಕರಣ 
“ಕರ್ನಾಟಕ ಶಬ್ದಾನುಶಾಸನ' ರಚಿಸಿದ್ದಾನೆ. 


ವಿಜಯನಗರ ಕಾಲ ವಚನ ಸಾಹಿತ್ಯದ ಪುನರುಜ್ಜೀವನಕ್ಕೆ ಹೆಸರಾಗಿದೆ. ವೀರಶೈವ ಧರ್ಮ ಸಾಹಿತ್ಯದ 
ಪುನರುಜ್ಜೀವನ ಕಾಲವು ಆಗಿತ್ತು. 


ವಿಜಯನಗರ ಕಾಲದ ಪ್ರಮುಖ ಕನ್ನಡ ಕೃತಿಗಳು. 


ರಾಜಾಶ್ರಯ ಕವಿಗಳು ಕೃತಿಗಳು ಭಾಷೆ 

೧ನೇ ಮಂಗರಸ | ಖಗೇಂದ್ರ ಮಣಿದರ್ಪಣ (ವೈದ್ಯ) ಕನ್ನಡ 
ದೇವರಾಯ 

ಗದುಗಿನ ಕುಮಾರವ್ಯಾಸ ಭಾರತ ಕನ್ನಡ 
ದೇವರಾಯ ನಾರಯಪ್ಪ 

ಎಡೆಯೂರು ಷಟ್‌ಸ್ಥಲಜ್ಞಾನಸಾರ ಸಂಗ್ರಹ ಕನ್ನಡ 
ದೇವರಾಯ 

ಸಿದಲಿಂಗೇಶರರು 

ತ್ತಾ ನ 

ಲಕ್ಷ್ಮೀಶ ಜೈಮಿನಿಭಾರತ ಕನ್ನಡ 
ದೇವರಾಯ 

ಜಕ್ಕಣಾಚಾರ್ಯ ನೂರೊಂದೂ ಸ್ಥಲ ಕನ್ನಡ 
ದೇವರಾಯ 

ತೊರವೆ ನರಹರಿ ತೊರವೆ ರಾಮಾಯಣ ಕನಡ 


222 


೨ನೇ ಲಕ್ಕಣದಂಡೇಶ ಶಿವತತ್ವ ಚಿಂತಾಮಣಿ ಕನ್ನಡ 

ದೇವರಾಯ 

ಕೃಷ್ಣ ದೇವರಾಯ | ಹರಿದಾಸ ಇರುಸಮಯ ಎಳಕ್ಕಂ ಕನ್ನಡ 
ತೆಲುಗು ಸಾಹಿತ್ಯ. 


ಕೃಷ್ಣದೇವರಾಯನ ಕಾಲದಲ್ಲಿ ಅವರ ಆಸ್ಥಾನದ 'ಅಷ್ಟದಿಗ್ಗಜ'ರೆನಿಸಿದ್ದ ಪ್ರಸಿದ್ದ ಎಂಟು 
ಮಂದಿಯೂ ತೆಲುಗು ಕವಿಗಳಾಗಿದ್ದರು. ಅವರುಗಳು ಅಲ್ಲಸಾನಿ ಪೆದ್ದನ, ನಂದಿಯ ತಿಮ್ಮನ, ಧೂರ್ಜಟಿ, 
ತೆನಾಲಿ ರಾಮ ಕೃಷ್ಣ ಮಾದಯ್ಯಗಾರಿ ಮಲ್ಲಣ, ಅಯ್ಯಲರಾಜು ರಾಮಭದ್ರಯ್ಯ, ರಾಮರಾಜ ಭೂಷಣ, 
ಪಿಂಗಳಿ ಸೂರನ್ನ ಇತರರು. ಖ್ಯಾತ ತೆಲುಗು ಕವಿ ಶ್ರೀನಾಥನು "ನೈಷದ ಕಾವ್ಯ, “ಹರಿವಿಲಾಸ', "ಕಾಶಿ 
ಖಾಂಡಂ' ಗಳನ್ನು ರಚಿಸಿದ್ದಾರೆ. ಕೃಷ್ಣದೇವರಾಯನು ತೆಲುಗು ಕೃತಿಯಾದ “ಆಮುಕ್ತಮೌಲ್ಯದ' ಕಾವ್ಯವು 
ವೈಷ್ಣವ ಅ೦ಡಾಳದೇವಿಯನ್ನು ಕುರಿತುದಾಗಿದೆ. ಅಲ್ಲಸಾನಿ ಪೆದ್ದನನ "ಮನುಚರಿತ', ನಂದಿ ತಿಮ್ಮಣ್ಣನ 
“ಪಾರಿಜಾತಾಪಹರಣ' ಈ ಕಾಲದ ಇತರೆ ಕೃತಿಗಳು. ವಿಕಟ ಕವಿ ತೆನಾಲಿ ರಾಮಕೃಷ್ಣ "ಪಾಂಡುರಂಗ 


ಮಹಾತ್ಮ” “ಘಟಿಕಾಚಲ ಮಹಾತ್ಮ್ಯಂ', ಲಿಂಗಪುರಾಣ ಗಳನ್ನು ರಚಿಸಿದ್ದಾರೆ. ಸಿಂಗರಾಚಾರ್ಯ 
“ದಶರಥರಾಜನ೦ದ ಚರಿತ್ರಮು' ಎಂಬ ಕಾವ್ಯವನ್ನು ರಚಿಸಿದರು. 


ವಿಜಯನಗರ ಕಾಲದ ಪ್ರಮುಖ ತೆಲುಗು ಕೃತಿಗಳು. 


ರಾಜಾಶ್ರಯ ಕವಿಗಳು ಕೃತಿಗಳು ಭಾಷೆ 
೧ನೇ ದೇವರಾಯ | ಶ್ರೀನಾಥ ಹರಿವಿಲಾಸಮು ತೆಲುಗು 
ಕೃಷ್ಣ ದೇವರಾಯ (ಸ್ವತಃ ವಿದ್ವಾಂಸ ಮದಾಲಸಚರಿತಂ, ರಸಮಂಜರಿ, ಜಾಂಬವತಿ ಪರಿಣಯಂ, ತೆಲುಗು 
ಉಷಾಪರಿಣಯ,ಅಮುಕ್ತ ಮೌಲ್ಯದ 

ಕೃಷ್ಣ ದೇವರಾಯ ವಿಶ್ವನಾಥ ರಾಯವಾಚಕಮು ತೆಲುಗು 
ಕೃಷ್ಣ ದೇವರಾಯ | ಅಲ್ಲಸಾನಿ ಪೆದ್ದನ ಮನುಚರಿತಮು ತೆಲುಗು 
ಕೃಷ್ಣ ದೇವರಾಯ (ನಂದಿ ತಿಂಮ್ಮಣ್ಣ ಪಾರಿಜಾತಪಹರಣಮು ತೆಲುಗು 
ಕೃಷ್ಣ ದೇವರಾಯ ರಾಮರಾಜ ಭೂಷಣ | ವಸುಚರಿತಂ ತೆಲುಗು 
ಕೃಷ್ಣ ದೇವರಾಯ ತೆನಾಲಿ ರಾಮಕೃಷ್ಣ ಉಭಟಾರಾಧ್ಯ ಚರಿತಮು ತೆಲುಗು 
ಕೃಷ್ಣ ದೇವರಾಯ |ಪಿ೦ಂಗಳಿಸೂರಣ್ಣ ಕಲಾಪೂರ್ಣೋದಯಂ ತೆಲುಗು 
ಕೃಷ್ಣ ದೇವರಾಯ | ದುರ್ಜಟ ಕೃಷ್ಣ ರಾಜವಿಜಯಂ ತೆಲುಗು 
ಕೃಷ್ಣ ದೇವರಾಯ (ಮಲ್ಲಣ ರಾಜಶೇಖರ ಚರಿತಮು 


223 


ತಮಿಳು ಸಾಹಿತ್ಯ. 


ತಮಿಳು ಕವಿಗಳಾದ ಪರಂಜೋತಿಯರ್‌, ತತ್ತಪ್ರಕಾಶ ಸ್ವಾಮಿಗಳ್‌, ವೀರರಾಘವರ್‌ 


ಮೊದಲಾದವರು ಕೃಷ್ಣದೇವರಾಯನ 
"ಕೂರ್ಮಪುರಾಣಂ” “ಲಿಂಗಮರಾಣಂ' 
“ತಿರುವಿಳಯಾಡಲ್‌ ಪುರಾಣಂ” ಬರೆದಿದ್ದಾರೆ. 


ವ 


ಆಸ್ಥಾನದಲ್ಲಿದ್ದರು. ವೀರರಾಮ ಪಾಂಡೆ 'ನೈಷಧಂ' 
ಕೃತಿಗಳನ್ನು ಹಾಗೂ ಪರಂಜೋತಿಯರ್‌ ಕವಿಯು 


ಕವಿ ಕೃತಿ 

ಒಟ್ಟಿಕೂಲರ್‌ ನಳವೆಂಬ ಮೂವರ್‌-ಉಳ 
ಜಯಗೊಂಡರ್‌ ಕುಲೋತ್ತುಂಗ ಕೂವೈ, ಕಳಿ೦ಗತ್ತು-ಪರಣಿ 
ಕುಲೋತ್ತುಂಗ ಪಿಳ್ಳೆ ತಮಿಳ್‌ (ಬಾಲಬೋಧೆ) 
ಬುಧಮಿತ್ರ ವೀರಚೋಳಿಯಂ 

ನೇಮಿನಾಥಂ ನೇಮಿನಾಥಂ ಪುರಾಣಂ 

ಶಿವಪಕಾಶರ್‌ ಪ್ರಭುಲಿಂಗ ಲೀಲೈ 

ಭವನಂದಿ ನನ್ನೂಲ್‌ ಕಾವ್ಯಂ 


ಮಲಯಾಳಂ ಸಾಹಿತ್ಯ, 


ಅನಾಮಿಕ ಉಣ್ಣುನೀಲಿ ಸಂದೇಶ 
ಅನಾಮಿಕ ಉಣಿಯಾತಿ ಚರಿತಂ 
ಚೆರುಸೇರಿ ನಂಬೂದರಿ ಕೃಷ್ಣಗಾದಾ 


ಎಳುತ್ತು ಅಚ್ಚನ್‌ 


ಅಧ್ಯಾತ್ಮ ರಾಮಾಯಣ, ಭಾರತಂ. 


ಪಾರ್ಸಿ ಮತ್ತು ದಖ್ಹ್ಬನಿ ಉರ್ದು ಸಾಹಿತ್ಯ. 


೧. ಪರ್ಷಿಯನ್‌ ಸಾಹಿತ್ಯ. 


ಬಹಮನಿ ರಾಜ್ಯವು ಪಾಶ್ನಮಾತ್ಯ ರಾಷ್ಟ ಷ್ಟಗಳು, ಅರಬ್‌ ದೇಶಗಳೊಂದಿಗೆ ನಿಕಟ ಸಂಬಂಧ 


ಹೊಂದಿದ್ದರಿಂದ ಪರ್ಶಿಯನ. ಉರ್ದು, ಅರಬ್ಬೀ "ಭಾಷೆಗಳು ಮತ್ತು ಸಾಹಿತ್ಯ ಪ್ರವರ್ಧಮಾನಕ್ಕೆ ಬಂದಿತು. 
ಹಸನ್‌ ಗಂಗೂವಿನ ಆಸ್ಥಾನ ಕವಿಯಾಗಿದ್ದ ಇಸಾಮಿ "ಪತುಹಾ- ಉಸ್‌ -ಸಾಲತಿನ್‌' "ಕೃತಿಯನ್ನು 
ರಚಿಸಿದರು. ಮುಹಮ್ಮದ್‌ ಶಾಹನ ಕಾಲದ ಹಾಫೀಜ ಹಾಗೂ ಫಿರೋಜಶಾಹನು ಪ್ರಸಿದ್ಧ ಕವಿಗಳಾಗಿದ್ದು 
"ಗಜಲ್‌'ಗಳನ್ನು ಮತ್ತು ದ್ವಿಪದಿಗಳನ್ನು ಬರೆದರು. ಇಸ್ಮಾಯಿಲ್‌ ಆದಿಲ್‌ ಖಾನ್‌ ನ ಕುರಿತು ಯುಸುಫ್‌ 
ಕವಿಯು ಗಜಲ್‌ಗಳಲ್ಲಿ 'ಹೇಳಿರುತ್ತಾರೆ. ಅಜಾದಿ ಮತ್ತು ಮುಲ್ಲಾ ದಾವೂದ್‌ ಬಿದರಿ ಪರ್ಷಿಯನ್‌ 
ಭಾಷೆಯಲ್ಲಿ ಸಾಹಿತ್ಯ ರಚಿಸಿದವರು. `ಆಜಾದಿಯು ಬಹಮನಿ ಇತಿಹಾಸ ವನ್ನು ಕಾವ್ಯರೂದಲ್ಲಿ ರಚಿಸಿದನು. 


224 


ಮುಲ್ಲಾ ದಾವೂದ್‌ ಬಿದರಿ ಗದ್ಯರೂಪದಲ್ಲಿ ಇತಿಹಾಸ ಬರೆದನು. ಮಹಮದ್‌ ಗವಾನ್‌ ಪರ್ಷಿಯಾ 
ಭಾಷೆಯ ವಿದ್ವಾಂಸನಾಗಿದ್ದನು. ಮ೦ಜ್ರುಲ್‌-ಇನ್‌-ಷಾ ಮತ್ತು ರಿಯಾರು್‌-ಇ-ಇನ್ಯಾ ಎಂಬ ಎರಡು 
ಕೃತಿಗಳನ್ನು ಗವಾನನು ಬರೆದನು. ಇಸಾಮಿ ಎಂಬ ಇತಿಹಾಸಕಾರನು "ಪುತುಹಸ್‌-ಸಲತಿನ್‌' ಎಂಬ 
ಕೃತಿಯನ್ನು ಬರೆದನು. 


೨. ಅರೇಬಿಕ್‌ ಸಾಹಿತ್ಯ. 


ಬಹಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಅರೇಬಿಕ್‌, ಪರ್ಶಿಯನ್‌, ಉರ್ದು ಮತ್ತು ಕನ್ನಡ 
ಭಾಷೆಗಳು ಅಭಿವೃದ್ಧಿಗೊಂಡವು. “ಅತ್ವಾರ-ಉಲ್‌-ಅಬ್‌ರಾರ್‌' ಕೃತಿಯು ಕರ್ತೃ ಜುನೈದಿಯೂ ಕೂಡ 
ಹಸನ್‌ನ ಕಾಲದ ಪಂಡಿತನು. ಮುಹಮ್ಮದ ಶಾಹ, ಫಿರೋಜ್‌ ಶಾಹ, ಅಹಮ್ಮದ ಶಾಹ ಇವರು 
ಅರೇಬಿಕ್‌ ಪಾಂಡಿತ್ಯ ಪಡೆದಿದ್ದರು. ಮಹಮ್ಮೂದ ಗವಾನನು ಅನೇಕ ಅರಬ್ಬಿ ಪದ್ಯಗಳನ್ನು ರಚಿಸಿದ್ದಾರೆ. 
ಬೀದರ ಮಧ್ಯಕಾಲೀನ ಭಾರತದ ಪ್ರಸಿದ್ಧ ಪರ್ಶಿಯನ್‌ ಮತ್ತು ಅರೇಬಿಕ್‌ ಶಿಕ್ಷಣ ಕೇ೦ದ್ರವಾಗಿತ್ತು. 


೩. ಉರ್ದು ಸಾಹಿತ್ಯ. 


ಗುಲ್ಬರ್ಗದ ಗೇಸೊ ದರಾಜ್‌ ಮೊಟ್ಟ ಮೊದಲಿಗೆ ಉರ್ದುವಿನಲ್ಲಿ ಕೃತಿ ರಚಿಸಿದನು. ಅವನು 
ರಚಿಸಿದ ಮಿರಾಜುಲ್‌-ಅಶಿಕಿನ್‌ ಒಂದು ಅನುಭವ ಗಂಥ. ಬಿಜಾಪುರದ ಷಾಮಿರಂಜಿ, ಬಿದರೆಯ 
ನಿಜಾಮ ಬಿದರಿ, ಫಿರೋಜ್‌ ಬಿದರಿ ರವರು ಕೂಡ ದಖನಿ ಉರ್ದುವಿನಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಕುರೈಶಿ 
ಬಿದರಿ ಎಂಬುವನು ಕೋಕಶಾಸ್ತ್ರವನ್ನು ದಖನಿಯಲ್ಲಿ ಪದ್ಯರೂಪಕ್ಕೆ ಭಾಷಾಂತರಿಸಿದನು. ಈ ಕೃತಿ 


ಭೋಗಬಲ್‌ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಯಿತು. ಶಹಾ ಬರ್ಹಾನುದ್ದೀನ್‌ ಜನಂ ಇರ್ಷದ್‌ನಾಮಾ 
ಮತ್ತು ಕಲಿಮತಲ್‌ ಹಕ್ಕೈಕ್‌ ಕೃತಿಗಳನ್ನು ಬರೆದಿದ್ದಾರೆ. 


ಉಪಸಂಹಾರ. 


ಇಂದಿನ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಲ್ಲಿ, ಅಂದಿನ ವಿಜಯನಗರ ಮತ್ತು 
ಬಹಮನಿ ಸಾಮ್ರಾಜ್ಯಗಳು ಸಾಹಿತ್ಯ ಕ್ಷೇತ್ರಕ್ಕೆ ವಿಫುಲವಾದ ಕೊಡುಗೆಗಳನ್ನು ನೀಡಿದ್ದರಿಂದ ಅನೇಕ ಭಾಷಾ 
ಬೆಳವಣಿಗೆಗೆ ಹಾಗೂ ಸಾಹಿತ್ಯ ಕೃತಿ ರಚನೆಗೆ ಪ್ರೋತ್ಸಾಹ ದೊರೆತಂತಾಗಿದೆ. ಈ ಸಾಮ್ರಾಜ್ಯಗಳು ಕಲ್ಯಾಣ 
ಕರ್ನಾಟಕದ ಭಾಷಾ ವೈವಿಧ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಭಾಷಾ ಉಳಿವು ಹಾಗೂ ಇನ್ನಿತರ ದೇಶಗಳ 
ಸಂಪರ್ಕವನ್ನು ಸಾಧಿಸುವಲ್ಲಿ ಯಶಸ್ವೀಯಾಯಿತು ಎನ್ನಬಹುದು. 


ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯವು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಪ್ರೋತ್ಸಾಹವು 
ಶ್ರೇಷ್ಠತೆಗೆ ಹಾಗೂ ಬೆಳವಣಿಗೆಗೆ ಆಧಾರಸ್ತಂಭಗಳಾಗಿವೆ. 


ಆಧಾರ ಗ್ರಂಥಗಳು. 


೧) ಫಾಲಾಕ್ಷ. ೨೦೦೭, ಸಮಗ್ರ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ, ಶಶಿ ಪ್ರಕಾಶನ ತಿಪಟೂರು. 

೨) ಡಾ.ಬಸವರಾಜ ಎನ್‌. ಅಕ್ಕಿ ೨೦೧೮, ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ, ಸೋಮೇಶ್ವರ 
ಪಬಿಕೇಶನ್ಸ್‌, ಧಾರವಡ. 

೩) ಡಾ.ಕೆ.ಸದಾಶಿವ, ೨೦೦೪, ಮಧ್ಯಯುಗೀನ ಭಾರತದ ಇತಿಹಾಸ, ಪ್ರಿಯದರ್ಶಿನಿ ಪ್ರಕಾಶನ, 
ಮೈಸೂರು. 

೪) ಡಾ.ಜಿ.ಶಿವಪ್ಪ ಅರಿವು, ೨೦೧೫, ಸಮಗ್ರ ಕರ್ನಾಟಕ ಇತಿಹಾಸ(ಪ್ರಾರಂಭದಿಂದ ೨೦೧೪ರ 
ವರೆಗೆ) 


225 


ಐ 


ಅನ್ನದಾನಿ ಭೈರವ ಪ್ರಕಾಶನ, ಬೆಂಗಳೂರು. 

೬) ಡಾ. ಸೂರ್ಯನಾಥ ಕಾಮತ್‌, ೨೦೧೫, ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಎಂ.ಸಿ.ಸಿ. 
ಪಬ್ಲಿಕೇಷನ್ಸ್‌, ಬೆ೦ಗಳೂರು, ಹುಬ್ಬಳ್ಳಿ, ಮೈಸೂರು. 

೭) ಡಾ.ಕೆ.ಜಗದೀಶ,೨೦೧೦, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ, ಚಿರಾಗ ಪ್ರಕಾಶನ, ಧಾರವಾಡ. 

೮) ಪ್ರೋ.ಜಿ.ಆರ್‌.ರಂಗಸ್ವಾಮಯ್ಯ.೨೦೦೧, ಕರ್ನಾಟಕದ ಸಂಕ್ಷಿಪ್ತ ಚರಿತ್ರೆ, ಚೇತನ ಬುಕ್‌ ಹೌಸ್‌, 
ದಾವಣಗೆರೆ. 


೫) ಡಾ.ಎ.ಸಿ.ನಾಗೇಶ ಮತ್ತು ಪ್ರೊ. ಆರ್‌. ರಾಜಣ್ಣ ೨೦೧೪, ಕರ್ನಾಟಕ ಚರಿತ್ರೆ ಭಾಗ -೧, 


$, 
Roce 


226 


ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕೊಡುಗೆಯ ಒಂದು 
ಐತಿಹಾಸಿಕ ಅಧ್ಯಯನ ಕ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ. 


-ಶೋಭಾ ಬಿ.ಎಸ್‌. 

ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, 
ಶಾಃಸೋಗಮಲ್‌ ಪೀರಾಜಿ ಓಸ್ವಾಲ್‌ 

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮುದ್ದೇಬಿಹಾಳ. 


ಸಾರಾಂಶ. 


ಯಾವುದೇ ಸಾಮ್ರಾಜ್ಯಗಳ ಇತಿಹಾಸದ ಅಧ್ಯಯನದಲ್ಲಿ ಆ ಸ್ಥಳಗಳಲ್ಲಿ ಸಿಗುವ ಸ್ಮಾರಕಗಳು 
ಅಮೂಲ್ಯ ಆಧಾರಗಳಾಗುತ್ತವೆ. ಇಂತಹ ಸ್ಮಾರಕಗಳು ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಪ್ರತಿನಿಧಿಸಿ 
ಅವುಗಳಲ್ಲಿರುವ ವಿಶಿಷ್ಟ ಲಕ್ಷಣಗಳನ್ನು ಜಗತ್ತಿಗೆ ಪರಿಚಯಿಸಿ ಅಂದಿನ ಕಾಲಘಟ್ಟದ ಕಲೆ ಮತ್ತು 
ವಾಸ್ತುಶಿಲ್ಪಯ ಬೆಳವಣಿಗೆಯನ್ನು ಅರಿಯಲು ಸಹಾಯಕವಾಗಿವೆ. ಕಲ್ಯಾಣ ಕರ್ನಾಟಕದ 
ಸಂಬಧಿಂಸಿದಂತೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ ಬೆಳವಣಿಗೆ ವಿಜಯನಗರ ಮತ್ತು ಬಹಮನಿ 
ಸಾಮ್ರಾಜ್ಯಗಳು ವಿಶಿಷ್ಟವಾದ ಕೊಡುಗೆಗಳನ್ನು ನೀಡಿವೆ. ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳ 
ಕಾಲಾವಧಿಯಲ್ಲಿ ನಿರ್ಮಾಣವಾದ ಅನೇಕ ಅರಮನೆಗಳು, ದೇವಾಲಯಳು, ಕಲ್ಯಾಣ ಮಂಟಪಗಳು, 
ಗೋಪುರಗಳು, ಸಾರ್ವಜನಿಕ ಕಟ್ಟಡಗಳು, ಕೋಟೆಗಳು, ಸಮಾಧಿಗಳು, ಮದ್ರಸಾ, ಮಸೀದಿಗಳಲ್ಲಿ ಕಲೆ 
ಮತ್ತು ವಾಸ್ತುಶಿಲ್ಪಗಳ ಬೆಳವಣಿಗೆಯನ್ನು ಕಾಣಬಹುದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ 
ವಾಸ್ತುಶಿಲ್ಪ ಶೈಲಿ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಶೈಲಿ ಬೆಳವಣಿಗೆಯಾದರೆ ಬಹಮನಿ ಸಾಮ್ರಾಜ್ಯದ 
ಕಾಲದಲ್ಲಿ ಇಂಡೋ - ಸಾರ್ಸೆನಿಕ್‌ ಶೈಲಿಯ ವಾಸ್ತುಶಿಲ್ಪ ಶೈಲಿ ಕಾಣಬಹುದು. ವಿಜಯನಗರದ ಅರಸರು 
ಗಟ್ಟಿ ಶಿಲೆ (ಗ್ರಾನೈಟ್‌)ಗಳನ್ನು ಬಳಸಿಕೊ೦ಡು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಆ ಕಾರಣದಿಂದಾಗಿ 
ಸೂಕ್ಷ್ಮ ಮತ್ತು ಕುಸುರಿ ಕೆತ್ತನೆ ಹೊಯಳ ಸ್ಮಾರಕಗಳಿಗೆ ಹೋಲಿಸಿದರೆ ಕಡಿಮೆ ಎನ್ನಬಹುದು. ಇಲ್ಲಿನ 
ದೇವಾಲಯಗಳು ಸಾಮಾನ್ಯವಾಗಿ ಸಭಾಂಗಣ, ಕಲ್ಯಾಣ ಮಂಟಪ, ದ್ವಾರ ಗೋಪುರಗಳು, 
ಗರ್ಭಗುಡಿಗಳನ್ನು ಹೊಂದಿವೆ. ಈ ಕಾಲದ ವೈಶಿಷ್ಟ್ಯವೆ೦ದರೆ ಎತ್ತರವಾದ ದ್ವಾರದ ಗೋಪುರಗಳ 
ನಿರ್ಮಾಣ. ಬಹಮನರ ಪ್ರಮುಖ ರಚನಾ ವಿನ್ಯಾಸವನ್ನು ಅವರು ನಿರ್ಮಿಸಿದ ಮಸೀದಿಗಳಲ್ಲಿ 
ನೋಡಬಹುದಾಗಿದೆ. ಕಮಾನು, ಗುಮ್ಮಟ, ಸಂಭಗೋಪುರ ಮುಂತಾದವು ಬಹಮನಿ ಕಲೆಗೆ 
ಸಾಕ್ಷಿಯಾಗಿವೆ. ಕಟ್ಟಡಗಳ ಅಲಂಕಾರ ಲಿಪಿ ದೊಡ್ಡ ಕಲೆಯಾಗಿ ಈ ಕಾಲದಲ್ಲಿ ವಿಕಾಸವಾಗಿದೆ. ಗಾಜು, 
ಸಿರಾಮಿಕ್ಸ್‌, ಮರ, ಲೋಹ, ರತ್ನಗ೦ಬಳಿಗಳು, ಅಮೃತಶಿಲೆ ಅಥವಾ ಗ್ರಾನೈಟ್‌ ಶಿಲೆಗಳ ಹಲಗೆಗಳು ಈ 
ಕಾಲದ ಕಟ್ಟಡಗಳ ಸೌಂದರ್ಯವನ್ನು ಹೆಚ್ಚಿಸಿದೆ. 


ವಿಶೇಷ ಪದಗಳು: ಕಲೆ, ವಾಸ್ತುಶಿಲ್ಪ. ವಿಜಯನಗರ, ಬಹಮನಿ, ಕಲ್ಯಾಣ ಕರ್ನಾಟಕ, ದ್ರಾವಿಡ ಶೈಲಿಯ 
ಶ್ರೇಷ್ಠ ವಿಕಸಿತ, ಇಂಡೋ- ಸಾರ್ಸೆನಿಕ್‌ ಶೈಲಿ, ಸ್ಮಾರಕಗಳು. 


ಪೀಠಿಕೆ. 


ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಗಳು ಚಾರಿತಿಕಯುಗದ ಆರಂಭಕಾಲದಿಂದಲೂ ಪ್ರಾಮುಖ್ಯತೆ 
ಗಳಿಸಿಕೊ೦ಡಿದೆ. ಇಲ್ಲಿನ ನಾನಾ ಅರಸುಮನೆತನಗಳೂ ಶ್ರೀಮಂತ ವಂಶಗಳೂ ಕಲೆ ಮತ್ತು ವಾಸ್ತುಶಿಲ್ಪ 
ಕ್ಷೇತ್ರಕ್ಕೆ ಯಾವಾಗಲೂ ಪ್ರೋತ್ಸಾಹ ನೀಡುತ್ತಾ ಬಂದಿವೆ. ಅಲ್ಲದೆ ಈ ನಾಡು ತನ್ನ ವಿಶಿಷ್ಟ. ಭೌಗೋಳಿಕ 
ಸನ್ನಿವೇಶದ ಕಾರಣದಿಂದಾಗಿ ಅನೇಕ ವಾಸ್ತುತ್ರೈ ಲಿಗಳ ಸಂಗಮ ಸ್ಥಾನವಾಗಿದೆ. ಆದ್ದರಿಂದ. ಕರ್ನಾಟಕದ 
ಕಲೆ ಮತ್ತು ವಾಸ್ತುಶಿಲ್ಪ ಸಂಪತ್ತು ಸರಕಾ ಪೂ ವೈವಿಧ್ಯಪೂರ್ಣವೂ, ವಿಶಿಷ್ಟವೂ ಆಗಿದೆ. ಕಲ್ಯಾಣ 
ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ ಬೆಳವಣಿಗೆ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳು 


227 


ಎಶಿಷ್ಟವಾದ ಕೊಡುಗೆಗಳನ್ನು ನೀಡಿವೆ. ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳ ಕಾಲಾವಧಿಯಲ್ಲಿ 
ನಿರ್ಮಾಣವಾದ ಅನೇಕ ದೇವಾಲಯಳು, ಕಲ್ಯಾಣ ಮಂಟಪಗಳು, ಗೋಪುರಗಳು, ಸಾರ್ವಜನಿಕ 
ಕಟ್ಟಡಗಳು, ಕೋಟೆಗಳು, ಅರಮನೆಗಳು, ಸಮಾಧಿಗಳು, ಮದ್ರಸಾ, ಮಸೀದಿಗಳಲ್ಲಿ ಕಲೆ ಮತ್ತು 
ವಾಸ್ತುಶಿಲ್ಪಗಳ ಬೆಳವಣಿಗೆಯನ್ನು ಕಾಣಬಹುದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಾಸ್ತುಶಿಲ್ಪ ಶೈಲಿ 
ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಶೈಲಿ ಬೆಳವಣಿಗೆಯಾದರೆ ಬಹಮನಿ ಸಾಮ್ರಾಜ್ಯದ ಕಾಲದಲ್ಲಿ ಇಂಡೋ 
-. ಸಾರ್ಸೆನಿಕ್‌ ಶೈಲಿಯ ವಾಸ್ತುಶಿಲ್ಪ ಶೈಲಿ ಕಾಣಬಹುದು. ವಿಜಯನಗರದ ಅರಸರು ಗಟ್ಟಿ ಶಿಲೆ 
(ಗ್ರಾನೈಟ್‌)ಗಳನ್ನು ಬಳಸಿಕೊಂಡು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಆ ಕಾರಣದಿಂದಾಗಿ ಸೂಕ್ಷ್ಮ 
ಮತ್ತು ಕುಸುರಿ ಕೆತ್ತನೆ ಹೊಯ್ದಳ ಸ್ಮಾರಕಗಳಿಗೆ ಹೋಲಿಸಿದರೆ ಕಡಿಮೆ ಎನ್ನಬಹುದು. ಇಲ್ಲಿನ 
ದೇವಾಲಯಗಳು ಸಾಮಾನ್ಯವಾಗಿ ಸಭಾಂಗಣ, ಕಲ್ಯಾಣ ಮಂಟಪ, ದ್ವಾರ ಗೋಪುರಗಳು, 
ಗರ್ಭಗುಡಿಗಳನ್ನು ಹೊಂದಿವೆ. ಈ ಕಾಲದ ವೈಶಿಷ್ಟ್ಯವೆ೦ದರೆ ಎತ್ತರವಾದ ದ್ವಾರದ ಗೋಪುರಗಳ 
ನಿರ್ಮಾಣ. ವಿಜಯನಗರ ಕಾಲದ ದೇವಾಲಯಗಳಲ್ಲಿ ಪ್ರಮುಖವಾದವು ಹಂಪೆ, ಲೇಪಾಕ್ಷಿ, ಶೃಂಗೇರಿ, 
ಶ್ರೀರಂಗಂ, ತಿರುಪತಿ, ಕಂಚಿ, ಕೋಲಾರ, ಮೂಡಬಿದರೆ ಮೊದಲಾದ ಸ್ಥಳಗಳಲ್ಲಿವೆ. ಬಹಮನಿ ಕಾಲದ 
ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬೀದರ್‌, ಗುಲ್ಬರ್ಗಾ, ವಿಜಯಪುರ ಮೊದಲಾದ ಸ್ಥಳಗಳಲ್ಲಿವೆ. ಬಹಮನರ 
ಪ್ರಮುಖ ರಚನಾ ವಿನ್ಯಾಸವನ್ನು ಅವರು ನಿರ್ಮಿಸಿದ ಮಸೀದಿಗಳಲ್ಲಿ ನೋಡಬಹುದಾಗಿದೆ. ಕಮಾನು, 
ಗುಮ್ಮಟ, ಸಂಭಗೋಪುರ ಮುಂತಾದವು ಬಹಮನಿ ಕಲೆಗೆ ಸಾಕ್ಷಿಯಾಗಿವೆ. ಕಟ್ಟಡಗಳ ಅಲಂಕಾರ ಲಿಪಿ 
ದೊಡ್ಡ ಕಲೆಯಾಗಿ ಈ ಕಾಲದಲ್ಲಿ ವಿಕಾಸವಾಗಿದೆ. 


ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ 
ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕೊಡುಗೆಗಳ ಬಗ್ಗೆ ಈ ಒಂದು ಲೇಖನದಲ್ಲಿ 
ಪರಿಶೀಲಿಸಲಾಗಿದೆ. 


ಉದ್ದೇಶ:- 


೫ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ ಬೆಳವಣಿಗೆಗೆ ವಿಜಯನಗರ 
ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕೊಡುಗೆಗಳನ್ನು ತಿಳಿಯುವುದು. 


೫ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ತಿಳಿಯುವುದು. 

೫ ಬಹಮನಿ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ತಿಳಿಯುವುದು. 

೫ ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳನ್ನು 
ಅರಿಯುವುದು. 


ರ 
ವ್ಯಾಪ್ತಿ: 


೫ ಈ ಒಂದು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಬೀದರ್‌, ಗುಲ್ಬರ್ಗಾದಿಂದ ಪ್ರಾರಂಭವಾಗಿ 
ಬಳ್ಳಾರಿಯವರೆಗಿನ ಕಲ್ಯಾಣ "ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ 
ಬೆಳವಣಿಗೆಗೆ ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕೊಡುಗೆಗಳನ್ನು ಅಧ್ಯಯನ 
ಮಾಡುವುದಾಗಿದೆ. 


ಪ್ರಾಮುಖ್ಯತೆ:- 


> ಬೆಳವಣಿಗೆಗೆ ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕೊಡುಗೆಗಳ ಬಗ್ಗೆ ತಿಳಿಯಲು 
ಸಹಕಾರಿಯಾಗುತ್ತದೆ. 


228 


೫ ವಿಜಯನಗರ ಹಾಗೂ ಬಹಮನಿ ಸಾಮ್ರಾಜ್ಯಗಳ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಗಳ 
ವಿಶೇಷತೆಗಳನ್ನು ತಿಳಿಯಲು ಉಪಯುಕ್ತವಾಗುತ್ತದೆ. 


ಸಂಶೋಧನ ವಿಧಾನ:- 


ಈ ಒಂದು ಲೇಖನಕ್ಕೆ ಬೇಕಾಗಿರುವ ಮಾಹಿತಿಯನ್ನು ಮಾಧ್ಯಮಿಕ ಮಾಹಿತಿ ಮೂಲಗಳಾದ 
ಪುಸ್ತಕ, ಲೇಖನ ಆಧಾರಗಳು, ಅಂರ್ತಜಾಲ, ಕೈಪಿಡಿ, ಇತ್ಯಾದಿಗಳಿಂದ ಸಂಗ್ರಹಿಸಲಾಗಿದೆ. 


ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳು ಒಂದೇ ಶತಮಾನಗಳಲ್ಲಿ ಉದಯವಾಗಿ 
ಏಳಿಗೆಗೆ ಬಂದ ಸಾಮ್ರಾಜ್ಯಗಳಾಗಿದ್ದು. ಈ ಸಾಮ್ರಾಜ್ಯಗಳು ಕಲೆ ಮತ್ತು ವಾಸ್ತುಶಿಲ್ಪದ ಕ್ಷೇತ್ರಕ್ಕೆ ಅತ್ಯಂತ 
ವಿಶಿಷ್ಟ ಕೊಡುಗೆಗಳನ್ನು ನೀಡಿವೆ. ವಿಜಯನಗರ ಕಾಲದ ಇಂದಿನ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ 
ಬರುವ ಹಂಪಿ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಮುಖ್ಯ ಕಲಾಕೇಂದವಾಗಿದೆ. 
ಅಂತೆಯೇ ಕಲ್ಯಾಣ ಕರ್ನಾಟಕದ ಸರಹದ್ದಿನಲ್ಲಿ ಬರುವ ಬೀದರ್‌ ಮತ್ತು ಗುಲ್ಬರ್ಗ(ಕಲಬುರಗಿ)ಗಳು. 
ಬಹಮನಿ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕಲಾಕೇಂದಗಳು. 


ವಿಜಯನಗರದ ಕಾಲದಲ್ಲಿ ನಿರ್ಮಾಣವಾದ ಅಸಂಖ್ಯಾತ ರಾಯಗೋಪುರಗಳು, 
ಕಲ್ಯಾಣಮಂಟಪಗಳು, ಅರಮನೆಗಳು, ದೇವಾಲಯಗಳು, ಸಾರ್ವಜನಿಕ ಕಟ್ಟಡಗಳು, ಕೋಟೆಗಳಲ್ಲಿ ಅವರ 
ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಕಾಣಹುದು. ವಿಜಯನಗರದ ಮುಖ್ಯ ಕಲಾಕೇಂದಗಳಲ್ಲಿ ಅವರ 
ಕಲಾಶೈಲಿಯು ಚೋಳ, ಪಲ್ಲವ, ಹೋಯ್ದಳರ ಶೈಲಿಯ ಮಿಶ್ರಣವಾಗಿರುವುದರಿಂದ ಪರ್ಶಿಬ್ರೌನ್‌ 
“ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ” ಎಂದಿದ್ದಾರೆ. ಇಂದಿನ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ 
ಬರುವ ಹಂಪಿ ಪುರಾಣಗಳ ಕಾಲದಲ್ಲಿ ಕಿಷ್ಕಿಂದೆ ಎಂದು ನಂತರ ಪಂಪಾ ಅಥವಾ ಭಾಸ್ಕರ ಕ್ಷೇತ್ರವೆಂದು 
ಕರೆಯಲ್ಪಟ್ಟ ಇಂದಿನ ಹಂಪಿ ಬಹು ಪ್ರಾಚೀನ ನಗರವಾಗಿದ್ದು ಹಿಂದಿನ ಕಾಲದ ಕೆತ್ತನೆಗಳ 
ಭಗ್ನಾವಶೇಷಗಳು ಇಂದು ವಿಶ್ವದ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನು ಇತಿಹಾಸ ಪ್ರಿಯರನ್ನು, ಕಲಾ 
ಮತ್ತು ವಾಸ್ತುಶಿಲ್ಪ ಪ್ರಿಯರನ್ನು ಆಕರ್ಷಿಸುತ್ತಿದೆ. ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ಬಳ್ಳಾರಿ ಜಿಲ್ಲೆಯ 
ಹೊಸಪೇಟೆ ಬಳಿಯಿರುವ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರುತ್ತಿರುವ ಹಂಪಿ ಅತ್ಯದ್ಭುತ 
ಸುಂದರ ಕೆತ್ತನೆಯ ಶಿಲ್ಪಕಲೆಯ ರಚನೆಗಳು ಯುನೆಸ್ಕೊದಿಂದ ಮಾನ್ಯತೆಯನ್ನು ೧೯೮೬ ರಲ್ಲಿ 
ಪಡೆದುಕೊಂಡಿದೆ. 


ವಿಜಯನಗರ ವಾಸ್ತುಶಿಲ್ಪರಚನೆಯಲ್ಲಿ ದೇವಾಲಯಗಳು ಪ್ರಮುಖ ಸ್ಥಾನವನ್ನು ಹೊಂದಿವೆ. 
ಇವರ ಪ್ರಾರಂಭದ ಕಾಲದಲ್ಲಿ ಕಟ್ಟಿದ ದೇವಾಲಯಗಳಲ್ಲಿ ಸೂಕ್ಷ್ಮ ಕೆತ್ತನೆ ಹಾಗೂ ವಿಶೇಷ ಅಲಂಕಾರಗಳು 
ಕಂಡು ಬರುವುದಿಲ್ಲವಾದರು ಕಾಲಕ್ರಮೇಣ ಅವುಗಳನ್ನು ಅನುಸರಿಸಿದರು. ಈ ಕಾಲದ 
ದೇವಾಲಯಗಳಲ್ಲಿನ ವಿಶಿಷ್ಟತೆಯೆಂದರೆ ಭದ್ರವಾದ ಗೋಡೆ, ವಿಶಾಲವಾದ ಬಾಗಿಲುಗಳು ಎತ್ತರವಾದ 
ರಾಯಗೋಪುರಗಳು, ಪ್ರತಿಯೊಂದು ದೇವಾಲಯಗಳಲ್ಲಿ ಕಲ್ಯಾಣ ಮಂಟಪ ಮತ್ತು ವಸಂತ 
ಮಂಟಪಗಳಿರುವ ಬಾಗಿಲುಗಳು ಶಿಲೆಯಿಂದ ನಿರ್ಮಾಣವಾಗಿದ್ದು ಅವುಗಳ ಮೇಲೆ ಎತ್ತರವಾದ 
ರಾಯಗೋಪುರಗಳಿವೆ. ಗರ್ಭಗುಡಿಗಳು, ಸುಖನಾಸಿ, ನವರಂಗಗಳು ಈ ದೇವಾಲಯಗಳ ಅವಿಭಾಜ್ಯ 
ಅಂಗಗಳಾಗಿವೆ. ಗರ್ಭಗೃಹ ಮತ್ತು ಅಂತರಾಳಗಳಿಗೆ ಸೇರಿದಂತೆ ಒಂದು ಅಧಿಷ್ಟಾನವಿದ್ದು ಪ್ರಾಕಾರಕ್ಕಿಂತ 
ಸ್ವಲ್ಪ ಕೆಳಮಟ್ಟದಲ್ಲಿದೆ. ಪ್ರಾಕಾರದ ಭಿತ್ತಿಯ ಹೊರ ಭಾಗವನ್ನು ಗೋಡೆಕಂಬಗಳು, ಕುಂಭಪಂಜರ, 
ದೇವಕೋಷ್ಟ ಮತ್ತು ಅಧಿಷ್ಟಾನದಲ್ಲಿನ ಅಚ್ಚುಪಟ್ಟಗಳಿ೦ದ ಅಲಂಕಾರಕ ಕೆತ್ತನೆಯಾಗಿದೆ. 


ವಿಜಯನಗರ ವಾಸ್ತುಶಿಲ್ಪದ ಮತ್ತೊಂದು ವೈಶಿಷ್ಟ್ಯವೆ೦ದರೆ ದೇವಾಲಯಗಳ ಕಂಬಗಳು 
ದೊಡ್ಡದಾದ ಮತ್ತು ಎತ್ತರವಾದ ಶಿಲೆಗಳಿಂದ ನಿರ್ಮಿಸಿದ್ದು ಹೆಚ್ಚು ಭಾರವನ್ನು ಹೊರಬಲ್ಲ ಈ 
ಕಂಬಗಳಲ್ಲಿ ಕುದುರೆ ಮತ್ತು ಹುಲಿಗಳು ಮನೋಹರವಾಗಿವೆ. ಕಂಬಗಳ ಮತ್ತೊಂದು ಭಾಗದಲ್ಲಿ ದೇವ, 


229 


ದೇವತೆಗಳನ್ನು ಕೆತ್ತಲಾಗಿದೆ. ಇವರ ಕಾಲದ ದೇವಾಲಯಗಳಲ್ಲಿನ ಪ್ರತಿಯೊಂದು ಕಲಾಕೃತಿಗಳು ಜೀವ 
ತಳೆದು ಎದ್ದು ಬರುವಂತಿವೆ. ವಿಜಯನಗರದ ವಾಸ್ತುಶಿಲ್ಪದ ತವರು ಮನೆಯಾದ ಹಂಪಿಯು ಪುರಾತನ 
ಸ್ಮಾರಕಗಳ "ಮಹಾಗುಚ್ಛಗಳ ಶಿಲ್ಪಕಲೆಯ ಸೊಬಗು ಸೊಗಸು ಮೇಳೈ ಸಿದೆ. ಇಲ್ಲಿನ ಪ್ರಮುಖ 
ಸ್ಕಾರಕಗಳೊಂದಾದ ಶ್ರೀ ವಿರೂಪಾಕ್ಷ ದೇವಾಲಯದ ಪ್ರವೇಶ ದ್ವಾರದ ಮೇಲಿನ ಮೂರ್ತಿಶಿಲ್ಪಗಳು 
ಕಲಾತ್ಮಕವಾಗಿವೆ. ಶಿಲ್ಪ ವೈಭವಕ್ಕೆ ಖ್ಯಾತಿಯಾದ ವಿಜಯ ವಿಠ್ಠಲ ಹೇಷಾಲಯ ವಿಶಾಲವಾದ ಪಾಕಾರ, 
ಅಲಂಕೃತ ಕಂಬಗಳು, ಎತ್ತರದ ಮಣಕ ಗೋಪುರಗಳು, ಅಂಗಳದ ಸುತ್ತ ಮಂಟಪಗಳ ಸಾಲು, 
ಕಲ್ಯಾಣ. ಮಂಟಪ, ಉತ್ಸವ "ಮಂಟಪ, ನೂರು ಕಂಬಗಳ ಮಂಟಪ, ದೀಪ ಸಂಧ ಮತ್ತು ಕಲ್ಲಿನ ರಥಗಳು 
ಈ ದೇವಾಲಯದ ಅಂಗಗಳು. ಸೂಕ್ಷ್ಮ ಕೆತ್ತನೆಯ ರಥಗಳನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಹಾಗೂ 
ರಥದ ಗರ್ಭಗೃಹದಲ್ಲಿ ಗರುಡನ ಿಗಹವಿದೆ. ಹಜಾರರಾಮಸ್ತಾಮಿ "ದೇವಾಲಯ ಗರ್ಭಗೃಹ 
ಮುಖಮಂಟಪ, ಅಕ್ಷ ಮಂಟಪಗಳು, ಕಲ್ಯಾಣ ಮಂಟಪ ಮತ್ತು ಪರಿವಾರ ಗುಡಿಗಳೊಂದಿಗೆ ಜ್‌ 
ಕೊನೆಯಲ್ಲಿ ತೆರೆದ ಮಂಟಪದಲ್ಲಿ ಸುಂದರ ಅಲಂಕೃತ ಕಂಬಗಳಿವೆ. ಈ ದೇವಾಲಯದ 
ಹೊರಗೋಡೆಗಳ ಮೇಲೆ ರಾಮಾಯಣ, ಭಾಗವತ, ಚಿತ್ರಪಟ್ಟಿಕೆಗಳು ಇವೆ. ಗರ್ಭಗೃಹದ ಹೊರಭಿತ್ತಿಯ 
ಮೇಲೆ ವಿಷ್ಣುವಿನ ಎಲ್ಲಾ ಅವತಾರಗಳ ಉಬ್ಬು ಚಿತ್ರಗಳಿವೆ. ಈ ದೇವಾಲಯವು ಅರಮನೆಗೆ 
ಹೊಂದಿಕೊಂಡಿದೆ. ವಿಠಲಸ್ವಾಮಿ ದೇವಾಲಯದಂತೆ ಕೃಷ್ಣದೇವರಾಯನು ಕಟ್ಟಸಿದ ಕೃಷ ದೇವಾಲಯ 
ಕಲಾತ್ಮಕವಾಗಿದೆ. ಅಚ್ಯುತರಾಯನಿಂದ ನಿರ್ಮಾಣವಾದ ಅಚ್ಯುತರಾಯ ದೇವಾಲಯ ಇನ್ನೊಂದು ಕಲೆ 
ಮತ್ತು ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವ ಸ್ಮಾರಕವಾಗಿದೆ. 


ವಿಜಯನಗರದ ವಾಸ್ತುಶಿಲ್ಪದ ದೃಷ್ಟಿಯಿಂದ ಪರಿಗಣಿಸಿದರೆ ರಾಜಧಾನಿಯಾದ ಹಂಪಿಯ 
ಕೇಲವು ಕಟ್ಟಡಗಳಲ್ಲಿ ಹಿಂದೂ-ಮುಸ್ಲಿಂ ಶೈಲಿಯನ್ನು ಕಾಣಬಹುದು. ಕೆಲವು ಮುಸ್ಲಿಮ್‌ ಶೈಲಿಯ 
ಕುರುಹಾದ ಗುಮ್ಮಟ ಮತ್ತು ಕಮಾನುಗಳನ್ನು ಗಜಶಾಲೆಗಳಲ್ಲಿ ಗುಮ್ಮಟ, ರಾಣಿಯರ ಸ್ನಾನಗೃಹ, ಪಹರೆ 
ಗೋಪುರ ಮತ್ತು ಕಮಲ ಮಹಲ್‌ಗಳಲ್ಲಿ ಕಮಾನುಗಳನ್ನು ನೋಡಬಹುದು. ಎರಡು ಅಂತಸ್ತುಗಳ 
ಕಮಲ ಮಹಲ್‌ ಕಮಲದ ಹೂವಿನ ಆಕಾರದಲ್ಲಿದ್ದು ಇಪ್ಪತ್ತನಾಲ್ಕು ಕಂಬಗಳ ಆಧಾರದಿಂದ ನಿಂತಿರುವ 
ಸುಂದರವಾದ ರಚನೆ. ಇದರಲ್ಲಿ ಹಿಂದು ಮತ್ತು ಮುಸ್ಲಿಂ ವಾಸ್ತುಕಲೆ ಸಂಮಿಶ್ರಣಗೊಂಡಿದೆ. ಕಂಬಗಳ 
ನಡುವೆ ಕಮಾನು ವಿನ್ಯಾಸವಿದೆ. ಒಳಚಾವಣಿಗಳ ನಡುವೆ ಕಮಲದ ಮೊಗ್ಗು, ಮೇಲೆ ಪಿರಮಿಡ್ಡು 
ಆಕಾರದ ಚಾವಣಿ ಇದೆ. ಈ ಮಹಲ್‌ನ್ನು ಯಾವ ದಿಕ್ಕಿನಿಂದ ನೋಡಿದರು ಒಂದೇ ರೀತಿ ಕಾಣುವುದು 
ಇದರ ವೈಶಿಷ್ಟ್ಯ ಕಮಲ ಮಹಲ್‌ ಸಮೀಪದಲ್ಲಿ ಇರುವ ಆನೆಗಳನ್ನು ಕಟ್ಟುವ ಗಜಶಾಲೆ ಹನ್ನೊಂದು 
ಲಾಯದ ಕೊಡಡಿಗಳಿದ್ದು ಪ್ರವೇಶದ್ವಾರಗಳು ಕಮಾನಿನ ಆಕಾರದಲ್ಲಿವೆ. ಲಾಯಗಳ ಮೇಲೆ ವಿಭಿನ್ನ 
ಆಕಾರದ ಶಿಖರಗಳಿವೆ. ರಾಣಿಯರ ಸ್ನಾನಗೃಹ ಚೌಕಾಕಾರದ ಕಟ್ಟಡವಾಗಿದ್ದು ಇದರ ಕೆಳಗೆ ಆಳವಾದ 
ಈಜು ಕೊಳವಿದೆ. 


ವಿಜಯನಗರದಲ್ಲಿ ಜನಪ್ರಿಯವಾದ ದಸರಾ ಅಥವಾ ಮಹಾನವಮಿ ಹಬ್ಬದ ಸಮಾರಂಭ 
ನಡೆಸಲು ನಿರ್ಮಿಸಿದ ಒಂದು ಎತ್ತರದ ವೇದಿಕೆ ಇಂದಿಗೂ ಹಂಪಿಯಲ್ಲಿ ಉಳಿದುಕೊಂಡಿದೆ. ಬಹುಶಃ 
ಈ ವೇದಿಕೆ ಮೇಲೆ ಒಂದು ಕಟ್ಟಡ ಇದ್ದಿರಬಹುದು. ಅದು ಈಗ ಉಳಿದಿಲ್ಲ ಉಳಿದಿರುವ ಕಲ್ಲಿನ ದಿಬ್ಬದ 
ಕಲ್ಲಿನ ಗೋಡೆಗಳ ಮೇಲೆ ಬೇಟೆ, ಕೋಲಾಟ, ನೃತ್ಯ ಮತ್ತಿತ್ತರ ಚಿತ್ರಗಳಿವೆ. ಪುರಂದರ ದಾಸರು ಒಂದು 
ತಂಬೂರಿ ಹಿಡಿದು ನಿಂತಿರುವ ಒಂದು ಉಬ್ಬು ಶಿಲ್ಪ ಹಂಪಿಯಲ್ಲಿ ತುಂಗಭದ್ರ ನದಿ ತೀರದ ಪುರಂದರ 
ಮಂಟಪದಲ್ಲಿದೆ. ಹದಿನೈದು ಅಡಿ ಎತ್ತರದ ಎರಡು ಶಿಲಾಕಂಬಗಳಿರುವ ಕೃಷ್ಣದೇವರಾಯನ ತುಲಾಭಾರ 
ಮಂಟಪದ ಕಂಬಗಳ ಮೇಲೆ ರಾಜ ಮತ್ತು ಅವನ ಇಬ್ಬರು ಪತ್ನಿಯರ ಚಿತ್ರಗಳನ್ನು ಕೆತ್ತಲಾಗಿದೆ. 
ಹೇಮಕೂಟ ದೇವಾಲಯಗಳಲ್ಲಿ ಬಹು ಮಟ್ಟಿಗೆ ತಿಕೂಟಚಲಗಳಾಗಿದ್ದು ಗರ್ಭಗುಡಿಗಳನ್ನು ಹೊಂದಿದೆ. 
ಹಂಪಿಯ ಕೋಟಿ ಶಿಧೀಲಗೊಂಡಿದ್ದರೂ ಅದರ ಕುರುಹುಗಳು ಇಂದಿಗೂ ಉಳಿದುಕೊಂಡಿವೆ. ಕೆಲವು 
ಕಡೆ ಎತ್ತರದ ಕೋಟಿಯಗೋಡೆ ಸುರಕ್ಷಿತವಾಗಿ ನಿಂತಿವೆ. 


230 


ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುವ ಹಂಪಿಯ ಇನ್ನಿತರ 
ಸ್ಮಾರಕಗಳಂದರೆ ಯಂತ್ರೋದ್ಧಾರಕ ಆಂಜನೇಯ ಗುಡಿ, ಜೈನ ದೇವಾಲಯಗಳು, ಕಡಲೆಕಾಳು ಗಣೇಶ 
ವಿಗ್ರಹ, ಸಾಸಿವೆ ಕಾಳು ಗಣೇಶನ ವಿಗ್ರಹ, ಉಗ್ರನರಸಿಂಹನ ವಿಗ್ರಹ, ಬಡವಲಿ೦ಗ, ಉದ್ದಾನ ವೀರಭದ್ರ 
ದೇವಾಲಯ, ಅಕ್ಕತಂಗಿಯರ ಗುಂಡು, ಭೂಗರ್ಭ ದೇವಾಲಯ, ಟಂಕ ಶಾಲೆ, ಮೆಟ್ಟಲು ಬಾವಿ, 
ಚಂಡಿಕೇಶ್ವರ ದೇವಾಲಯ, ಚಂದ್ರಶೇಖರ ದೇವಾಲಯ, ಪಟ್ಟಾಭಿರಾಮ ದೇವಾಲಯ, ಸರಸ್ವತಿ ಗುಡಿ, 
ಡಣಾಯಕನ ನಿವಾಸ, ದೊಡ್ಡ ಭೂಗರ್ಭ ದೇವಾಲಯ, ಎಷ್ಟು ಪಾದ ನೂರಾರು ಸ್ಮಾರಕಗಳನ್ನು 
ಹೊಂದಿರುವ ಹಂಪಿ ಈಗ ಹಿಂದಿನ ವೈಭವವನ್ನು ಕಳೆದುಕೊಂಡಿದೆ. ಆದರೂ ಈ ಪ್ರಾಚೀನ ನಗರ ಅತಿ 
ಹೆಚ್ಚು ಐತಿಹಾಸಿಕ ಮಹತ್ವವನ್ನು ಹೊಂದಿರುವುದರಿಂದ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಯಾದ ಯುನೆಸ್ಕೊ 
ಇದನ್ನು “ವಿಶ್ವಪರಂಪರೆ ನಗರ” ಎಂದು ಘೋಷಿಸಿದೆ. ಕಲಾಣ್ಯ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ 
ಹಂಪಿಲ್ಲಿ ಭಾರತ ಪುರಾತತ್ವ ಇಲಾಖೆಯ ಕಛೇರಿ, ಕರ್ನಾಟಕ ಪುರಾತತ್ವ ಮತ್ತು ಸಂಗ್ರಹಾಲಯದ 
ಕೇಂದ್ರ ಕಛೇರಿ, ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಕನ್ನಡ ವಿಶ್ವವಿದ್ಯಾಲಯಗಳು ಹಂಪಿ 
ಸಂಸ್ಕೃತಿಯನ್ನು ಹಾಗೂ ಅಲ್ಲಿರುವ ಕಲೆ ಮತ್ತು ವಾಸ್ತು ಶಿಲ್ಪದ ಸಂರಕ್ಷಿಸುವ ಕೆಲಸವನ್ನು ಮಾಡುತ್ತಿವೆ. 


ಕಲೆ ಮತ್ತು ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ವಿಶಿಷ್ಟ ಆದ್ಯತೆಯನ್ನು ಬಹಮನರು ದೆಹಲಿ ಮಾದರಿಯ 
ವಾಸ್ತುಶಿಲ್ಪ ಅನುಸರಿಸಿದ್ದರಿಂದ ಬಹಮನಿ ರಾಜ್ಯದ ಸ್ಮಾರಕಗಳಲ್ಲಿ ಪರ್ಶಿಯನ್‌ ಕಲೆಯ ಲಕ್ಷಣಗಳನ್ನು 
ಕಾಣಬಹುದು. ಆದರೂ ಬಹಮನಿ ಸ್ಮಾರಕಗಳಲ್ಲಿ ಸ್ಥಳೀಯ ಕಲಾ ಪರಂಪರೆಯ ಪ್ರಭಾವಗಳೇನು ಕಡಿಮೆ 
ಇಲ್ಲ. ಬಹಮನಿಯ ರಾಜಧಾನಿ ನಗರಗಳಾಗಿದ್ದ ಗುಲ್ಬರ್ಗ ಮತ್ತು ಬೀದರ್‌ಗಳಲ್ಲಿ ಅನೇಕ ಅರಮನೆಗಳು, 
ಮಸೀದಿಗಳು, ಸಮಾಧಿಗಳು, ಕೋಟೆ ಹಾಗೂ ಮತ್ತಿತ್ತರ ಕಟ್ಟಡಗಳಲ್ಲಿ ಬಹಮನರ ಕಲೆ ಮತ್ತು 
ವಾಸ್ತುಶಿಲ್ಪಗಳನ್ನು ಹಾಗೂ ಅದರ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಅಲ್ಲಾವುದ್ದೀನ್‌ ಬಹಮನ್‌ಷಾ 
ಕಾಲದಲ್ಲಿ ಕಟ್ಟದ ಗುಲ್ಬರ್ಗದ ಅತ್ಯಂತ ಹಳೆಯದಾದ ಕೋಟೆ ಸುಮಾರು ಮೂರು ಕಿಲೋಮಿಟರ್‌ 
ಉದ್ದವಾಗಿದ್ದು ಇದರ ಸುತ್ತಲೂ ಮೂರು ಅಡಿ ಆಳದ ಕಂದಕಗಳಿವೆ. ಈ ಕೋಟೆಯಲ್ಲಿ ಒಂದು ಮುಖ್ಯ 
ಮತ್ತು ಉಪದ್ದಾರವಿದೆ. ಕೋಟೆಯ ಒಳಭಾಗದಲ್ಲಿ ಅರಮನೆ, ಸೇನಾ ಕಛೇರಿ, ಮಸೀದಿ ಮೊದಲಾದ 
ಭವನಗಳನ್ನು ನಿರ್ಮಿಸಲಾಗಿದೆ. 


ಗುಲ್ಬರ್ಗಾದ ಕೋಟೆಯ ಮಧ್ಯಭಾಗದಲ್ಲಿರುವ ಜಾಮಿ ಅಥವಾ ಜುಮ್ಮಾ ಮಸೀದಿ ತೆರೆದ 
ಅಂಗಳವಿಲ್ಲದೆ ಒಳಭಾಗ ಪೂರ್ಣಚಾವರಣೆಯಿಂದ ಆವೃತ್ತವಾಗಿದೆ. ಮಸೀದಿಯ ಆವರಣಗಳಲ್ಲಿ ರೇಖಾ 
ಚಿತ್ರಗಳ ಅಲಂಕಾರಗಳಿವೆ. ಈ ಮಸೀದಿಯ ಹೊರಭಾಗದಲ್ಲಿ ಕಮಾನುಗಳುಳ್ಳ ದ್ವಾರಗಳಿವೆ. ಗಾರೆಯಿ೦ದ 
ನಿರ್ಮಿಸಿದ ಜಾಲಂದಗಳು ದ್ವಾರದ ಬಳಿ ಅಳವಡಿಸಿರುವ ಈ ಮಸೀದಿಯಲ್ಲಿ ೫೦೦೦ ಸಾವಿರ ಮಂದಿ 
ಪ್ರಾರ್ಥನೆಗೆ ಕುಳಿತು ಕೊಳ್ಳಲು ಅವಕಾಶವಿದೆ. ಇದರ ಮತ್ತೊಂದು ವಿಶಿಷ್ಟತೆ ಎತ್ತರದ ವೇದಿಕೆ 
(ಮಿನ್‌ಬರ್‌) ಇಲ್ಲದಿರುವುದು. ಗುಲ್ಬರ್ಗಾದ ಷಾ ಬಜಾರ ಮಸೀದಿ ತುಘಲಕ್‌ ಶೈಲಿಯಲ್ಲಿದೆ. ಇವರ 
ಸ್ಮಾರಕಗಳಲ್ಲಿ ಕಮಾನುಗಳು ಮತ್ತು ಗುಮ್ಮಟಗಳು ಸರ್ವೇಸಾಮಾನ್ಯವಾಗಿ ಕಂಡುಬರುತ್ತದೆ. 
ಗುಲ್ಬರ್ಗಾದಲ್ಲಿರುವ ಷೇಕ್‌ ಸಿರಾಜ್‌ ಉದ್ದೀನ್‌ ದರ್ಗಾ, ಫಿರೋಜ್‌ ಷಾ ಗೋರಿ, ಬಂದೇನವಾಜ್‌ 
ದರ್ಗಾ, ಷಾ ಕಮಾಲ್‌ ಮುಕರದ್‌ ದರ್ಗಾ, “ಹಸನ್‌ಗಂಗು ಮತ್ತು ಇತರ ಸಮಾದಿಗಳು ಹಫ್ತ್‌ ಅಥವಾ 
ಸುಲ್ತಾನರ ಸಾತ್‌ ಗುಂಬಜ್‌ ಇವರ ಕಾಲದಲ್ಲಿ ನಿರ್ಮಾಣವಾದ "ಇನ್ನಿ ತರ ಕಲೆ ಮತ್ತು ವಾಸ್ತುಶಿಲ್ಪವನ್ನು 
ಪ್ರತಿನಿಧಿಸುವ ಸ ಸ್ಮಾರಕಗಳಾಗಿವೆ. 


ಬಹಮನಿಯ ಎರಡನೆ ರಾಜಧಾನಿಯಾದ ಬೀದರ್‌ನಲ್ಲಿ ಗುಲ್ಬರ್ಗಾಕ್ಕೂ ಮಿಗಿಲಾದ 
ಕಲಾವೈಶಿಷ್ಟ್ಯವನ್ನು ಕಾಣಬಹುದು. ಇಲ್ಲಿನ ಕಲೆ ಮತ್ತು ವಾಸ್ತುಶೀಲ್ಪ ವೈಖರಿಗೆ ಹೆಸರಾದವು ಬೀದರಿನ 
ಕೋಟೆ, ಇದರೊಳಗಿನ ಜನಾನಾಮಹಲ್‌, ಜಾಮಿ ಮಸೀದಿತಖ್ತ್‌ ಮಹಲ್‌, ರಂಗೀನ ಮಹಲ್‌, 
ಬಾರಾಗುಂಬಜ್‌ ಎಂಬ ಹನ್ನೆರಡು ಸಮಾಧಿಗಳು, ಮಹಮದ್‌ ಗವಾನ್‌ ನಿರ್ಮಿಸಿದ ಮದ್ರಸಾ 
ಮೊದಲಾದವು. ಇವುಗಳಲ್ಲಿ ಭಾರತೀಯ ಮತ್ತು ಸೆರಾಸೆನಿಕ್‌ ಶೈಲಿ ಒಟ್ಟಿಗೆ ಮೂಡಿದೆ. ಇವುಗಳಲ್ಲೆಲ್ಲ 


231 


ಮುಖ ದ್ವಾರವು ಯಾವ ಅಲಂಕಾರಗಳೂ ಇಲ್ಲದೆ ಸರಳವಾಗಿರುವ, ಭಾರಿ ಗಾತ್ರದ ೧೬ ಕಂಬಗಳಿರುವ 
“ಸೋಲಾಕ೦ಭ ಮಸೀದಿ? ವೈಶಿಷ್ಟ್ಯಪೂರ್ಣವಾಗಿದೆ. ಅರಮನೆಗಳು ಕಾರಂಜಿಗಳು, ಸ್ನಾನಗೃಹಗಳು, 
ಕೊಳಗಳು ಮೊದಲಾದ ಸೌಲಭ್ಯಗಳಿಂದ ಕೂಡಿದ್ದವು. ಇವುಗಳ ಅವಶೇಷಗಳನ್ನು ಇಂದಿಗೂ 
ಕಾಣಬಹುದು. ಬೀದರ್‌ನ ಕಿರ್ಮಾನಿ ತಖ್ತ್‌ ಇದು ಒಂದು ಭವ್ಯ ಪ್ರವೇಶದ್ದಾರ ಮ೦ಟಪವಾಗಿದೆ. ತಾವರೆ 
ಮಗ್ಗಿನಂತಹ ಗೋಪುರಗಳು ಇದನ್ನು ಅಲಂಕರಿಸಿವೆ. ಒಳಂಗಣದಲ್ಲಿ ಕಮಾನುಗಳು, ಆಕರ್ಷಣೀಯ 
ಕಂಬಗಳು ಕಂಡುಬರುತ್ತವೆ. ಸುಲ್ತಾನರ ಸಮಾದಿಗಳು ಗುಮ್ಮಟ ಮತ್ತು ಕಮಾನುಗಳಿಂದ ಕೂಡಿದ್ದು 
ಗುಮ್ಮಟಗಳ ತಳಭಾಗಗಳಲ್ಲಿ ವರ್ಣಮಯ ಅಲಂಕಾರಗಳಿವೆ. ಗುಮ್ಮಟದ ಒಳಛಾವಣೆಯಲ್ಲಿ 
ವರ್ಣಮಯ ಬಿಲ್ಲೆಗಳ ಮೇಲೆ ಕುರಾನಿನ ವಾಕ್ಕಗಳನ್ನು ಕೆತ್ತಲಾಗಿದೆ. ಬೀದರ್‌ನ ಅಸ್ತೂರಿನಲ್ಲಿರುವ 
ಅಹಮದ್‌ ಷಾನ ಸಮಾಧಿಯಲ್ಲಿ ಸುಂದರ ವರ್ಣಚಿತ್ರಗಳಿವೆ. 


ಸಾರ್ವಜನಿಕ ಸಭಾ ಭವನವಾದ ದಿವಾನ್‌- ಎ- ಆಮ್‌ ಕುಶಲ ಕೆತ್ತನೆಯ ಮರದ 
ಕಂಬಗಳಿಂದ ಮತ್ತು ಹಿ೦ಗಾಣಿಯ ಸುಂದರವಾದ ಬಿಲ್ಲೆಗಳಿಂದ ಅಲಂಕೃತಗೊಂಡಿದೆ. ಇದರ ಗೋಡೆಗಳ 
ಮೇಲ್ಭಾಗದಲ್ಲಿ ಪಾರ್ಶಿಶೈಲಿಯ ಕಲಾ ಲಿಪಿಯ ಬರವಣಿಗೆಗಳು, ರೇಖಾವಿನ್ಯಾಸಗಳು,ಹೂ ಬಳ್ಳಿಗಳನ್ನು 
ಬರೆಯಲಾಗಿದ್ದು ಮರದ ಕಂಬಗಳು ಕಣ್ಮರೆಯಾಗಿದ್ದು ಭವನ ಶಿಥಿಲಾವಸ್ಥೆಯಲ್ಲಿವೆ. ಮಹಮದ್‌ ಗವಾನ್‌ 
ಮದಸಾ ಭವ್ಯವಾದ ಮೂರು ಅಂತಸ್ತುಗಳಿಂದ ಕೂಡಿದ್ದು ಚೌಕಾಕಾರದ ಈ ಕಟ್ಟಡದ ಮಧ್ಯಭಾಗದಲ್ಲಿ 
ವಿಶಾಲವಾದ ಓಂಗಳವಿದೆ. ಒಳಭಾಗದ. ಅಲಂಕೃತ ಕಂಬಗಳು, ಪ್ರವೇಶ ದ್ವಾರಗಳು ನಿರ್ಮಾಣವಾಗಿವೆ. 
ನಾಲ್ಕೂ ದಿಕ್ಕುಗಳ ದ್ವಾರಗಳ ಮೇಲ್ಭಾಗದಲ್ಲಿ ಗುಮ್ಮಟಗಳು ರಚಿಸಲಾಗಿದೆ. "ಈಶಾನ್ಯ ಮತ್ತು ಆಗ್ನೇಯ 
ಮೂಲೆಗಳಲ್ಲಿ" ೭೦ಅಡಿ ಎತ್ತರಗಳಿದ್ದವು ಈಗ ಈಶಾನ್ಯ ಭಾಗದ ಮಿನಾರ್‌ ಮಾತ್ರ" Pe 
ಸ್ಥಂಭಗೋಪುರ ಮತ್ತು ಪ್ರವೇಶದ್ದಾರಗಳನ್ನು ವರ್ಣಮಯ ಪಿಂಗಾಣಿ ಬಿಲ್ಲೆಗಳಿಂದ ಅಲಂಕರಿಸಲಾಗಿದೆ. 


ಉಪಸಂಹಾರ. 


ಇಂದಿನ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ 
ಅಂದಿನ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳು ವಿಫುಲವಾದ ಕೊಡುಗೆಗಳನ್ನು ನೀಡಿದ್ದರಿಂದ 
ಈ ಸಾಮ್ರಾಜ್ಯಗಳು ಕಲ್ಯಾಣ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ಹಾಗೂ ಬೆಳವಣಿಗೆಗೆ 
ಆಧಾರಸ್ತಂಭಗಳಾಗಿವೆ. ವಿಜಯನಗರ ವಾಸ್ತುಶಿಲ್ಪ ಶೈಲಿ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಶೈಲಿಯಾ 
ಹಾಗೂ ಬಹಮನಿ ಇಂಡೋ - ಸಾರ್ಸೆನಿಕ್‌ ಶೈಲಿಯ ವಾಸ್ತುಶಿಲ್ಪ ಶೈಲಿ ಸ್ಮಾರಕಗಳು ಕಲ್ಯಾಣ 
ಕರ್ನಾಟಕದ ಕಲೆ ಮತ್ತು ವಾಸ್ತುಶೈಲಿಯ ಬೆಳವಣಿಯನ್ನು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಗಳ 
ಸಂಮಿಲನಗಳ ಇತಿಹಾಸವನ್ನು ತಿಳಿಯಲು ಅಂದಿನ ಸ್ಮಾರಕಗಳು ಶ್ರೇಷ್ಟ ಆಧಾರಗಳಾಗುತ್ತವೆ. 


ಆಧಾರ ಗ್ರಂಥಗಳು. 


೧. ಫಾಲಾಕ್ಷ. ೨೦೦೭, ಸಮಗ್ರ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ, ಶಶಿ ಪ್ರಕಾಶನ ತಿಪಟೂರು. 

೨. ಡಾ.ಬಸವರಾಜ ಎನ್‌. ಅಕ್ಕಿ ೨೦೧೮, ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ, ಸೋಮೇಶ್ವರ 
ಪಬ್ಲಿಕೇಶನ್ಸ್‌, ಧಾರವಾಡ. 

೩. ಡಾ.ಕೆ.ಸದಾಶಿವ, ೨೦೦೪, ಮಧ್ಯಯುಗೀನ ಭಾರತದ ಇತಿಹಾಸ, ಪ್ರಿಯದರ್ಶಿನಿ ಪ್ರಕಾಶನ, 
ಮೈಸೂರು. 

೪. ಡಾ.ಜಿ.ಶಿವಪ್ಪ ಅರಿವು, ೨೦೧೫, ಸಮಗ್ರ ಕರ್ನಾಟಕ ಇತಿಹಾಸ (ಪ್ರಾರಂಭದಿಂದ ೨೦೧೪ರ 
ವರೆಗೆ) 

೫. ಡಾ.ಎ.ಸಿ.ನಾಗೇಶ ಮತ್ತು ಪ್ರೊ. ಆರ್‌. ರಾಜಣ್ಣ ೨೦೧೪, ಕರ್ನಾಟಕ ಚರಿತ್ರೆ ಭಾಗ -೧, 


ಲ 


ಅನ್ನದಾನಿ ಭೈರವ ಪ್ರಕಾಶನ, ಬೆಂಗಳೂರು. 


232 


೬. ಡಾ. ಸೂರ್ಯನಾಥ ಕಾಮತ್‌, ೨೦೧೫, ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಎಂ.ಸಿ.ಸಿ. 
ಪಬ್ಲಿಕೇಷನ್ಸ್‌, ಬೆ೦ಗಳೂರು, ಹುಬ್ಬಳ್ಳಿ, ಮೈಸೂರು. 

೭. ಡಾ.ಕೆ.ಜಗದೀಶ,೨೦೧೦, ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ, ಚಿರಾಗ ಪ್ರಕಾಶನ, ಧಾರವಾಡ. 

೮. ಪ್ರೋ.ಜಿ.ಆರ್‌.ರಂಗಸ್ವಾಮಯ್ಯ.೨೦೦೧, ಕರ್ನಾಟಕದ ಸಂಕ್ಷಿಪ್ತ ಚರಿತ್ರೆ, ಚೇತನ ಬುಕ್‌ ಹೌಸ್‌, 
ದಾವಣಗೆರೆ. 


$, 
hoe 


233 


ಕೊಡೇಕಲ ಬಸವಣನವರ ತತಪದಗಳಲಿ ಸಾಮಾಜಿಕ ಪಜೆ. 
ನೊ ನ ದ ಣಂ ಖ್‌ 


-ಶ್ರೀ ರಾಜಶೇಖರ ಬಿರಾದಾರ ಬೋನ್ಹಾಳ, 

ಕನ್ನಡ ಸಹಾಯಕ ಪ್ರಾಧ್ಯಾಪಕರು, 

ಶ್ರೀ ಸಿ.ಎಂ.ಮಾಮನಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು 
ಯರಗಟ್ಟಿ, ತಾ.ಸವದತ್ತಿ ಜಿ.ಬೆಳಗಾವಿ. 


“ಕಸವರಮೆಂಬುದು ನೆರೆ ಸೆ ಓೈರಿಸಲಾರ್ಪೊಡೆ 
ಪರ ಧರ್ಮಮುಮಂ ಪರ ನಾರಾ? 


ಹನ್ನೆರಡು ನೂರು ವರ್ಷಗಳ ಹಿಂದೆಯೇ ಕವಿರಾಜಮಾರ್ಗಕಾರನು ಹೇಳಿದ ಇತರರ ಧರ್ಮ 
ಮತ್ತು ವಿಚಾರಗಳನ್ನು ಗೌರವಿಸುವುದೇ ಮನುಷ್ಯ ಪ್ರೀತಿಯ ನಿಜದ ನೆಲೆಯ ಸಂಪತ್ತಾಗಿದೆ. ಅದರಲ್ಲೂ 
ಕಲ್ಯಾಣ ಕರ್ನಾಟಕವು ಆರು ನೂರು ವರ್ಷ ಪರಕೀಯ ಆಡಳಿತಕ್ಕೆ ಒಳಪಟ್ಟಿತ್ತು. ಇದರಿಂದ ಸಹಜವಾಗಿ 
ಉರ್ದು, ದಖನಿ, ಮೋಡಿ, ಮರಾಠಿ, ತೆಲುಗು ಹಾಗೂ ಕನ್ನಡದ ಬಹುಭಾಷಾ ಸೌಹಾರ್ದ, ಸಾಮಾಜಿಕ 
ಸೌಂದರ್ಯ ಹಾಗೂ ಸಂಸ್ಕೃತಿಯ ಚಾರಿತ್ರಿಕ ನೆಲ ಇದಾಗಿದೆ. ಅನೇಕ ಜನ ಹಿ೦ದೂ, ಮುಸ್ಲಿಂ, ಸೂಫಿ 
ಸಂತರು ಬಾಳಿ ಬದುಕಿದ ಕಲ್ಯಾಣ ಕರ್ನಾಟಕವು ಕನ್ನಡ ಸಂಸ್ಕೃತಿ ಮತ್ತು ಸೌಹಾರ್ದದ ಸಾಕ್ಷಿಪಜ್ಞೆಯೇ 
ಆಗಿದೆ. ನಿಜಾಮನ ಕಾಲದಲ್ಲಿ ಸೂಫಿ ಸಂತರು, ತತ್ವಪದಗಳ ಅನುಭಾವಿಗಳು ಮೈಮನ ಬಿಚ್ಚಿ ಕನ್ನಡದಲ್ಲಿ 
ಸಾಹಿತ್ಯ ರಚಿಸಿದ್ದಾರೆ. 

ಭಾರತದ ಪ್ರಾಚೀನತಮ ಧಾರ್ಮಿಕ ಸಂಪ್ರದಾಯ ಸಿದ್ಧ ಪಂಥ ಮತ್ತೇಂದನಾಥ, 
ಗೋರಖನಾಥರೆಂಬ ಯೋಗನಿಷ್ಟ ಬೈರಾಗಿಗಳಿಂದಾಗಿ “ನಾಥ ಪಂಥ'ವು ಜನ್ಮ ತಾಳಿ, ಭಾರತದ ಬೇರೆ 
ಬೇರೆ ಭಾಗಗಳಲ್ಲಿ ರೂಪಾ೦ತರ ಹೊಂದಿತು. ಕರ್ನಾಟಕದಲ್ಲಿ ಕಲ್ಯಾಣದ ಬಸವಣ್ಣನವರ ಪ್ರಭಾವದ 
ಕಾರಣವಾಗಿ ಈ ಪಂಥವು ಬದಲಾದ ಸ್ಥಿತಿಯಲ್ಲಿ “ಆರೂಢ' ಪಂಥವಾಗಿ ಬೆಳೆಯಿತು. ಮೊದಲು ಅಸ್ಪಷ್ಟ 
ರೂಪದಲ್ಲಿ ತಲೆಯೆತ್ತಿದ್ದ ಈ ಸಂಪ್ರದಾಯಕ್ಕೆ ಒಂದು ಸ್ಪಷ್ಟತೆಯನ್ನು ಒದಗಿಸಿದವರು ಕೊಡೇಕಲ್ಲ 
ಬಸವಣ್ಣನವರು. ಅವರ ತತ್ವಪದಗಳಲ್ಲಿ ಸಹನೀಯವಾದ ಜೀವನ ಕ್ರಮದ ಚಿತ್ರಣವಿದೆ, ಪ್ರಜಾಸತ್ತಾತ್ಮಕ 
ಮತ್ತು ನೆಲದ ವಿವೇಕದ ಜೀವನವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ.ಕೊಡೇಕಲ್ಲ ಬಸವಣ್ಣನವರ 
ತತ್ವಪದಗಳಲ್ಲಿ ಅಭಿವ್ಯಕ್ಷಗೊಂಡ ಸಾಮಾಜಿಕ ಪ್ರಜ್ಞೆಯ ಅಂಶಗಳನ್ನು ವಿಶ್ಲೇಷಿಸುವುದು ಈ ಲೇಖನದ 
ಉದ್ದೇಶವಾಗಿದೆ. 


ಕೊಡೇಕಲ್ಲ ಬಸವಣ್ಣನವರು ವಚನಗಳ ಜೊತೆಗೆ ಮುಂದಾಗುವ ಭವಿಷ್ಯವನ್ನು ಕಾಲಜ್ಞಾನದ 
ಮೂಲಕ ತಿಳಿಸಿದ್ದಾರೆ. ಕೊಡೇಕಲ್ಲಿನ ಕಾಲಜ್ಞಾನವು ಇಂದಿಗೂ ಹೆಸರುವಾಸಿಯಾಗಿದೆ. ಇವುಗಳ ಮೂಲಕ 
ಸಂಭವನೀಯ ದುರಂತಗಳ ಬಗ್ಗೆ ಮೊದಲೇ ಊಹಿಸಿ, ಪರಿಹಾರ ನೀಡುವ ಪ್ರಯತ್ನವನ್ನು ಕೊಡೇಕಲ್ಲ 
ಬಸವಣ್ಣ ಮಾಡಿದ್ದಾರೆ. ಅವರ ಸಾಹಿತ್ಯ ಸಾಮಗ್ರಿಯಲ್ಲಿ ಎರಡು ರೀತಿಯ ಕಾಲಜ್ಞಾನ ರಚನೆಗಳಿವೆ. 
ಒಂದು "ಹಂಡಿ ಭಿಕ್ಷದ ಕಾಲಜ್ಞಾನ ವಚನ'. ಎರಡನೆಯದು "ಸಾಮಾನ್ಯ ಕಾಲಜ್ಞಾನ'. ಪ್ರತಿವರ್ಷ 
ಶಿವರಾತ್ರಿಯ ದಿವಸ ಕೊಡೇಕಲ್ಲ ಬಸವೇಶ್ವರ ದೇವಸ್ಥಾನದಲ್ಲಿ ಕಾಲಜ್ಞಾನ ನುಡಿಯನ್ನು ಪಠಿಸಲಾಗುತ್ತದೆ. 


ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣರ ಕಲ್ಯಾಣ ಪರಂಪರೆಯನ್ನು ಹದಿನೈದನೆಯ 
ಶತಮಾನದಲ್ಲಿ ಮುಂದುವರೆಸಿದವರು ಕೊಡೇಕಲ್ಲ ಬಸವಣ್ಣ ಜಾತಿರಹಿತ ಸಮಾಜದ ನಿರ್ಮಾಣವು 
ಕಲ್ಯಾಣದ ಬಸವಣ್ಣನವರಂತೆ ಕೊಡೇಕಲ್ಲ ಬಸವಣ್ಣನವರ ಕನಸೂ ಆಗಿತ್ತು. ಈ ಕನಸನ್ನು 
ಸಾಕಾರಗೊಳಿಸಲು ಕೊಡೇಕಲ್ಲ ಬಸವಣ್ಣನವರು ಭವಿ-ಭಕ್ತ ಭೇದದ ವಾದಕ್ಕೆ ಇಷ್ಟಲಿಂಗ ಧಾರಣೆಯಲ್ಲಿ 
ಅವಕಾಶ ಇರುವುದಾದರೆ, ಅದರ ಧಾರಣೆಯನ್ನೇ ನಿರಾಕರಿಸುತ್ತಾರೆ. ಆ ಮೂಲಕ ತಮ್ಮದು ಬಕ್ಕ 
ಸ್ಥಲವೆ೦ದೂ, ಆರೂಢ ಮಾರ್ಗವೆಂದೂ ಸ್ಪಷ್ಟಪಡಿಸುತ್ತಾರೆ. ಈ ರೀತಿ ಅದ್ದೆ ತ ನೆಲೆಗಟ್ಟಿನ ಮೇಲೆ ತಮ್ಮ 


234 


“ಅಮರ ಕಲ್ಕಾಣ' ಪರಿಕಲ್ಪನೆಯನ್ನು ಪ್ರತಿಪಾದಿಸುತ್ತಾರೆ. ಬಹಮನಿ ಸುಲ್ತಾನರು-ವಿಜಯನಗರದೊಂದಿಗೆ 
ಸಂಘರ್ಷ ನಡೆಸುತ್ತಿದ್ದ ಕಾಲದಲ್ಲಿ ಕೊಡೇಕಲ್ಲ ಬಸವಣ್ಣನವರು ಜನರನ್ನು ತಮ್ಮ “ಅಮರ ಕಲ್ಯಾಣ'ಕ್ಕೆ 
ಆಹ್ವಾನಿಸುತ್ತಾರೆ. ಜಾತಿ ಮೀರಿದ, ಕ೦ದಾಚಾರವನ್ನು ಹಿಂದಿಕ್ಕಿದ, ನಿರ್ಮೋಹದ ಶರಣ ಜೀವನಕ್ಕೆ ಕರೆ 
ಕೊಡುತ್ತಾರೆ. ಈ ಎಲ್ಲ ಅಂಶಗಳು ಅವರ ತತ್ವಪದಗಳಲ್ಲಿ ಅಭಿವ್ಯಕ್ತಗೊಂಡಿವೆ. 


ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿ 
ಕೊಂಡು ಬಿಡುವಾತ ಸಂಸಾರಯೋಗಿ 
ಗಂಡು ಮಗನಾದ ಹೆಂಡತಿ ಮಗಳು ತಾನಾಗಿ 
ಖಂಡಿಸಲು ಬೇಕು ಕಾಯದ ಕರ್ಮವ 
(ಕೊಡೇಕಲ್ಲ ಬಸವಣ್ಣನ ತತ್ಸಪದಗಳು, ಪು. ೨೦). 

“ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ' ಎಂಬ ಶರಣರ ಮಾರ್ಗವನ್ನು ಕೊಡೇಕಲ್ಲ 
ಬಸವಣ್ಣನವರು ಈ ರೀತಿ ಮಾರ್ಪಡಿಸಿಕೊಳ್ಳುತ್ತಾರೆ. ಸಂಸಾರದಲ್ಲಿದ್ದೂ ಯೋಗಿಯಾಗುವ ಬಗೆಯನ್ನು 
ಇಲ್ಲಿ ಹೇಳುತ್ತಿದ್ದಾರೆ. ನೀರಲ್ಲಿದ್ದೂ ಮೈಗಂಟಿಕೊಳ್ಳದೆ ಬಾಳುವ ಕಮಲದಂತೆ ಸಂಸಾರದಲ್ಲಿದ್ದೂ 
ಇಲ್ಲದಂತಿರಲು, ಕಾಯ ಕರ್ಮದ ಮೂಲಕ ದೇಹ ದಂಡಿಸುವುದೇ ಇದಕ್ಕಿರುವ ರಾಜಮಾರ್ಗವಾಗಿದೆ. 


ಸಮಾಜದಲ್ಲಿ ನಮ್ಮ ಪಾಡಿಗೆ ನಾವು ದುಡಿದು ಬದುಕಿದರೂ ತೊಂದರೆ ಕೊಡುವವರು ಎಲ್ಲ 
ಕಾಲದಲ್ಲಿಯೂ ಇರುತ್ತಾರೆ. ಇದನ್ನೇ ಕೊಡೇಕಲ್ಲ ಬಸವಣ್ಣನವರು, 


ಮಳೆ ಬೆಳೆ ಆಯಿತ್ತೆಂದು ನಾ ಪಾಪಿ 
ನಲಿದು ಸಂತೋಷ ಮಾಡಿದೆ 
ಹೊಲದಲ್ಲಿ ತಿನಗೊಡರು ಹಗೇವಕ್ಕೆ ಬರಗೊಡರು 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೪೦) 
ಎಂದು ಹೇಳುತ್ತಾರೆ. ಹೊಲವನ್ನು ಸಾಕಷ್ಟು ಪರಿಶ್ರಮದಿಂದ ಉತ್ತಿ-ಬಿತ್ತಿ, ಮಳೆಗಾಗಿ ಕಾದು, 
ಸಮೃ ದ್ಧ: ವಾಗಿ ಮಳೆಯಾದಾಗ ಸಂತೋಷಗೊಳ್ಳುತ್ತೇವೆ. ಆದರೆ ಕೆಲವು ಕಿಡಿಗೇಡಿಗಳು 
ಉದ್ದೇಶಪೂರ್ವಕವಾಗಿ ಬೆಳೆದ ಬೆಳೆಯನ್ನು ನಾಶಗೊಳಿಸಿ, ಇಲ್ಲವೆ ಕಿತ್ತು ತಿನ್ನುವ ವಿಕೃತಿಯನ್ನು 
ಮೆರೆಯುತ್ತಾರೆ. ಈ ತತ್ವಪದದ ಮೂ ಕೊಡೇಕಲ್ಲ ಬಸ ಸವಣ್ಣನವರ EE ವಾಸ್ತವವನ್ನು. 
ಅನಾವರಣಗೊಳಿಸಿದ್ದಾರೆ. 


ಇಂತಹ ಅಡೆತಡೆಗಳ ಮಧ್ಯೆಯೂ ನಾವು ಕೈಗೊಳ್ಳುವ ಕಾಯಕವನ್ನು ಸತ್ಯನಿಷ್ಠೆಯಿಂದ 
ಮಾಡುವುದೇ ಆತ್ಯಂತಿಕ ನೆಮ್ಮದಿಯನ್ನು ನೀಡುವ ರಹದಾರಿಯಾಗಿದೆ. ಇಂತಹ “ಕಾಯಕದ ಮಾರ್ಗ'ವು 
ಸಿಷ್ಣ್ಟತರರವಾದರೂ ನಿರ್ಮಲವಾಗಿದ್ದು, ಕಾಮಧೇನುವಿನಂತೆ ನಮ್ಮ ಆಶೋತ್ತರಗಳನ್ನು ಈಡೇರಿಸುತ್ತದೆ. 
ಸತ್ಯ ಧರ್ಮದ ಕಾಯಕ ನಿತ್ಯ ನಿರ್ಮಳ ಕೇಳು 
ಕತ್ತಲಲ್ಲವು ಕಾಮಧೇನು 
ಭಕ್ತಿ ಭೃತ್ಯನಾಗಿ ಸತ್ಯದೊಳು ಕಾಯಕವು ತಾ 
ಮತ್ತೆ ಹಿಡಿದರೆ ನಡೆವುದಯ್ಯ 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೪೬) 
ಆದ್ದರಿಂದ ಕಾಯಕನಿಷ್ಠೆಯನ್ನು ಬೆಳೆಸಿಕೊಳ್ಳುವಂತೆ ಕೊಡೇಕಲ್ಲ ಬಸವಣ್ಣನವರು 
ಪ್ರತಿಪಾದಿಸುತ್ತಾರೆ. ಇಂತಹ ಕಾಯಕದಿಂದ ಬಂದ ಪ್ರತಿಫಲವನ್ನು ನಾವೊಬ್ಬರೇ ಅನುಭವಿಸದೆ 
ಇತರರೊಂದಿಗೆ ಹಂಚಿಕೊಂಡು ಉಣ್ಣಬೇಕು. “ಕ೦ಚಿಲುಂಬುದ ಬಿಟ್ಟು ನಾವಿನ್ನು ಹಂಚಿಲುಣ್ಣಬೇಕು, 
ಹಂಚಿಕೊಂಡು ಗಂಜಿ ಕುಡಿಯಬೇಕು” (ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೪೯) ಎಂದು 
ಹೇಳುವ ಮಾತು ಮಾರ್ಮಿಕವಾದುದಾಗಿದೆ. ಏಕೆಂದರೆ ಹಂಚಿಕೊಂಡಷ್ಟು ನಾವು ಉಣ್ಣುವ ಊಟದ 
ರುಚಿ ಹೆಚ್ಚಾಗುತ್ತದೆ. ಜೊತೆಗೆ ದುಡಿದದ್ದೆಲ್ಲವನ್ನೂ ಕೂಡಿಟ್ಟರೆ ಅದು ನಿಷ್ಪಯೋಜಕವಾಗುತ್ತದೆ. ಅಲ್ಲದೆ 


235 


ನಾವು ಮಡದಿ, ಮಕ್ಕಳಿಗೆಂದು ದುಡಿಯುವುದು ನಿರರ್ಥಕವೆಂದು ಕೊಡೇಕಲ್ಲ ಬಸವಣ್ಣನವರು ಹೀಗೆ 
ಹೇಳುತಾರೆ : 


ಒಡವೆ ವಸ್ತುವು ನನ್ನ ಮಡದಿ ಮಕ್ಕಳಿಗೆಂದು 
ನುಡಿವ ನುಡಿ ತಾ ಹೆಡ್ಡು ಬಿಡು ಮಾನವ 
ಧನದ್ರವ್ಯ ಉಳ್ಳರೆನುತ ಸುತಪಿತ ಬಂಧು 
ಕನಸಿನೊಳು ತೊಳಲುತ ಅವರು ಬಯ್ದರು 
ವಿನಾ ಅರ್ಥ ವಿವೇಕ ವಿದ್ಯೆ ಬುದ್ಧಿಯೆ ತನ್ನದು 
ಮನದಿಚೆಯ ಮಾತು ಮೀರಿರೊ ಸಕಲರು 
(ಕೊಡೇಕಲ್ಲ ಬಸವಣ್ಣನ ತತ್ಸಪದಗಳು, ಪು. ೬೫-೬೭) 
ಅತ್ಯಂತ ವಾಸ್ತವವಾದ ಹಾಗೂ ಸಾರ್ವಕಾಲಿಕ ಸತ್ಯವೊಂದನ್ನು ಈ ತತ್ವಪದಲ್ಲಿ ಕೊಡೇಕಲ್ಲ 
ಬಸವಣ್ಣನವರು ಪ್ರತಿಪಾದಿಸುತ್ತಿದ್ದಾರೆ. ಹಗಲಿರುಳೆನ್ನದೆ ದುಡಿದು ಮಡದಿ-ಮಕ್ಕಳಿಗೆಂದು ಹಣ ಗಳಿಸುವ 
ಜನರಿಗೆ ಸತ್ಯದ ಮನವರಿಕೆ ಮಾಡಿಸುತ್ತಿದ್ದಾರೆ. ನಮ್ಮ ಬಳಿ ಹಣ-ಅಂತಸ್ತು ಇರುವವರೆಗೆ ಮಾತ್ರ ತಂದೆ- 
ತಾಯಿ, ಹೆಂಡತಿ-ಮಕ್ಕಳು, ಬಂಧು-ಬಳಗದವರು ನಮ್ಮನ್ನು ಕೊಂಡಾಡುತ್ತಾರೆ. ನಮ್ಮ ಖಜಾನೆ 
ಖಾಲಿಯಾದ ತಕ್ಷಣ ಅವರೆಲ್ಲರೂ ನಮ್ಮನ್ನು ಹೀಗಳೆಯುತ್ತಾರೆ. ಆದ್ದರಿಂದ ವಿವೇಕ, ಬುದ್ಧಿಗಳೇ 
ನಿಜವಾದ ಆಸ್ತಿಯೆಂದು ಹೇಳುತ್ತಾರೆ. 


ತನಗೆ ಉಳ್ಳರೆ ಮೂರು ಲೋಕಕೆ ಉಣಲುಂಟು 
ತನಗಿಲ್ಲದಿರೆ ಮೂರು ಲೋಕವಿಲ್ಲ 
ಧನಧಾನ್ಯ ಅಷ್ಟಮದವು ಐಶ್ಚರ್ಯವ್ಯಾಕೆ 
ತನಗೇಕೆ ಈ ಲೋಕಪುರದ ಜನರು 
(ಕೊಡೇಕಲ್ಲ ಬಸವಣ್ಣನ ತತ್ಸಪದಗಳು, ಪು. ೬೭) 
ಅದೇ ರೀತಿ ಲೋಕದ ಎಲ್ಲ ಸುಖಾಂಕ್ಷೆಗಳೂ ನಮ್ಮ ಬಳಿ ಹಣವಿದ್ದರೆ ಮಾತ್ರ ದೊರೆಯುತ್ತವೆ. 
ಇಲ್ಲದಿದ್ದರೆ ಯಾವುದೂ ದೊರೆಯುವುದಿಲ್ಲ. ಆದರೂ ಹಣ, ಅಧಿಕಾರ, ಸಂಪತ್ತು. ರೂಪ, ಯೌವ್ವನ 
ಮುಂತಾದ ಅಷ್ಟಮದಗಳಿಗೆ ಬಲಿಯಾಗದೆ, “ನಮ್ಮ ಜೀವಿತಾವಧಿಯಲ್ಲಿ ಅಧ್ಯಾತ್ಮಿಕ ಚಿಂತನೆಗೂ ಒಂದಷ್ಟು 
ಸಮಯವನ್ನು ಮೀಸಲಾಗಿಡಬೇಕು' ಎ೦ಬುದನ್ನು ಈ ತತ್ವಪದವು ಸಮರ್ಥವಾಗಿ ಬಿಂಬಿಸುತ್ತದೆ. 


"ನಡೆ-ನುಡಿ ಸಾಮರಸ್ಕ'ವು ವ್ಯಕ್ತಿಯ ಜೀವನದಲ್ಲಿ ಕಷ್ಟಸಾಧ್ಯವಾದ ಹಾಗೂ ನೆಮ್ಮದಿಯುತ 
ಸಾಮಾಜಿಕ ಜೀವನಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನಿಸಲೇಬೇಕಾದ ಆದರ್ಶಗಳಲ್ಲೊಂದಾಗಿದೆ. ಆದರೆ 
ಆದರ್ಶಗಳನ್ನು ಕೇವಲ ಉಪದೇಶ ಮಾಡುವವರೇ ನಮ್ಮ ಸುತ್ತಲೂ ಅಧಿಕವಾಗಿರುತ್ತಾರೆ. 
ಕಾಲದೇಶಾತೀತವಾದ ಈ ಸಾಮಾಜಿಕ ವಾಸ್ತವವನ್ನು ಕೊಡೇಕಲ್ಲ ಬಸವಣ್ಣನವರು “ನುಡಿವರಲ್ಲದೆ 
ನಡೆದವರ ನಾ ಕಾಣೆ”(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೯೧) ಎಂದು ವಿಡಂಬಿಸುತ್ತಾರೆ. 
ಇಂತಹವರ ಮಧ್ಯೆಯೂ “ಮುಳ್ಳುಗಳ ನಡುವೆ ಇದ್ದರೂ ಕೋಮಲತೆಯ ಗುಣವನ್ನು ಹೊಂದಿರುವ 
ಗುಲಾಬಿಯ ಹಾಗೆ' ಸಜ್ಜನರೂ ಇರುತ್ತಾರೆ. ಅಂತಹವರ ಸ್ನೇಹವನ್ನು ನಾವು ಸಂಪಾದಿಸಬೇಕು. 


ಸಾತ್ವಿಕ ಸಜ್ಜನರು ನೀತಿ ತಪ್ಪರು 
ನೀತಿ ಉಳ್ಳವರ ಸಂದಣಿಸು 
ಪಾತಕ ಪಂಚಮ ಸೂತಕ ದೇಹಿಗಳ 
ನೇತ್ರಕ್ಕೆ ತೋರದಂದದಲಿ 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೯೯) 
ಏಕೆಂದರೆ ಈ ಸಾತ್ವಿಕ ಸಜ್ಜನರು ನೀತಿವ೦ತರಾಗಿದ್ದು, ಎಂತಹ ಕ್ಷಿಷ್ಟ ಸಂದರ್ಭಗಳಲ್ಲಿಯೂ 
“ನುಡಿದಂತೆ ನಡೆಯುವ'ವರಾಗಿರುತ್ತಾರೆ. ಆದ್ದರಿಂದ ಇಂತಹ "ನೀತಿವಂತರ ಸ್ನೇಹವನ್ನು ಕರುಣಿಸು' 


236 


ಎಂದು ಕೊಡೇಕಲ್ಲ ಬಸವಣ್ಣನವರು ತಮ್ಮ ಆರಾಧ್ಯ ದೈವವನ್ನು ಬೇಡುತ್ತಾರೆ. ಬದಲಿಗೆ ನೀತಿ ಹೀನರನ್ನು 
ತೋರಬೇಡವೆಂದೂ ಪ್ರಾರ್ಥಿಸುತ್ತಾರೆ. 


ಉನ್ನತ ಸಾಂಸ್ಕೃತಿಕ ಪರಂಪರೆ ಹಾಗೂ ಅಧ್ಯಾತ್ಮಗಳೊಂದಿಗೆ ಸಾಮಾಜಿಕ-ಧಾರ್ಮಿಕ 
ಮೌಢ್ಯಗಳೂ ನಮ್ಮ ಸಮಾಜದ ಅವಿಭಾಜ್ಯ ಅಂಗಗಳಾಗಿವೆ. ಕಾಲಕಾಲಕ್ಕೆ ಹಲವು ದಾರ್ಶನಿಕರು ತಮ್ಮ 
ಜೀವನ ಹಾಗೂ ಉಪದೇಶಗಳ ಮೂಲಕ ಅಂಧಕಾರ ನಿವಾರಣೆಗೆ ಶ್ರಮಿಸಿದ್ದಾರೆ. ಆದರೂ ಹಲವು 
ಮೌಢ್ಯಗಳು ಇಪ್ಪತ್ತೊಂದನೆಯ ಶತಮಾನದಲ್ಲಿಯೂ ಅವ್ಯಾಹತವಾಗಿ ಮುಂದುವರೆಯುತ್ತಿವೆ. ಇಂತಹ 


ಸಂದರ್ಭದಲ್ಲಿ "ದೈವವನ್ನು ಕುರಿತು ಕೊಡೇಕಲ್ಲ ಬಸವಣ್ಣನವರ ಚಿಂತನೆಗಳು ಮನನಯೋಗ್ಯವಾಗಿವೆ. 


ಅನ್ನ ದೈವವು ಅಗ್ಗವಣೆ ಸ್ಪಯವು 
ಇನ್ನು ಇವು ಇಲ್ಲದಿರೆ ನಿಲ್ಲದು ಕಾಯವು 
ಹೊನ್ನು ಚಿನ್ನ ರತ್ನಗಳೆಲ್ಲವು 
ತನ್ನಿಂದ ಅದು ಯಾತರ ದೈವವು 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೧೦೮) 
ಗುಡಿ, ಚರ್ಚು, ಮಸೀದಿ, ಬಸದಿ, ಚೈತ್ಯಾಲಯಗಳಲ್ಲಿನ ದೈವಕ್ಕಿಂತಲೂ, ಸರ್ವ ಜೀವಿಗಳ 
ಅಸ್ತಿತ್ವಕ್ಕೆ ಅತ್ಯಗತ್ಯವಾಗಿರುವ “ಅನ್ನ(ಆಹಾರ)'ವೇ ದೈವವೆನ್ನುವುದು ವೈಚಾರಿಕ ಚಿಂತನೆಯಾಗಿದೆ. 
ಕೊಡೇಕಲ್ಲ ಬಸವಣ್ಣನವರ ಈ ತತ್ವಪದದ ಸಾಲುಗಳು “ಅನ್ನದೇವರ ಮುಂದೆ ಇನ್ನು ದೇವರು ಉಂಟೆ? 
ಎಂಬ ಸರ್ವಜ್ಞನ ವಚನದ ಸಾಲುಗಳೊಂದಿಗೆ ಆಶ್ಚರ್ಯಕರವಾಗಿ ಹೋಲಿಕೆಯಾಗುತ್ತವೆ. 


ಸತ್ಯನಿಷ್ಠೆಯು ವ್ಯಕ್ತಿಯ ಉನ್ನತ ಆದರ್ಶಗಳಲ್ಲಿ ಒಂದು. ಆದರೆ "ಸತ್ಯವಂತರಿಗಿದು ಕಾಲವಲ್ಲ” 
ಎಂಬ ದಾಸವಾಣಿಯು ಹಿಂದೆಂದಿಗಿಂತೂ ಹೆಚ್ಚು ಪಸ್ತುತವಾಗುತ್ತಿದೆ. ಏಕೆಂದರೆ, ಸತ್ಯವನ್ನು 
ಅರಗಿಸಿಕೊಳ್ಳಲು ಬಹುತೇಕರು ಸಿದ್ಧರಿರುವುದಿಲ್ಲ. ಆದ್ದರಿಂದ ಸತ್ಯವಂತರನ್ನು ಹೀನಾಯವಾಗಿ ಕಾಣುತ್ತಾರೆ. 


ಕಂಡುದನ್ನು ಆಡಿದರೆ ಕೊಂಡೆನೆಂಬರು 
ಕಂಡು ಇಚ್ಛೆಯನಾಡಿದರೆ ಕೊಂಡಾಡುವರು 
ತೊಂಡು ತೊಳಸಿ ಕೂಡಿ ಜಗವ ಬಂಡು ಆದರು 
ಕೆಂಡವೆಲ್ಲ ಆರಿಹೋಗಿ ಬೂದಿ ಆಯಿತು 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೧೧೪) 


ಇದ್ದುದನ್ನು ಇದ್ದ ಹಾಗೆಯೇ ಮಾತನಾಡಿದರೆ ಕೋಪಗೊಳ್ಳುತ್ತಾರೆ; ಕೆಂಡದಂತಾಗುತ್ತಾರೆ. 
ತಮ್ಮನ್ನು ಹೊಗಳಿದರೆ ಕೊಂಡಾಡುತ್ತಾರೆ. ಇಂಥವರು ಮನುಷ್ಯರಾಗಿದ್ದೂ ವ್ಯರ್ಥವೆಂಬುದು ಕೊಡೇಕಲ್ಲ 
ಬಸವಣ್ಣನವರ ನಿಲುವು. ಏಕೆಂದರೆ “ಸತ್ಯ ವಾಕ್ಯಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು' ಎಂಬುದು 
ಅವರ ನಿಲುವಾಗಿತ್ತು. ಆದರೆ ದುರುಳರಿಗೆ ಇಂತಹ ಉಪದೇಶದ ಮಾತುಗಳು ಸಹ್ಯವೆನಿಸುವುದಿಲ್ಲ. 
ಅದನ್ನು ಈ ರೀತಿ ಹೇಳುತ್ತಾರೆ: 


ನೀಚಗೆ ಉಪದೇಶ ಉನ್ನಂತ ಹೇಳಲು 
ಆಚಾರವೆಂದು ನಡೆಯುವನೆ 
ವಿಚಾರಬುದ್ಧಿಯ ವಿವರವು ದೊರಕದು 
ಈಚಲ ಮರದಂತಿಹನಿಗೆ 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೧೭೯) 


237 


ಈಚಲ ಮರದಂತೆ ಕೇವಲ ಭೌತಿಕವಾಗಿ ಎತ್ತರ ಬೆಳೆಯುವುದಲ್ಲ; ಉನ್ನತ ವ್ಯಕ್ತಿತ್ವವನ್ನು 
ರೂಢಿಸಿಕೊಳ್ಳಬೇಕೆಂಬದು ಅವರ ಖಚಿತ ನಿಲುವಾಗಿದೆ. ಕ್ಷುಲ್ಲಕ ವ್ಯಕ್ತಿತ್ರದವರಿಗೆ ಎಷ್ಟೇ ಸದುಪದೇಶ 
ಮಾಡಿದರೂ ನಿರರ್ಥಕವೆಂಬುದನ್ನು ಈ ತತ್ವಪದದಲ್ಲಿ ಹೇಳಿದ್ದಾರೆ. 


ಹಿಂದೆ ಪರರನು ಆಡುವವ ಅಧಮನು 
ಮುಂದೆ ನುಡಿಗಳ ನುಡಿವ ಮಧ್ಯಮ 
ಹಿಂದೆ ಮುಂದೆ ಪರರ ಆಡದಿರೆ ಆತನುತ್ತಮ 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೨೦೮) 

"ಮನೆ ಗೆದ್ದು ಮಾರು ಗೆಲ್ಲು' ಎಂಬಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಮೊದಲು ತನ್ನ ತಪ್ಪುಗಳನ್ನು 
ತಿದ್ದಿಕೊಳ್ಳಬೇಕು. ಆದರೆ ಬಹುತೇಕರು ತಮ್ಮ ಹುಳುಕುಗಳನ್ನು ಗೌಣಗೊಳಿಸಿಕೊಂಡು, ಇತರರ 
ತಪ್ಪುಗಳನ್ನು ಎತ್ತಿ ತೋರಿಸುತ್ತಿರುತ್ತಾರೆ. ಅಂಥವರನ್ನು ಕೊಡೇಕಲ್ಲ ಬಸವಣ್ಣನವರು “ಅಧಮ'ರೆಂದು 
ಕರೆಯುತ್ತಾರೆ. ಲೋಕದ ಡೊಂಕನ್ನು ತಿದ್ದದೆ. ತಮ್ಮ ಡೊಂಕನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸುವವರನ್ನು 
“ಉತ್ತಮ'ರೆ೦ಂದು ಭಾವಿಸುತ್ತಾರೆ. ಇಂತಹ “ಉತ್ತಮರು ಭಾವ ಶುದ್ಧಿಯಿಂದ ಯಾವುದೇ ಕೆಲಸ 
ಮಾಡಿದರೂ ಯಶಸ್ಸು ಗಳಿಸುತ್ತಾರೆ” ಎಂಬುದು ಕೊಡೇಕಲ್ಲ ಬಸವಣ್ಣನವರ ವೈಚಾರಿಕತೆಯಾಗಿದೆ. 


ಭಾವ ಶುದ್ಧವಿಲ್ಲದಲಿ ಯಾವುದು ಬಿತ್ತಿದರೆ 
ದೇವ ನಮಗಲ್ಲಿ ಬೆಸನ ಕೊಡನು! ಮುಂದಿನ್ನು 
ಭಾವಕ್ಕೆ ತಕ್ಕ ಬೆಳಸಯ್ಯ 
(ಕೊಡೇಕಲ್ಲ ಬಸವಣ್ಣನ ತತ್ಸಪದಗಳು, ಪು. ೨೪೭) 

“ಯದ್ಧಾವಂ ತದ್ದವತಿ' ಎನ್ನುವಂತೆ ಶುದ್ಧ ಮನಸ್ಸಿನಿಂದ ಕೈಗೊಳ್ಳುವ ಕಾರ್ಯವು ಕೈಗೂಡುತ್ತದೆ. 
ಅಳಿಮನದ ಕೆಲಸವು ವಿಫಲವಾಗುತ್ತದೆ. ಆದ್ದರಿ೦ದ ಯಾವುದೇ ಕೆಲಸ ಮಾಡಿದರೂ ತ್ರಿಕರಣ(ತನು, 
ಮನ ಹಾಗೂ ಧನ)ಗಳನ್ನು ಸಮರ್ಪಿಸಬೇಕು. ಇಂತಹ ಸಮರ್ಪಣಾ ಭಾವವನ್ನು ಹೊಂದಲು 
“ಸದಾಚಾರ-ಸನ್ನಡತೆಗಳು' ಅತ್ಯವಶ್ಯಕ. 


ಸ ಆಡಿ ಹುಸಿಯಲು ಬೇಡ 
ಓಡಿ ಓಡಾಡಿ ಗತ ಬೀಳಲಿಬೇಡ 
ಹೇಡಿತನ ಮಾಡಿ ಭಕ್ತಿ ಬಿಡಬೇಡ 
ಮಾಡಿದ ಲೇಸ ಮರೆಯಬೇಡ 
(ಕೊಡೇಕಲ್ಲ ಬಸವಣ್ಣನ ತತ್ವಪದಗಳು, ಪು. ೩೨೧) 
ಆಡಿದ ಮಾತಿಗೆ ಬದ್ಧರಾಗಿರುವುದು, ಸುಮ್ಮನೆ ಓಡಾಡಿ ಕಾಲಹರಣ ಮಾಡದೆ ಸದಾ 
ಕ್ರೀಯಾಶೀಲವಾಗಿರುವುದು, ಕಷ್ಟಗಳು ಎದುರಾದರೆ ಹೇಡಿತನದಿ೦ದ ಪಲಾಯನ ಮಾಡದಿರುವುದು, 


ಇತರರು ನಮಗೆ ಮಾಡಿದ ಉಪಕಾರಗಳನ್ನು ಮರೆಯದಿರುವುದು - ಇವು ಕೊಡೇಕಲ್ಲ ಬಸವಣ್ಣನವರ 
ಪ್ರಕಾರ ಸದಾಚಾರ-ಸನ್ನಡತೆಗಳಾಗಿವೆ. 


ಹೀಗೆ ಸಾಮಾಜಿಕ ಪ್ರಜ್ಞೆಯಿಂದ ರೂಪುಗೊಂಡ ಕೊಡೇಕಲ್ಲ ಬಸವಣ್ಣನವರ ತತ್ವಪದಗಳಲ್ಲಿ ಭಾವ 
ಮತ್ತು ಭಾಷೆಯಲ್ಲಿ ಸಹೃದಯ ಸಮನ್ವಯತೆ ಸಾಧಿಸಿರುವುದನ್ನು ಕಾಣಬಹುದು. "ಜನರ ಅಜ್ಞಾನ- 
ಅಂಧಕಾರಗಳನ್ನು ನಿವಾರಿಸಿ, ಅಧ್ಯಾತ್ಮಿಕ ಪಥದಲ್ಲಿ ನಡೆಯುವಂತೆ ಮಾಡುವುದು ಅವರ ಆಶಯವಾಗಿತ್ತು. 
ಪ್ರೀತಿ-ವಿಶ್ವಾಸ ಸಗಳಲ್ಲಿ ದೇವರನ್ನು ಸ ದುಡಿದುಣ್ಣಲು ಅವರ ತತ್ವಪದಗಳು ಪ್ರೇರೇಪಿಸುತ್ತವೆ. ಇಂತಹ 
ಅಮೂಲ್ಯ "ತತ್ತಪದಗಳ ಗಣಿಯಾಗಿರುವ ಕೊಡೇಕಲ್ಲ ಬಸವಣ್ಣನವರ ಬಗೆಗಿನ ಗಂಭೀರ ಅಧ್ಯಯನ 
ಇಂದಿನ ತುರ್ತು ಅಗತ್ಯಗಳಲ್ಲಿ ಒಂದಾಗಿದೆ. 


238 


ಆಕರ ಗ್ರಂಥಗಳು. 


೧. 


ಡ್‌ 


ಅಮರೇಶ ನುಗಡೋಣಿ: ತತ್ವಪದ ಸಾಹಿತ್ಯ ಅಧ್ಯಯನ : ಪ್ರಸಾರಾ೦ಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, ೨೦೧೪. 

ಕಲಬುರ್ಗಿ ಎಂ. ಎಂ. : ಕೊಡೆಕಲ್‌ ವಚನವಾಕ್ಕ : ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, 
ಬೆ೦ಗಳೂರು, ೨೦೧೧. 


. ಮಕಾನದಾರ ಎ.ಎಸ್‌. (ಸ೦) : ಉಳಿ ಮುಟ್ಟಿದ ಜೀವ : ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. 


ಗದಗ, ೨೦೧೫. 


. ಬಸವಲಿಂಗ ಸೊಪ್ಪಿಮಠ: ಕೊಡೇಕಲ್ಲ ಬಸವಣ್ಣನವರ ತತ್ವಪದಗಳು :ಕನ್ನಡ ಪುಸ್ತಕ ಪ್ರಾಧಿಕಾರ, 


ಬೆಂಗಳೂರು, ೨೦೧೭. 


$, 
Roce 


239 


ಬಸವ ಚಿಂತನೆಯ ಸಾಮಾಜಿಕ ಸಮಾನತೆಯ ವಿವಿಧ ಆಯಾಮಗಳು : 
ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ. 


ತ್‌ 
ಸಮಾಜಶಾಸ್ತ ಸಹಾಯಕ ಪ್ರಾಧ್ಯಾಪಕರು, 
ದ ಕಾಲೇಜು, ಕೋಟ, 
ಡುಕೆರೆ, ಉಡುಪಿ ಜಿಲ್ಲೆ. 


ದ್ನ 
| 
ಪ 


ಸಾರಾಂಶ. 


ಭಾರತೀಯ ಸಮಾಜವನ್ನು ನಿರಂತರವಾಗಿ ಕಾಡುತ್ತಾ ಬಂದಿದ್ದ ಹಲವಾರು ಸಾಮಾಜಿಕ 
ಧಾರ್ಮಿಕ ಅನಿಷ್ಟ ಪದ್ದತಿಗಳು ಮತ್ತು ಪಿಡುಗುಗಳ ವಿರುದ್ದ ಸಂರ್ಪೂಣವಾಗಿ ಅಹಿಂಸಾತ್ಮಕ ಸ್ವರೂಪದಲ್ಲಿ 
ಮೌನಕ್ರಾಂತಿಯನ್ನು ಹುಟ್ಟುಹಾಕಿದ ಮಹಾಪುರಷರ ಸಾಲಿನಲ್ಲಿ ವಿಶಿಷ್ಟ ಸ್ಥಾನಪಡೆದವರು ಬಸವಣ್ಣವರು. 
ಸಮಾಜದಲ್ಲಿದ್ದ ವಿಷಮ ಪರಿಸ್ಥಿತಿಗಳನ್ನು ನಾಶಗೊಳಿಸಿ ಸಮಸ್ಥಿತಿಯನ್ನು ತರಲು ಬಸವೇಶ್ವೆರರು ನಡೆಸಿದ 
ಜನಪರ ಆಂದೋಲನಗಳು ನಮ್ಮ ನಾಡಿನ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ. 


ಕಾಯಕವೇ ಕೈಲಾಸ ಎಂಬ ಶ್ರಮಗೌರವ ತತ್ವದ ಪ್ರತಿಪಾದಕರಾಗಿ ಸೀ ಪುರುಷರ ಸಮಾನತಾ 
ಆಂದೋಲನದ ಹರಿಕಾರರಾಗಿ ಧಾರ್ಮಿಕ ಮತ್ತು ಜಾತಿಯ ವಿಷಮತಗಳ ಎರುದ್ಧ ಬಂಡೆದ್ದ 
ಬ೦ಡಾಯಗಾರರಾಗಿ ಸಮಾನತೆಯ ಸಮಾಜದ ಸ್ಥಾಪನಗೆ ಶ್ರಮಿಸಿದ ಬಸವಣ್ಣವರದು ಸರ್ವಕಾಲಿಕ 
ಒಪ್ಪಿತವಾದ ವ್ಯಕ್ತಿತ್ವ. ಬಸವಣ್ಣನವರು ತನ್ನ ಅಂತರಂಗವನ್ನು ಕನ್ನಡಿಯಂತೆ ತೋರಿಸುವಂತೆಯೇ 
ಸಮಾಜದ ಅಂತರಂಗವನ್ನು ಸರ್ಮಪಕವಾಗಿ ತನ್ನ ವಚನಗಳಲ್ಲಿ ಮೂಡಿಸಿದ್ದಾರೆ. ಅಂದಿನ ಸಮಾಜದ 
ಲೋಪದೋಷಗಳನ್ನು ಕಟುವಾಗಿ, ನಿರ್ದಾಕ್ಷಿಣ್ಯವಾಗಿ ತೋರಿಸಿಕೊಟ್ಟಿದ್ದಾರೆ. ವ್ಯಕ್ತಿ ಯಾರೇ ಆಗಿರಲಿ 
ಅವನಲ್ಲಿರುವ ಡಾಂಭಿಕತೆ, ಹೊರ ತೊರಿಕೆಯ ಅವಗುಣಗಳನ್ನು ಒಲವಿಲ್ಲದ ಪೂಜೆ ಇವುಗಳನ್ನು 
ಖಂಡಿಸಿದ್ದಾರೆ. ಸಾಮಾಜಿಕ ಬದಲಾವಣೆಯ ಹೊಸ ಮನ್ವಂತರಕ್ಕೆ ಕಾರಣರಾದ ಬಸವಣ್ಣವರು ಒಬ್ಬ 
ಆಂದೋಲನಕಾರಿ, ಮಾನವತವಾದಿ, ದಲಿತೋದ್ಧಾರಕ. ತನ್ನ ಸಮಾಜ ಸೇವೆಯ ಅಂಗವಾಗಿ 
ವರ್ಗಭೇದ, ವರ್ಣಭೇದ, ಲಿಂಗಭೇದ ನಿರಾಕರಣೆಯ ಕ್ರಾಂತಿಯನ್ನು ಮೂಡಿಸಿದವರು. 


ಸಾಮಾಜಿಕ ಸಮಾನತೆಯ ಉದಾತ್ತ ಕಲ್ಪನೆಯ ಬಸವಣ್ಣನವರು ಸಾಮಾಜಿಕ ಸುಧಾರಣೆಯ 
ಪ್ರತಿಪಾದಕರಾಗಿದ್ದರು. ಈ ಒಂದು ಲೇಖನವು ಬಸವಣ್ಣವರ ಕಲ್ಪನೆಯ ಸಾಮಾಜಿಕ ಸಮಾನತೆಯು - 
ಜಾತಿಸಮಾನತೆ, ಲಿಂಗಸಮಾನತೆ, ಆರ್ಥಿಕಸಮಾನತೆ ಮತ್ತು ಕಾಯಕ ಸಮಾನತೆಯ ಆಯಾಮಗಳನ್ನು 
ಹೊಂದಿದ್ದು ಸಾಮಾಜಿಕ ಪರಿವರ್ತನೆಯಲ್ಲಿ ಅವುಗಳ ಪಾತ್ರಗಳ ಕುರಿತು ಬೆಳಕು ಚೆಲ್ಲಲಿದೆ. 


ವಿಶೇಷ ಪದಗಳು: ಅಹಿಂಸಾತ್ಮಕ, ಕಾಯಕ, ಕೈಲಾಸ, ಆಂದೋಲನ, ಡಾಂಭಿಕತೆ. 
ಪೀಠಿಕೆ. 


ಭಾರತದಲ್ಲಿ ಕಾಲಕಾಲಕ್ಕೆ ಹಲವಾರು ಮಂದಿ ದಾರ್ಶನಿಕರು, ವಿಚಾರವಾದಿಗಳು, ಬುಧಿಜೀವಿಗಳು, 
ಸಾಧುಗಳು, ಸ೦ತರು, ಯೋಗಿಗಳು, ಮಹರ್ಷಿಗಳು, ಸುಧಾರಕರು, ಬರಹಾಗಾರರು, ಕಲಾಕಾರರು 
ಸಮಾಜದ ಸುಧಾರಣೆಯ ಕಾರ್ಯವನ್ನು ಕೈಗೊಂಡಿದ್ದಾರೆ. ಬಹುಶಃ ಜಗತ್ತಿನ ಬೇರಾವ ದೇಶದಲ್ಲಿಯೂ 
ಭಾರತದಲ್ಲಿ ಹುಟ್ಟಿ ಬಂದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸುಧಾರಕರು.ಸಾಧುಗಳು,ಸಂತರು,ಮಹಂತರು ಹುಟ್ಟಿ 
ಬಂದಿರಲಿಕ್ಕಿಲ್ಲ ಜಡ ಭರಿತವಾದ ಸಾಮಾಜಿಕ ವ್ಯವಸ್ಥೆಗೆ ಪರಿವರ್ತನೆಯ ಚುರುಕು ಮುಟ್ಟಿಸಲು ಮತ್ತು 


po) 


ಕಾಲಬಾಹ್ಯವಾದ ನಂಬಿಕೆ.ಆಚರಣೆಗಳಲ್ಲಿ ಮುಳುಗಿ ವಿವೇಚನಾ ಶೂನ್ಯವಾಗಿರುವ ಜನಮಾನಸದಲ್ಲಿ 


೧೧೨ 


240 


ವಿಚಾರ ಪರತೆಯ ಅಲೆಯನ್ನು ಎಬ್ಬಿಸಿ ಇವುಗಳಿಗೆ ಚಿಕಿತ್ಸೆಯನ್ನು ನೀಡಲು ಆಂದೋಲನಗಳು 
ಅವಶ್ಯವಾಗಿದ್ದವು. 


ಭಾರತವು ಒಂದು ಬಹುಧರ್ಮೀಯರ ನಾಡು. ಇಲ್ಲಿರುವ ಮುಖ್ಯ ಧಾರ್ಮಿಕ ಪರಂಪರೆ 
“ಹಿಂದೂ ಪರಂಪರೆ”ಯಾಗಿದ್ದರೂ ಇದರ ಅಳವಿನಲ್ಲಿಯೇ ಹಲವಾರು ವೈವಿಧ್ಯಮಯ ಧಾರ್ಮಿಕ 
ಪಂಥಗಳು ಹುಟ್ಟಿಕೊಂಡಿವೆ. ಅಂತೆಯೇ ಭಾರತದಲ್ಲಿ ನಡೆದ ಧಾರ್ಮಿಕ ಆಂದೋಲನಗಳು ಹೆಚ್ಚಾಗಿ 
ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿಯೇ ನಡೆದಂತಹವುಗಳು ಅವುಗಳಲ್ಲಿ ಕೆಲವು ಪ್ರತಿಭಟನಾತ್ಮಕ 
ಸ್ವರೂಪದಲ್ಲಿದ್ದರೆ ಮತ್ತೆ ಕೆಲವು ಸುಧಾರಣಾತ್ಮಕ ರೂಪದಲ್ಲಿದ್ದವು. 


ಯ ೧೧ 


ಧಾರ್ಮಿಕ ಆಂದೋಲನಗಳ ಕುರಿತಂತೆ ಕರ್ನಾಟಕದ ಉದಾಹಾರಣೆಯನ್ನು ತೆಗೆದು 
ಕೊಳ್ಳುವುದಾದರೆ ಕ್ರಿಶ ೧೨ನೇ ಶತಮಾನದಲ್ಲಿ ಬಸವೇಶ್ವರರ ನೇತೃತ್ವದಲ್ಲಿ ನಡೆದ ವೀರಶೈವ 
ಆಂದೋಲನವು ಬಹಳ ಪ್ರಮುಖವಾದುದು. ಭಾರತೀಯ ಧರ್ಮ, ಸಾಹಿತ್ಯ. ಸಂಸ್ಕೃತಿ ಮತ್ತು 
ರಾಜಕೀಯ ಕ್ಷೇತ್ರಗಳಲ್ಲಿ ಅಗಸ್ಥಾನವನ್ನು ಗಳಿಸಿ ಕಲ್ಯಾಣವನ್ನು ಕೈಲಾಸವನ್ನಾಗಿ ಪರಿವರ್ತಿಸಿದ ಮಹಾತ್ಮ 
ಬಸವೇಶ್ವರರು. ಭಕ್ತಿ ಭಂಡಾರಿಯಾಗಿ, ಧಾರ್ಮಿಕ ಸುಧಾರಕರಾಗಿ, ಸಾಮಾಜಿಕ ಅಸಮಾನತೆಯನ್ನು 
ಪರಿರ್ವತಿಸುವಲ್ಲಿ ಬಂಡಾಯಕಾರರಾಗಿ, ಕ್ರಾಂತಿಕಾರರಾಗಿ, ಸ್ತ್ರೀ ಪುರುಷ ಸಮಾನತೆಯ ಆಂದೋಲನದ 
ಹರಿಕಾರರಾಗಿ, 'ಶ್ರಮಗೌರವ ತತ್ವದ ಪ್ರತಿಪಾದಕರಾಗಿ ಕಾಯಕ ನಿಷ್ಠರಾಗಿ, ಸಾಮಾಜಿಕ ಚಿಂತಕರಾಗಿ 
ವಿಶ್ವಮಾನವರೆನಿಸಿರುವರು ಶ್ರೀ ಬಸವೇಶ್ವರರು. 


ಈ ಒಂದು ಲೇಖನ ಬಸವ ಚಿಂತನೆಯ ಸಾಮಾಜಿಕ ಸಮಾನತೆಯ ವಿವಿಧ ಆಯಾಮಗಳ 
ಕುರಿತು ಬೆಳಕನ್ನು ಚೆಲ್ಲಿದೆ. ಲೇಖನಕ್ಕೆ ಸಂಬಧಿಸಿದ ಪೂರಕ ಮಾಹಿತಿಯನ್ನು ಮಾಧ್ಯಮಿಕ ಮೂಲಗಳಿಂದ 
ಪಡೆಯಲಾಗಿದೆ. ಬಸವಣ್ಣನವರು ಸಾಮಾಜಿಕ ಸಮಾನತೆಯ ಪ್ರತಿಪಾದನೆ ಮಾಡಲು ಕಾರಣ ಆ ಕಾಲದ 
ಸಾಮಾಜಿಕ ವ್ಯವಸ್ಥೆಯ ವಿಷಮ ಪರಿಸ್ಥಿತಿ, ಜಡ ಸಂದರ್ಭ, ಅಜ್ಞಾನ, ಅಂಧಕಾರ, ಭಯ, ಮೌಢ್ಯತೆ 
ಇತ್ಯಾದಿಗಳ ಆಗರ, ಜಾತಿ, ಮತ, ವರ್ಣ, ಲಿಂಗ, ಉದ್ಯೋಗಗಳಲ್ಲಿ ತಾರತಮ್ಯತೆ, ವರ್ಗಶೋಷಣೆ, 
ನಿರಂತರವಾಗಿ ಕಂಡುಬರುತ್ತಿದ್ದವು. ಅಂದಿನ ಸಂದರ್ಭದಲ್ಲಿ ರಾಜರು ಮತ್ತು ಪುರೋಹಿತಶಾಹಿಗಳು 
ಮಾಡಿದ್ದೇ ಮಾರ್ಗ ನುಡಿದಿದ್ದೆ ನಿರ್ಣಯ ಎನ್ನುವಂತಿತ್ತು. " ಪುರೋಹಿತಶಾಹಿಗಳನ್ನು 
ಪ್ರಶ್ಲಿಸುವಂತಿರಲಿಲ್ಲ. ವರ್ಣ ವ್ಯವಸ್ಥೆಯಲ್ಲಿನ ಸಾಮಾಜಿಕ ಸಮಾನತೆ ಮಾಯವಾಗಿ ಅಸಮಾನತ 
ಎದ್ದುಕಾಣುತ್ತಿತ್ತು ವರ್ಣವ್ಯವಸ್ಥೆ ವರ್ಣಾಂಕುರಗೊಂಡ ಜಾತಿ ಭೇದಗಳಾಗಿ ಪರಿಣಮಿಸಿ ಇಡಿ 
ಸಮಾಜವೇ ಹೋಳು ಹೋಳಾದ ಭಾಗವಾಗಿತ್ತು ಇಂತಹ ವಿಷಮ ಸಂದರ್ಭಗಳಲ್ಲಿ, ಸಂಕಟ 
ಸಮಯಗಳಲ್ಲಿ ಜನಸಮುದಾಯದ ಅಗತ್ಯಗಳಿಗೆ ಸಂದಿಸಿ ಸದೃಢ ಸಮಾಜದ ನಿರ್ಮಾಣದ 
ಅಗತ್ಯಮನಗಂಡ ಬಸನಣ್ಣನವರು ರಾಜಕೀಯ, ಆರ್ಥಿಕ ಧಾರ್ಮಿಕ ಸುಧಾರಣೆಗಳಿಗೆ ಚಾಲನೆ 
ನೀಡಿದ್ದರು. 


ಹನ್ನೆರಡನೇ ಶತಮಾನದ ಕಾಲದಲ್ಲಿ ಕಲ್ಯಾಣ ಕರ್ನಾಟಕದ ಸಾಮಾಜಿಕ ಪರಿಸ್ಥಿತಿ. 


ಭಾರತದ ಸಾಂಸ್ಕೃತಿಕ ಪರಂಪರೆ ಬಹಳ ಪ್ರಾಚೀನವಾದುದು, ದೀರ್ಥವಾದುದು, 
ವ್ಯಾಪಕವಾದುದು, ಪ್ರಭಾವಿಯಾದುದು ಮತ್ತು ಎಲ್ಲಕ್ಕಿ೦ತ ಮಿಗಿಲಾಗಿ ಸಂಕೀರ್ಣವಾದುದು. ಭಾರತದ 
ಸಂಸ್ಕ ಶಿಯಲ್ಲಿ ಪ್ರಾಚೀನತೆಯೊಂದಿಗೆ ಹಲವಾರು ಸಮೂಹಗಳು ಪಂಥಗಳ, ಪಂಗಡಗಳ, ಮತ 
ಸಮನಿಹಗಳ ಜೀವನ ಕ್ರಮಗಳು ಸಮಾವೇಶಗೊಂಡಿರುವುದನ್ನು ಕಾಣಬಹುದು. ಭೌಗೋಳಿಕವಾಗಿ 
ದೇಶದಲ್ಲಿ ಅಸಂಖ್ಯವಾದ ವ್ಯತ್ಕಾಸಗಳನ್ನು ಕಾಣುತ್ತೇವೆ. ಅಭೇದ್ಯವಾದ ಪರ್ವತಶ್ರೇಣಿಗಳು, 
ದುರ್ಗಮವಾದ ಕಾಡುಗಳು, ವಿಸ್ತಾರವಾದ ಸಮುದಗಳು, ಅಸಂಖ್ಯ ನದಿಗಳು, ಬೃಹತ್‌ ಕಣಿವೆಗಳು, 
ಬೆಟ್ಟಗುಡ್ಡಗಳು, ಮರುಭೂಮಿ, ಫಲವತ್ತಾದ ಪ್ರದೇಶಗಳು ಸಮತಟ್ಟಾದ ಭೂಪ್ರದೇಶಗಳು, ಭಾರೀ 
ಮಳೆಯಿಂದ ಪ್ರವಾಹಗಳಿಗೆ ಈಡಾಗುವ ಹಾಗೂ ಮಳೆಯೇ ಇಲ್ಲದೆ ಕ್ಷಾಮದ ಬೇಗೆಗೆ ತುತ್ತಾಗುವ 


241 


ಪ್ರದೇಶಗಳನ್ನು ಕಾಣಬಹುದು. ಸಮಾಜದಲ್ಲಿ ಯಾವತ್ತೂ ಪರಿಪೂರ್ಣವಾದ ವ್ಯವಸ್ಥ 
ರೂಪುಗೊಂಡಿರುವುದಿಲ್ಲ. ಪರಿಪೂರ್ಣತೆಯ ಸಮಾಜ ಅಸಾಧ್ಯವಾದುದು. ಸಾಮಾಜಿಕ ಸಮಸ್ಯೆ [ಗಳು 
ಕಾಲ, ದೇಶ, ಸನ್ನಿವೇಶ, ಪರಿಸರ ಮತ್ತು ಮೌಲ್ಯಗಳಿಗೆ ಅನುಗುಣವಾಗಿ ಪರಿವರ್ತಿತವಾಗುತ್ತಾ ಇರುತ್ತವೆ. 
ಸಮಸ್ಯೆ ರಹಿತ ಸಮಾಜ ಆರ್ದಶ ಕಲ್ಪನೆಯಾಗಿದೆ ಹೊರತು ವಾಸ್ತವಿಕವಾಗಿ ಸಾಧ್ಯವಿಲ್ಲ. ಅಂತೆಯೇ 
ವೀರಶೈವ ಆಂದೋಲನದ ಪ್ರವರ್ತಕರಾದ ಬಸವೇಶ್ವರರ ಕಾಲಕ್ಕೂ ಮುಂಚೆ ನಮ್ಮ ನಾಡಿನ ಅದರಲ್ಲೂ 
ಮುಖ್ಯವಾಗಿ ಕರ್ನಾಟಕದ ಸಾಮಾಜಿಕ ಹಾಗೂ ಧಾರ್ಮಿಕ ಪರಿಸ್ಥಿತಿ ತೀರಾ ಅತೃಪ್ತಿದಾಯಕವೂ ಮತ್ತು 
ಗೊಂದಲಮಯವಾಗಿತ್ತು ವರ್ಣ ವ್ಯವಸ್ಥೆಯು ಜಾತಿ ಪದ್ಧತಿಗೆ ಕಾರಣವಾಗಿ ಜಾತಿ-ಜಾತಿಗಳ ನಡುವಿನ 
ಅಸಮಾನತೆ ಮೇರೆ ಮೀರಿತ್ತು. ಉಟ ನೀಚ, ಮೇಲು- ಕೀಳು, ಸ್ಪರ್ಶ ಮತ್ತು ಅಸ್ಪರ್ಶ, ಪವಿತ್ರ- 
ಅಪವಿತ್ರ ಎ೦ಬ ವ್ಯತ್ಯಾಸ ಗಳು ಶೋಷಣೆ ಮತ್ತು ಹಿಂಸಾಚಾರಕ್ಕೆ ಕಾರಣವಾಗಿದ್ದವು. ವಿಧಿನಿಷೇದಗಳಿಂದ 
ಸಮಾಜದ ಬಹುದೊಡ್ಡ ವರ್ಗವೊ೦ದು ಅಸಹನೀಯವಾದ ನೋವಿನಿಂದ ಜೀವನ ನಡೆಸುವಂತಾಗಿತ್ತು. 


ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಮರ ಆಳ್ವಿಕೆ ಮತ್ತು ಬ್ರಿಟೀಷ್‌ ಆಳ್ವಿಕೆಯ 
ಮದ್ರಾಸ್‌ ಪ್ರಾಂತ್ಯಕ್ಕೆ ಒಳಪಟ್ಟ ಪ್ರದೇಶವಾಗಿದೆ. ಈ ಒಂದು ಪ್ರದೇಶವು ಬೀದರ್‌, ಯಾದಗಿರಿ, 
ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನು ಒಳಗೊಂಡಿದೆ. ಸ್ವಾತಂತ್ರ್ಯ 
ದೊರೆತ ಏಳು ದಶಕಗಳು ಕಳೆದರೂ ಇನ್ನೂ ಕೂಡ ಅಭಿವೃದ್ಧಿ ಮರೀಚಿಕೆಯಾಗಿ ಉಳಿದಿರುವ 
ಪ್ರದೇಶಗಳಲ್ಲಿ ಒಂದಾಗಿರುವ ಇತಿಹಾಸದುದ್ದಕ್ಕೂ ಹಲವಾರು ರೀತಿಯ ಸಾಮಾಜಿಕ ಪಿಡುಗುಗಳಿಂದ 
ಬ೦ದಿಸಲ್ಪಟ್ಟ ಪ್ರದೇಶವಾಗಿದೆ. ೧೨ ನೇಯ ಶತಮಾನದ ಕಾಲದಲ್ಲಿ ಸಾಮಾಜಿಕ-ಆರ್ಥಿಕ ಸ್ಥಿತಿಗತಿಯನ್ನು 
ಗಮನಿಸಿದರೆ ಜಡತ್ವದಿಂದ ಕೂಡಿದ ಮೂಢನಂಭಿಕೆಗಳು ಮತ್ತು ಸಾಮಾಜಘಾತುಕ ಅಂಶಗಳು 
ಚಾಲ್ತಿಯಲ್ಲಿದ್ದವು. ಧನಿಕ ಮತ್ತು ಬಡವರ ನಡುವಿನ ಅಂತರ ಬಹಳವಾಗಿ ಬಡವರು ಶೋಷಣೆಗೆ 
ಒಳಗಾಗುತ್ತಿದ್ದರು. ಸಮಾಜದ ಅತ್ಯಂತ ಕೆಟ್ಟದಾದ ಆಚರಣೆ ಅಸ್ಪಶ್ಯತೆ ಜಾರಿಯಲ್ಲಿತ್ತು. ಅಲ್ಲದೇ ಪುರುಷ 
ಪ್ರಧಾನ ಸಮಾಜದಲ್ಲಿ ಮಹಿಳೆಯ ತಿ ಅತ್ಯಂತ ಶೋಚನೀಯವಾಗಿತ್ತು "ಇರತಹ ಸಂದರ್ಭದಲ್ಲಿ 
ಆಧುನಿಕ ಪರಿಕಲ್ಪನೆಯಾದ ಸರ್ವೋದಯದ ಬೀಜವನ್ನು ಬಿತ್ತಿ ಸಾಮಾಜಿಕ ಕ್ರಾಂತಿಗೆ ಕಾರಣವಾದ 
ಬಸವೇಶ್ವರ ಚಿಂತನೆಗಳು ಈ ಭಾಗದ ಸಾಮಾಜಿಕ ಪರಿವರ್ತನೆಗೆ ಚಾಲನೆ ನೀಡಿದವು. 


ಬಸವ ಚಿಂತನೆಯ ಸಾಮಾಜಿಕ ಸಮಾನತೆಯ ವಿವಿಧ ಆಯಾಮಗಳು. 


ಬಸವೇಶ್ವರರು ಕೈಗೊಂಡ ಸುಧಾರಣಾಕಾರ್ಯಗಳು ಬಹಳ ವೈಚಾರಿಕತೆಯಿಂದ ಕೂಡಿದ್ದವು. 
ವ್ಯಕ್ತಿಯು ಸಮಾಜದ ಒಂದು ಭಾಗ, ಸಮಾಜ ವ್ಯಕ್ತಿ ಜೀವನದಷ್ಟೇ ಪ್ರಧಾನವಾದುದು. ವ್ಯಕ್ತಿತ್ವ 
ಬೆಳವಣಿಗೆಗೆ ಸ್ವಾಸ್ಥ ಸಮಾಜ ತೀರಾ ಅಗತ್ಯವಿದೆ. ಮನುಷ್ಯನ ಮನಸ್ಸಿನ ವಿಚಾರಗಳ ಮಜಲಿನಂತೆ, 
ಸಾಮಾಜಿಕ ರಚನೆಯಲ್ಲಿಯೂ ಕಟ್ಟು-ಪಾಡುಗಳು ಓರೆ-ಕೋರೆಗಳು, ನ್ಯಾಯ-ಅನ್ಯಾಯಗಳಿಂದ 
ಆವೃತವಾಗಿವೆ. ಇದರಿಂದ ಸಮಾಜ ಜೀವನವು ಅಶುದ್ಧವಾಗುತ್ತದೆ. ಹೀಗಾಗಿ ಆತ್ಮಶುದ್ದಿಗೆ ಓಗೊಟ್ಟು 
ಸಮಾಜಶುದ್ಧಿಯತ್ತ ವಿಸ್ತಾರಗೊಳ್ಳುವುದೆ ಸಮಾನತೆಯನ್ನು ತರುವುದಾಗಿದೆ ಎಂಬುದು ಬಸವಣ್ಣನವರ 
ವಿಚಾರವಾಗಿತ್ತು. ಬಸವಣ್ಣನವರ ಮುಖ್ಯ ಉದ್ದೇಶ ಸಾಮಾಜಿಕ ಸುಧಾರಣೆಯೇ ಆಗಿತ್ತು. ಅವರ ಆ 
ಪ್ರಯತ್ನದಲ್ಲಿಯೇ ಹೊಸದೊಂದು ಧಾರ್ಮಿಕ ಪಂಥವಾಗಿ “ವೀರಶೈವಮತ?” ವಿಕಾಸಗೊಂಡಿತು. ತನ್ನ 
ವಿಚಾರಧಾರೆಗಳ ತ್ವಾಶಿಕ ಚರ್ಚೆ ನಡೆಸಲು “ಅನುಭವ ಮಂಟಪಳವನ್ನು ಸ್ಥಾಪಿಸಿ ಜಾತಿ, ಮತ, ಪಂಥ, 
ಪಂಗಡಗಳ ಭೇದವಿಲ್ಲದೆ “ಅಸ್ಪಶ್ಯರ” ಸಹಿತವಾಗಿ ಎಲ್ಲರೂ ಭಾಗವಹಿಸುವಂತೆ ಮಾಡಿದ ಬಸವಣ್ಣನವರ 
ಸಾಮಾಜಿಕ ಸುಧಾರಣೆಗಳನ್ನು ಈ ಕೆಳಗಿನಂತೆ ನೋಡಬಹುದು. 


ಜಾತಿ-ವರ್ಗಗಳಿಂದ ಮುಕ್ತವಾದ ಸಮಾಜದ ರಚನೆಗೆ ಪ್ರಯತ್ನ. 


242 


ಭಾರತೀಯ ಸಮಾಜವು ಜಾತಿ ಪದ್ಧತಿಯ ಆಧಾರದ ಮೇಲೆ ಅಸಮಾನೆಗೊಂಡಿದೆ. ಇದರ 
ಪರಿಣಾಮ ಪರಸ್ಪರರಲ್ಲಿ ದ್ವೇಷ ಅಸೂಯೆ ಹಾಗು  ಸಂಘರ್ಷಾತ್ಮಕ ಮನೋಭಾವನೆಗಳು 
ತಲೆದೋರುತ್ತವೆ. ಬಸವಣ್ಣನವರ ಚಿಂತನೆಗಳು ವರ್ಗರಹಿತ ಹಾಗೂ ಜಾತಿ ರಹಿತ ಸಮಾಜದ 
ಸ್ಥಾಪನೆಯ ಉದ್ದೇಶಗಳನ್ನು ಹೊಂದ್ದಿದ್ದವು. ಈ ಚಿಂತನೆಯು ಸಾಮಾಜಿಕ ಅಸಮಾನತೆಗಳ ಮತ್ತು 
ಪುರೋಹಿತಶಾಹಿ ಹಿಂದೂ ಧರ್ಮದ ಜಾತಿಯ ಏಣಿ- ಶ್ರೇಣಿ ವ್ಯವಸ್ಥೆಯ ವಿರುದ್ಧ ಬಂಡೆದ್ದು 
ನಿಲ್ಲುವಂತೆ ಮಾಡಿತು. ಮೇಲ್ಜಾತಿಗಳಿ೦ದ ಕೆಳಜಾತಿಗಳ ಶೋಷಣೆಗಲಾಗುತ್ತಿದ್ದುದನ್ನು ಬಸವಣ್ಣನವರು 
ಸಹಿಸಲಿಲ್ಲ. ಜಾತಿವ್ಯವಸ್ಥೆಯ ಭಾಗವಾಗಿದ್ದ ಅಸ್ಪಶ್ಯತೆಯನ್ನು ಅವರು ಬಲವಾಗಿ ಖಂಡಿಸಿ ಸದಾಚಾರ 
ಮತ್ತು ಸನ್ನಡತೆಗೆ ಪ್ರಾಮುಖ್ಯತೆಯನ್ನು ನೀಡಿದರು. ಸಮಾಜದಲ್ಲಿ ಮೇಲು-ಕೀಳು ಎಂಬ ಭೇದ 
ಸಲ್ಲದೆಂದು ಹೇಳಿದ ಅವರು ಹುಟ್ಟಿನಲ್ಲಿ ಬ್ರಾಹ್ಮಣರಿರಲಿ ಅಂತ್ಯಜರಿರಲಿ ಎಲ್ಲರೂ ಸಿಮಾನರು ಎಂದು 
ತಿಳಿಯಪಡಿಸುವುದರೊಂದಿಗೆ ಜಾತಿ-ವರ್ಗಗಳಿಂದ ಮುಕ್ತವಾದ ಸಮಾಜದ ನಿರ್ಮಾಣಕ್ಕೆ ಒತ್ತು 
ನೀಡಿದರು. 
ಕಾಯಕ/ವೃತ್ತಿಯಲ್ಲಿ ಸಮಾನತೆ ಬಗ್ಗೆ ಒತ್ತಾಸೆ. 


ಹಾವ 


ಬಸವಣ್ಣನವರ ದೃಷ್ಟಿಯಲ್ಲಿ ಕಾಯಕ ಮೇಲು ಕೀಳೆ೦ಬ ಭೇದವಿಲ್ಲ, ಆದರೆ ಮಾಡುವ ಕೆಲಸ 
ನ್ಯಾಯ ಸಮ್ಮತಿಯಾಗಿರಬೇಕು. ನಿಷ್ಟೆಯಿಂದ ಕೂಡಿರಬೇಕು, ಪ್ರಾಮಾಣಿಕವಾಗಿರಬೇಕು ಮತ್ತು 
ಸತ್ಯಶುದ್ಧವಾಗಿರಬೇಕು ಎಂಬುದಾಗಿತ್ತು. ಎಲ್ಲಾ ವೃತ್ತಿಗೂ ಒಂದು ವಿಶಿಷ್ಟವಾದ ಸ್ಥಾನವಿರುವುದರಿ೦ದ 
ನೈತಿಕ ಕಟ್ಟುಪಾಡುಗಳಿಗೆ ಬದ್ಧವಾದ ಯಾವುದೇ ಬಗೆಯ ಮಾನವ ಶ್ರಮವನ್ನು ಗೌರವಿಸಬೇಕು ಎಂದು 
ಕಾಯಕ 'ಶ್ರಮದ ಸಮಾನತೆಯ ತತ್ವವನ್ನು ಪ್ರಚಾರ ಮಾಡಿದರು. ಸ್ತ್ರೀಯರಲ್ಲಿ, ಪುರುಷನಿರಲಿ 
ತಮಗಿಷ್ಟವಾದ ಕೆಲಸವನ್ನು ಆಯ್ಕೆ ಮಾಡುವ "ಸ್ವಾತಂತ್ರವನ್ನು ಬಸವೇಶ್ವರರು ನೇಡಿದ ಫಲವಾಗಿ ಆರ್ಥಿಕ 
ಬೆಳವಣಿಗೆಗೆ ಚಾಕಣಿಪಾ ಯತು 


ಲಿಂಗ ಸಮಾನತೆ/ಸ್ತ್ರೀ ಸ್ಥಾತಂತ್ರ್ಯದ ಪ್ರತಿಪಾದನೆ. 


ಮಾತೃದೇವೋಭವ ಎಂದು ಆರಾಧಿಸುವ ಈ ನಾಡಿನಲ್ಲಿ ಮಹಿಳೆಯನ್ನು ಸರಳೀಕರಣಗೊಳಿಸುವ 
೦ಸ್ಕ್ರತಿ ಅವಳ ಅಂತ:ಸತ್ವವನ್ನು ನಾಶಮಾಡಿದೆ. ಹಿಂದಿನ ಕಾಲದಿಂದಲೂ ಪುರುಷ ಪಧಾನ 
ಮಾಜದಲ್ಲಿ ಸ್ತ್ರೀಯರನ್ನು ಅವಗಣನೆ ಮಾಡುವ ಪರಂಪರೆಯಿಂದ, ಸ್ತ್ರೀಯರು ಪುರುಷರ 
ಅವಲಂಬಿಗಳಾಗಿ, ಅಡಿಯಾಳಾಗಿ ಯಾವುದೇ ಹೆಚ್ಚಿನ ಸ್ವಾತಂತ್ರ (ಗಳಿಲ್ಲದೆ ವಾಸಿಸಪೇಕಾಗಿದ್ದ ದಿನಗಳನ್ನು 
ಗುರುತಿಸಿದ ಬಸವೇಶ್ವರರು ಸ್ತ್ರೀ ಸ್ವಾತಂತ್ರ್ಯ ಮತ್ತು "ಸಮಾನತೆಯ ತತ್ವಗಳನ್ನು ಪ್ರತಿಪಾದನೆ” ಮಾಡಿದರು. 
ಗಂಡು- ಹೆಣ್ಣು ಎನ್ನುವುದು "ಕೇವಲ ಬಾಹ್ಯ ಭೇದವೇ ಹೊರತು ಆಂತರಿಕ ಭಿನ್ನತೆಗಳಲ್ಲ ಎಂದು 
ಹೇಳುವುದರ ತ ಸ್ತ್ರೀಯರಿಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟರು. ಮಹಿಳೆಯರಿಗೆ ಸಾಮಾಜಿಕ 
ಮತ್ತು ಧಾರ್ಮಿಕ ಸ್ವಾತೌತ್ರ್ಯದ ಬಗ್ಗೆ ಒತ್ತಾಯಿಸಿದ ಬಸವಣ್ಣನವರು ವಿಧವಾ ಪುನರ್‌ ವಿವಾಹಕ್ಕೆ 
ಅವಕಾಶವನ್ನು ನೀಡಬೇಕೆಂದು ಪ್ರತಿಪಾದಿಸಿದರು. ಸ್ತ್ರೀಯರಿಗೂ ಕೂಡ ಪುರುಷರಂತೆ ಧಾರ್ಮಿಕ 
ವಿಚಾರಗಳಲ್ಲಿ ಮುಕ್ತ ಚರ್ಚೆಮಾಡಲು ಅವಕಾಶ ನೀಡುವಂತೆ ಒತ್ತಾಯಿಸಿದರು ಒಟ್ಟಾರೆ ವೈಜ್ಞಾನಿಕ 
ಆಧಾರಕ್ಕೆ ಅಂಟಿರುವ ಬಸವೇಶ್ವರರು ಸ್ತ್ರೀ ಪುರುಷರ ಸಮಾನತೆನ್ನು ಸಾಧಿಸಿ ಮಹಿಳೆಯರ 
ಸ್ಥಾನಮಾನವನ್ನು ಎತ್ತರಿಸಲು ಅವರು ಕೈಗೊಂಡ ಪ್ರಯತ್ನಗಳು ಬಹಳ ವಿಶೇಷವಾದದ್ದು 


ಸ 
ಸ 


ಸಾಂಪ್ರದಾಯಿಕತೆ, ಮೂಢನಂಬಿಕೆಗಳು ಮತ್ತು ಕಂದಾಚಾರಗಳನ್ನು ಕಿತ್ತೆಸೆಯಲು ಕರೆ. 


ಸಮಾಜದಲ್ಲಿ ಗಾಢವಾಗಿ ಮನೆಮಾಡಿದ್ದ ಸಾಂಪ್ರದಾಯಿಕತೆ, ಮೂಢನಂಬಿಕೆಗಳು ಮತ್ತು 
ಕಂದಾಚಾರಗಳು ಜನರನ್ನು ವೈಜ್ಞಾನಿಕ ದೃಷ್ಟಿಕೋನದಿ೦ದ ದೂರುವಿರಲು ಕಾರಣವಾಗಿದ್ದವು. ಧರ್ಮದ 
ಹೆಸರಿನಲ್ಲಿ ನಡೆಯುತ್ತಿದ್ದ ಎಲ್ಲಾ ಬಗೆಯ ಕೆಟ್ಟ ಆಚರಣೆಗಳನ್ನು ಕೈ ಬಿಡಲು ಮತ್ತು ವಿಚಾರ ರಹಿತ, 


243 


ಆಧಾರರಹಿತ, ಹಾಗೂ ತರ್ಕ ರಹಿತವಾದ ಗೊಡ್ಡು ನಂಬಿಕೆಗಳನ್ನು ತೊಡೆದು ಹಾಕಲು ಬಸವಣ್ಣನವರು 
ಕರೆ ನೀಡಿದರು. ಮೌಢ್ಯತೆ, ಸಂಪ್ರದಾಯ ಶರಣತೆ ಮತ್ತು ಶೂನ್ಯತೆಗಳು ವಿಜೃಂಭಿಸುತ್ತಿದ್ದ ದಿನಗಳಲ್ಲಿ 
ಬಸವೇಶ್ವರರು ತಮ್ಮ ಅನುಭವ ಮಂಟಪದ ಮೂಲಕ ಅನುಭವಿಗಳು, ಹಿರಿಯರ ಜೊತೆ ಚರ್ಚಿಸಿ 
ಅವುಗಳನ್ನು ಮೆಟ್ಟಿನಿಲ್ಲಲು ಕರೆಯಿತ್ತರು. 


ಅಸ್ಪಶ್ಯತೆಯ ನಿವಾರಣೆಗೆ ಪ್ರಯತ್ನ. 


ಭಾರತೀಯ ಸಮಾಜದಲ್ಲಿ ಅಸ್ಪಶ್ಯತೆಯ ಆಚರಣೆಗೆ ಸುಮಾರು ಎರಡು ಸಾವಿರದ ಐದುನೂರು 
ವರ್ಷಗಳ ಇತಿಹಾಸವಿದೆ. ಅಸ್ಪಶ್ಯತೆಯು ಅಮಾನವೀಯವಾದುದು. ಮಾನವರ ಮಧ್ಯೆ ಗೋಡೆಗಳನ್ನು 
ನಿರ್ಮಿಸುವಲ್ಲಿ ಅಸ್ಟತೆಯು ಕಾರಣವಾಗಿದೆ. ಜಾತಿ ಪದ್ಧತಿಯ ಏಣಿಶ್ರೇಣಿಯ ವ್ಯವಸ್ಥೆಯಲ್ಲಿ ಅಸ್ಪಶ್ಯರಿಗೆ 
ಅತ್ಯಂತ ಕೆಳಮಟ್ಟಿದ ಸ್ಥಾನವನ್ನು ನೀಡಲಾಗಿತ್ತು. “ಮಾನವ ಸ್ಪರ್ಶಕ್ಕೂ ಯೋಗ್ಯರಲ್ಲದವರೆಂದು 
ಪರಿಗಣಿತವಾಗಿ ಸಾಮಾನ್ಯ” ಸಾಮಾಔಿಃ ಸಂಪರ್ಕದಿಂದ ಹಲವಾರು ಬಗೆಯ ಅನರ್ಹತೆಗಳಿಂದ 
ನರಳಾಡಿದ ಒಂದು ವರ್ಗವು ಅಮಾನವೀಯ ಪರಿಸರದಲ್ಲಿ ಬದುಕಬೇಕಾದ ಪರಿಸ್ಥಿತಿ ಇತ್ತು. ೧೨ನೇ 
ಶತಮಾನದಲ್ಲಿಯೂ ಆಚರಣೆಯಲ್ಲಿದ್ದ ಜಾತಿಪದ್ಧತಿಗೆ ಅಂಟಿಕೊಂಡಿರುವ ಬಹು ದೊಡ್ಡ ಅನಿಷ್ಟ 
ಪದ್ಧತಿಯಾಗಿರುವ ಅಸ್ಪಶ್ಯತೆಯ ಎರುದ್ಧ ಮೌನಕ್ರಾಂತಿಯನ್ನು ಬಸವೇಶ್ವರರು ನಡೆಸಿದರು. ತಮ್ಮ 
ವಿಚಾರಧಾರೆಗಳಲ್ಲಿ ಅಸ್ಪಶ್ಯತೆಯು ಒಂದು ಮಹಾಪಾಪ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟವರು 
ಬಸವೇಶ್ವರರು, ಅಸ್ಪಶ್ಯರಿಗೆ ಸಮಾನವಾದ ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಹಕ್ಕುಗಳು ಮತ್ತು ಅವಕಾಶಗಳು 
ದೊರಕುವಂತಾಗಬೇಕೆಂದು ಅವರು ಆಗ್ರಹ ಪಡಿಸಿದರು. ಅಂತರ್ಜಾತೀಯ ವಿವಾಹಗಳಿಗೆ 
ಪ್ರೋತ್ಸಾಹವನ್ನು ನೀಡಿದ ಬಸವಣ್ಣನವರು ಅಸ್ಪ] ಶ್ಯತೆಯ ನಿವಾರಣೆಗೆ ಅಸಾಮಾನ್ಯವಾಗಿ ಪ್ರಯತ್ನಗಳನ್ನು 
ಕೈಗೊಂಡವರು. 


ಉಪಸಂಹಾರ : 


f) 
ತೀರಾ ಅತೃಪ್ಪಿದಾಯಕವೂ ಮತ್ತು ಗೊಂದಲಮಯವಾಗಿತ್ತು ವರ್ಣ ವ್ಯವಸ್ಥೆಯು ಜಾತಿ ಪದ್ಧತಿಗೆ 


ಕಾರಣವಾಗಿ ಜಾತಿ-ಜಾತಿಗಳ ನಡುವಿನ ಅಸಮಾನತೆ ಮೇರೆ ಮೀರಿತ್ತು. ಉಚ್ಚ- ನೀಚ, ಮೇಲು- ಕೀಳು, 
ಸ್ಪರ್ಶ ಮತ್ತು ಅಸ್ಪರ್ಶ, ಪವಿತ್ರ-ಅಪವಿತ್ರ ಎಂಬ ವ್ಯತ್ಯಾಸಗಳು ಶೋಷಣೆ ಮತ್ತು ಹಿಂಸಾಚಾರಕ್ಕೆ 
ಕಾರಣವಾಗಿದ್ದವು. ವಿಧಿನಿಷೇದಗಳಿಂದ ಸಮಾಜದ ಬಹುದೊಡ್ಡ ವರ್ಗವೊಂದು ಅಸಹನೀಯವಾದ 
ನೋವಿನಿಂದ ಜೀವನ ನಡೆಸುವಂತಾಗಿತ್ತು. ಹೀಗಾಗಿ ಆತ್ಮಶುದ್ದಿಗೆ ಓಗೊಟ್ಟು ಸಮಾಜಶುದ್ದಿಯತ್ತ 
ವಿಸ್ತಾರಗೊಳ್ಳುವುದೆ ಸಮಾನತೆಯನ್ನು ತರುವುದಾಗಿದೆ ಎಂಬುದು ಬಸವಣ್ಣನವರ ವಿಚಾರವಾಗಿತ್ತು 
ಅವರ ಆ ಪ್ರಯತ್ನದಲ್ಲಿಯೇ ಹೊಸದೊಂದು ಧಾರ್ಮಿಕ ಪಂಥವಾಗಿ “ವೀರಶೈವಮತ” 
ವಿಕಾಸಗೊಂಡಿತು. ತನ್ನ ವಿಚಾರಧಾರೆಗಳ ತ್ಪಾಶಿಕ ಚರ್ಚೆ ನಡೆಸಲು “ಅನುಭವ ಮಂಟಪವನ್ನು ಸ್ಥಾಪಿಸಿ 
ಜಾತಿ, ಮತ, ಪಂಥ, ಪಂಗಡಗಳ ಭೇದವಿಲ್ಲದೆ “ಅಸ ಶ್ಯರ” ಸಹಿತವಾಗಿ ಎಲ್ಲರೂ ಭಾಗವಹಿಸುವಂತೆ 
ಮಾಡಿದವರು. ಬಸವಣ್ಣನವರ ಚಿಂತನೆಗಳು ಸರ್ವೋದಯದ ಕಲ್ಲನೆಗಳಾದ ಎಲ್ಲರ ಏಳಿಗೆ, ಎಲ್ಲರ 
ವಿಕಾಸ, ಎಲ್ಲರ ಉತ್ಕರ್ಷ, ಅಂತಿಮವಾಗಿ ಮನುಷ್ಯನ ಉದ್ದಾರ ಎನ್ನುವ ಅಂಶಗಳನ್ನು ಒಳಗೊಂಡಿತ್ತು. 
ಸಮಾನತೆ, ಸಮನ್ವಯತೆ, ಸಾಮರಸ್ಯ ಮತ್ತು ಧಾರ್ಮಿಕ ಜಾಗೃತಿ ಮೂಡಿಸಿ ಜಾತಿ ಸಮಾನತೆ, ವರ್ಗ 
ಸಮಾನತೆ, ಕಾಯಕ ಸಮಾನತೆ, ಲಿಂಗ ಸಮಾನತೆಗಳನ್ನು ಪ್ರತಿಪಾದಿಸಿದ ಬಸವಣ್ಣನವರ ಚಿಂತನೆಗಳಿಗೆ 
ಭಾರತೀಯ ಸಾಮಾಜಿಕ ಚಿಂತನೆಯಲ್ಲಿ ಒಂದು ವಿಶಿಷ್ಟ ಸ್ಥಾನವಿದೆ. 


ಬಸವಣ್ಣನವರ ಕಾಲದಲ್ಲಿ ಕಲ್ಮಾಣ ಕರ್ನಾಟಕದ ಸಾಮಾಜಿಕ ಹಾಗೂ ಧಾರ್ಮಿಕ ಪರಿಸ್ಥಿತಿ 


244 


ಆಧಾರ ಗ್ರಂಥಗಳು. 


* ಚ. ನ. ಶಂಕರ್‌ ರಾವ್‌. ೨೦೧೩, ಭಾರತೀಯ ಸಮಾಜ, ಜೈ ಭಾರತ್‌ ಪಕಾಶನ 
ಮಂಗಳೂರು. 


* ರಾಮಚಂದ್ರ ಜೋಷಿ. ೨೦೧೧, ಸಮಗ್ರ ಸಮಾಜಶಾಸ್ತ, ಸಿದ್ದಲಿಂಗೇಶ್ವರ ಪ್ರಕಾಶನ 
ಗುಲ್ಬರ್ಗ. 

* ಚ. ನ. ಶಂಕರ್‌ ರಾವ್‌. ೨೦೧೩, ಸಾಮಾಜಿಕ ಆಂದೋಲನಗಳ ಪಕ್ಷಿನೋಟ, ಜೈ 
ಭಾರತ್‌ ಪ್ರಕಾಶನ ಮಂಗಳೂರು. 

* ಫಾಲಾಕ್ಷ ೨೦೦೭, ಸಮಗ್ರ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ, ಶಶಿ ಪ್ರಕಾಶನ 
ತಿಪಟೂರು. 

* ಡಾ.ಬಸವರಾಜ ಎನ್‌. ಅಕ್ಕಿ, ೨೦೧೮, ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ, 
ಸೋಮೇಶ್ವರ ಪಬ್ಲಿಕೇಶನ್ಸ್‌, ಧಾರವಾಡ. 


Roce 


245 


ವಚನ ಕಲ್ಯಾಣ. 


-ಡಾ. ಮಂಜುಳಾ ಹುಲ್ಲಹಳ್ಳಿ, 
ಉಪನಿರ್ದೇಶಕಿ, 

ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, 
ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣ, 
ಜ್ಯೋತಿನಗರ, ಚಿಕ್ಕಮಗಳೂರು. 


ಗುಲ್ಬರ್ಗಾ, ಹುಮನಬಾದ್‌, ಅಳಂದ, ಭಾಲ್ಕಿ ಮಣ್ಣುಗಳಿಂದ ಸುತ್ತುವರಿದ ಕಲ್ಯಾಣದ ಪರಿಯೇ 
ವಿಶಿಷ್ಟ ಬೆಣ್ಣೆತೊರೆ, ಗಂಡೋರಿ, ಮುಲ್ಲಮಾರಿ, ಚುಳುಕಿ ನದಿಗಳ ಜೀವಜಲದ ಅನುರಾಗವನ್ನು 
ದಕ್ಕಿಕೊಂಡಿದ್ದ ತಾಣವಿದು. ಜೋಳ, ಸಜ್ಜೆ, ಶೇಂಗಾ, ಭತ್ತ, ಕಬ್ಬು, ತೊಗರಿ, ಹತ್ತಿ, ತೈಲಬೀಜಗಳ ಬೆಳೆಗೆ 
ಪೂರಕವಾದ ಫಲವತ್ತಾದ ಕೆಂಪು ವಿಶ್ರಿತ ಕಪ್ಪು ಮಣ್ಣಿನ ಪ್ರದೇಶದ ಸೊಬಗೇ ಸೊಬಗು. ಇದರ 
ಜೊತೆಗೆ ಐತಿಹಾಸಿಕ ವಾಗಿಯೂ ಸಮೃದ್ಧ ಮಾಹಿತಿಗಳನ್ನು ತನ್ನೊಳಗಿರಿಸಿಕೊಂಡಿರುವ ' ಕಲ್ಕಾಣ' 
ಶಬ್ದದಲ್ಲಿರುವ ಮಧುರ್ಯವೇ ಸಾಕು , ಆಯೆಡೆಗೆ ಒಮ್ಮೆಲೆ ಮನಸ್ಸು ಆಕರ್ಷಗೊಳ್ಳುತ್ತದೆ. ಹಾಗಿರುವಾಗ, 
ಒಂದು ಕಾಲದಲ್ಲಿ 'ಅಪೂರ್ವ ದರ್ಶನ'ದ ಆಡುಂಬೊಲವಾಗಿ, ಎಲ್ಲ ದಾರಿಗಳನ್ನೂ ತನ್ನೆಡೆಗೆ 
ಸೆಳೆದುಕೊಂಡಿದ್ದ ಒಂದು ವಿಶಿಷ್ಟ ಪಟ್ಟಣದ ಬಗೆಗೆ ಯೋಚಿಸುವುದೆಂದರೆ..! 


ಹಳೇ-ಹೊಸ ಶಿಲಾಯುಗದ ಜನಜೀವನದ ಪ್ರಾಚ್ಛ ವಸ್ತುಗಳನ್ನೂ ತನ್ನಲ್ಲಿ 
ಗರ್ಭೀಕರಿಸಿಕೊಂಡಿರುವ ಈ ಕಲ್ಯಾಣ ಹತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ತನ್ನನ್ನು ಅರಸಿಕೊಂಡು 
ಬಂದ ಚಾಲುಕ್ಕರ ವಂಶಕ್ಕೆ ತನ್ನ ಹೆಸರನ್ನೆ ಕೊಟ್ಟು ಬೆಳಸಿದ ಮಮತಾಮಯಿ. ವ್ಯಾಪಾರ ಕೇಂದ್ರವಾಗಿ, 
ಸಾಂಸ್ಕೃತಿಕ ಸಂಪನ್ನವಾಗಿ, ಶೈವ ವೈಷ್ಣವ ಜೈನ ಧರ್ಮದ ಕೇಂದ್ರವಾಗಿ ಹೆಸರುವಾಸಿಯಾದ ಈ 
'ಕಲ್ಯಾಣ'ದ ಚಿತ್ರ ನಂತರ ೧೨ನೇ ಶತಮಾನದಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿತು. 


ಶಿವಾಚಾರವನ್ನು ಭೂಮಿಯಲ್ಲಿ ಬಿತ್ತಿ ಬೆಳೆದ; ಎಲ್ಲೆಲ್ಲೂ ಶಿವಭಕ್ತಿಯ ಧ್ವಜವನ್ನು ಹಾರಿಸಿದ; 
ಮರ್ತ್ಯ ಲೋಕದಲ್ಲಿ ಶಿವಭಕ್ತಿಯ ಸಾರವನ್ನು. "ಹರಡಿದ; ಯೋಗ ಕರ್ಮ ಭಕ್ತಿ ಜ್ಞಾನ ದ ಬೇರೆ 
ಬೇರೆ ಹಾದಿಗಳನ್ನು ಕೂಡಿಸಿ ಶಿವಭಕ್ತಿಯ ಒಂದು ಸರಳ ಹಾದಿಯನ್ನು ರೂಪಿಸಿದ ಬಸವಣ್ಣನ 
ಪ್ರವೇಶದಿಂದ ಕಲ್ಯಾಣದ ಭಾಗ್ಯರೇಖೆ ಬದಲಾಯಿತು. ಯಾವೊಂದು ಸ೦ಗತಿಯೂ ತನಗೆ ತಾನೇ 
ಪರಿಪೂರ್ಣವಲ್ಲ. ಅಗತ್ಯವಿರುವ ಹಲವು ಅಂಶಗಳು ಏಕತ್ರಗೊ೦ಡಾಗ ಮಾತ್ರ ಪೂರ್ಣತೆ 
ಸ್ವಯಂಸಿದ್ಧಿಸುತ್ತದೆ. ಅಂತಹ ಪೂರ್ಣತೆಯನ್ನು ಪಡೆಯುವ ಭಾಗ್ಯ ನಮ್ಮ ಕಲ್ಯಾಣದ್ದಾಗಿತ್ತು. 


ಬಸವಣ್ಣನವರನ್ನು ಕಾರಣಪುರುಷ, ಪವಾಡಪುರುಷ ಎಂದೆಲ್ಲ ಕರೆವ ಉತ್‌ಪ್ರೇಕ್ಷೆಗಳನ್ನು 
ಒತ್ತಟ್ಟಿಗಿರಿಸಿ ನೋಡಿದರೂ ಅವರೊಬ್ಬ 'ಮಹಾನ್‌ ಮಾನವತವಾದಿ' ಎಂಬ ಸತ್ಯಸ್ಯ ಸತ್ಯವನ್ನು 
ಯಾರಿಗೂ ಅಲ್ಲಗಳೆಯಲಾಗುವುದಿಲ್ಲ. ಇವರ ಸಾಧನೆ ಸಿದ್ದಿಗಳಲ್ಲಿ ಅಂತರಂಗಿಕ ಒತ್ತಡಗಳಿಗೆ, ಭಕ್ತಿ 
ಅನುಭಾವಗಳಿಗೆ, ಪ್ರಯೋಗ ಪ್ರಯತ್ನಗಳಿಗೆ ಇರುವಷ್ಟೇ ಪ್ರಾಮುಖ್ಯತೆ ಬಹಿರಂಗ ವ್ಯವಸ್ಥೆಗೂ ಇದೆ. 
ಬಸವಣ್ಣ ಬಾಗೇವಾಡಿಯಿಂದ ಸಿಡಿದು ಸಂಗಮ ಕ್ಷೇತ್ರಕ್ಕೆ ತೆರಳಬೇಕಾದ ಸಂದರ್ಭದಲ್ಲಿ; ಅಲ್ಲಿಂದ 
ಮಂಗಳವಾಡಕ್ಕೆ ಹೊರಡಬೇಕಾದ ಅವಕಾಶದಲ್ಲಿ; ಅಲ್ಲಿಂದ ಕಲ್ಯಾಣಕ್ಕೆ ಹೋಗಲೇಬೇಕಾದ 
ಅನಿವಾರ್ಯತೆಯಲ್ಲಿ ಅವರ ಕಾರ್ಯಕ್ಷೇತ್ರ ಕಲ್ಯಾಣವೇ ಆಗಬೇಕೆಂಬ ನಿಯಮದ ಶಕ್ತಿ ಸ್ವರೂಪವನ್ನು 
ಗುರುತಿಸಬಹುದು. ಈ ಕಾಲದ ಕಲ್ಯಾಣವಾದರೂ ಎಂತಹುದು! '..ಮರ್ತ್ಯಲೋಕದ ಸಕಲೈಶ್ಚರ್ಯದ 
ಭಂಡಾರದ ನಿಜನಿಲಯ.... ಭೂಮಿಗೆ ಹೃತ್ಯಮಲ ಕರ್ಣಿಕಾ ವಾಸ... ವಾಣಿಯ ಮುಖ ದರ್ಪಣ... ಸಕಲ 
ಧಮರ೯ಗಳು ತೀವುವ ಕರಂಡಗೆ... ಸತ್ಯದ ಸಾಗರ, ಭಕ್ತಿಯ ತವರ್ಮನೆ, ಮುಕ್ತಿಗೆ ಮುಖ, ಪುಣ್ಯದ ಪುಂಜ, 
ಅಭಿನವ ಕೈಲಾಸ...!' ಇದನ್ನು ಅರಿತೇ ದಾರ್ಶನಿಕ ವಿಜ್ಞಾನೇಶ್ವರ ಹೇಳಿರುವುದು: 'ನಾಸೀತ್‌ ಅಸ್ತಿ ಭವಿಷ್ಯತಿ, 
ಕ್ಲಿತಿತಲೇ ಕಲ್ಯಾಣ ಕಲ್ಪಪುರಂ.' 


246 


ಬಸವಣ್ಣನ ಆಗಮನಕ್ಕೆ ಮುನ್ನ 'ಕಲ್ಯಾಣ' ಈ ಅಲಂಕಾರಗಳನ್ನು ಹೊರುವ ಸಾಮರ್ಥ್ಯವನ್ನು 
ಅನುಗೊಳಿಸಿಕೊಳ್ಳಲು ನಿರಂತರವಾಗಿ ತಪವಿದ್ದಿರಬೇಕು. ಇಲ್ಲಿ ಬಸವಣ್ಣ ಮೂರ್ತಿಗೊಂಡು ನಿಂತ ಬಳಿಕ 
'ಕಲ್ಯಾಣ'ದ ಇರುವಿಕೆಯೇ ಬದಲಾಗುತ್ತದೆ. ಈ ಅಂಶವನ್ನು ಬಸವಣ್ಣವರ ಒಂದು ವಚನ 
ಶ್ರುತಪಡಿಸುತ್ತದೆ: 


"..ಕೂಗಳತೆ ನಾಲ್ಕು ಕೂಡಲು ಒಂದು ಹರಿದಾರಿ, 
ಹರಿದಾರಿ ನಾಲ್ಕು ಕೂಡಲು ಒಂದು ಯೋಜನ, 
ಅಂಥ ಯೋಜನ ನಾಲ್ಕು ಚೌಕಕ್ಕೂ ಹನ್ನೆರಡು ಹನ್ನೆರಡು ಕೂಡಲು 
ಬಳಸಿ ನಲವತ್ತೆಂಟು ಯೋಜನ ಪ್ರಮಾಣಿನ ಕಟ್ಟಳೆಯಾಯಿತ್ತು. 
ಇಂತಪ್ಪ ಕಟ್ಟಳೆಯಾಗಿದ್ದ ಕಲ್ಯಾಣದೊಳಗಿರುವ ಗಣಂಗಳೆಲ್ಲರನೂ 
ಕೂಡಲಸಂಗಯ್ಯ ನಿಮ್ಮೊಳು ಕಂಡು ಸುಖಿಯಾಗಿರ್ದೆನು.' 


ಒಂದು ಯೋಜನವೆಂದರೆ ಹನ್ನೆರಡು ಮೈಲಿ ಎಂಬ ಸ್ಥೂಲ ಲೆಕ್ಕವನ್ನು ತೆಗೆದುಕೊಂಡರೂ 
ಬಸವಣ್ಣನ ಪ್ರಕಾರ ಆಗಿನ ಕಲ್ಯಾಣದ ವಿಸೀರ್ಣ ೫೭೬ ಚದರ ಮೈಲಿಯಾಗುತ್ತದೆ. ಈ 
ವಿಸೀರ್ಣದೊಡನೆ ಸ್ಪರ್ಧಿಸಿದರೆ ಇಂದಿನ ಮಹಾ ಮಹಾನಗರಗಳೂ ಸೋಲೊಪ್ಪಬೇಕಾಗುತ್ತದೆ. 


ಇದು ಉತ್‌ಪ್ರೇಕ್ಷೆಯ ವರ್ಣನೆ ಎನ್ನಿಸಿದರೂ ಕಲ್ಯಾಣದ ಮಹಾ ವಿಸ್ತೀರ್ಣವನ್ನು ಸಾರಾಸಗಟಾಗಿ 
ನಿರಾಕರಿಸಲೂ ಸಾಧ್ಯವಾಗದು. ಬಸವಣ್ಣ 'ಎನಗಿಂತ ಕಿರಿಯರಿಲ್ಲ' ಎನ್ನುವ ವಿನಮ್ರಿ ಅವರಿಗೆ ತಮ್ಮ 
ಕಾರ್ಯಕ್ಷೇತ್ರವನ್ನು ಅವಶ್ಯಕತೆಗೆ ಮೀರಿ ವರ್ಣಿಸುವ ಅನಿವಾರ್ಯತೆಯೂ ಇರಲಿಲ್ಲ. ಅಂದಮೇಲೆ 
ಕಲ್ಯಾಣ ಸಾಕಷ್ಟು ವಿಸ್ತೀರ್ಣ ಆಗಿದ್ದಿರಲೇಬೇಕು. ಆದರೆ ಎಷ್ಟು? ಚೆನ್ನಬಸವಣ್ಣ ಹೇಳುತ್ತಾರೆ; 
ಎ ಆ ಮಹಾ ಕಲ್ಯಾಣದ ವಿಸ್ತೀರ್ಣ ತಾನೆಂತೆಂದಡೆ, 
ಹನ್ನೆರಡು ಯೋಜನ ಪರಿ ಪ್ರಮಾಣದ ವಿಸ್ತೀರ್ಣಪಟ್ಟಣಕ್ಕೆ 
ಮುನ್ನೂರರವತ್ತು ಬಾಗಿಲವಾಡ... 
ಆ ಪಟ್ಟಣಕ್ಕೆ ಬಂದ ಕೋವೆ ನಾಲ್ವತ್ತೆಂಟು ಯೋಜನ ಪರಿಪ್ರಮುಖ 
ಬಾಹತ್ತರ (ನಿಯೋಗಿಗಳ) ಮನೆ ಲಕ್ಷ; ಮಂಡಳಿಕರ ಮನೆ ಲಕ್ಷ; 
ಸಾಮಂತರ ಮನೆ ಲಕ್ಷ; ರಾಯ ರಾವುತರ ಮನೆಯೊಳಡಗಿದ ಮನೆಗಳಿಗೆ ಲೆಕ್ಕವಿಲ್ಲ. 
ದ್ವಾದಶ ಯೋಜನ ವಿಸ್ತೀರ್ಣದ ಸೂರ್ಯವೀಥಿ ನೂರಿಪ್ಪತ್ತು; 
ದ್ವಾದಶ ಯೋಜನದ ಸೋಮವೀಧಿ ನೂರಿಪ್ಪತ್ತೈದು. 
ಅದರಿಂ ಮಿಗಿಲಾದ ಒಳಕೇರಿ ಹೊರಕೇರಿಗೆ ಗಣನೆಯಿಲ್ಲ. 
ಆ ಪಟ್ಟಣದೊಳಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶಿವಾಲಯ 
ಆ ಶಿವಾಲಯಗಳಿಗೆ ಮುಖ್ಯವಾದ ತ್ರಿಪುರಾಂತಕದೇವರ ಶಿವಾಲಯ 
ಮುನ್ನೂರರವತ್ತು ಪದ್ಮಪತ್ರ ತೀವಿದ ಸರೋವರಗಳು. 
ಎರಡು ಲಕ್ಷ ಎಂಬತ್ತೈದು ಸಾವಿರದ ಏಳುನೂರ ಎಪ್ಪತ್ತು ದಾಸೋಹದ ಮಠಂಗಳು...' 
ಇಷ್ಟು ಸಾಕು ಕಲ್ಯಾಣದ ವೈಭವ ಎಷ್ಟಿತ್ತೆ೦ಬುದನ್ನು ಕಲ್ಪಿಸಿಕೊಂಡು ಸುಖಿಸಲು!। 


ಶರಣರ ಕಣಲಿ ಕಲ್ಲಾಣ. 
ನನ ರ 


ಕಲ್ಯಾಣದ ಭಾವದೀಪ್ತಿ ಶರಣರ ಮೇಲೆ ಬೀರಿರುವ ಪ್ರಭಾವವನ್ನು ಗಮನಿಸಿದರೆ ನಿಜಕ್ಕೂ 
ತುಂಬು ಎಸ್ಮಯವೆನಿಸುತ್ತದೆ. ನಾಡಿನ ವಿವಿಧ ಮೂಲೆಗಳಿಂದ ಕಲ್ಯಾಣಕ್ಕೆ ಬಂದವರು, ಕಲ್ಯಾಣದಲ್ಲಿ 
ನೆಲೆನಿಂತವರು, ಕಲ್ಯಾಣದಲ್ಲೇ ಹುಟ್ಟಿ ಬೆಳೆದವರು, ಎಲ್ಲರಿಗೂ 'ಕಲ್ಯಾಣ' ಒಂದು ಅದ್ಭುತ ನೆಲೆ. ಈ 
ಶರಣರಾರೂ ಬಸವಣ್ಣ ನಿಲ್ಲದ ಕಲ್ಯಾಣವನ್ನು ಕಲ್ಪಿಸಿಕೊಳ್ಳಲಾರರು. ಆದರೆ ಬಸವಣ್ಣನ ಕಲ್ಯಾಣವನ್ನು 


247 


ಮನದುಂಬಿ ಅಭಿನಂದಿಸುತ್ತಾರೆ. ಕಲ್ಯಾಣ ಕ್ಷೇತ್ರದ ಉತ್ತರೋತ್ತರ ಅಭಿವೃದ್ಧಿಯನ್ನು ಮೊದಲಿನಿಂದ 
ಕೊನೆಯವರೆಗೂ ಕಂಡ ಸಮಾನ ಧರ್ಮಿಗಳು, ಕಲ್ಯಾಣದ ಶ್ರೇಯದ ಅಂತ್ಯವನ್ನು ನೋಡಿ ವೇದನೆಪಟ್ಟ 
ಸಹೃದಯರು, ನಂತರದಲ್ಲಿ ಕಲ್ಯಾಣವನ್ನು ಕುರಿತ ಹಾಡುವ ಭಾವಜೀವಿಗಳು..... ಎಲ್ಲರಲ್ಲೂ ಈ ಅಂಶ 
ತಾವು ಪಡೆದಿದೆ. 


“ಅನುಭಾವವೆಂಬುದು ಅಂತರಂಗದ ರತ್ನ ಕಾಣಿಭೋ!' ಎಂದು ಘೊಪಷಿಸಿದ ಚೆನ್ನಬಸವಣ್ಣರಿಗೆ 
ಕಲ್ಯಾಣಪುರವನ್ನು ನೆನೆದರೇ ಸಾಕು, ಹೃದಯ ತುಂಬಿ ಬರುತ್ತದೆ. ಕಲ್ಯಾಣದ ವೈಭವವ್ನನು ಮುಕ್ತವಾಗಿ 
ಪ್ರಶಂಸಿಸುತ್ತಾರೆ. 
".. ಹದಿನಾಲ್ಕು ಭುವನಕ್ಕೆ ಕಳಸವೆಂದೆನಿಸುವ ರುದ್ರ ಲೋಕವೆ 
ಮರ್ತ್ಯಕ್ಕಿಳಿತಂದು 
ಕಲ್ಯಾಣವೆಂಬ ಪುರವಾಗಿ ಹುಟ್ಟಿತು ನೋಡಿರಯ್ಯಾ! 
ಸತ್ಯರು, ಸಾತ್ವಿಕರು, ನಿತ್ಯರು, ನಿಚೈಕ್ಯರು, ಮಹಾಜ್ಞಾನಿಗಳು, 
ಪರಮಶಿವಯೋಗಿಗಳು, ಶಿವಾನುಭಾವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು... 
ಶಿವಸಮಯ ಪಕ್ಷರುಗಳಲ್ಲದೆ, ಮತ್ತಾರು ಅಲ್ಲಿಲ್ಲ ನೋಡಿರಯ್ಯಾ... 
ಆ ಕಲ್ಯಾಣವ ನಾಮವಿಡಿದು ವಿವಾಹಕ್ಕೆ ಕಲ್ಯಾಣವೆಂಬ 
ಲೋಕದೊಳಗೆ ಕಲ್ಯಾಣವೆ ಕೈಲಾಸವೆನಿಸಿತ್ತು. 
ಇಂತಪ್ಪ ಕಲ್ಯಾಣವ ದರುಶನವ ಮಾಡಿದರೆ ಭವಂ ನಾಸ್ತಿ. 
ಇಂತಪ್ಪ ಕಲ್ಯಾಣದ ಮಹಾತ್ಮೆಯ ಕೇಳಿದರೆ ಕರ್ಮಕ್ಷಯವಹುದು, 
ಮೋಕ್ಷ ಸಾಧ್ಯವಹುದು. 


'ಬಸವಣ್ಣನಿಗೆ ಭವವಿಲ್ಲ, ಜನ್ಮಾಂತರಗಳಿಲ್ಲ. ಅವರು ಸತ್ಯಶರಣರೆಲ್ಲರನ್ನು ಪಾವನ ಮಾಡಲು 
ಬಂದವರು. ಸತ್ಯ ಸದಾಚಾರವನ್ನು ಹರಸಿ ಮರ್ತ್ಯರನ್ನು ದೇವತ್ವಕ್ಕೆತ್ತಲು ಆಗಮಿಸಿದವರು. ನಿಜಲಿಂಗ 
ಸಮಾಧಿಯಲ್ಲಿ ನಿಲ್ಲುವ ನಿಜ ಸಂಪಾದನೆ ಮಾಡಲು ಹುಟ್ಟಿದವರು. ಕರ್ತನ ರೂಪು ಭೃತ್ಯಂಗೆ ಬಂದಾಗ 
ಆ ಭೃತ್ಯನೇ ಕರ್ತನನ್ನರಸಿ ಭೂಮಿಗೆ ಬಂದಂತೆ ಬಂದವರು...” ಹೀಗೆಲ್ಲಾ ಬಸವಣ್ಣನ ಮಹಿಮೆ 
ವರ್ಣಿಸುವ ಚೆನ್ನಬಸವಣ್ಣ ಕಡೆಯಲ್ಲಿ ನಿವೇದಿಸಿಕೊಳ್ಳುವುದು, “ಮರ್ತ್ಯಲೋಕ ಶಿವಲೋಕವೆಂಬುದೊಂದು 


ಬಸವಣ್ಣನ ಕಲ್ಯಾಣದ ಮಹಿಮೆಯನ್ನು ಮನನ ಮಾಡಿದಷ್ಟೂ ಚೆನ್ನಬಸವಣ್ಣನ ಉಮೇದು 
ಹೆಚ್ಚುತ್ತಲೇ ಹೋಗುತ್ತದೆ. ಈ ಉತ್ಸಾಹದ ಭರ ಅವರಿಂದ "ಬಸವ ಕಲ್ಯಾಣ'ದ ಒಂದು ಸಮಗ್ರ 
ಚಿತ್ರಣವನ್ನೆ ರೂಪಿಸುತ್ತದೆ: 
“ಹರನಟ್ಟಿದಾಗ್ರದ ಬೆಸನ ಗುರು ನಿರೂಪವೆಂದು ಕೈಕೊಂಡು 
ಕರುಣಿ ಬಸವಣ್ಣ ಕೈಲಾಸದಿಂದ 
ಗುರುಲಿಂಗ ಜಂಗಮಕ್ಕೆ ಭಕ್ತಿಯ ಮಾಡಬೇಕೆಂದು, 
ಏಳುನೂರೆಪ್ಪತ್ತು ಅಮರಗಣಂಗಳು ಸಹಿತ 
ಮರ್ತ್ಯಲೋಕಕ್ಕೆ ತಂದನಯ್ಯಾ. ಶಿವಸಮಯಕ್ಕಾಧಾರವಾದನಯ್ಯಾ. 
ಲೋಕಾದಿಲೋಕಂಗಳಿಗೆ ಪರಮಗುರುವಾದನಯ್ಯಾ ಬಸವಣ್ಣನು! 
ಜಡರುಗಳ ಮನದ ಕತ್ತಲೆಯ ಕಳೆಯಬೇಕೆಂದು 


248 


ಬಸವಣ್ಣನನ್ನು ಶಿವ ಕೈಲಾಸದಿಂದ ಭೂಮಿಗೆ ಕಳಿಸಿದನೆಂಬ, ಬಸವಣ್ಣ ಏಳುನೂರೆಪ್ಪತ್ತು 
ಅಮರಗಣಗಳ ಸಹಿತ ಮರ್ತೃ್ಯಲೋಕಕ್ಕೆ ಬಂದು ಕಲ್ಯಾಣದಲ್ಲಿ ಮಹಾಮಠವನ್ನು ಕಟ್ಟಿದನೆಂಬ, 
ಪರಮನಟ್ಟಿದ ಓಲೆ ಓದಿ ಅರತವತ್ತಾರು ಕೋಟಿ ವಸ್ತುಗಳನ್ನು ಬಿಜ್ಜಳನ ವಶಮಾಡಿದನೆಂಬ ಈ ಆಶಯ 
ಮತ್ತೇ ಮತ್ತೇ ಶರಣರ ವಚನಗಳಲ್ಲಿ ಪುನರಾವರ್ತಿತವಾಗುತ್ತಲೇ ಇರುತ್ತದೆ. 


ಇಷ್ಟು ಮಾತ್ರವಲ್ಲ, ಲಿಂಗಜಂಗಮ, ಜಂಗಮಲಿಂಗದ ಮುಖವನ್ನು ಬಸವಣ್ಣನಿಗಿಂತ ಬಲ್ಲವರು 
ಬೇರೆ ಇಲ್ಲ. “ಅಂಗದ ಮೇಲೆ ಲಿಂಗವುಳ್ಳದೆಲ್ಲವೂ ಸಂಗಮನಾಥ' ಎ೦ಬ ಅವರ ನಿಲುವನ್ನು ಒರೆದು 
ನೋಡಬೇಕೆಂಬ ಆಕಾಂಕ್ಷೆಯಿಂದ ಪರವಾದಿ ಬಿಜ್ಜಳನು ಹಗರಣಿಗರನ್ನು ಕಳಿಸಿದರೆ ಅವರ 
ಜಂಗಮಮುಖದಲ್ಲಿ ಲಿಂಗವನ್ನು ಮಾಡಿದ ಬಸವಣ್ಣ ಮರದ ಮಾನಿಸರನ್ನು ಕರೆದು ಓ ಎನಿಸಿ ಉಣಿಸಿ 
ಉಡಿಸಿದ ಬಸವಣ್ಣ; “ಜಂಗಮಲಿಂಗ ಪ್ರಾಣಿ ಸಂಗನ ಬಸವಣ್ಣನೆಂಬ ಧ್ವಜವನ್ನೆತ್ತಿ ಮೆರೆದವರಾರು ಹೇಳಾ ಈ 
ಕಲ್ಯಾಣದಲ್ಲಿ ನೀವಲ್ಲದೆ?..' ಎಂಬುದು ಚೆನ್ನಬಸವಣ್ಣನ ಭಾವಪೂರ್ಣ ನುಡಿ. "ಗುಹೇಶ್ವರನ ಶರಣರು 
ನುಡಿದ ಸೂತಕಿಗಳಲ್ಲಾ ಕೇಳಾ ಮರುಳೆ' ಎ೦ಬ ಆತ್ಮವಿಶ್ವಾಸದ ಅಲ್ಲಮಪ್ರಭುಗಳು ಬಸವಣ್ಣನಿಗೆ ವಂದಿಸುವ 
ಮೊದಲು ಕಲ್ಯಾಣಕ್ಕೆ ತಲೆಬಾಗುತ್ತಾರೆ: 
“ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು 
ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ 
ಮುಟ್ಟಸಲು ತೊಳಗಿ ಬೆಳಗುತ್ತಿರ್ದುದಯ್ಯಾ ಶಿವನ ಪ್ರತಾಪ: 


ಬಸವಣ್ಣನ ಅಪೂರ್ವ ಕಲ್ಯಾಣವನ್ನು ಕಂಡಾಗ ಪ್ರಭುದೇವರ ಹೃದಯದಿಂದ ಉಕ್ಕಿದ 
ಪವಿತ್ರಭಾವದ ಬಣ್ಣದಲ್ಲಿ ಮೂಡಿದ ರಸಚಿತ್ರ ಇದು. ಜೀವನ ಕತ್ತಲೆಯನ್ನು ದಾಟಿಸಿ ಶಿವಬೆಳಗಿನ ಸೀಮೆಗೆ 
ಕರೆದೊಯ್ಯುವ ಮಹಾಬೆಳಕನ್ನು ಹೊತ್ತಿರುವ ಸಾಧನವೇ ಬಸವಣ್ಣನ ಕಲ್ಯಾಣ. ಇದು ಅರವತ್ತೆಂಟು 
ಪುಣ್ಯಕ್ಷೇತ್ರಗಳಲ್ಲಿ ಪರಮ ಪುಣ್ಯಕ್ಷೇತ್ರ ಅವಿಮುಕ್ತ ಕ್ಷೇತ್ರ "ಅಲ್ಲಮಪ್ರಭುವನ್ನೆ ತನಗೆ ಮಣಿಯುವಂತೆ 
ಮಾಡುವ "ಪಾವನಮಯತೆ' ಕಲ್ಯಾಣದಲ್ಲಿ ತುಂಬಿ ತುಳುಕುತ್ತಿದೆ”. ಕಲ್ಯಾಣ ಪಟ್ಟಣವನ್ನು ಪವೇಶಿಸಿ 
ಮಹಾಮನೆಯ ದಾಸೋಹ ಕೇಂದ್ರವನ್ನು ಮುಟ್ಟಿದಾಗ ಅಲ್ಲಮ ಪ್ರಭುವಿನ ಅಭಿನಂದನಾಭಾವ ಮತ್ತೂ 
ಹಿರಿದಾಗುತ್ತದೆ. ಮನತುಂಬಿ ಹೇಳುತ್ತಾರೆ: 
“ಮರ್ತ್ಯಲೋಕದ ಮಹಾಮನೆ ಹಾಳಾಗಿಹೋಗಬಾರದೆಂದು 
ಕರ್ತನಟ್ಟಿದನಯ್ಯಾ ಒಬ್ಬ ಶಿವಶರಣನ. 
ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ 
ರುದ್ರಗಣ ಪ್ರಮಥಗಣಂಗಳೆಲ್ಲರ ಹಿಡಿತಂದು... 
ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು, 
ಭಕ್ತಿಯ ಕುಳಸ್ಥಲವ ಶ್ರುತ, ದೃಷ್ಟಿ ಪವಾಡದಿಂದ ಮೆರೆದು ತೋರಿ, 
ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ರಿಸಿ 
ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದನು.' 


ಅಲ್ಲಮಪ್ರಭು ಯಾರನ್ನೂ ಯಾವುದನ್ನೂ ಸುಲಭವಾಗಿ ಒಪ್ಪುವವರಲ್ಲ. ಪ್ರತಿಯೊಂದು 
ವಿಷಯವನ್ನೂ ಒರೆದು, ಅರೆದು, ತಿದ್ದಿ, ತೀಡಿ ನೋಡಿ 'ಕಡೆಯಾಣಿ' ಎಂದು ಕಂಡಾಗ ಮಾತ್ರ 
ಕೈಗೆತ್ತಿಕೊಳ್ಳುವ ಅದ್ವಿತೀಯ ಮಾರ್ಗದರ್ಶಕ ಗುರು. ಇಂಥ ಮಹಾಶರಣರು ಕಲ್ಯಾಣದ ಬಗೆಗೆ 
ಮನತುಂಬಿ ಆಡಿರುವ ಮಾತುಗಳಿಗೂ ವಿಶಿಷ್ಟ ತೂಕವಿದೆ. 'ಕಲ್ಯಾಣ'ದ ಸಾರ್ಥಕತೆಯೂ ಈ 
ನುಡಿಗಳಲ್ಲಿದೆ. 'ವಿದ್ಯೆಯನರಿತು ಜಗದ್ದೇದ್ಯನಾಗಬಲ್ಲಡೆ ಮಹಾ ಪಂಡಿತ ನೋಡಾ' ಎಂದ, ಸದ್ಭಕ್ತಿ 
ಸದಾಚಾರಯುಕ್ತ ಮಹಾತ್ಮರ ಪಾದವ ಹಿಡಿದು ಬದುಕಬೇಕೆಂಬ ಹಂಬಲದ ಸಿದ್ದರಾಮರದು ಅನನ್ಯ 
ಶರಣ ವ್ಯಕ್ತಿತ್ವ ಕಲ್ಯಾಣಕ್ಕೆ ಬರಬೇಕೆಂದು, ಕೂಡಲ ಸಂಗನ ಬಸವಣ್ಣನ ಕಾಣಬೇಕೆಂದು, ಆತನ 
ಮಹಾಮನೆಯಲ್ಲಿ ಹೊಕ್ಕು 'ನಿಜಲಿ೦ಗಪದ'ದಲ್ಲಿ ನಿಲ್ಲಬೇಕೆಂದು ಅವರು ಹಲವು ಕಾಲಗಳಿಂದಲೂ ತಪ 


249 


ನೋಂತಿದ್ದರು. ಆ ಸುಯೋಗ ದೊರಕಿ ಅಲ್ಲಮಪ್ರಭುವಿನೊಂದಿಗೆ ಕಲ್ಯಾಣ ಪ್ರವೇಶಿಸಿದಾಗ, ಮಹಾಮನೆಗೆ 
ಬಂದು ಬಸವಣ್ಣನ ದರ್ಶನ ಪಡೆದಾಗ ಧನ್ಯತೆಯ ಭಾವ ಅವರ ಮೈಮನಗಳನ್ನು ತುಂಬುತ್ತದೆ. ಆ 
ಭಾವದೀಪ್ತಿಯಲ್ಲಿ ಅವರ ಮನದುಂಬಿ ಬಂದ ನುಡಿಗಳಿವು: 
“ಅಯ್ಯಾ' ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ 
ನಿಮ್ಮ ಶರಣರ ಮನೆಯೆ ನೆಲೆವನೆ ಎನಗೆ... 
ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆ ಕಟ್ಟಿದರೆ 
ಮರ್ತ್ಯಲೋಕವೆಲ್ಲವೂ ಭಕ್ತಿಸಾಮ್ರಾಜ್ಯವಾಯಿತ್ತು ...' 


“ನಿಶ್ಚಲ ಶರಣರ ಮನೆಯಂಗಳದಲ್ಲಿ ಅಷಷ್ಟಾಷಷ್ಟಿ ತೀರ್ಥಗಳೇ ನೆಲೆಸಿದವೆಲೆ' ಇಡೀ 
ಭೂಲೋಕವೆಲ್ಲ ಭಕ್ತಿಯ ಸಾಮ್ರಾಜ್ಯವಾಯಿತೆಂದರೆ ಅಚ್ಚರಿಯಿಲ್ಲ. ಆದರೆ ಕಲ್ಯಾಣದ ಬೆಳಕು ಇಡೀ 
ಲೋಕಕ್ಕೆ ಭಕ್ತಿಯ ಪ್ರಭೆ ಬೀರಿತೆಂಬ ಮಾತಿನಲ್ಲಿ ಸಿದ್ದರಾಮರ 'ದರ್ಶನ'ವಿದೆ. 'ಎಲ್ಲಿ ಮಹೇಶ್ವರರು ನೆಲೆ 
ನಿಂತಿರುತ್ತಾರೆ, ಅದೇ ಶಿವಲೋಕ. ಶರಣರು ಮೆಟ್ಟಿನಿಂತ ಧರೆಯೇ ಪಾವನ.' ಈ ಸತ್ಯವಚನ ಕಲ್ಯಾಣ 
ಗ್ರಾಮವನ್ನು ಮೆಟ್ಟಿದಾಗ ಸಿದ್ಧರಾಮರ ಅರಿವನ್ನು ತುಂಬುತ್ತದೆ. 


ಇದೇ ಭಾವ ಭಾವನೆಗಳು ಅಕ್ಕಮಹಾದೇವಿಯ ವಚನಗಳಲ್ಲೂ ಮಡುಗಟ್ಟುತ್ತವೆ. 'ಹಸಿವಾದಡೆ 
ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳು೦ಟು, ಶಯನಕ್ಕೆ ಹಾಳುದೇಗುಲವುಂಟು' ಎಂಬ 
ನಿಜ ನಿರಾಳ ಮನದಿಂದ ಕಲ್ಯಾಣವನ್ನೊ ಅರಸಿ ಬಂದ ಅಕ್ಕ ಆ 'ಮಹಾ ಕಲ್ಕಾಣ'ದ ಬಳಿಗೆ ಬರುತ್ತಿದ್ದ 
ಹಾಗೇ ಭಾವ ಪುಳಕಿತರಾಗುತ್ತಾರೆ.: 
“ಅಯ್ಯಾ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನ ವಯ್ಯಾ 
ಅಯ್ಯಾ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸಪುರ ವಯ್ಯ 
ಅಯ್ಯಾ ನಿಮ್ಮ ಶರಣರು ನಿಂದುದೆ ನಿಜನಿವಾಸವಯ್ಯ, ಚೆನ್ನಮಲ್ಲಿಕಾರ್ಜುನ, 
ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ 
ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ಎನುತಿರ್ದೆನು.' 


ಹೌದು, ಶರಣರು ಮೆಟ್ಟಿದ, ನಿಂತ, ವಾಸಿಸಿದ ನೆಲಪಾವನವಾಗುತ್ತದೆ. ಹಾಗಿರುವಾಗ ಸಾವಿರಾರು 
ಲಕ್ಷ ಶರಣರು ಇದ್ದ ಕಲ್ಯಾಣ ಅವಿಮುಕ್ತ ಕ್ಷೇತ್ರವೇ ಆಗುವುದರಲ್ಲಿ ಯಾವುದು ಸಂದೇಹ? 'ಬಸವಣ್ಣನ 
ಕಾರ್ಯಕ್ಷೇತ್ರ ಕಲ್ಯಾಣದಲ್ಲಿ ಪಾವನ ಕೈಲಾಸ ಕ್ಷೇತ್ರವನ್ನು ಕಾಣುವುದು ಅಕ್ಕನ ಅನುಭಾವ ತೀವ್ರತೆಗೆ ಸಹಜವೇ 
ಆಗಿದೆ. ಇಷ್ಟೇ ಅಲ್ಲ, ಅ೦ತರಂಗಶುದ್ಧಿ, ಬಹಿರಂಗ ಶುದ್ಧಿಗಳೆರನ್ನೂ ಅಳವಡಿಸಿಕೊ೦ಡು ಶಿವಪ್ರಕಾಶದ 
ಬೆಳಗಿನಲ್ಲಿ ಹೊಳೆದು ಮೆರೆಯುವ ಕಲ್ಯಾಣ ಕೈಲಾಸವೇ ಅಹುದೆಂದು ಸ್ಪಷ್ಟ ನುಡಿಯುತ್ತಾರೆ: 

“ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತ್ತು 
ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. 
ಆದರಂತುವನಾರು ಬಲ್ಲರಯ್ಯಾ? 
ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ.' 


ಇಂಥ ಮಂಗಳ ಮಹಾಬೆಳಗಿನ ಪ್ರಭಾವಲಯವನ್ನು ಪ್ರವೇಶಿಸುವದೆಂದರೆ ಸಾಮಾನ್ಯವೇ? 
ಎಲ್ಲರಿಗೂ ಈ ಪ್ರಭಾವಲಯಕ್ಕೆ ಪ್ರವೇಶ ದಕ್ಕುವುದೇ? ಮುಗಿದ ಕೈ ಬಾಗಿದ ತಲೆ ಮಣಿದ ಶರೀರದ ಅಕ್ಕ 
ಹೇಳುವುದು: 
“ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಹುದು? 
ಹೋಗಬಾರದು, ಅಸಾಧ್ಯವಯ್ಯಾ. 
ಆಸೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದತ್ತಲಡಿಯಿಡಬಾರದು, 
ಒಳಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣವ ಹೋಗಬಾರದು, 


250 


ನೀನಾನೆಂಬುದು ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು, 
ಚೆನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಚ್ಚೆ ಅಳಿದೆನಾಗಿ 
ಕಲ್ಯಾಣವಂ ಕಂಡು ನಮೋ ನಮೋ ಎನುತಿರ್ದೆನು. 


ಶರಣೆ ನೀಲಾಂಬಿಕೆ ಬಸವಣ್ಣ ಕಲ್ಯಾಣಕ್ಕೆ ಕಾಲಿಡುವ ಮುನ್ನವೆ ಕಲ್ಯಾಣದಲ್ಲಿ ಆಡಿ, ಹಾಡಿ 
ಬೆಳೆದವರು. ಬಸವಣ್ಣರ ಆಗಮನಾನ೦ತರ ಕಲ್ಯಾಣದ ಬಸವಣ್ಣನವರ ಬದುಕಿನಲ್ಲಿ ಹಾಸುಹೊಕ್ಕಾದವರು. 
ಅವರು ಬಸವನಾಗಮನದ ನಂತರದ ಕಲ್ಯಾಣ ಚಿತ್ರಣವನ್ನು ಕೊಟ್ಟಿರುವುದನ್ನು ನೋಡಿ: 
“ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸವಯ್ಯನು 
ಆ ಪಂಚಮೂರ್ತಿಗಳಿಂದುತ್ಪತ್ಯವಾದ ಲೋಕವ ನೋಡಲೆಂದು 
ಕೈಲಾಸವನೆ ಕಲ್ಯಾಣವ ಮಾಡಿದಾತ ನಮ್ಮ ಬಸವಯ್ಯನು 
ಆ ಕೈಲಾಸವೇ ಕಲ್ಯಾಣವಾಗಲಾ ಕಲ್ಯಾಣಕ್ಕೆ 
ಪ್ರಮಥಗಣಂಗಳ, ರುದ್ರ ಗಣಂಗಳ, ಆಮರಗಣಂಗಳ, 
ಪುರಾತನಗಣಂಗಳ, ಪುಣ್ಯಗಣಂಗಳ... 


ನೀಲಮ್ಮರ ಭಾವ ದೀಪ್ತಿ ಮತ್ತೂ ಉತ್ಕಟಗೊಂಡು ಕಲ್ಯಾಣವನ್ನು "ಪರಬ್ರಹ್ಮದ ಕಲ್ಯಾಣ” ಎಂದು 
ಕಲ್ಪಿಸಿ ಸುಖಿಯಾಗಿದ್ದಾರೆ: 
“ಆರವಿಲ್ಲದ ವಸ್ತುವ ಕಂಡು 
ಪರವಶದ ಮೂರ್ತಿಯಿನರಿದೆನಯ್ಯ. 
ಪರಬ್ರಹ್ಮದ ಕಲ್ಯಾಣದಲ್ಲಿ ಪರಮಶಿವತ್ಚವ ಕಂಡೆನಯ್ಯ. 
ಪರಕಾಯ ಪ್ರವೇಶಿಯಾಗಿ ಪರತರಸುಖವನರಿದು 
ಬದುಕಿದೆನಯ್ಯ ಸಂಗಯ್ಯ” 


“ದೇವನೊಬ್ಬನೆ ಜಗವ ಕಾಪಾಡಬಲ್ಲಾತ, ಕೊಲುವಾತ' ಎಂಬ ಕಡುನಂಬಿಕೆಯ ಮಡಿವಾಳ 
ಮಾಚಯ್ಯರು ಅಕ್ಕಮಹಾದೇವಿ, ನೀಲಾಂಬಿಕೆಯರ ಈ ನಂಬಿಕೆಯನ್ನು ಮತ್ತಷ್ಟು ಪುಷ್ಟಿಗೊಳಿಸಿದ್ದಾರೆ. 
“ಹೋಗಬಾರದು ಕಲ್ಯಾಣವನಾರಿಗೆಯೂ. 
ಹೊಕ್ಕಡೇನು? ಕಲ್ಯಾಣದ ಸ್ಥಾನಮಾನಂಗಳನರಿಯಬಾರದು. 
ಕಲ್ಯಾಣದ ಕಡೆಯ ಕಾಣಬಾರದು. 
ಕಲ್ಯಾಣದೊಳಗೆ ಹೊಕ್ಕೆಹೆನೆಂದು, ಕಲ್ಯಾಣಚರಿತ್ರರಾದೆವೆಂದು, 
ದೇವದಾನವ ಮಾನವರೆಲ್ಲರೂ ಭಾವಿಸುತ್ತಿರ್ಪರು ನೋಡಾ! 
ಕಲ್ಯಾಣವನು ಅನಂಮೂರ್ತಿಗಳು... 
ಪೂಜಕರು, ಯೋಗಿಗಳು, ಭೋಗಿಗಳು, ದೈತರು, 
ಅದೈೈತರು, ಕಾಮಿಗಳು, ನಿಷ್ಕಾಮಿಗಳು, ಆಶ್ರಿತರು 
ಅದೆಂದು ಹೋಗಬಹುದಯ್ಯಾ ಕಲ್ಯಾಣವನು? 
ಅದೆಂದು ಕಾಣಬಹುದಯ್ಯಾ ಕಲ್ಯಾಣವನು? 
ಲಿಂಗದೃಷ್ಟಂಗಲ್ಲದೆ, ಲಿಂಗವೇದ್ಯಂಗಲ್ಲದೆ, ಲಿಂಗಗಂಭೀರಂಗಲ್ಲದೇ?... 
ಆಶೆಗೆಡೆಗುಡದಿಪ್ಪುದೆ ಕಲ್ಯಾಣ. 
ಸವಾರ“೯ಗವರ್ಣವಳಿದು, ಕುಲಮದ ತಲೆದೋರದೆ 
ಭಕ್ತಿ ನಿತ್ಯವಾದುದೇ ಕಲ್ಯಾಣ. 
ಈ ಕಲ್ಯಾಣವೆಂಬ ಮಹಾಘನದೊಳಗೆ 
ಬಸವಣ್ಣನು ನಾನು ಕೂಡಿ ಹದುಳಿರ್ದೆವು ಕಾಣಾ ಕಲಿದೇವಯ್ಯ. 


251 


ಕಲ್ಯಾಣದಲ್ಲಿ ಈಗಾಗಲೇ ಸಹಸ್ರಾರು ಜನ ವಾಸವಿದ್ದಾರೆ. ಬಸವಣ್ಣನಿರುವ ಕಲ್ಯಾಣ 
ಬಸವಕಲ್ಯಾಣವೆಂದೂ, ಅಭಿನವ ಕೈಲಾಸವೆಂದೂ ದೇಶದ ನಾನಾ ಮೂಲೆಗಳಿಂದ ಲಕ್ಷ ಲಕ್ಷ ಜನ 
ಕಲ್ಯಾಣಕ್ಕೆ ಆಗಮಿಸುತ್ತಾರೆ. ಆದರೆ ಇವರೆಲ್ಲರಿಗೂ ಕಲ್ಯಾಣದ ಸ್ಥಾನಮಾನ ಆಳ ಅಗಲಗಳು 
ಕಾಣುತ್ತದಲ್ಲದೆ,. ನಿಜಕಲ್ಯಾಣ ಅರಿವಿಗೆ ನಿಲುಕುತ್ತದೆಯೇ?  ಶಿವಾಕಾಶದಲ್ಲಿ, ಶಿವಪ್ರಕಾಶದಲ್ಲಿ, 
ಶಿವಪ್ರತಾಪದಲ್ಲಿ ಮೂಡಿ ಬೆಳಗಿ ವ್ಯವಹರಿಸುತ್ತಿರುವ "ರುದ್ರ ಲೋಕದಿಂದ ಮರ್ತ್ಯಲೋಕಕ್ಕಿಳಿತಂದ' 
“ವಿವಾಹದ ಮಾಂಗಲ್ಯಕ್ಕೆ ಕಲ್ಯಾಣವೆಂದು ತನ್ನ ಹೆಸರನ್ನೆ ಆಶೀರ್ವದಿಸಿದ' ಮಹಾಕಲ್ಯಾಣದ ಮಂಗಳ 
ಮಹಾದೃಶ್ಯವನ್ನು ಕಾಣಬೇಕಾದರೆ ಲಿ೦ಗದೃಷ್ಟರಾಗಿರಬೇಕು, ಲಿಂಗವೇದ್ಯರಾಗಿರಬೇಕು, 
ಲಿಂಗಗಂಭಿರರಾಗಿರಬೇಕು. ಈ ಕಲ್ಯಾಣ ಆಸೆಯ ಹೆಸರಿಲ್ಲದ; ಕಾಮಾದಿಗಳ ಸುಳುಹಿಲ್ಲದ; ಕುಲ, ಜಾತಿ, 
ವರ್ಣ, ಆಶ್ರಮಧರ್ಮಗಳ ಭೇದಭಾವವಿಲ್ಲದ; ನಿತ್ಯಭಕ್ತಿಯೊಂದೇ ಸದಾಕಾಲದ ನಿರೀಕ್ಷೆಯಾಗಿರುವ 
ಮಹಾಕಲ್ಯಾಣ. ಮಾನವತೆಯ ಪರಮಕಲ್ಯಾಣ. ಇಂಥ “ಕಲ್ಯಾಣ'ವೆಂಬ ಘನದೊಳಗೆ 
ಬಸವಣ್ಣನೊಡಗೂಡಿ "ಶರಣತೆ'ಯೇ ದಿವ್ಯಕ್ಷೇಮದಲ್ಲಿ ಇದ್ದಿತೆಂಬ ಅವಿನಾಭಾವ ಇಲ್ಲಿದೆ. ಹೌದು, 
“ಕಲ್ಯಾಣವೆಂಬುದು ಮಹಾಘನ. ಸರ್ವಶುದ್ದರಲ್ಲದವರು ಅದ ಸಾಧಿಸಲಾರರು' ಈ ಮಹಾಕಲ್ಯಾಣದ 
ಅಧಿದೈವ ತ್ರಿಪರಾಂತಕದೇವ. ಈ ದೈವದ ಹೆಸರೇ ಮಾಚಯ್ಯ, ಕೀಲಾರದ ಭೀಮಣ್ಣ, ಕಿನ್ನರಿ ಬ್ರಹ್ಮಯ್ಯ 

ಮುಂತಾದ ಶರಣರ ಅಂಕಿತವೂ ಹೌದು. ಕಿನ್ನರಿ ಬೊಮ್ಮಯ್ಯ ಹೇಳುವುದು: 

'ಕಲ್ಲೊಳಗಣ ಬೆಲ್ಲವ ಮೆದ್ದವರಿನ್ಯಾರೊ? ಕಲ್ಲನೆ ಹಿಡಿದು ಬಿಡದೆ ಹಾರುವಿರಿ. 
ಕಲ್ಲು ಹಲ್ಲನೆ ಕಳೆಯಿತ್ತು. ಬಲ್ಲವರಿದ ಹೇಳಿ 
ಕಲ್ಯಾಣದ ತ್ರಿಪುರಾಂತಕ ನೀನೆ ಬಲ್ಲೆಯಯ್ಯಾ' 


ಮತ್ತರ ರಾಗದ್ದೇಷಗಳು ಯಾರನ್ನೂ ಬಿಟ್ಟಿಲ್ಲ. ಈ ಲೋಕದ ಯಾರೂ ಅದರಿಂದ ಹೊರತಲ್ಲ. 
ಮತ್ತೇ ಹೇಳಬೇಕೆಂದರೆ ಮನೆಮನಗಳ ಶುದ್ಧಿಯಾಗಬೇಕಾದರೂ ನಿಂದಕರಿರಬೇಕು. ಇಂಥ ನಿಂದಕರು 
ಮರ್ತ್ಯಕ್ಕೆ ಪ್ರತಿ ಕೈಲಾಸವಾದ ಕಲ್ಯಾಣದಂಥ ಪಟ್ಟಣದಲ್ಲೂ ಇದ್ದರೆಂಬುದನ್ನು ಮಾಚಿದೇವರ ಈ ವಚನ 
ಸೂಚ್ಯವಾಗಿ ಹೇಳಿದೆ: 
"...ಬಸವಣ್ಣನೆಂಬ ನಾಮಕರಣವಂ ಧರಿಸಿ 
ಕೂಡಲಸಂಗಮದೇವರ ದಿವ್ಯ ಶ್ರೀಪಾದ ಪದ್ಮಾರಾಧಕನಾಗಿ 
ಮರ್ತ್ಯಕ್ಕೆ ಪ್ರತಿಕೈಲಾಸವೆಂಬ ಕಲ್ಯಾಣಮಂ ಮಾಡಿ 
ತನ್ನ ಪರೀಕ್ಷೆಗೆ ಬಿಜ್ಜಳನೆಂಬ ಒರೆಗಲ್ಲ ಮಾಡಿ, 
ಆ ಸದ್ಭಕ್ತಿ ಬಿನ್ನಹವನು ಒರೆದೊರೆದು ನೋಡುವ 
ಕೊಂಡೆಯ ಮಂಜಣ್ಣಗಳ ಹುಟ್ಟಿಸಿದ...' 


ಮಹಾಕಲ್ಯಾಣದ ವಿಸ್ತೀರ್ಣವನ್ನು ಈ ಹಿಂದೆಯೇ ನೋಡಿದ್ದೇವೆ. ಆ ನಗರದ ಶರಣರ 
ಹೊಂದಾಣಿಕೆ ಭಾವವನ್ನು ಮಾಚಿದೇವರು ಹೀಗೆ ನಿರೂಪಿಸುತ್ತಾರೆ: 
“ಕಲ್ಯಾಣವೆಂಬ ಪಟ್ಟಣದೊಳಗೆ ಛತ್ತೀಸಪುರದ ಮಹಾಗಣಂಗಳು. 
ಒಂದು ಪುರದವರು ಅಗ್ಭಣಿಯ ತರುವರು, 
ಎರಡು ಪುರದವರು ಸಮ್ಮಾಜನವ ರಂಗವಲಿಯ ಮಾಡುವರು. 
ಮೂರು ಪುರದವರು ಲಿಂಗಾರ್ಚನೆಗೆ ನೀಡುವರು. 
ನಾಲ್ಕು ಪುರದವರು ಲಿಂಗಕ್ಕೆ ಬೋನವ ಮಾಡುವರು. 
ಐದು ಪುರದವರು ಅರ್ಪಿತಕ್ಕೆ ನೀಡುವರು. 
ಆರು ಪುರದವರು ಪ್ರಸಾದದಲ್ಲಿ ತದ್ಧತರಾಗಿಹರು. 
ಏಳು ಪುರದವರು ಧ್ಯಾನಾರೂಢರಾಗಿಹರು. 
ಮುಂದಣ ಪುರದವರು ನಿಶ್ಚಿಂತ ನಿವಾಸಿಗಳಾಗಿಹರು...' 


252 


ಕಲ್ಯಾಣಪಟ್ಟಣದ ಮುವತ್ತಾರುಪುರದ ಮಹಾಗಣಗಳೂ ಲಿಂಗಪೂಜೆಯಲ್ಲಿ ತಲ್ಲೀನರಾಗುವ ಈ 
ಭಾವಸೌಂದರ್ಯದ ಸ್ಥೂಲಕಲ್ಪನೆಯೂ ಎಷ್ಟು ಉದಾತ್ತವಾದುದು! 


ಸೂಕ್ಷ್ಮ ಅವಲೋಕನಕ್ಕೆ ಈ ಎಲ್ಲ ಪುರವರ್ಣನೆಯೂ ಬೇರೆಯದೇ ಆದ ಅಧ್ಯಾತ್ಮದ 
ಲೋಕದೆಡೆಗೆ ಹೊರಳಿಕೊಳ್ಳುತ್ತದೆ. ಮಡಿವಾಳ ಮಾಚಿದೇವರಲ್ಲಿ ನಿಷ್ಠೆಯಷ್ಟೇ ಕಠೋರತೆಯೂ ಇದ್ದಿತು. 
ಕಲ್ಯಾಣ ಪಟ್ಟಣದಲ್ಲಿ ನಡೆಯುವ ವೈಚಾರಿಕ ಕ್ರಾಂತಿಯನ್ನು ಒಪ್ಪದ ಜನರನ್ನು ನಿಷ್ಠೂರವಾಗಿ ಬದಿಗಿರಿಸುವ 
ದಾರ್ಷ್ವ ಅವರದು. ಇಂಥ ಸಮೂಹ ಇದ್ದುದರಿಂದಲೇ ಬಸವಣ್ಣನವರ ಸ೦ಕಲ್ಪ ಬಲದ ಕಲ್ಯಾಣಕ್ರಾಂತಿ 
ಅಷ್ಟೊಂದು ಯಶಸ್ವೀ ಮಟ್ಟ ಮುಟ್ಟಿದ್ದು. 
“ಕಲ್ಯಾಣಪಟ್ಟಣದಲ್ಲಿ ಕಲಕೇಯ್ಯಗಳು 
ಕಿನ್ನರಯ್ಯಗಳ ಸ್ಥಾವರ ದೈವದ ಸೇವೆ, ಯಾಚಕತ್ಪವ ಬಿಡಿಸಿ, 
ಗುರು ಕೊಟ್ಟ ಇಷ್ಟಲಿಂಗದಲ್ಲಿ ನಿಷ್ಟೆಯ ಗಟ್ಟಿಗೊಳಿಸಿ 
ಘನವೀರಶೈವದ ಬಟ್ಟೆಯನರುಹಿದರೆಂಬುದ ಕೇಳಿ ನಂಬದೆ 
ಸೃಷ್ಟಿಯ ಪ್ರತಿಷ್ಠೆಗೆ ಶರಣೆಂದರೆ, ಮೆಟ್ಟು ನರಕದಲ್ಲಿ 
ಕಲಿದೇವಯ್ಯ' 
ಬಸವಣ್ಣನ ಮಡದಿ ನೀಲಲೋಚನೆ ಬಸವಣ್ಣನ ಅನುಭವದ ವಿವರವನ್ನು ಕಂಡು ವಿಚಾರಪತ್ನಿ 
ಆಗುವುದಷ್ಟೆ ಅಲ್ಲ, ಸ್ವತಃ ಅನುಭವಶೀಲವನರಿತು ಮುಕ್ಕಂಗನೆಯೂ ಆಗಿದ್ದರು. ಕಲ್ಯಾಣದ 
ಒಳಹೊರಗುಗಳನ್ನು ಸ್ಪಷ್ಟವಾಗಿ ಕಂಡುಂಡು ಬೆಳೆದ ಅವರು ಬಸವಣ್ಣನ ಆಗಮನದಿಂದ ಕಲ್ಯಾಣದಲ್ಲಾದ 
ಬದಲಾವಣೆಗಳನ್ನು ಅಣು ಅಣುವಾಗಿ ಅರಿತಿದ್ದರು. ಕಾಯಕಲ್ಯಾಣದೊಳಗೆ ನಿಷ್ಠೆಯ ಇರುವನ್ನು ಅರಿದು 
ಅಳವಡಿಸಿಕೊಂಡ ಅವರು ತಮ್ಮ ಭಾವಾನುಭಾವಗಳನ್ನು ಹೀಗೆ ಪ್ರಕಟಪಡಿಸಿದ್ದಾರೆ; 
“ನೋಡುವಡೆ ಎನ್ನ ಕಣ್ಣಿಂಗೆ ಗೋಚರವಲ್ಲ 
ಆಕಾಯ ಕಲ್ಯಾಣ. 
ಆ ಕಾಯ ಕಲ್ಯಾಣದೊಳಗೆ 
ಸರೋವರದಷ್ಟದಳಂಗಳ ಮಧ್ಯದಲ್ಲಿ ಹೆಟ್ಟಿಗೆಯಿರಲು 
ಆ ಹೆಟ್ಟಿಗೆಯ ಕುರುಹು ಕಂಡು ಇರುವನರಿದೆನಯ್ಯಾ ಸಂಗಯ್ಯ' 


ಬಸವ ಕಲ್ಯಾಣ ಪ್ರಭುವಿನಾಗಮನದಿಂದ ವಿಶಿಷ್ಟ ಕಾಂತಿ ಪಡೆದು ಕಂಗೊಳಿಸಿತು. ಸ್ವಲ್ಪ ಕಾಲ 
ಕಲ್ಯಾಣದಲ್ಲಿ ಉಳಿದಿದ್ದ ಪ್ರಭು ಮತ್ತೇ ದೇಶಸಂಚಾರದ ಬಯಕೆ ವ್ಯಕ್ತಪಡಿಸಿದಾಗ ಕಲ್ಯಾಣ ಮಂಕಾಯಿತು. 
ತಾನು ಮತ್ತೇ ಬೇಗನೇ ಹಿಂದಿರುಗುವ ಆಶ್ವಾಸನೆಯನ್ನು ನೀಡಿದ ಪ್ರಭು ಕಲ್ಯಾಣದಿಂದ ಹೊರ ನಡೆದರು. 
ಕಲ್ಯಾಣದ ಎಲ್ಲ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ “ಶೂನ್ಯ ಸಿಂಹಾಸನ'ವನ್ನು ರಚಿಸಿ ಅದರ 
ಆರೋಹಕ್ಕಾಗಿ ಪ್ರಭುವಿನಾಗಮನವನ್ನು ಹಂಬಲಿಸಿ ಹಾರೈಸಿ ಕಾಯುತ್ತಿದ್ದರು. ಬಸವಣ್ಣನಂತೂ 
ದಿನದಿನವೂ ಕಲ್ಯಾಣಪುರವನ್ನು ಸಿಂಗರಿಸಿ ಕ್ಷಣ ಕ್ಷಣಕ್ಕೂ ಪ್ರಭುದೇವನ ಆಗಮನವನ್ನು ನಿರೀಕ್ಷಿಸುತ್ತಾ, 
"'ಬಂದಹನೆಂದು, ಬಾರದೆಯಿದ್ದರೆ ಬಟ್ಟೆಗಳ ನೋಡುತ್ತಾ, ಕೂಡಲಸಂಗನ ಶರಣರು ಬಾರದಿದ್ದರೆ ಅಚ್ಚುವೆನೆನ್ನ 
ಹಡಪದ ಅಪ್ಪಣ್ಣ ತಮ್ಮ ನುಡಿಗಳಲ್ಲಿ ಹಿಡಿದಿಟ್ಟಿದ್ದಾರೆ: 
'ಉಪ್ಪರದ ಗುಡಿ ತೋರಣವ ಕಟ್ಟಿತ್ತು ಕಲ್ಯಾಣದಲ್ಲಿ 
ಅಷ್ಟ ದ್ವಾರದಂಗಡಿ ರಾಜಬೀದಿಯೊಳೆಲ್ಲಾ 
ವ್ಯಾಸನ ಬಾಹುಗಳುಪ್ಪರಿಸಿದವು 
ಎಂಟು ಭಾಗದಲ್ಲಿ ನಡೆ ಮಡಿಯ ಹಾಸಿ... 
ಸಂಕಲ್ಪ ಸಂತೋಷವನ್ನು ಮಾಡಿದನು ವೃಷಭೇಶ್ವರನು 
ಬಸವಪ್ರಿಯ ಕೂಡಲಚೆನ್ನಸಂಗಯ್ಯಾ ಬಂದಹನೆಂದು' 


253 


ಕಲ್ಯಾಣದ ಈ ಎಲ್ಲಾ ಘಟನಾವೈವಿಧ್ಯದ, ವಸ್ತುಸ್ಥಿತಿಯನ್ನು ಅರಿತೂ ಅರಿಯದವರಂತೆ ಹನ್ನೆರಡು 
ವರ್ಷಗಳ ಕಾಲ ಅಲ್ಲಮಪ್ರಭು ದೇಶಸಂಚಾರಿಯಾಗಿರುತ್ತಾರೆ. ಕಲ್ಯಾಣ ವೃಕ್ಷದ ಸಾಧನೆಯ ಫಲ 
ಪರಿಪಕ್ಚತೆಗೆ ಬರಬೇಕೆಂಬುದು ಅವರ ನಿರೀಕ್ಷೆ ಇರಬಹುದು. ಅವರ ಅಂದಿನ ಭಾವ ಈ ಬೆಡಗಿನ 
ವಚನದಲ್ಲಿ ಅಡಗಿದೆಯೆನಿಸುತ್ತದೆ: 

'ಕಲ್ಯಾಣವರಿಯೇ ಕಟಕವರಿಯೇ ಬೆಂಟೆಯನಾಡುತ್ತಿದ್ದೆ 
ಎನ್ನ ಕೈ ನೋಡಿ ಧೋ ಕಲಿ ವೀರಸುಭಟರು... 
ಕಾವಿ ಗೆಲಿದು ಗುಹೇಶ್ವರಲಿಂಗದಲ್ಲಿ ತಲೆವರಿಗೆಯನಿಕ್ಕಿ ಬಂದೆ 
ಎನ್ನ ಕೈ ನೋಡಿ ಭೋ... 


ಆದರೆ, ಭಕ್ತರ ಬಿನ್ನಹವನ್ನು ನಿವಾರಿಸಿಕೊಂಡು ಎಷ್ಟು ಕಾಲ ದೂರವಿರಲು ಸಾಧ್ಯ? ಪ್ರಭು 
ಕಲ್ಯಾಣಕ್ಕೆ ಬಂದೇ ಬರುತ್ತಾರೆ, ವೇಷಮರೆಸಿಕೊ೦ಡು. ಆದರೂ ಭಕ್ತ ಭಂಡಾರಿಗೆ ಗುರುತು ಸಿಕ್ಕುತ್ತದೆ. 
ಮತ್ತೆ ಕಲ್ಯಾಣದ ವೈಭವ ನೂರ್ಮಡಿಗೆ ಏರುತ್ತದೆ. ಭಕ್ತಗಣದ ಸೋತ್ರ ಮುಗಿಲು ಮುಟ್ಟಿ ಹರಿಯುತ್ತದೆ. 
ಈ ಮಹಾ ಸನ್ನಿವೇಶವನ್ನು ಜನಪದರೂ ತಮ್ಮ ಮಾತುಗಳಲ್ಲಿ ಹಿಡಿದಿರುವುದನ್ನು ಮರೆತಿಲ್ಲ. 
'ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳ ನಿತ್ಯದ ತೃಪ್ತಿಯಲಿ 
ಲಕ್ಷ ಚಲಿಸದೆ ಭಕ್ತಿಯ ಮಾಡಿದ ಬಸವೇಶ್ವರ ಕಲ್ಯಾಣದಲ್ಲಿ' 


ಹೌದು, ತನ್ನ ಹಾರೈಕೆ ಸಫಲವಾಗಿ ಆರಾಧ್ಯದೈವ ಮೂರ್ತಿಗೊಂಡು ಬಂದ ಬಳಿಕ ಬಸವಣ್ಣನ 
ಲಕ್ಷ ಅತ್ತಲಿತ್ತ ಚಲಿಸುವುದಾದರೂ ಹೇಗೆ? ಪ್ರಭುದೇವ 'ಕಲ್ಯಾಣವೆಂಬ ಪ್ರಣತೆಯಲ್ಲಿ...ಬಸವಣ್ಣನೆಂಬ 
ಜ್ಯೋತಿ... ಎಂದರೆ ನಮ್ಮ ಜನಪದರು ಇನ್ನೂ ಮುಂದುವರೆದು ಹೇಳಿರುವುದು ಹೀಗೆ: 
'ಕಲ್ಯಾಣವು ಪ್ರಣತೆಯಾಯ್ತು. 
ಭಕ್ತಿ ತೈಲವಾದನು ಬಸವಣ್ಣ 
ಸಲ್ಲೀಲೆಯಲ್ಲಿ ಪೂರ್ಣಜ್ಞಾನದ 
ಬತ್ತಿಯಾದ ಚನ್ನಬಸವಣ್ಣ 


ಬೆಳಗುವ ಹಣತೆ ಕಲ್ಯಾಣ, 

ಉರಿವ ಎಣ್ಣೆಯು ಬಸವಣ್ಣ. 

ಬತ್ತಿಯಾದ ಚನ್ನಬಸವಣ್ಣ. 
ಪ್ರಭುದೇವ ಜ್ಯೋತಿಯಾದನಣ್ಣ॥ 


ಇಂಥ ಮಹಾನ್‌ ಜ್ಯೋತಿ ಸದಾ ಉರಿಯುತ್ತಲೇ ಇರಲಿ ಎಂದು ಹಾರೈಸುವ ಜನಪದ ಮನಸ್ಸು: 
'ಬಸವ ಬೆಳಕು ಬೆಳಗಲಿ 
ಭವದ ಇರುಳು ಕಳೆಯಲಿ 
ಎದೆಯು ಕಲ್ಯಾಣವ ನೆನೆಯಲಿ... 


ಸದಯ ಬಸವನ ನೆನೆಯಲಿ 

ಕಲ್ಯಾಣ ಬಸವನ ನೆನೆಯಲಿ'. 
ಎಂದು ಹಾಡಿ ತಣಿದಿದೆ.ಹಣ್ಣು ಪಕ್ಷವಾದ ಬಳಿಕ ತೊಟ್ಟು ಕಳಚಿ ಕೊಳ್ಳುವಂತೆ ಪಕ್ಷಮಾನಿಸರಾದ ಶರಣರು 
ಬಂದ ಮಣಿಹವನ್ನು ಪೂರೈಸಿಕೊಳ್ಳಬೇಕು ಎ೦ಬುದನ್ನು ಅರಿತ ಅಲ್ಲಮಪ್ರಭು 'ಸಾವನ್ನಕ್ಕರ ಸರವ ಕಲಿತರೆ 
ಕಾದುವ ದಿನವಾವುದು? ಆದಿಯಲ್ಲಿ ಪರಶಿವನ ಸದ್‌ ಸ್ವರೂಪವಾದ ಸ್ಥೂಲ ತತ್ವವೇ ಮರ್ತ್ಯಲೋಕದ ಮಹಾ 
ಮನೆಯನ್ನುದ್ಧರಿಸಲೆಂದು... ಐತಂದು ಕಲ್ಯಾಣವೆಂಬ ಕಟಕವ ಶಿವಪುರವ ಮಾಡಿ.. ಶಿವಾಚಾರ ಧ್ವಜವನೆತ್ತಿ.. 
ಶಿವಲೋಕಕ್ಕೆ, ಮರ್ತ್ಯಲೋಕಕ್ಕೇ ತಾನೇ ನಿಚ್ಚಣಿಗೆಯಾಗಿ ಮೆರೆದು ಮರ್ತ್ಯವ ಪಾವನ ಮಾಡಿದ ಬಳಿಕ ಇನ್ನು 


254 


ಮರ್ತ್ಯದ ಹಂಗೇಕೆ?... ಇನ್ನು ನಿಮ್ಮ ನೀವೇ ತಿಳಿದು ನಿರಾಳದಲ್ಲಿ ನಿಜವನೈದಿ...' ಎಂದು ನಿರೂಪ 
ಕೊಡುತ್ತಾರೆ. '...ಬಸವಣ್ಣ... ನಡೆ ನೀನು, ಕಪ್ಪಡಿಯ ಸಂಗಯ್ಯನಲ್ಲಿ ಒಡಗೂಡು... ಉಳುವೆಯಲ್ಲಿ 
ನಿಜವನೆಯ್ದು ನಡೆ ಚನ್ನಬಸವಣ್ಣ. ಮಹವನೊಡಗೊಡು ಮಡಿವಾಳಯ್ಯ, ಸೊಡ್ಡಳ ಬಾಡರಸರು ಮೊದಲಾದ 
ಪ್ರಥಮರೆಲ್ಲರೂ ನಿಜವಾಗಲಿ ನಿಜವ ನಿರ್ವಯಲ ಸಮಾಧಿಯಲ್ಲಿ..' ಎಂಬ ನಿರ್ದೇಶನವನ್ನೂ ಕೊಡುತ್ತಾರೆ. 
ಇದನ್ನು ನೊಂದ ಹೃದಯದ ಬಸವಣ್ಣ ಹೀಗೆ ಕಟ್ಟಿಕೊಟ್ಟದ್ದಾರೆ: 
'ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ. 
ನೀವು ಬಂದ ಕಾರ್ಯಕ್ಕೆ ನಾನು ಬಂದೆ 
ನಾನು ನೀವೂ ಬಂದ ಕಾರ್ಯಕ್ಕೆ 
ಬಂದಾತನಲ್ಲಮಪ್ರಭುದೇವರು. 
ಮುಂದೆ ಕೆಲವು ದಿವಸಕ್ಕೆ 
ಕಲ್ಯಾಣವೆಂಬುದು ಪ್ರಣತಿಯಾಯಿತ್ತು, ನಾನು ತೈಲವಾದೆನು 
ಚಿಕ್ಕ ದಂಡನಾಯಕರು ಬತ್ತಿಯಾದರು 
ಪ್ರಭುದೇವರು ಜ್ಯೋತಿಯಾದರು. 
ಪ್ರಣತಿ ಒಡೆಯಿತ್ತು, ತೈಲವರತಿತ್ತು... 
ಜ್ಯೋತಿ ಬಯಲಾಯಿತ್ತು... 


ತೈಲವನ್ನೂ, ಬತ್ತಿಯನ್ನೂ ತನ್ನ ಒಡಲಿನಾಳದಲ್ಲಿ ಕಾಪಿಟ್ಟುಕೊ೦ಡು ನಿರಂತರ ಬೆಳಕು ನೀಡಲು 
ಹವಣಿಸುವ ದೀಪವೇ ಒಡೆದು ಹೋದ ಬಳಿಕ ತೈಲ ಬತ್ತಿಗಳು ನಿಲ್ಲುವುದು ಎಲ್ಲಿ? ಜ್ಯೋತಿ ಬೆಳಗೀತು 
ಹೇಗೆ? ಕಲ್ಯಾಣದ ವಿಷಮ ಪರಿಸ್ಥಿತಿಯನ್ನು ನೋಡಿ ತತ್ತರಿಸಿದ ಶರಣರೆಲ್ಲರೂ ಕಲ್ಯಾಣದಿಂದ 
ಹೊರಹೋಗುವ ಬಗೆಗೆ ಚಿಂತನೆ ನಡೆಸುವುದರಲ್ಲಿ ಕಲ್ಯಾಣದಲ್ಲಿ ನಡೆದ ಅನೂಹ್ಯ ಘಟನೆಗಳೇ 
ಕಾರಣವಾಗಿ ಬಸವಣ್ಣನವರು ಎಲ್ಲರಿಗಿಂತ ಮೊದಲು ಕಲ್ಯಾಣದಿಂದ ಹೊರನಡೆಯಬೇಕಾಯಿತು. 
ಬಸವಣ್ಣನವರಿಂದ ಭಾಗ್ಯರೇಖೆ ಪಡೆದು ಉತ್ತುಂಗದಲ್ಲಿ ಮೆರೆದ ಕಲ್ಯಾಣ ಈಗ ಬಸವಣ್ಣನವರ 
ವಿಯೋಗದಿಂದ ಕುಗ್ಗಿ ಕುಸಿದುಹೋಯಿತು. 


ಬಸವಣ್ಣನವರ ವಿಚಾರಪತ್ನಿ ಮುಕ್ಕಂಗನೆ ನೀಲಲೋಚನೆ ಸಂಗಮಕ್ಕೆ ಪತಿಯ ಜೊತೆಯಲ್ಲಿ 
ತೆರಳದೆ ಕಲ್ಯಾಣದಲ್ಲೇ ಉಳಿದಿದ್ದರು. ಬಸವಣ್ಣನಿದ್ದ ಕಲ್ಯಾಣದ ವೈಭವವನ್ನು ಕಂಡುಂಡು, ಕಲ್ಯಾಣವೇ 
ಕೈಲಾಸ ಎಂದು ಸಂಭ್ರಮಿಸಿ ಸುಖಿಸಿ ಸವಿದಿದ್ದ ಅವರಿಗೆ ಬಸವಣ್ಣನಿಲ್ಲದ ಕಲ್ಯಾಣ ಹಾಳು ಕೊಂಪೆಯಾಗಿ 
ಕಾಣಿಸುತ್ತದೆ: 
'ಕಲ್ಯಾಣವಿಲ್ಲ ಕೈಲಾಸವಿಲ್ಲ ಬಸವಾ 
ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲವೆನಗೆ ಬಸವಾ 
ಆ ಕಲ್ಯಾಣ ಕೈಲಾಸವಾಯಿತ್ತು ಬಸವಾ 
ಆ ಕಲ್ಯಾಣವಳಿದ ಬಳಿಕ ಬಸವನ ಮೂರ್ತಿಯಿಲ್ಲ. 
ಬಸವನ ಮೂರ್ತಿಯನರಿಯದ ಕಾರಣ ಕೈಲಾಸವಿಲ್ಲ, 
ಕಲ್ಯಾಣವಿಲ್ಲವಯ್ಯಾ ಸಂಗಯ್ಯಾ' 


'ಕಲ್ಯಾಣವೇ ಕೈಲಾಸವಾಗುತ್ತದೆ, ಬಸವಣ್ಣನ ಮೂರ್ತಿ ಇಲ್ಲಿ ನೆಲೆ ನಿಂತಾಗ. ಆ 
ಬಸವಮೂರ್ತಿಯ ಒಳಗಿನ ಬೆಳಗನ್ನು ಅರಿಯಲಾಗದೆ ಮಹಾಕಲ್ಯಾಣದಿಂದ ಆ ಮಹಾ 
ತೇಜೋಪುಂಜವನ್ನು ಹೊರಕಳಿಸಿದಾಗ ಕಲ್ಯಾಣವೂ ಇಲ್ಲ ಕೈಲಾಸವೂ ಇಲ್ಲ' ಎಂಬ ಈ ಮೂಕನೋವು 
ಎದೆಯನ್ನು ಇರಿಯುತ್ತದೆ. 


255 


ಕಲ್ಯಾಣದಿಂದ ಬಸವಣ್ಣ ಹೊರನಡೆದಮೇಲೆ ಕಲ್ಯಾಣನಗರವು ಕೈಲಾಸವೆಂಬ ಪದವಿಯಿಂದ 
ಪತನವಾದುದಷ್ಟೆ ಅಲ್ಲ ಅದರ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲವೂ ಸೂರೆಹೋದುವು. ವಚನ 
ಭಂಡಾರಿ ಶಾಂತರಸ ಆ ಸಂದರ್ಭವನ್ನು ಹೀಗೆ ಚಿತ್ರಿಸಿದ್ದಾರೆ. 

"..ಅಯ್ಯಾ ನಾ ಹಿಡಿದ ನೀಲಕಂಠನು ಶಕ್ತಿಸಮೇತವ ಬಿಟ್ಟನು. 
ಕಲ್ಯಾಣ ಹಾಳಾಯಿತ್ತು ಭಂಡಾರ ಸೂರೆಹೋಯಿತ್ತು. 
ನಿರ್ವಚನವಾಯಿತ್ತು. 
ಅರಸರು ನಿರ್ಮಾಲ್ಯಕ್ಕೆ ಒಳಗಾದರು. 
ಆಲೇಖ ನಾಶವಾಯಿತ್ತು. ಪತ್ರ ಹರಿಯಿತ್ತು. 
ನಾದ ಶೂನ್ಯವಾಯಿತ್ತು...' 


ಪ್ರತಿನಿತ್ಯದ. ಸತ್ಯ ಶುದ್ಧ ಕಾಯಕ, ಲಿಂಗಪೂಜೆ, ಜಂಗಮದಾಸೋಹ, ಪ್ರಸಾದ, 
ಸ್ಯಾಂ! ಪತಿ ವಿಚಾರ ನಿನಿಮಯಗಳಿಂದ ಸಂತೃಪ್ಪವಾಗಿದ್ದ ಕಲ್ಯಾಣದಲ್ಲಿ ಮತದ್ದೇಷದ 
ಮಾತ್ಸರ್ಯದ ಕಿಡಿಗಳು ಸಿಡಿದೇಳತೊಡಗಿದಾಗ ತಪ್ತರಾದ ಬಸವಣ್ಣನವರು ಅನಿವಾರ್ಯವಾಗಿ 
ಕೆಲಕಾಲದವರೆಗೆ ಕಲ್ಯಾಣದಿಂದ ದೂರವಾಗಬೇಕು ಎಂದುಕೊಂಡು, ಕಲ್ಯಾಣದಲ್ಲಿ ಕಳೆದುಹೋದ 
ಪ್ರಶಾಂತತೆಯನ್ನು ಹುಡುಕಿಕೊಂಡು ಸಂಗಮಕ್ಕೆ ತೆರಳಿದರು. ಆದರೆ ಅಲ್ಲಿಗೂ ಕಲ್ಯಾಣದ ಮಹಾವಿಪ್ಲವದ 
ಸುದ್ದಿ ಬೆನ್ನಟ್ಟಿ ಬಂದಾಗ ಅಪಾರ ವೇದನೆಯಿಂದ ಹಿಂಡಿಹೋದರು. 
'ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರವಲ್ಲಾ ಮಾನವಾ 
ಕೆಟ್ಟತ್ತು ಕಲ್ಯಾಣ, ಹಾಳಾಯಿತ್ತು ನೋಡಾ, 
ಒಬ್ಬ ಜಂಗಮದ ಅಭಿಮಾನದಿಂದ 
ಚಾಳುಕ್ಕರಾಯನ ಆಳ್ವಿಕೆ ತೆಗೆಯಿತ್ತು. 
ಸಂದಿತ್ತು ಕೂಡಲಸಂಗಮದೇವಾ ನಿಮ್ಮ ಕವಳಿಗೆಗೆ' 


ಬಾಲ್ಯದಿಂದಲೂ ಅನುಕ್ಷಣವು ಮಂಥಿಸಿ ಮಂಥಿಸಿ ತೆಗೆದಿದ್ದ ವಿಚಾರಧಾರೆಗಳ ನವನೀತ ಧಕ್ಕೆ 
ಒಂದು ಸ್ಪಷ್ಟ ಚಿತ್ರಣ ನೀಡಲು ಸೂಕ್ತ ಕ್ಷೇತ್ರವೆಂದು ಕಲ್ಯಾಣವನ್ನು ಆರಿಸಿಕೊಂಡ ಬಸವಣ್ಣನವರು 
ಅದಕ್ಕಾಗಿ ತಮ್ಮನ್ನು ತಾವೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರು. ಆದರೆ ಸಾಧನೆಯು ಸಿದ್ದಿಯ 
ಸ್ವರೂಪ ಪಡೆಯುವ ಕಾಲ ಸನ್ನಿಹಿತವಾದ ಸ೦ದರ್ಭದಲ್ಲಿ ಕಲ್ಯಾಣದ ವಾತಾವರಣ ಸಂಪೂರ್ಣ ಕೆಟ್ಟು 
ಹಾಳಾದಾಗ ದಿಗ್ಗಮೆಯಾದರು. "ಬಸವಣ್ಣನವರ ಸಾಧನೆಯ ಹಾದಿಗೆ ಬಿದ್ದ ಅತಿ ದೊಡ್ಡ ತಡೆಗೋಲು 
ಇದು. ಈ ವಿಘವನ್ನು ತಂದೊಡ್ಡಿದ ವಿಘ್ನ ಸಂತೋಷಿಗಳಿಗೆ ಏನು ಸಿಕ್ಕಿತೋ ಅರಿಯದು. ಆದರೆ, 
ಅದರಿಂದ ಇಡೀ ನಾಡಿಗೆ, ಇಡೀ "ಸಮುದಾಯಕ್ಕೆ ಆದ ಅನ್ಯಾಯ ಮಾತ್ರ ಊಹಾತೀತ. ಇಲ್ಲಿ ಕೆಟ್ಟು 
ಹಾಳಾದ್ದು ಕಲ್ಯಾಣವಷ್ಟೇ ಅಲ್ಲ ಇಡೀ ಮಾನವೀಯ ಬದುಕು. ದಯವೆಂಬ ಧರ್ಮವೇ ನಾಶವಾಯಿತು. 
ಆದರೂ ವಿಧಿಯಿಲ್ಲ, ಬಸವಣ್ಣನವರು ಸಂಯಮವನ್ನು ಸಾಧಿಸಿಕೊಳ್ಳಲೇಬೇಕಾಯಿತು: 
'ಕರ್ತನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ. 
ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದೆನು. 
ಕರ್ತನ ಬೆಸನು ಮತ್ತೆ ಬರಲೆಂದಟ್ಟದಡೆ 
ಕೂಡಲಸಂಗಮದೇವರ ನಿರೂಪಕ್ಕೆ ಮಹಾ ಪ್ರಸಾದವೆಂದೆನು' 


ಎನ್ನುತ್ತಾ ನಿರುದ್ದೇಗದಿ೦ದಲೇ ತೆರಳುತ್ತಾರೆ. ಆದರೆ... ಆದರೆ, ಕಲ್ಯಾಣಕ್ಕೆ ಕನ್ನಡಕ್ಕೆ ಕನ್ನಡನಾಡಿಗೆ ಕನ್ನಡ 
ಸಂಸ್ಕೃತಿಗೆ ಕಲ್ಯಾಣ ಸಂಸ್ಕೃತಿಗೆ ಆದ ನಷ್ಟ..? 


ಬಸವಣ್ಣ ತೆರಳಿದ, ಕಲ್ಯಾಣ ಹಾಳಾಗಿಹೋದ, ಭಂಡಾರ ಸೂರೆಹೋದ, ವಚನ ನಿರ್ವಚನವಾಗಿ 
ನಾದ ಶೂನ್ಯವಾದ ಸಂಗತಿಗಳನ್ನು ಸ್ವತಹ ಅನುಭವಿಸಿದ ಶರಣರು ವಚನಗಳನ್ನು ಕಾಪಾಡಿಕೊಳ್ಳಲು 


256 


ಪ್ರಯತ್ನ ಮಾಡುತ್ತಲೇ ಬಯಲಾಗಿ ಹೋದರು. ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡ ಪರಮಜ್ಞಾನಿ 
ಚೆನ್ನಬಸವಣ್ಣನ ವಿದಾಯದ ನುಡಿಗಳಿವು: 
'ಹನ್ನೆರಡು ಗಾವುದ ವಿಸ್ತೀರ್ಣದ ಪಟ್ಟಣಕ್ಕೆ 
ಕಲ್ಯಾಣವೆಂಬ ಪ್ರಣತೆ. 
ಆ ಪ್ರಣತೆಯಲ್ಲಿ ಮಹತ್ತೆಂಬ ಎಣ್ಣೆಯನೆರೆದು 
ಜ್ಞಾನವೆಂಬ ಜ್ಯೋತಿಯ ಹೊತ್ತಿಸಿ ಒಪ್ಪುತಿದ್ದಿತಯ್ಯಾ. 
ಅಲ್ಲಿ ಕಾಳಯ್ಯ, ಚೌಡಯ್ಯ, ಕೋಲಶಾಂತಯ್ಯ, 
ಮೊಗವಾಡದ ಕೇಶಿರಾಜಯ್ಯ, ಖಂಡೆಯದಬೊಮ್ಮಣ್ಣ, 
ಮಿಂಡ ಮಲ್ಲಿನಾಥ, ಹಡಪದ ಅಪ್ಪಣ್ಣ, ಮಡಿವಾಳಯ್ಯಗಳು 
ಅವ್ವೇ ನಾಗಾಯಿಗಳು ಸಹಿತ ಇವರೆಲ್ಲರೂ 
ಸಂಗನ ಬಸವಣ್ಣನ ಬಯಲ ಕೂಡಿ ಹೋದರು' 


ಶರಣರೆಲ್ಲರೂ ಬಯಲಲ್ಲಿ ಬಯಲಾಗಿ ಹೋದರೂ ಚೆನ್ನಬಸವಣ್ಣನ 'ಕಲ್ಯಾಣಾಭಿಮಾನ' ಸ್ವಲ್ಪವೂ 
ಕುಂದಲಿಲ್ಲ ಎಂಬುದಕ್ಕೆ ಈ ವಚನ ಸಾಕ್ಷಿಯಾಗಿದೆ! ಕಲ್ಯಾಣವೆಂಬ ಪ್ರಣತಿ ಒಡೆದು ಭಕ್ತಿರಸದ ತೈಲ ಚೆಲ್ಲಿ 
ಸೂಸಿ ಆಚಾರದ ಬತ್ತಿ ಅಳಿದು ಬಸವಣ್ಣ ಎಂಬ ಜ್ಯೋತಿ ನಂದಿ ಹೋಯಿತು, ನಿಜ. ಆದರೆ, ಒಡೆದ 
ಪ್ರಣತಿಯ ಚೂರುಗಳು ನಾಡಿನ ನಾನಾ ಮೂಲೆಗಳಿಗೆ ಶರಣರ ಸಂಗಡ ಚೆಲ್ಲುವರಿದ ಕಾರಣ ಬಸವಣ್ಣ 
ಪ್ರಣಿತ ಆಶಯಗಳು ನಾಡಿನೆಲ್ಲೆಡೆ ಹರಡಿಕೊ೦ಡವು. ಮುಂದಿನ ಶತಮಾನಗಳಲ್ಲಿ ಕಲ್ಯಾಣದ ಕ್ರಾಂತಿಯ 
ವಿಷಯಗಳು ಹಲವು ಹಲವು ಸ್ವರೂಪಗಳನ್ನು ಪಡೆದುಕೊಂಡು ಬೆಳೆದವು. ೧೪ - ೧೫ನೇ ಶತಮಾನದ 
ಪುನರುತ್ಥಾನದಲ್ಲಿ ವಚನಸಾಹಿತ್ಯವನ್ನು ನಾಟಕೀಯ ರೂಪದಲ್ಲಿ ಸಂಪಾದಿಸಿದ ಶೂನ್ಯಸಂಪಾದನೆಕಾರರು 
ಶರಣರಿಗೆ ಆಸರೆ ನೀಡಿ ಮಾನವೀಯ ಮೌಲ್ಯದ ಧರ್ಮದ ಉಚ್ಛ್ರಾಯ ಸ್ಥಿತಿಗೆ ಕಾರಣವಾದ 
ಕಲ್ಯಾಣವನ್ನು ಮನತುಂಬಿ ವರ್ಣಿಸಿದ್ದಾರೆ. ಈ ಹಿಂದೆ ಹೇಳಿದ 'ಮರ್ತ್ಯಲೋಕದ ಸಕಲೈಶ್ಚರ್ಯದ 
ಭಂಡಾರದ ನಿಜ ನಿಲಯ, ಸತ್ಯದ ಸಾಗರ, ಭಕ್ತಿಯ ತವರ್ಮನೆ...' ನುಡಿಗಳು ಅವರದೇ ಆಗಿವೆ. 


೧೭ನೇ ಶತಮಾನದ ದೇಶಿಕೇಂದ್ರ ಸಂಗನ ಬಸವಯ್ಯನವರಿಗೆ ಕಲ್ಯಾಣ ಸಾಕಷ್ಟು ಕಾಡಿದೆ. ಅವರ 
ಭಾವದೃಷ್ಟಿಯಲ್ಲಿ ಕಲ್ಯಾಣ ಇನ್ನೂ ಇದೆ. ಆ ಭಾವನೆಯ ವಚನ ಇದು: 
'ಕಲ್ಯಾಣವೆಂಬ ಪಟ್ಟಣದಲ್ಲಿ ಅಸಂಖ್ಯಾತ 
ಮಹಾಗಣಂಗಳಿಗಾಶ್ರಯ ತಾಣವಾದ 
ತ್ರಿಪುರಾಂತಕೇಶ್ವರ ಆಲಯ. 
ಅಲ್ಲಿ ಲಕ್ಷದ ಮೇಲೆ ತೊಂಬತ್ತಾರುಸಾವಿರ 
ಜಂಗಮಾರಾಧನೆ ನಿತ್ಯವಾಗಿ ಒಪ್ಪುವುದು. .... 
ಇಂತೀ ಘನ ದಾಸೋಹದ ಮಹದಾನಂದದುಳುಮೆಯಾದ ಶೇಷಪ್ರಸಾದವುಂಡು 

ಸುಖಿಸಿ ಪರಮ ಪರಿಣಾಮಿಯಾಗಿರ್ದೆನು 

ಗುರು ನಿರಂಜನ ಚನ್ನಬಸವಲಿಂಗದಲ್ಲಿ' 


ಕಲ್ಯಾಣಪಟ್ಟಣದಲ್ಲಿ ಅಸಂಖ್ಯಾತ ಜನರಿಗೆ ನಡೆದ ಜ೦ಗಮಾರಾಧನೆಯ ಶೇಷ ಪ್ರಸಾದವನ್ನು 
ಇನ್ನೂ ಸವಿದು ಸುಖಿಸುತ್ತಿರುವ ಅವರದು ನಿಜಕ್ಕೂ ಮಹದಾನಂದವೇ!। ಕಲ್ಯಾಣದ ಒಳಗಿನ ಎಲ್ಲಾ 
ಪುರಾತನರನ್ನು ಕೂಡಿಕೊಂಡು ಬಸವಣ್ಣನ ಚೆನ್ನಬಸವಣ್ಣನ ಪ್ರಭುದೇವರ ಮನೆಮನೆಗಳಿಗೆ ಹೋಗಿ 
ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸಿ ಆ ಶರಣರು ಉಳಿಸಿದ ಶೇಷಪ್ರಸಾದ ಪಡೆದ ಸಾರ್ಥಕ ಭಾವ ಇಲ್ಲಿ 
ಇದೆ. ಆದರೆ, ಮತ್ತೊಂದು ವಚನದಲ್ಲಿ ಅವರ ಮನದ ಇನ್ನೊಂದು ನೋವಿನ ಮಿಡಿತ ಹೊಮ್ಮಿದೆ. 
ಅದು, ಕಲ್ಯಾಣ ನಾಶದ ನೋವು. ಇದು ಇವರ ಮನದಾಳದಿಂದ ಹೀಗೆ ಮಿಡಿದಿದೆ: 
'ಊರು ಕೆಟ್ಟುಹೋಗಿ ಕಲ್ಯಾಣ ಕಾಲು ನಿಂದಲ್ಲಿ 


257 


ಕೂಡಿದ ಸಂಪತ್ತು ಸಲ್ಲಲಿತದೊಳಿರ್ದೆನಯ್ಯಾ. 
ಎನ್ನ ಮಠಕ್ಕೆ ಬಂದ ಬಸವಣ್ಣ ನೊಂದುಕೊಂಡ, 
ಮಡಿವಾಳಯ್ಯ ನೊಂದುಕೊಂಡ, ಚೆನ್ನಬಸವಣ್ಣ ನೊಂದುಕೊಂಡ. 
ಸಿದ್ದರಾಮಯ್ಯ ನೊಂದುಕೊಂಡ... 


ಸುಮಾರು ೧೮ನೇ ಶತಮಾನದ ಸಿದ್ಧಗಿರಿ ಮಠದ ಪರಂಪರೆಗೆ ಸೇರಿದ ಪೀಠಾಧಿಕಾರಿ 
ಕಾಡಸಿದ್ದೇಶ್ವರರಿಗೂ ಕಲ್ಯಾಣಪುರದ ಬಗೆಗೆ ಗೌರವಭಾವ ಉಕ್ಕಿ ಹರಿಯುತ್ತದೆ. ಕಲ್ಯಾಣದ ಕ್ರಾಂತಿ ಆ 
ವೇಳೆಗೆ ಜನ ಮನದಿಂದ ಮರೆಯಾಗಿ ಹೋಗಿದ್ದಿರಬಹುದು. ಆ ಕಥೆಯನ್ನು ಮತ್ತೇ ಹೇಳಿ ಜನಪ್ರೇರಣೆ 
ಮಾಡಬೇಕೆಂಬ ಧ್ಯೇಯವನ್ನು ಈ ವಚನದಲ್ಲಿ ಕಾಣಬಹುದು: 
'ಕಲ್ಯಾಣಪುರದೊಳಗೆ ಬಿಜ್ಜಳಾಂಕನೆಂಬ ರಾಜನು 
ಅಷ್ಟವಿಧ ಪ್ರಧಾನರ ಸಮೂಹದಲ್ಲಿ 
ಶಿವಭಕ್ತಿ ಇಲ್ಲದೆ ರಾಜ್ಯವನಾಳುತಿರ್ಪನು. 
ಅಂಗಳೇಶ್ವರನೆಂಬ ಪುರದ ವಿಪ್ರರ ಸಂದಣಿಯಲ್ಲಿ 
ಬಸವೇಶ್ವರನುದ್ಧವಿಸಿ ಕಲ್ಯಾಣಕ್ಕೈದು 
ಬಿಜ್ಜಳನ ಅಷ್ಟವಿಧ ಪ್ರಧಾನರ ನಷ್ಟವ ಮಾಡಿ 
ನವಮ ಪ್ರಧಾನನಾಗಿ ಬಿಜ್ಜಳನ ರಾಜ್ಯವನ್ನಾಳುತ್ತಾ 
ನಿತ್ಯದಲ್ಲಿ ಹಲವು ಜಂಗಮಕ್ಕೆ ಭೋಜನವ ಮಾಡುತ್ತಾ 
ಬಸವಣ್ಣ ಇರ್ಪನು ಕಲ್ಯಾಣಪುರದಲ್ಲಿ ನೋಡೆಂದ...' 


'ಕಲ್ಯಾಣನಗರದ ಬಸವೇಶ್ವರನ ಪ್ರಥಮಗಣಂಗಳ ಮಿಕ್ಕ ಪ್ರಸಾದ ಕೊಂಡದಲ್ಲಿ 
ಮರುಳಶಂಕರದೇವರು ಹನ್ನೆರಡು ವರ್ಷ ಅಡಗಿದ್ದರೆಂದು ವೇದಾಂತಿ, ಸಿದಾಂತಿ, ಯೋಗಮಾರ್ಗಿಗಳೇ 
ಮೊದಲಾದ ಭಿನ್ನಭಾವದ "ಶಾಸ್ತ್ರ ಸಂಧಿಗಳು ಹೇಳುವ ಅರ್ಥಭೇದವನ್ನು ತಿಳಿದ ಜ್ಞಾನಿಗಳು ನನಗೆ 
ಹೇಳಿರಿ. ಇಲ್ಲವಾದರೆ ಅಜ್ಞಾನಿಗಳು ನಮ್ಮ ನಿರ್ಮಾಯ ಪ್ರಭುವಿನ ಸರಣ ಕೇಳಿರಿ” ಎಂಬ ಪಂಥದ 
ಆಹ್ವಾನವನ್ನೂ ನೀಡುತ್ತಾರೆ. "ನಮ್ಮ ಶಿವಗಣಗಳು ಕಲ್ಯಾಣಪುರದಲ್ಲಿ ಕಾಯಕವ ಮಾಡಿ ಜಂಗಮಾರ್ಚನೆ 
ಮಾಡುತ್ತಿದ್ದರಲ್ಲದೆ ಲೌಕಿಕರ ಹಾಗೆ ಮಣ್ಣು ಕಲ್ಲಿನ ಕಾಮಾಟವ ಮಾಡಿ ನಾಲ್ಕು ಹಾಗದ ಕಾಂಚನವ 
ತಂದು ಗುರು ಲಿಂಗ ಜಂಗಮಕ್ಕೆ ಬಿನ್ನಹವಿಟ್ಟು ಅರ್ಚಿಸಿ ಫಲಪದವನ್ನು ಪಡೆಯುತ್ತಿರಲಿಲ್ಲ' ಎಂದು 
ಕಾಡಸಿದ್ದೇಶ್ವರರು ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. 


ಆಧುನಿಕ ಮನಸ್ಸತ್ವಕ್ಕೆ ಬಸವೇಶ್ವರ, ಅಕ್ಕಮಹಾದೇವಿ, ಚೆನ್ನಬಸವಣ್ಣ, ಅಕ್ಕನಾಗಮ್ಮ ಕಲ್ಯಾಣ, 
ಶರಣರು, ವಚನ ಸಾಹಿತ್ಯ ಎಂದರೆ ತನು ಮನ ಎರಡರಲ್ಲೂ ಅದಮ್ಯ ರೋಮಾಂಚನ. ಈ ಬಗೆಗೆ 
ಹಲವು ಹತ್ತು ಕೋಟಿ ನುಡಿಗಳನ್ನು ಹೇಳಿದರು ಅವರ ಭಾವ ಭಾಷೆಗಳಿಗೆ ತಣಿವು ಎಂಬುದಿಲ್ಲ. ಅಂತಹ 
ಕೆಲವೇ ನುಡಿಗಳು ಇಲ್ಲಿವೆ: 
'ಏಳು ಮಂಗಳವಾಡ ಕೇಳು 
ಕಲ್ಯಾಣಕ್ಕೆ ಏಳಯ್ಯ ಬೆಳಗಾಯಿತು; 
ಏರಿಳಿತಗಳ ದಾಟಿ ಶರಣಧರ್ಮದ ಭೇರಿ 
ಹೊಗರೇರಿ ದುಂದುಮಿಸಿತು... 
ಬೆಳಕಿನ ಹೊನಲಿನಲ್ಲಿ ಮಿಂದ ಕಲ್ಯಾಣದಲ್ಲಿ ಶರಣಧರ್ಮದ ಭೇರಿ ಹೊಗರೇರಿ ದುಂದುಮಿಸ 
ತೊಡಗಿದಾಗ, 
'ನಾಡಿನುದ್ದಗಲಕ್ಕೂ ಹರಿದ ಬೆಳಕಿನ ದಾರಿ 
ಹಿಡಿದು ಬಂದೇ ಬಂತು ಸಾವಿರದ ಶರಣ 
ಗಣ. ಕಲ್ಯಾಣ ಸೂಜಿಗಲ್ಲಾಯಿತು' 


258 


ಕಲ್ಯಾಣ ಸೂಜಿಗಲ್ಲಾಗಿ ಭಕ್ತ ಲೋಹವನ್ನು ತನ್ನೆಡೆಗೆ ಸೆಳೆದಿರುವುದರಲ್ಲಿ ಸಂದೇಹವೇ ಇಲ್ಲವೆಂದು ಕವಿ 
ಸಿದ್ದಣ್ಣ ಮಸಳಿಯವರು ಭಾವಪರವಶರಾಗುತ್ತಾರೆ. ಪೊ] ಜಿ. ಎಸ್‌. ಸಿದ್ದಲಿಂಗಯ್ಯನವರ ಈ ನುಡಿಗಳು 
ಕಲ್ಯಾಣಕ್ಕೆ ಒಂದು ಭಾವ ಪರಿವೇಷವನ್ನೇ ಕಟ್ಟಿಕೊಡುತ್ತಿವೆ: 

ದೂರ ಎಷ್ಟಿರಬಹುದು ಶ್ರೀಶೈಲಕ್ಕೆ ಕಲ್ಯಾಣ? 

ನೂರಿನ್ನೂರು ಹರಿ ದಾರಿಗಳು - ಕೂಗಳತೆ? 

ನಂಬಿ ಕರೆದರೆ ಕಲ್ಯಾಣ ತನ್ನ ಎದೆಯಲ್ಲೇ!' 


ಒಟ್ಟಾರೆಯಾಗಿ ಮಹಾ ಕಲ್ಯಾಣವು ಅವಶೇಷ ಕಲ್ಯಾಣವಾದರೂ ನಮ್ಮ ನಾಡಿನ ಜನಮನ 
ಅದನ್ನು ಮರೆತಿಲ್ಲ ಮರೆಯುವಂತೆಯೂ ಇಲ್ಲ. ವಿಜಯ ಕಲ್ಯಾಣ, ವಿವಾಹ ಕಲ್ಯಾಣ, ಕಲ್ಯಾಣ ಕರ್ನಾಟಕ 
ಮುಂತಾದ ಪದ ಸಮೂಹದಲ್ಲಿ ಅದು ಜೀವಂತವಾಗಿ ಮಿಡಿಯುತ್ತಿದೆ. ಅಷ್ಟೆ ಏಕೆ, 
ಕರುಣ ಬಂದರೆ ಕಾಯೋ ಮರಣ ಬಂದರೆ ಒಯ್ಯೋ 
ಕರುಣಿ ಕಲ್ಯಾಣಿ ಬಸವಣ್ಣ ಕಾಶಿಲಿಂಗ 
ಕಡೆತನಕ ಕಾಯೋ ಅಭಿಮಾನ 


ಎಲ್ಲಾ ಬಲಿದನಯ್ಯ ಕಲ್ಯಾಣ ಬಸವಣ್ಣ 
ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ 
ಸೊಲ್ತೆತ್ತಿ ಜನಪದ ಹಾಡುವುದು॥ 


ಬಸವ ನಿನಗೊಬ್ಬಣ್ಣ, ಬಸವಗೊಬ್ಬಳೇ ಅಕ್ಕ 
ಬಸವ ನಿನ್ನ ಹೆಸರು ಅಮರಾಯಿತು। ಜಗಕೆಲ್ಲ 
ಬಸವ ಕಲ್ಯಾಣ ಹೆಸರಾಯಿತು 
ಎಂಬಂಥ ನುಡಿಗಳಲ್ಲಿ ಕಲ್ಯಾಣ ನಿತ್ಯ ಸ್ಮರಣೀಯವಾಗಿದೆ. ಹೀಗೆಲ್ಲಾ ಭಾವ ಪರಿಪೂರ್ಣತೆಯನ್ನು 
ಮನದಾಳದಲ್ಲಿ ತುಂಬಿಕೊಂಡು ಇಂದಿನ ಬಸವಕಲ್ಯಾಣವನ್ನು ದರ್ಶಿಸಿದಾಗ ಅದು, 'ತಾನು ಮತ್ತೊಮ್ಮೆ 
ವೈಭವದ ವಿಸ್ತಾರಗಳನ್ನು ಪಡೆಯಲು ಹಾರೈಸಿ ತಪಸ್ಸಿಗೆ ಕುಳಿತಿದೆಯೇನೋ, ತನ್ನನ್ನು ಮತ್ತೇ ಕೈಲಾಸತ್ವಕ್ಕೆ 
ಏರಿಸುವ ಮಹಾನುಭಾವರ ಆಗಮನಕ್ಕಾಗಿ ತಪಿಸುತ್ತಿದೆಯೇನೋ...' ಎಂಬಂಥ ಭಾವನೆಗಳು ಮನವನ್ನು 
ಕಾಡುತ್ತವೆ. ಈ ಅರ್ಥದಲ್ಲಿ ಬಸವಕಲ್ಯಾಣ ಎ೦ಬ ವಚನಕಲ್ಯಾಣ ಸದಾ ವಂದನೀಯ. 


) 
ಳ್ಳ 


259 


ಬಸವತತ್ವ ಪ್ರಚಾರಕ್ಕೆ ಶ್ರೀ ಶಿವಾನಂದ ಶಿವಯೋಗಿಗಳ ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆ 


-ಶ್ರೀ ರಾಜಶೇಖರ ಶರಣಪ್ಪ ಸಜ್ಜನ, 
ಸಂಶೋಧನಾರ್ಥಿ, ಇತಿಹಾಸ ಅಧ್ಯಯನ ವಿಭಾಗ, 
ಗುಲ್ವರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ನಿಜಾಮರ ಆಳ್ವಿಕೆಯಿಂದ ಹಿಡಿದು ಈ ಭೂ ಪ್ರದೇಶವನ್ನು ಹೈದ್ರಾಬಾದ ಕರ್ನಾಟಕ ಎಂದು 
ಕರೆಯುತ್ತಾರೆ. ಇದೀಗ ಕರ್ನಾಟಕ ಸರ್ಕಾರ ಇದಕ್ಕೆ ಕಲ್ಯಾಣ ಕರ್ನಾಟಕವೆಂದು ನಾಮಕರಣಮಾಡಿದೆ. 
ನಮ್ಮ ಕಲ್ಯಾಣ ಕರ್ನಾಟಕವು ಶರಣರ ನಾಡಾಗಿದ್ದು, ೧೨ ನೇ ಶತಮಾನದಲ್ಲಿ ಬಸವಕಲ್ಯಾಣವನ್ನು 
ಕೇಂದ್ರ ಸ್ಥಳವನ್ನಾಗಿ ಮಾಡಿಕೊಂಡು ಅಲ್ಲಮಪ್ರಭು, ಬಸವಣ್ಣ, ಅಕ್ಕಮಹಾದೇವಿ ಇತರ ಹಲವಾರು 
ಶರಣ-ಶರಣಿಯರು ನೆಲೆನಿಂತ ಪುಣ್ಯ ಸ್ಥಳವಾಗಿದೆ. ಸಮಾಜಿಕ, ಧಾರ್ಮಿಕ ಸುಧಾರಣ ಚಳವಳಿಗಳು 
ನಡೆದು ಜಾತಿವ್ಯವಸ್ಥೆ ಮೂಢನಂಬಿಕೆ ಅಂಧಾನುಕರಣೆ, ಗೊಡ್ಡು ಸಂಪ್ರದಾಯಗಳನ್ನು ಖಂಡಿಸಿದರು. 
ಸ್ತ್ರೀ-ಮರುಷರ ಸಮಾನತೆ, ಅಂತರ್ಜಾತಿ ವಿವಾಹ, ವಿಧವಾವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು. ಕಾಯಕ 
ಮತ್ತು ದಾಸೋಹಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಸರಳ ಜೀವನ ನಡೆಸಲು ಮಾರ್ಗ ತೊರಿಸಿದರು. ಇಂತಹ 
ತತ್ವ ಸಿದ್ದಾಂತ ಇಂದಿಗೂ ಕಲ್ಯಾಣ ಪರಿಸರದಲ್ಲಿ ಅನೇಕ ಮಠಗಳು ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ 
ಮುನ್ನಡೆದಿವೆ. ಇಂತಹ ಶರಣರ ನುಡಿಗಳನ್ನು ಸಾರುವ ಸಾಲಿನಲ್ಲಿ ಹುಲಸೂರಿನ ಶ್ರೀಗುರು ಬಸವೇಶ್ವರ 
ಸಂಸ್ಥಾನ ಮಠವು ಒಂದಾಗಿದೆ. 

ಶ್ರೀಗುರು ಬಸವೇಶ್ವರ ಸಂಸ್ಥಾನ ಮಠವು ಬೀದರ ಜಿಲ್ಲೆಯ ಹಿಂದಿನ ಬಸವಕಲ್ಯಾಣ 
ತಾಲೂಕಿನಲ್ಲಿತ್ತು ಹುಲಸೂರು ಇಂದು ನೂತನ ತಾಲೂಕು ಕೇಂದ್ರವೆಂದು ಸರ್ಕಾರ ಘೋಷಿಸಿದೆ. ಈ 
ಹುಲಸೂರು ಪಟ್ಟಣದಲ್ಲಿ ಶ್ರೀಮಠವಿದೆ. ಶ್ರೀಗುರು ಬಸವೇಶ್ವರ ಸಂಸ್ಥಾನ ಮಠವು ಪ್ರಾಚೀನ ಮಠಗಳಲ್ಲಿ 
ಒಂದು. ಇದಕ್ಕೆ ಹಲವು ಪುರಾವೆಗಳು ದೊರೆಯುತ್ತವೆ. ಇದು ಮೂಲ ಚೌಕಿಮಠವೆಂದು ಕರೆಯುತ್ತಿದ್ದು, 
ಮಠವನ್ನು ೧೨ನೇ ಶತಮಾನದ ಸುಮಾರಿಗೆ ಶ್ರೀಗುರು ಬಸವೇಶ್ವರ ಎಂಬುವವರು ಅದನ್ನು 
ವಿರಕ್ಷಮಠವೆಂದು ಮರುನಾಮಕರಣಮಾಡಿ ಮಠಕ್ಕೆ ಪ್ರಭುದೇವರನ್ನು ಪ್ರಥಮ ಪೀಠಾಧಿಪತಿಯನ್ನಾಗಿ 
ನೇಮಕ ಮಾಡಿದರು. ಇವರ ನಂತರ ಶ್ರೀಮಠಕ್ಕೆ ಶ್ರೀ ಚನ್ನಬಸವ ಸ್ವಾಮಿಗಳು, ಶ್ರೀ ತೋಂಟದಾರ್ಯ 
ಸ್ವಾಮಿಗಳು, ಶ್ರೀ ಪಂಚಾಕ್ಷರಿ ಸ್ವಾಮಿಗಳು, ಶ್ರೀ ಕಲ್ಯಾಣಮರಿ ಮಹಾಂತ ಸ್ವಾಮಿಗಳು, ಶ್ರೀ ನೀಲಕಠ 
ಸ್ವಾಮಿಗಳು, ಶ್ರೀ ಪ್ರಭು ಸ್ವಾಮಿಗಳು, ಶ್ರೀ ರೇವಣಸಿದ್ದ ಸ್ವಾಮಿಗಳು, ಶ್ರೀ ಚಿ೦ತಾಮಣಿ ಸ್ವಾಮಿಗಳು, ಶ್ರೀ 
ಚನ್ನಮಲ್ಲ ಸ್ವಾಮಿಗಳು, ಶ್ರೀ ಗುರುಬಸವ ಸ್ವಾಮಿಗಳು, ಶ್ರೀ ಗುರುಪಾದ ಸ್ವಾಮಿಗಳು, ಶ್ರೀ ಪಂಚಾಕ್ಷರಿ 
ಸ್ವಾಮಿಗಳು, ಶ್ರೀ ಗುರುಲಿಂಗ ಸ್ವಾಮಿಗಳು, ಶ್ರೀ ಚಂದ್ರಶೇಖರ ಸ್ವಾಮಿಗಳು, ಶ್ರೀ ದೊಡ್ಡ ಗುರುಬಸವ 
ಸ್ವಾಮಿಗಳು, ಶ್ರೀ ಪಂಚಾಕ್ಷರಿ ಸ್ವಾಮಿಗಳು, ಶ್ರೀ ಗುರುಬಸವ ಸ್ವಾಮಿಗಳು, ಶ್ರೀ ಬಸವಕುಮಾರ 
ಶಿವಯೋಗಿಗಳು ಸದ್ಯ ಪೂಜ್ಯಶ್ರಿ ಮ.ನಿ.ಪ್ರ ಶಿವಾನಂದ ಮಹಾಶಿವಯೋಗಿಗಳು ಮಠದ ಆಡಳಿತ ಮತ್ತು 
ಧರ್ಮ ಪ್ರಸಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 


ಶ್ರೀ ಶಿವಾನಂದ ಶಿವಯೋಗಿಗಳು ಜೀವನ: 


ಶ್ರೀ ಶಿವಾನಂದ ಮಹಾಶಿವಯೋಗಿಗಳು ಬಿಜಾಪುರ ಜಿಲ್ಲೆಯ ಮುಧೋಳ ತಾಲೂಕಿನ 
ನಿಂಗಾಪುರ ಗ್ರಾಮದ ಶ್ರೀ ಗುರುಪಾದಯ್ಯ ಮತ್ತು ಶ್ರೀಮತಿ ಕಾಶಮ್ಮ ದಂಪತಿಗಳ ಉದರದಲ್ಲಿ ದಿನಾಂಕ 
೦೨-೧೨-೧೯೫೨ ರಂದು ಜನಿಸಿದರು. ಇವರ ಮೂಲ ಹೆಸರು ಶಿವಯ್ಯ ಇದ್ದು, ನಿಂಗಾಪುರದಲ್ಲಿ 
ಪ್ರಾಥಮಿಕ ಶಿಕ್ಷಣವನ್ನು, ಮಾಧ್ಯಮಿಕ ಶಿಕ್ಷಣವನ್ನು ಮುಧೋಳದಲ್ಲಿ ಪಡೆಯುತ್ತಾರೆ. ನಂತರ ಗವಿಮಠದ 
ಶ್ರೀ ಮೃತ್ಯುಂಜಯ ಸ್ವಾಮಿಗಳ ಆಶ್ರಯದಲ್ಲಿ ಪ್ರೌಡ ಶಿಕ್ಷಣ ಪಡೆದರು. ಹುಬ್ಬಳಿಯ ಮೂರು ಸಾವಿರ 
ಮಠದಲ್ಲಿ ಮೂರು ವರ್ಷಗಳ ಕಾಲ ಸಂಸ್ಕತ ಅಭ್ಯಾಸ ಮಾಡಿದರು. ಹಾಗೆಯೆ ಎರಡು ವರ್ಷಗಳ ಕಾಲ 
ಶ್ರೀ ಕುಮಾರೇಶ್ವರ ಶಿವಯೋಗಿ ಸಂಘದ ಸಾಧಕರಾಗಿ ಶಿವಯೋಗ ಮಂದಿರದಲ್ಲೂ ಅಧ್ಯಯನ 


260 


ಮಾಡಿದ್ದಾರೆ. ಧರ್ಮಪ್ರಚಾರಕ್ಕಾಗಿ ದೀಕ್ಷೆ ಪಡೆದ ನಂತರ ಚಿಂಚೋಳಿ ತಾಲೂಕಿನ ಮುಕರಾಂಭಾದ 
ಮಠದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರಸ್ತುತ ಹುಲಸೂರು ಮಠದ ಶ್ರೀಗಳಾಗಿದ್ದಾರೆ. ೦೯-೦೨-೧೯೮೧ 
ರಂದು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ೨೦ನೇಯ ಪೀಠಾಧಿಪತಿಗಳಾಗಿ ನಿರಂಜನ 
ಚರಪಟ್ಟಾಧಿಕಾರ ಮಹೋತ್ಸವ ನೇರವೆರಿಸಿದ ನಂತರ ಶ್ರೀಗಳು ಆಧುನಿಕತೆಯ ಜೊತೆಗೆ ಹಳೆಯ ಶರಣರ 
ವಿಚಾರಧಾರೆಗಳಿಂದ ಶ್ರೀಮಠವನ್ನು ಪ್ರಸ್ತುತತೆಗೆ ತಕ್ಕಂತೆ ಮಠವನ್ನು ಜೀರ್ಣೊದ್ಧಾರಗೊಳಿಸಿದರು ಜೊತೆಗೆ 
ಸಮಾಜದ ಅಭಿವೃದ್ಧಿ, ಶರಣರ ನಡೆ ನುಡಿಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡಿರುತ್ತಾರೆ. 

ಬಸವತತ್ವ ಪ್ರಚಾರಕ್ಕೆ ಶ್ರೀಗಳಿಂದ ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆ 


ಯ. ಡು 


ಬಸವಣ್ಣನವರ ತತ್ವಗಳು ಮತ್ತು ವಚನಗಳು ಶ್ರೀ ಶಿವಾನಂದ ಶಿವಯೋಗಿಗಳ ಮೇಲೆ ಪ್ರಭಾವ 
ಸಾಕಷ್ಟು ಬೀರಿತು. ಶ್ರೀಗಳು ಬಸವಣ್ಣನವರ ಸಮಾನತೆ, ಸಮಬಾಳು, ಸತ್ಯ, ಶುದ್ಧ ಜೀವನ ಮತ್ತು 
ಕಾಯಕ, ಜಂಗಮ ದಾಸೋಹದಿಂದ ಸಮಾಜ ಸೇವೆ ಮಾಡುವ ಹಂಬಲ ಮೈಗೂಡಿಸಿಕೊಂಡರು. 
ಅದರ ಜೊತೆಗೆ ಇಡಿ ಭಾರತದ ಉದ್ದಗಲಕ್ಕೂ ಬಸವಣ್ಣವರ ತತ್ವಗಳ ಪ್ರಚಾರ ಮಾಡುವ ಉದ್ದೇಶವನ್ನು 
ಹೊಂದಿದರು. ದಿನಾಂಕ ೦೬-೦೩-೨೦೧೧ರಂದು ಅದನ್ನು ಕಾರ್ಯರೂಪಕ್ಕೆ ಬಂದಿತ್ತು. ಇದಕ್ಕೆ 
ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆ ಎಂದು ನಾಮಕರಣ ಮಾಡಲಾಯಿತು. ಈ ಯಾತ್ರೆಯು ಬಸವ 
ಭೂಮಿಯಿಂದ ಕಾಶ್ಮೀರದವರೆಗೆ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಾಗೂ 
ಕನ್ಯಾಕುಮಾರಿಯಿಂದ ಹುಲಸೂರಿನವರೆಗೆ ಸಂಚರಿಸುವ ಮಾರ್ಗವನ್ನು ರೂಪಿಸಿ, ಹಳ್ಳಿಗೆ ಏಕ ರಾತ್ರಿ, 
ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಪ್ರಸಾರ ಮತ್ತು ಪ್ರಚಾರ ಹೊಣೆ ಹೊತ್ತು ಯಾತ್ರೆಗೆ ಸಿದ್ದರಾದರು. 


ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆಯ ಸಮಾರಂಭವು ಚಿತ್ರದುರ್ಗದ ಪೂಜ್ಯಶ್ರೀ 
ಶಿವಮೂರ್ತಿ ಶರಣರು ಮುರಘಾಮಠ ಹಾಗೂ ಇಳಕಲ್‌ನ ಪೂಜ್ಯಶ್ರೀ ಮಹಾಂತ ಶಿವಯೋಗಿಗಳ 
ನೇತೃತ್ವದಲ್ಲಿ ದಿನಾಂಕ ೦೬-೦೩-೨೦೧೧ರಂದು ಜರುಗಿತು. ಈ ಸಮಾರಂಭಕ್ಕೆ ಕೇಂದ್ರ ಮಂತ್ರಿಗಳಾದ 
ಸನ್ಮಾನ್ಯ ಶ್ರೀ ವೀರಪ್ಪಾ ಮೊಯ್ಲಿ ಮತ್ತು ಶ್ರೀ ಸುಶೀಲಕುಮಾರ ಸಿಂಧೆ ಮತ್ತು ಲೋಕನಾಯಕ ಭೀಮಣ್ಣ 
ಖಂಡ್ರೆ ಭಾಗವಹಿಸುವುದರ ಜೊತೆಗೆ ಪಾದಯಾತ್ರೆಗೆ ಚಾಲನೆ ನೀಡಿದರು. ಅನೇಕ ಮಠಾದೀಶರು 
ಸಾವಿರಾರು ಸದ್ಭಕ್ತರು ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆಯನ್ನು ಜ್ಯೋತಿ ಬೆಳಗಿಸಿ ಉದ್ರಾಟಿಸಿದರು. 
ಮರು ದಿನ ದನಾಂಕ ೦೭- ೦೩೨೨೦೧೦ ಮುಂಜಾನೆ ೭೩೦ಕ್ಕೆ ಬಸವಕಲ್ಯಾಣದ ಅಕ್ಕಮಾಹಾದೇವಿ 
ಕಾಲೇಜಿನ ಆವರಣದಲ್ಲಿ ವಿಜಯಪುರದ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು 
ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆಗೆ ಶುಭ ಹಾರೈಯಸಿ ಬೀಳ್ಕೋಟ್ಟರು. 


ಬಸವಕಲ್ಯಾಣದ ಪುಣ್ಯಕ್ಷೇತ್ರ ಬಸವೇಶ್ವರ ದೇವಸ್ಥಾನದಿಂದ ಬಸವಜ್ಯೋತಿ ಸದ್ಭಾವನ 
ಪಾದಯಾತ್ರೆ ಪ್ರಾರಂಭವಾಯಿತು. ಹೀಗೆ ಪ್ರಾರಂಭವಾದ ಯಾತ್ರೆಯು ೭ ತಿ೦ಗಳು ಕಾಲ, ಸುಮಾರು 
೯೦೦೦ ಕಿ.ಮೀ ಸಂಚಾರ ಮಾಡಿದರು. ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಬಸವೇಶ್ವರರ ವಚನಗಳು 
ಸಮಾಜಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ೫೦೦೦೦ ಕರಪತ್ರಗಳು ಹಿಂದಿ, ಇಂಗ್ಲೀಷ, ಕನ್ನಡ ಭಾಷೆಯಲ್ಲಿ, 
೨೫೦೦೦ ಹಿಂದಿಯಲ್ಲಿ ಬಸವಾದಿ ಶರಣರ ವಚನಗಳು ಮತ್ತು ಜೀವನ ಚರಿತ್ರೆ ಹಾಗೂ ಹಿಂದಿಯಲ್ಲಿ 
೧೦೦೦೦ ಸಿ.ಡಿ ತಯ್ಯಾರಿಸಿ ಉಚಿತ ವಿತರಣೆ ಮಾಡಿದರು. ಆಶಿರ್ವಚನದ ಮೂಲಕ ಕಾಯಕ ಮತ್ತು 
ದಾಸೋಹ ತತ್ವಕ್ಕೆ ಮಹತ್ವ ನೀಡುವಂತೆ ಪ್ರಚಾರವನ್ನು ಮಾಡಿದರು. ದೇಶದ ಯುವಕರು ದುಷ್ಠಟಗಳಿಗೆ 
ಬಲಿಯಾಗುತ್ತಿದ್ದಾರೆ. ಇಂತಹ ದುಷ್ಪಟಗಳಿಂದ ಹೊರ. ಬಂದಾಗ ಮಾತ್ರ ದೇಶ ಸದೃಢವಾಗಿ ಬೆಳೆಯಲು 
ಸಾದ್ಯವಾಗುತ್ತದೆ. ಆದರಿಂದ ನಿಮ್ಮ ದುಷ್ಪಟಗಳನ್ನು ನಮ್ಮ ಜೋಳಿಗೆಯಲ್ಲಿ ಹಾಕಿರೆಂದು ವಿನಂತಿಸಿ, 
ಯುವಕರಲ್ಲಿ ವ್ಯಸನಗಳನ್ನು ಬೀಡಿಸಲು ಪ್ರಯತ್ನಿಸಿದರು. 

ಅಯ್ಯಾ ತಂಬಾಕು ಬಕ್ಷಣೆ ಮಾಡಿದರೆ 
ಹಂದಿ ನರಕವ ಕೊಂಡ ಸಮಾನ 


261 


ನಾಸಿ ಬಕ್ಷಣವ ಮಾಡಿದರೆ 
ನಾಯಕ ನರಕಕೊಂಡ ಸಮಾನ 
ಭಂಗಿ ಬಕ್ಷಣವ ಮಾಡಿದರೆ 
ಮಾರ್ಜಾಲನ ಮಲವ ತಿಂದ ಸಮಾನ 
ಗಾಂಜ ಬಕ್ಷಣವ ಮಾಡಿದರೆ 
ಹದಿನೆಂಟುನೊರೊಂದು ಕುಲದ ಮಲವ ತಿಂದ ಸಮಾನ 
ಎಂಬ ಈ ವಚನದ ಮೂಲಕ ವ್ಯಸನ ತ್ಯಜಿಸಲು ಅರಿವು ಮೂಡಿಸಿದರು. ಪಾದಯಾತ್ರೆಯ 
ಉದ್ದಕೂ ಅನೇಕ ಸಿಹಿ-ಕಹಿ ಅನುಭವಗಳೊಂದಿಗೆ ಹತ್ತು ಹಲವಾರು ಸಮಸ್ಯೆ ಎದುರಿಸಿದರು ರಾತ್ರಿ 
ಸಮಯದಲ್ಲಿ ತಂಗಲು ಸ್ಥಳ ಸಿಗದಿದ್ದ ಸಂದರ್ಭದಲ್ಲಿ ಆಕಾಶವೇ ಹೂದಿಕೆ, ಭೂಮಿಯೇ ಹಾಸಿಗೆ ಎಂದು 
ರಸ್ತೆ ಬದಿಯಲ್ಲಿ ತಂಗಿ ತಮ್ಮ ಗುರಿಯೊಡನೆ ಸಾಗಿದರು. ರಸ್ತೆ ಬದಿಯಲ್ಲಿ ಮಲಗಿದರು. ಬಿಸಿಲು, ಮಳೆ, 
ಗಾಳಿ, ಪಾದಯಾತ್ರೆಗೆ ಅಡ್ಡಿ ಪಡಿಸಿದರು ದುತಿಗೆಡದೆ ಮಾರ್ಗದಲ್ಲಿ ಲಿಂಗಧಾರಣೆ, ಉಪನಯನ, 
ಸಂಸ್ಕಾರಗಳನ್ನು ಮಾಡುತಾ ಸದ್ಭಾವನ ಪಾದಯಾತ್ರೆ ಮುನ್ನಡೆಸಿದರು. 


ಬಸವಜ್ಯೋತಿ ಸದ್ಗಾವನ ಪಾದಯಾತ್ರೆಯು ಕರ್ನಾಟಕ, ಮಹಾರಾಷ್ಟ್ರ ಮದ್ಯಪ್ರದೇಶ 
ರಾಜಸ್ಥಾನ ಉತ್ತರಪದೇಶ. ಹರಿಯಾಣ, ದೆಹಲಿ, ಪಂಜಾಬ, ರಾಜ್ಯಗಳ ಮೂಲಕ ಕಾಶ್ಮೀರಕ್ಕೆ ೦೬೨ ೦೫- 
೨೦೧೧ರಂದು “ತಲುಪಿತು. ಅಂದು ಬಸವೇಶ್ವರ ಜಯಂತಿ ದಿನವಾಗಿದ್ದರಿಂದ ರಾವಿ ನದಿಯ ತಟದ 
ಆಶ್ರಮದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ. ಹಮ್ಮಿಕೊಂಡು, ಬಸವ ದ್ವಜ ಹಾರಿಸಿ, ಬಸವಣ್ಣನವರ 
ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶೀಮತಿ ವಿಜಯಲಕ್ಷ್ಮಿ ಶ್ರೀಮತಿ 
ಶಾರದದೇವಿ ಜೊತೆಗೆ ನೂರಾರು ಭಕ್ತರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 


ದಿನಾಂಕ ೦೭-೦೫-೨೦೧೧ ರಂದು ಜಮ್ಮು-ಕಾಶ್ಮೀರದಲ್ಲಿ ಬೆಳಗ್ಗೆ ವಿಶ್ರಾಂತಿ ಮಾಡಿ ಸಂಜೆ ೪ 
ಗಂಟೆಗೆ ಹಿಂದಿರುಗಿ ಪ್ರಯಾಣ ಬೆಳಸಿದರು. ಕಾಶ್ಮೀರದಿಂದ ಪಂಜಾಬ, ಹರಿಯಾಣ, ರಾಜಸ್ಥಾನ, 
ಮಧ್ಯಪ್ರದೇಶ, ಮಹಾರಾಷ್ಟ್ರ ಕರ್ನಾಟಕ, ತಮಿಳನಾಡಿನ ಕನ್ಯಾಕುಮಾರಿಗೆ ೧೪-೦೮-೨೦೧೧ರಂದು 
ಚ ತಲುಪಿದರು. ಔನಾಂಕ ೧೫-೦೮-೨೦೧೧ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ 
ಮಾಡಲಾಯಿತು. 


ದಿನಾಂಕ ೧೬-೦೮-೨೦೧೧ರಂದು ಬಸವಜ್ಯೋತಿ ಸದ್ಭಾವನ ಪಾದಯಾತ್ರೆ 
ಕನ್ಯಾಕುಮಾರಿಯಿಂದ ಹಿಂದಿರುಗಿ ಆಂದ್ರಪ್ರದೇಶದ ಮುಖಾಂತರ ಕರ್ನಾಟಕದ ನಗರಗಳಾದ ಬೀದರ, 
ಹುಮನಾಬಾದ, ಬಸವಕಲ್ಯಾಣ ಮೂಲಕ ಹುಲಸೂರಿಗೆ ೦೧-೧೦-೨೦೧೧ ರಂದು ಬಂದು ತಲುಪಿತು 
ಇದರೊಂದಿಗೆ ಪಾದಯಾತ್ರಯು ಸಂಪನ್ನಗೊಳಿಸಲು ಸಹಸ್ರಾರು ಭಕ್ತರು ವೈಭವ ಪೂರಿತವಾಗಿ 
ಬರಮಾಡಿಕೊಂಡರು. ಮರುದಿನ ಮಾಹಾತ್ಮಗಾಂಧಿ ಜಯಂತಿ ಆಚರಿಸಿ ಸತ್ಯ ಮತ್ತು ಅಹಿಂಸೆಯ 
ತತ್ವಗಳನ್ನು ಅಳವಡಿಸಿಕೊಳ್ಳಲು ಕರೆ ಕೊಟ್ಟರು. ನಂತರದ ದಿನಗಳಲ್ಲಿ ಶ್ರೀ ಶಿವಾನಂದ ಶಿವಯೋಗಿಗಳಿಗೆ 
ಅವರ ಸಾಧನೆಗೆ ಸನ್ಮಾನಗಳು, ಅಭಿನಂದನಾ ಸಮಾರಂಭಗಳನ್ನ ಅನೇಕ ಮಠಗಳ ಮಠಾಧೀಶರು, 
ಭಕ್ತರು ನೀಡಿ ಗೌರವಿಸಿದರು. 


ಉಪಸಂಹಾರ. 


ಶ್ರೀ ಗುರು ಶಿವಾನಂದ ಮಹಾಶಿವಯೋಗಿಗಳು ಬಸವಣ್ಣನವರಲ್ಲಿ ಅತೀವ ಭಕ್ತಿ ಬಸವಣ್ಣನೆ 
ವಿಶ್ವಗುರು ಎಂಬುದರ ಶ್ರದ್ದೆ ಹೊಂದಿದ ಶ್ರೀಗಳು ಪಾದಯಾತ್ರೆಯ ಮೂಲಕ ಬಸವ ತತ್ವ ಮತ್ತು 
ಸಂದೇಶಗಳನ್ನು ದೇಶದ ತುಂಬೆಲ್ಲಾ ಪ್ರಸಾರ ಮಾಡುವ ಆಸೆಯನ್ನು ಹೊಂದಿದರು. ಆರಂಭದಲ್ಲಿ 
೧೯೮೧ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಬಸವತತ್ವ ಪ್ರಸಾರ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪಾದಯಾತ್ರೆ 
ಕೈಗೊಂಡರು. ಹಾಗೆಯೇ ಮಹಾರಾಷ್ಟ್ರ ಆಂಧ್ರಪ್ರದೇಶ ಕರ್ನಾಟಕ ಗಡಿಭಾಗದಲ್ಲಿ ಪ್ರಚಾರ ಮಾಡಿದರು. 


262 


ಅವರ ಪ್ರಮುಖ ಆಸೆ ಭಾರತ ತುಂಬಾ ಸಂಚರಿಸಿ ಬಸವತತ್ವ ಸಂದೇಶ ಸಾರುವ ಇಚ್ಛೆಯೊಂದಿಗೆ 
ಪಾದಯಾತ್ರೆಯ ಮೂಲಕ ಸುಮಾರು ೭ ತಿಂಗಳು ೯೦೦೦ ಕಿಲೋಮಿಟರ್‌ ಬಸವಕಲ್ಯಾಣದಿಂದ 
ಕಾಶ್ಮೀರದವರೆಗೆ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಂಚರಿಸಿ ಬಸವತತ್ವ ಸಂದೇಶ ಸಾರಿದ್ದು 
ಒಂದು ಅದ್ಭುತವೇ ಸರಿ. ಬಸವತತ್ವದ ಜೊತೆಗೆ ವ್ಯಸನ ಮುಕ್ತ ಸಮಾಜಕ್ಕಾಗಿ ತಮ್ಮ ಜೊಳಿಗೆಗೆ ತಮ್ಮ 
ಚಟಗಳನ್ನು ಹಾಕಿರೆಂದು ಹೇಳುವುದರ ಮೂಲಕ ಅರ್ಥಪೊರ್ಣ ಪಾದಯಾತ್ರೆ ಕೈಗೊಂಡರು. ಶ್ರೀಗಳ 
ಪಾದಯಾತ್ರೆಯು ಸೊಲ್ಲಾಪೂರ ಬಂದಾಗ ಕಿರೀಟೇಶ್ವರ ಮಠದಲ್ಲಿ ಸ್ವಾಮಿನಾಥ ಸ್ವಾಮಿಗಳು ಸೊಲ್ಲಾಪುರ 
ನಾಗರಿಕರು, ಭಕ್ತರು ಸನ್ಮಾನದಲ್ಲಿ “ ರಾಷ್ಟ್ರೀಯ ಸಂತ” ಪ್ರಶಸ್ತಿ ನೀಡಿ ಗೌರವಿಸಿದರು. 


ಶ್ರೀ ಗುರು ಶಿವಾನಂದ ಮಹಾಶಿವಯೋಗಿಗಳು ಹುಲಸೂರಿನ ಮಠಾಧೀಶರಲ್ಲದೆ ಹುಲಕುಂಟಾ, 
ಮುಕರಂಭಾ ಮಠಗಳ ಮಠಾಧೀಶರಾಗಿ ವಚನಗಳ ರಚನೆಯೊಂದಿಗೆ ಸಮಾಜೋದ್ಭಾರಕ ಕೆಲಸ 
ಮಾಡುತ್ತಿದ್ದಾರೆ. ಅನಾಥ ಮಕ್ಕಳಿಗೆ ಆಶ್ರಯ ಹಾಗೂ ಅಸ್ಪಶ್ಯತೆ ನಿವಾರಣೆ, ಅಂತರ ಜಾತಿ ವಿವಾಹ, 
ಮುಸ್ಲಿಂರಿಗೆ ಮಠದಲ್ಲಿ ಇಫ್ತಾರ ಕೂಟ ಏರ್ಪಡಿಸಿದ್ದಾರೆ. ಬರಗಾಲದ ಸಂದರ್ಭಗಳಲ್ಲಿ ಗಂಜಿ ಕೇಂದ್ರಗಳ 
ಸ್ಥಾಪನೆ, ಶ್ರೀಗಳು ತಮ್ಮ ನಿರಂತರ ಪರಿಶ್ರಮದಿಂದ ಹುಲಸೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಗೈದಿದ್ದಾರೆ. 
ಅಲ್ಲದೆ ಹುಲಸೂರಿನಲ್ಲಿ ಬೃಹತ್‌ ಪ್ರಮಾಣದ ಕೆರೆಯ ನಿರ್ಮಾಣ ಕಾರ್ಯಕೈಗೊಂಡಿದ್ದು, ಇದು ಅತಿ 
ದೊಡ್ಡ ಸಾಧನೆಯೇ ಸರಿ. ಹೀಗೆ ಸಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೊಡುಗೆಯನ್ನು 
ನೀಡಿದ್ದಾರೆ. ಶ್ರೀಗಳು ತಮ್ಮ ಅವಿರತ ಪರಿಶ್ರಮದಿಂದ ಧರ್ಮಪ್ರಚಾರ ಕಾರ್ಯವನ್ನು 
ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. 


ಆಧಾರ ಗ್ರಂಥಗಳು. 

೧) ಗುರುಲಿಂಗಪ್ಪ ಧಬಾಲೆ(ಸಂ), ೨೦೦೬, “ಬಸವಯೋಗಿ', ವಿಶ್ವಗುರು ಬಸವಧರ್ಮ ಪ್ರಚಾರ ಕೇಂದ್ರ, 
ಶ್ರೀ ಗುರು ಬಸವೇಶ್ವರ ಸ೦ಸ್ಥಾನ ಮಠ, ಹುಲಸೂರು. 

೨) ರಮೇಶ ಮೂಲಗೆ, ೧೯೯೮, "ಬೀದರ ಜಿಲ್ಲೆಯ ವೀರಶೈವ ಮಠಗಳು ಒಂದು ಅದ್ಯಯನ, 
ಶ್ರೀ ವಿಶ್ವಗುರು ಬಸವಧರ್ಮ ಪ್ರಚಾರ ಕೇಂದ್ರ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠ, 
ಹುಲಸೂರು. 

೩) ಶಿವಾನಂದ ಮಹಾಸ್ವಾಮಿಗಳು ಪೂಜ್ಯಶ್ರೀ ಮ. ನಿ. ಪ್ರ ೨೦೧೩, “ಬಸವ ಭಾರತ', ಶ್ರೀ ವಿಶ್ವಗುರು 
ಬಸವಧರ್ಮ ಪ್ರಚಾರ ಕೇಂದ್ರ, ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠ, ಹುಲಸೂರು. 

೪) ಬಸವರಾಜ ವಿರಶೇಟ್ಟಿ, "ಬಿದರ ಜಿಲ್ಲೆಯ ಶರಣ ಸಮರಗಳು' ೧೧೦೦ ರಿಂದ ೧೪೦೦. 
ಗುಲಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ. (ಅಪ್ರಕಟಿತ) 

೫) ನಳಿನ, ಹೈದ್ರಾಬಾದ ಕರ್ನಾಟಕ ಮಠಗಳು ಮತ್ತು ಸಮಾಜಿಕ ಬದಲಾವಣೆ ಬೀದರ ಜಿಲ್ಲೆಯನ್ನು 
ಅನುಲಕ್ಷಿಸಿ, ೧೯೦೫-೨೦೦೦, ಮೈಸೂರು ವಿಶ್ವವಿದ್ಯಾಲಯ. (ಅಪ್ರಕಟಿತ) 

೬) ಆನಂದ ಮಾಣಿಕರಾವ, ಕಲ್ಯಾಣ ಕ್ರಾಂತಿಯ ಒಂದು ಐತಿಹಾಸಿಕ ಅಧ್ಯಯನ, ಗುಲಬರ್ಗಾ 
ವಿಶ್ವವಿದ್ಯಾಲಯ ಕಲಬುರಗಿ. (ಅಪ್ರಕಟಿತ). 


263 


ಕಲ್ಯಾಣ ಕರ್ನಾಟಕದ ಪ್ರಮುಖ ಹಬ್ಬ ಹರಿದಿನಗಳ ಹಿನ್ನಲೆ ಮತ್ತು ಪರಂಪರೆ. 


-ಡಾ. ಸವಿತಾ. ಎಸ್‌. ಹೊಸಮನಿ, 
ಸಂಶೋಧನಾ ವಿದ್ಯಾರ್ಥಿನಿ, ಇತಿಹಾಸ ಅಧ್ಯಯನ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ನಾವಿರುವ ಪ್ರಪಂಚ ಬಹಳ ವಿಶಾಲವಾದದ್ದು, ಆದರೆ ನಮ್ಮಲ್ಲಿ ಹೃದಯ ವಿಶಾಲವಾಗಿಲ್ಲ 
ಸಂಕುಚಿತವಾಗಿದೆ, ಪರಿಮಿತವಾಗಿದೆ. ಪ್ರಪಂಚದಲ್ಲಿ ಅಂದ, ಸೌಂದರ್ಯ, ವನರಾಶಿ ಹಾಗೂ 
ನಿಯಮಗಳೆಲ್ಲವೂ ಇವೆ. ಸಿರಿ-ಸಂಪತ್ತುಗಳ ಮಧ್ಯೆ ಸರಿಯಾಗಿ ಜೀವಿಸುವ ಪರಿಸ್ಥಿತಿ ಇದ್ದರೂ ಇದನ್ನು 
ಸರಿಮಾಡಿಕೊಳ್ಳದ ಮನುಷ್ಯ ಅಶಕ್ತತೆಯಿಂದ ಈ ವಿಶಾಲವಾದ ಪ್ರಪಂಚವನ್ನು ಬಹಳ ಚಿಕ್ಕದಾಗಿ, 
ಅಲ್ಲವಾಗಿ, ಸ್ವಲ್ಪವಾಗಿ ಕಾಣುತ್ತ ಹೋಗುವನು. ನಮ್ಮ ಜೀವಿತದ ಮೇಲೆ ನಮಗೆ ಹತೋಟಿ ತಪ್ಪುವುದು. 
ಈ ಕ್ಷಣ ಸುಖವಾಗಿದ್ದರೆ ಮರುಕ್ಷಣ ಹೀಗೆ ಇರುತ್ತೆವೆಂದು ಹೇಳಲಾಗುವುದಿಲ್ಲ. ಆದರೆ ಈ ಜಗತ್ತಿನಲ್ಲಿ 
ಮನುಷ್ಯನಿಗೆ. ಮೀರಿದ ಅದ್ಭುತವಿಲ್ಲ. ಮನುಷ್ಯನೆ ಸತ್ಯ “ಮನುಷ್ಯನು ಆಧುನಿಕ ಜೀವನದ 
ಜ೦ಜಾಟಗಳಲ್ಲಿದ್ದರೂ ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಆತನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. 
ಆ ಕಾರ್ಯ ಪ್ರತಿದಿನವೂ ಸಾಧ್ಯವಿಲ್ಲ. ಅದನ್ನು ಹಬ್ಬ ಅಥವಾ ಪೂಜೆಯ ರೂಪದಲ್ಲಿ ನೆರವೇರಿಸಿದರೆ ಆ 
ದಿನ ಇಡೀ ಮನೆಯವರೆಲ್ಲ ಸಂತೋಷವಾಗಿರುತ್ತಾರೆ. ಅದಕ್ಕೆ ಬಹಳ ಪುರಾತನ ಕಾಲದಿಂದ ಅಂದರೆ 
ಯುಗಯುಗಾಂತರಗಳಿಂದ ಕೆಲವು ಹಬ್ಬಗಳು, ಉತ್ಸವಗಳು ವರ್ಷದಲ್ಲಿ ಅದಕ್ಕೆ ಕೆಲವು ದಿನಗಳನ್ನು 
ನಿಗಧಿಪಡಿಸಿ ಆ ದಿನ ಆಚರಿಸಬೇಕೆಂಬ ಕಟ್ಟುಪಾಡನ್ನು ಮಾಡಿದ್ದಾರೆ.” 


“ಹಬ್ಬಗಳು ನಮ್ಮ ಸಂಸ್ಕೃತಿಯ ನಿಧಿಗಳು ಅವುಗಳಲ್ಲಿ ಒಡಮೂಡಿದ ಜನಜೀವನ ನಮ್ಮ 
ತಲೆಮಾರಿನ ಜನಾ೦ಗದ ಕುರುಹುಗಳು ವರ್ಷಕ್ಕೊಂದು ಸಲ ಬರುವ ಹಬ್ಬದ ದಿನದಿಂದಲಾದರೂ ನಮ್ಮ 
ಜನರ ಮನಸ್ಸು ಲೌಕಿಕದಿಂದ ಪಾರಮಾರ್ಥಿಕದೆಡೆಗೆ ಎಳಸಲಿ, ಬಹಿರ್ಮುಖವಾದ ಮನಸ್ಸು 
ಅಂತರಮುಖಿಯಾಗಲಿ, ಒಳ್ಳೆಯ ಆಚಾರ-ವಿಚಾರ ದೇವಪಾರಾಯಣದಲ್ಲಿ ಮನಮಗ್ಗವಾಗಿಸಲಿ 
ಎನ್ನುವಸದುದ್ದೇಶದಿಂದ ಇವು ಆಚರಣೆಯಲ್ಲಿ ಉಳಿದು ಬಂದಿವೆ ತನ್ನನ್ನು ತಾನು ಅರಿಯುವ; ಅರಿತು 
ನಡೆಯುವ; ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವ; ದಾನಗುಣಾದಿಗಳನ್ನು ಮೆರೆಯುವ ಪ್ರಚೋದಾತ್ಮಕ 
ಶಕ್ತಿಗಳು ಹಬ್ಬಗಳಿ೦ದ ಮಾನವನಿಗೆ ಧಾರೆಯೆರೆದು ಬಂದಿವೆ. ಆಧ್ಯಾತ್ಮಿಕ ಶ್ರದ್ಧೆ ನಿಷ್ಠೆಗೊಳ್ಳಲು, ದೇವರು 
ಧರ್ಮದ ಮೇಲಿನ ನಂಬಿಕೆ ದೃಢವಾಗಲು, ಬಡವರು-ಬೀಕಾರಿಗಳ ಹಿತಚಿಂತನೆಯ ಕಳಕಳಿ ಮನದಲ್ಲಿ 
ಮೂಡಲು, ಸರ್ವ ಸಮಾನತೆಯ ಭಾವ ಮೈದೋರಲ ಪವಿತ್ರ-ಪರಿಶುದ್ಧ ಚಾರಿತ್ರಶೀಲ ಜೀವನ 
ಸಾಗಿಸಲು ಹಬ್ಬಗಳು ಕೈದೇವಿಗೆಗಳಾಗಿ ನಿಂತಿವೆ. ಕೇವಲ ಉಂಡುಟ್ಟು ಸುಖದಿಂದಿರುವುದೇ ಹಬ್ಬದ 
ಗುರಿಯಾಗಿದ್ದರೆ ಅವುಗಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ದೊರೆಯುತ್ತಿರಲಿಲ್ಲ. ದೈಹಿಕ ಸವಕಳಿಯ ಪೂರೈಕೆಗಾಗಿ 
ಸಿಹಿ ಊಟ ಅವಶ್ಯಕವಿರಬಹುದು; ಆದರೆ ಅದೇ ಕೊನೆಯಲ್ಲ. ವಿಶಾಲ ಮನೋಭಾವ, ವಿಸ್ತಾರ 
ವಿಚಾರಗಳ ಅರಳುವಿಕೆಯನ್ನು ಹಬ್ಬಗಳಿ೦ದ ಪಡೆದದ್ದಾದರೆ ಜೀವನ ಇನ್ನೂ ಸುಂದರವಾಗುತ್ತದೆ”. ಹಬ್ಬ- 
ಹರಿದಿನಗಳು ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿರುವ 
ಒ೦ದು ಅತಿ ಮುಖ್ಯವಾದ ಮತ್ತು ಅತ್ಯಂತ ಪರಿಚಿತವಾದ ವಿಷಯ ಉತ್ಸವ ಪ್ರಿಯಾ” ಖಲು ಮನುಷ್ಯಾ: 
ಅಂದರೆ ಹಬ್ಬಗಳು ಮನುಷ್ಯ ಜೀವನದಲ್ಲಿನ ವಿಶೇಷವಾದ ಸಂತೋಷದ ಸಂದರ್ಭಗಳು ಮನುಷ್ಯ 
ಜೀವನದಲ್ಲಿನ ವಿಶೇಷವಾದ ಸಂತೋಷದ ಸಂದರ್ಭಗಳು. ಬಂಧು-ಬಳಗ, ಇಷ್ಟಮಿತ್ರರು 
ಮುಂತಾದವರು ಒಂದೆಡೆಯಲ್ಲಿ ಒಟ್ಟಾಗಿ ಸೇರುವುದು. ಯಥಾಶಕ್ತಿಯಾಗಿ ರುಚಿರುಚಿಯಾದ ತಿಂಡಿ 
ತಿನಿಸುಗಳನ್ನೂ. ಪಾನೀಯಗಳನ್ನೂ ಸೇವಿಸುವುದು, ಆಡುವುದು, ಪಾಡುವುದು, ಮನಸೋ ಇಚ್ಛೆ 
ಮಾತನಾಡುವುದು, ಇತ್ಯಾದಿ ರೂಪಗಳಲ್ಲಿ  ಇಂದ್ರೀಯಗಳ ಆನ೦ದವನ್ನನುಭವಿಸುತ್ತಾ, ಜೀವನದಲ್ಲಿ 
ಕಷ್ಟಕಾರ್ಪಣ್ಯಗಳಿದ್ದರೆ ಅವುಗಳನ್ನು ಮರೆಯುವುದು, ಇದು ಸಾಮಾನ್ಯವಾಗಿ ಎಲ್ಲ ದೇಶ, ಜನಾಂಗ, 
ಸಂಸ್ಕೃತಿಗಳಿಗೆ ಸೇರಿದ ಜನರೂ ಹಬ್ಬಗಳನ್ನು ಆಚರಿಸುವ ವಿಧಾನವಾಗಿದೆ.” 


264 


ಹರಿದಿನಗಳಂದು ಮನೆಯೇ ದೇಗುಲ ತಳಿರು ತೋರಣಗಳಿಂದ, ಮಕ್ಕಳ ಮಂದಹಾಸಗಳಿಂದ, 
ಮಡದಿಯ ವೃತನಿಯಮದ ಸಡಗರದಿಂದ ಬಂಧು-ಮಿತ್ರರ ಆಗಮನದಿಂದ ಎಲ್ಲರಿಗೂ ಶಾಂತಿ, 
ಸಂತೋಷ ಲಭಿಸುತ್ತವೆ. ಯುಗಾದಿ, ವಿಜಯದಶಮಿ, ದೀಪಾವಳಿ ಮೊದಲಾದ ಕೆಲವು ಹಬ್ಬಗಳಂದು 
ಮನೆಮಂದಿಯೆಲ್ಲ ಹೋಸ ಬಟ್ಟೆಗಳನ್ನು ಧರಿಸುವರು. ಉಳ್ಳವರು ಪ್ರತಿಯೊಂದು ಹಬ್ಬದಲ್ಲಿಯೂ 
ಉ೦ಟು-ಊಂಡು ನಲಿಯ ಬಹುದು. ಅಂತೆಯೇ ಬಡವರು ಸಹ ಯಥಾಶಕ್ತಿ ಊಟ-ಉಡಿಗೆಗಳಲ್ಲಿ 
ಸಂತೋಷ ಪಡೆಯುವರು. ದೇವರ ಉತ್ಪವ, ಪಾರಾಯಣ, ನಾಟಕ ಅಥವಾ ಸಾಮೂಹಿಕವಾದ 
ಗೋಷ್ಠಿಗಳಲ್ಲಿ ಜನ ನಲಿಯುವರು. ವ್ಯಾವಹಾರಿಕ ಜಗತ್ತಿನ ಕ್ಷೇಶ ಕಾರ್ಪಣ್ಯಗಳಿ೦ದ ಎಲ್ಲರ ಮನಸ್ಸು ಈ 
ದಿನಗಳಲ್ಲಾದರೂ ಸ್ವಲ್ಪ ದೂರವಿದ್ದು ನೆಮ್ಮದಿ ಪಡೆಯುತ್ತದೆ. ಆದರೆ ಬರೀ ಸಂತೋಷ, 
ಮನರಂಜನೆಯಲ್ಲಿ ಕಾಲ ಕಳೆಯದೆ ಹಬ್ಬ-ಹರಿದಿನಗಳಂದು ಕೆಲವು ಕಾಲವಾದರೂ ದೈವಸಾನಿದ್ಯವನ್ನು 
ಕಾಣಬೇಕೆನ್ನುವುದೇ ಇದರ ಮುಖ್ಯ ಉದ್ದೇಶ. 


ಹಬ್ಬಗಳನ್ನು ಅವುಗಳ ವ್ಯಾಪ್ತಿಯ ದೃಷ್ಟಿಯಿಂದ “ರಾಷ್ಟ್ರೀಯ, ಪ್ರಾದೇಶಿಕ, ಗ್ರಾಮೀಣ ಮತ್ತು 
ಮತೀಯ "ಹಬ್ಬಗಳಂದು ವಿಂಗಡಿಸಿಕೊಳ್ಳಬಹುದು. ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, 
ನವರಾತಿ, ದೀಪಾವಳಿ ಇವು ರಾಷ್ಟ್ರೀಯ ಹಬ್ಬಗಳು, ಕೇರಳದ ಓಣಂ ತಮೀಳುನಾಡಿನ ಪೊಂಗಲ್‌, 
ಮೈಸೂರಿನ ದಸರಾ, ಬಂಗಾಳದ ದರ್ಗಾ ಪೂಜೆ ಮುಂತಾದವು ಪ್ರಾದೇಶಿಕ ಹಬ್ಬಗಳು ಊರು ಗ್ರಾಮ 
ಮಟ್ಟದಲ್ಲಿ ಜರಗುವ ಹಬ್ಬ ಜಾತ್ರೆಗಳೆಲ್ಲ ಜನಪದ (ಗ್ರಾಮೀಣರ) ಹಬ್ಬ ಜಾತ್ರೆಗಳೆನಿಸಿಕೊಳ್ಳುತ್ತವೆ. ಬಸವ 
ಜಯಂತಿ, ಬುದ್ಧ ಜಯಂತಿ, ಕ್ರಿಸ್ತ ಜಯಂತಿ, ಮಹಾವೀರ ಜಯಂತಿ, ಪೈಗಂಬರ ಜಯಂತಿ ಹಾಗೂ 
ಗುರುನಾನಕ ಜಯಂತಿ ಇವೇ ಮುಂತಾದವು ಮತೀಯ ಹಬ್ಬಗಳು.” 


ಜನಪದ ಸಂಸ್ಕೃತಿಯಲ್ಲಿ ವರ್ಷದ ಹನ್ನೆರಡು ತಿಂಗಳು ಕಂಡು ಬರುವ ಹಬ್ಬಗಳು ಆಚರಣೆಗಳ 
ಗೂಡೆ ಆಗಿವೆ. ಜನಪದರ ದಿನನಿತ್ಯದ ಜೀವನಕ್ಕೆ ನೆರವಾಗುವ ಮಳೆ, ಬೆಳೆ, ಪ್ರಾಣಿ, ಸಮೃದ್ಧಿ 
ಮುಂತಾದವುಗಳಲ್ಲಿ ಹಬ್ಬಿ ಹರಡಿರುವ ಹಬ್ಬ-ಹರಿದಿನಗಳು, ಅವುಗಳ ಸಂದರ್ಭದಲ್ಲಿ ಆಚರಿಸುವ ವಿಶಿಷ್ಟ 
ಬಗೆಯ ಆಚರಣೆಗಳು, ಜನಪದ ಸಂಸ್ಕೃತಿಯ ಕೇಂದ್ರ ಬಿಂದುವಾಗಿವೆ. ಕುಂಭ ಪೂಜೆ, ಗಂಗೆ ಪೂಜೆ, 
ಪ್ರಾರ್ಥನೆ ಸಂಪ್ರದಾಯಾಚರಣೆಗಳಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾನವ 
ಹಬ್ಬಗಳನ್ನು ಆಚರಣೆಯಲ್ಲಿ ತಂದುಕೊಂಡಿದ್ದಿರಬಹುದು” ಒಟ್ಟಾಗಿ “ನಿಸರ್ಗವನ್ನು ನಿಯಂತ್ರಿಸುವ ಮತ್ತು 
ದೇವರನ್ನೊಲಿಸಿಕೊಳ್ಳುವ ಸತತ ಪ್ರಯತ್ನಗಳ ಫಲವಾಗಿ ಹಬ್ಬಗಳು ಹುಟ್ಟು ಪಡೆದವು”. 


ಹಬ್ಬವೆಂದರೆ ಸಾಮಾನ್ಯವಾಗಿ ಉಂಡುಟ್ಟು ನಲಿದಾಡಬಹುದಾದ ಸಮಯ, ಮೈಯುಳಿಸಿಕೊಂಡು 
ಮೆರೆದಾಡಬಹುದಾದ ಅವಕಾಶ ಎ೦ಬ ಕಲ್ಪನೆ ಮೊತ್ತಮೊದಲಿಗೆ ಬರುತ್ತಿದೆ. ಇದು ತಪ್ಪೆಂದು 
ಹೇಳುವುದಕ್ಕೂ ಇಲ್ಲ. "ದುಡಿದು ದಣಿದರೆ ಜೀವ' ದಣಿದು ದುಡಿದರೆ ಸಾವು; ಬಾಳಿನ ಹೋರಾಟದಲ್ಲಿ 
ಪ್ರತಿವ್ಯಕ್ತಿಯೂ ನೆತ್ತರೂ ಬೆವರಾಗುವಂತೆ ದುಡಿಯಲೇ ಬೇಕು. ದಣಿದ ಜೀವದಲ್ಲಿ ತಣಿವನ್ನು 
ತುಂಬಲಿಲ್ಲವಾದರೆ ಅದಕ್ಕೆ ಸಾವು ಸಿದ್ದ ಸಾವನ್ನು ತಪ್ಪಿಸಬೇಕಾದರೆ ಶ್ರಮಿಸಿದ ಜೀವನಕ್ಕೆ 
ಒತ್ತಾಯದಿಂದಲಾದರೂ ವಿಶ್ರಾಂತಿ ಸಮಯವನ್ನು ಕಲ್ಪಿಸಬೇಕು. ಇದುವೇ ಹಬ್ಬದ ದಿವಸ ಹಬ್ಬಗಳ 
ಮಹತ್ವ ಇಷ್ಟಕ್ಕೆ ಮುಗಿಯಲಿಲ್ಲ. ಅದರ ಅಂತರಾಳ ತುಂಬಾ ವಿಶಾಲವಾದದ್ದು. 


“ಜೀವ ವಿಕಾಸದ ಘಟ್ಟದಲ್ಲಿ ಮಾನವನ ಅಸ್ತಿತ್ವ ಅತ್ಯಂತ ಪ್ರಮುಖವಾದುದಾಗಿದೆ. ಮಾನವನ 
ಮತ್ತು ನಿಸರ್ಗದ ಸಂಪರ್ಕ ಗಾಢವಾಗುತ್ತ ಬೆಳೆದಂತೆಲ್ಲ ನಿಸರ್ಗದ ಎಲ್ಲ ಘಟನೆಗಳು ಬೆರಗು 
ಮೂಡಿಸಿದವು ಧೀಮ್ಮೆಂದು ಸಿಡಿಯುವ ಜ್ವಾಲಾಮುಖಿ, ದಕ್ಕಿದನ್ನು ಕೊಚ್ಚಿ ಸೆಳೆದೊಯ್ಯುವ ಭೀಕರ 
ಪ್ರವಾಹ. ಇದ್ದಕ್ಕಿದ್ದಂತೆ ಮೂಡುವ ಸೂರ್ಯ ಮತ್ತು ಕವಿಯುವ ಗಾಢ ಕತ್ತಲೆ ಇತ್ಯಾದಿಗಳು ಯಾವುದೇ 
ಆದಿಯ ಗುಂಪಿನ ವ್ಯತ್ಯಾಸ ಭಯ ವಿಸ್ಮಯಗಳಾಗಿ ಸೀಮಿತವಾಗದೇ ಇಡೀ ವೃಂದ ಸಾಮೂಹಿಕ 
ಅನುಭವಗಳಿಗೆ ಕಾರಣವಾಗುತ್ತದೆ. ಇಂತಹ ಅನುಭವಗಳು ಕೇವಲ ಅವರ ಭಾವನಾ ಪ್ರಪಂಚಕ್ಕೆ 


265 


ನಿರ್ದಿಷ್ಟಗೊಳ್ಳದೆ. ಅನಿಯಂತ್ರಿಕತ ಶಕ್ತಿಗಳ ಅದ್ಭುತ, ಅಮಾಯಕ ಭಯೋತ್ಪಾದಕ ಕಲ್ಪನೆಗಳಿಗೆ 
ಪ್ರೇರಣೆಯನ್ನು ಒದಗಿಸುತ್ತವೆ. ಮಾನವನ ಇಚ್ಛೆ ಅಥವಾ ಬಯಕೆಯ ಸಂಕಲ್ಪ ವೃತ ಆ ಇಚ್ಛೆಯ 
ಪೂರ್ಣತೆಗಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೈಕೊಳ್ಳುವ ಆಚರಣೆಗಳ ರೂಢಿ ಉತ್ಸವಗಳೇ ಹಬ್ಬ 
ಹೀಗಾಗಿ ಆಚರಣೆ ಮತ್ತು ಹಬ್ಬಗಳಿಗೆ ಬೇರ್ಪಡಿಸಲಾರದ ಸಂಬಂಧವಿದೆ. ಶಿಲಾಪೂರ್ವ ಮಾನವ, 
ನಾಗರೀಕತೆಯ ಜೀವನ ಎಕಾಶಗೊಳ್ಳುತ್ತ ಬಂದುದೇ ಒಂದು ರೋಚಕವಾದ ಸಾಹಸಮಯ 
ಸಂಗತಿಯಾಗಿದೆ.” 


ಜಾನಪದವು ವಿಶಾಲ ಸಂಸ್ಕೃತಿಯ ಮಹತ್ವದ ಒಂಧು ಭಾಗ. ಸಂಸ್ಕೃತಿಯ ಮೂಲವಿರುವುದು 
ಜಾನಪದರಲ್ಲಿ, ಒಂದು ಪ್ರದೇಶದ ಜನತೆ ಇರಿಸಿಕೊಂಡ ನಂಬಿಕೆಗಳು, ರೂಢಿಸಿಕೊಂಡು ಬಂದ ಜೀವನ 
ಪದ್ಧತಿಗಳು, ಸಂಯೋಜನೆಗೊಂಡ ಸೌಕರ್ಯ ಸಲಕರಣೆಗಳು, ರೂಢಿಸಿಕೊ೦ಡ ನೀತಿ ನಿಯಮಗಳು 
ಹಾಗೂ ಬೆಳೆಸಿಕೊಂಡ ಕೌಶಲ ಹವ್ಯಾಸಗಳು, ಸಾಹಿತ್ಯ ಇತ್ಯಾದಿಗಳ ಮೂಲಕ ಅವರ ಸಂಸ್ಕೃತಿಯೂ 
ತಿಳಿದು ಬರುತ್ತದೆ. ಸಂಸ್ಕೃತಿ ಎಂಬುದು ಒಂದೆರಡು ದಿನ, ತಿಂಗಳು, ವರ್ಷದ ಅಲ್ಪಾವಧಿಯಲ್ಲಿ 
ಬೆಳೆದದ್ದಲ್ಲ. ಅದು ಮಾನವ ಕುಲ ಹುಟ್ಟಿದದಿನದಿಂದ ಜೀವನ ಪರ್ಯಂತರ ನಿರಂತರವಾಗಿ 
ಬೆಳೆಯುತ್ತಿರುವಂತಹುದು. 


ಪ್ರತಿಯೊಂದು ಹಬ್ಬಗಳಲ್ಲಿಯೂ ಭಗವಂತನನ್ನು ವಿಶಿಷ್ಟ ರೀತಿಯಲ್ಲಿ ಆರಾಧಿಸಿ ಅವನ 
ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾಮ ರೂಪಗಳಿಲ್ಲದವನಿಗೆ ವಿವಿಧ ನಾಮರೂಪ ಕಲ್ಲಿಸಿಕೊಂಡುದ್ದರೂ 
ಆತ್ಮ ಚಿಂತನೆ, ದೈವ ಸಾಕ್ಷಾತ್ಕಾರಕ್ಕೆ ಹಬ್ಬ-ಹರಿದಿನಗಳು ಕಾರಣವಾಗಬೇಕು. ಜನಪದ ಚಾರಿತ್ರ್ಯಶೀಲ 
ಜೀವನದ ಗುಣಮಟ್ಟವನ್ನು ರೂಪಿಸಲು ಇವು ಸಹಕರಿಸಿವೆ. ದೇವರು ದೈವ-ಧರ್ಮಗಳ ಮೇಲೆ 
ಐತಿಹಾಸಿಕ, ಪೌರಾಣಿಕ ಸತ್ಪುರುಷರ ಮೇಲೆ ಭಯ, ಭಕ್ತಿ ನಿಷ್ಠೆಗಳನ್ನು ಮೂಡಿಸಲು ಜನಪದರ 
ಬದುಕಿನಲ್ಲಿ ಮಹತ್ವದ ಪಾತ್ರವಾಗಿವೆ. ಜನರು ಮನಸ್ಸು ಲೌಕಿಕದಿಂದ ಪಾರಮಾರ್ಥದೆಡೆಗೆ ಎಳೆಸಲು, 
ಬಹಿರ್ಮುಖವಾದ ಮನಸ್ಸು ಅಂತರ್ಮುಖಿಯಾಗಿಸಲು, ಪವಿತ್ರ ಕಾರ್ಯಗಳಲ್ಲಿ ಮನವೆಳೆಸಲು ಹಬ್ಬಗಳು 
ಎಚ್ಚರವಹಿಸಿವೆ.” 


ಗ್ರಂಥಯಣಿ. 


೧. ಡಾ. ಅಂಬಳಿಕೆ ಹಿರೆಯಣ್ಣ - ಹಬ್ಬ ಜಾತ್ರೆಗಳು 
೨. ಶ್ರೀ. ಶ್ರೀ. ರಂಗಪ್ರಿಯ - ಭಾರತೀಯರ ಹಬ್ಬ-ಹರಿದಿನಗಳು 
ಪ್ರೊ.ಡಿ.ಟಿ.ರಂಗಸ್ವಾಮಿ - ಭಾರತದ ಹಬ್ಬಗಳು 


೩. 
೪. ಡಾ. ಬಸವರಾಜ ಪೋಲಿಸ್‌ ಪಾಟೀಲ್‌ - ಹೈದ್ರಾಬಾದ ಕರ್ನಾಟಕದ ಜನಪದಸಾಹಿತ್ಯ. 


266 


ವೀರಶೈವ ತತ್ವಾನುಸಂಧಾನಿ ಕಲ್ಯಾಣ ಕರ್ನಾಟಕದ ಶ್ರೀ ಶರಣಬಸವೇಶ್ವರರು. 


-ಡಾ. ಭಾಗೀರತಿ ಬಿ. ಕೆ, 

ಪ್ರಾಂಶುಪಾಲರು, 

ಶಾರದ ವಿವೇಕ ಕಲಾ ಮತ್ತು ವಾಣಿಜ್ಯ 

ಮಹಿಳಾ ಪದವಿ ಮಹಾವಿದ್ಯಾಲಯ, ಕಲಬುರಗಿ. 


ಶ್ರೀ ಶರಣಬಸವೇಶ್ವರರು ವಿಶ್ವ ವಿಭೂತಿಗಳ ಬದುಕಿನ ಸಮನ್ವಯದ ಮೂರ್ತಿಯಂತೆ ಇದ್ದಾರೆ. 
ಧರ್ಮವನ್ನು ತಿಳಿಸುವಲ್ಲಿ, ಉದ್ದಾರ ಮಾಡುವಲ್ಲಿ, ಪ್ರಸಾರ ಕಾರ್ಯದಲ್ಲಿ ಬುದ್ಧ, ಕ್ರೈಸ್ತ ಬಸವಾದಿಗಳ 
ಸಮಾನವಾಗಿದ್ದಾರೆ. ಶರಣರು ಯಾವುದೇ ಧರ್ಮವನ್ನು ಸ್ಥಾಪಿಸಲಿಲ್ಲ. ಅವರು ನುಡಿದದ್ದೇ ಧರ್ಮ. 
ಅದುವೇ ಮಾನವ ಧರ್ಮ. ಬುದ್ಧನಂತೆ ಮಹಾ ಅಹಿ೦ಸಾವಾದಿಗಳಾಗಿದ್ದರು. ಶರಣಬಸವರು 
ಸಸ್ಯಗಳಲ್ಲೂ ಜೀವ ಇರುವುದೆಂದು ಭಾವಿಸಿ, ಹೂ ಪತ್ರಿಗಳನ್ನು ಗಿಡದಿಂದ ಹರಿಯಲಿಲ್ಲ ಕೆಳಗೆ 
ಬಿದ್ದವುಗಳನ್ನು ಮಾತ್ರ ಆರಿಸಿ ತಂದು ಲಿಂಗಕ್ಕರ್ಷಿಸಿದರು. ಇವರು ಇದು ಹೀಗೆ, ಅದು ಹಾಗೇ ಎಂದು 
ಉಪದೇಶ ಮಾಡಲಿಲ್ಲ. ತಾವು ಮೊದಲು ನಡೆದರು. ತಮ್ಮಲ್ಲಿದ್ದ ಜ್ಞಾನವನ್ನು ಜನ ಹಿತಕ್ಕಾಗಿ ನುಡಿದರು. 
ನುಡಿದಂತೆ ನಡೆದರು ವೀರಶೈವ ಧರ್ಮದ ಮಹಾಪುರುಷರಾದ ಶರಣಬಸವರು ವೀರಶೈವ 
ಧರ್ಮವೇನೆಂಬುದನ್ನು ತೋರಿಸಲು ತಮ್ಮ ಜೀವನವನ್ನೇ ಪ್ರತ್ಯಕ್ಷಾನುಭೂತಿಯಾಗಿಸಿಕೊ೦ಡರು. 
ಶರಣಬಸವರ ಜೀವನ ಸಂಪುಟ ವೀರಶೈವ ತತ್ಪಾನುಸ೦ಂಧಾನದ ಸಾಧನೆಯಿಂದ ಕೂಡಿದೆ. 


ವೀರಶೈವ ಧರ್ಮಕ್ಕೆ ಅಷ್ಟಾವರಣಗಳು ಅಂಗವಾಗಿದೆ. ಪಂಚಾಚಾರಗಳು ಅವರ 
ಪ್ರಾಣವಾಗಿವಾಗಿವೆ. ಷಟಸ್ಥಲಗಳು ಆತ್ಮವಾಗಿವೆ ಇವುಗಳ ರೂಪವೇ ವೀರಶೈವ ಧರ್ಮವಾಗಿದೆ. ಈ 
ತತ್ವಗಳ ಆಚರಣೆಯೇ ವೀರಶೈವ ಧರ್ಮಾಚರಣೆಯಾಗುತ್ತಿದೆ. ಶರಣಬಸವರು ಇವುಗಳನ್ನು ಬದುಕಿನಲ್ಲಿ 
ಅಳವಡಿಸಿಕೊಂಡು ಹೇಗೆ ಆಚರಿಸತೋರಿದರೆಂಬುವುದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಿದೆ. 


ಅಷ್ಟಾವರಣಗಳು. 


ಅ ಮ 


ಮಂತ್ರ, ಪಾದೋದಕ, ಪ್ರಸಾದ ಇವೇ ಆ ಎಂಟು ಆವರಣಗಳು. ಗುರು, ಲಿಂಗ, ಜಂಗಮ ಇವು 
ವೀರಶೈವ ಸಾಧಕನಿಗೆ ಪೇರಕ ಶಕ್ತಿಗಳು. ಇವು ಶಿವನ ಮೂರು ರೂಪಗಳು ನಮಃ ಶಿವಾಯ ಎಂಬ 
ಪಂಚಾಕ್ಷರ ಮಹಾಮಂತ್ರದ ಮುಖಾಂತರವೇ ಧ್ಯಾನಿಸಬೇಕು. 


ಒಟ್ಟು ಎಂಟು ಅಷ್ಠಾವರಣಗಳು ಬರುತ್ತವೆ. ಅವುಗಳು ಗುರು, ಲಿಂಗ, ಜಂಗಮ, ಭಸ್ಮ ರುದ್ರಾಕ್ಷಿ, 


೧. ಗುರು. 

ಗುರು ಎಂಬುವವನು ಅಜ್ಞಾನವನ್ನು ಕಳೆಯುವ ಜ್ಞಾನರೂಪನಾಗಿ ಕಾಣುತ್ತಾನೆ, ನಾಮ 
ರೂಪ ಕ್ರೀಯಾ ತೀತನು, ಮಾಯಾ ರಹಿತನೂ, ಭವಹರನೂ, ಸಾಧನೆಗೆ ಪ್ರೇರಕ ಶಕ್ತಿಯೂ ಆದ 
ಗುರುದೇವನ ಆಜ್ಞೆಯನ್ನು ಪಾಲಿಸಿದರಿಂದ ಶರಣಬಸವರು ಮಹಾಶರಣತ್ವದ ಪದವಿಗೇರಿದರು. 
ಮನುಷ್ಯನ ಜೀವನದ ಉದ್ದಾರಕ್ಕೆ ಗುರು ಬಹಳ ಮುಖ್ಯ ಗುರುವಿನ ಗುಲಮನಾಗುವ ತನಕ 
ದೊರೆಯದಣ್ಣ ಮುಕುತಿ ಎನ್ನುವಂತೆ ನಾವು ಗುರುವಿಗೆ ಗುಲಾಮನಾಗಬೇಕು ಅಂದಾಗ ನಮಗೆ 
ಮುಕ್ತಿ ಸಿಗುತ್ತದೆ ಅಂತೆಯೇ ಶರಣಬಸವರು ಗುರುಕಲಕೇರಿ ಮರುಳಾಧ್ಯರ ಅಣತಿಯಂತೆ 
ಶರಣಬಸವರು ವಿದ್ಯಾಭ್ಯಾಸಕ್ಕೆ ತೊಡಗಿದರು. ಶರಣ ಧರ್ಮವನ್ನು ವಚನಗಳ ಮುಖಾಂತರ 
ಹುಡುಕಿದ್ದರು ಗುರುವಿಗೆ ಭಕ್ತಿ ತೋರಿಸಬೇಕಾದರೇ ನಮಗೆ ಶಕ್ತಿ ಬೇಕು ಎಂದು ಹೇಳಿದರು. 
ಬದುಕಿನ ಒಂದೊಂದು ದಿನ, ಕ್ಷಣವೂ ಗುರು ಸೇವೆಯಲ್ಲಿ ಗುರುಸ್ಮರಣೆಯಲ್ಲಿ ಕಾಲ 


267 


ಕಳೆಯುತ್ತಿದ್ದುದರಿಂದ ಮರುಳಸಿದ್ದರು ಶರಣಬಸವರನ್ನು ಬಹಳ ಪ್ರೀತಿಯಿ೦ದ ಕಾಣುತ್ತಿದ್ದರು. 
ಗುರು ಶಿಷ್ಯರು ಇಬ್ಬರು ಪ್ರೀತಿಯಿಂದ ದೇಹ ಎರಡು ಜೀವ ಒಂದೇ ಎಂಬಂತೆ ಇದ್ದರು. ಇವರ 
ಜ್ಞಾನದ ಸಾಧನೆ ಹೆಚ್ಚಿದಂತೆ ಜನ ಸಾಮಾನ್ಯರಿಗೆ ಲೀಲಾ ಪುರುಷರಾಗಿ ತೋರಿದರು ಹಲವಾರು 
ಶರಣರು ಇವರ ಹತ್ತಿರ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹರಿಸುವಂತೆ 
ಬೇಡಿಕೊಳ್ಳುತ್ತಿದ್ದರು. ಅವರ ಪಾದಕ್ಕೆ ನಮಿಸುತ್ತಿದ್ದರು ಇದು ಅವರಿಗೆ ಇಷ್ಟವಾಗಲಿಲ್ಲ ಏಕೆಂದರೆ 
ಅವರಿಗೆ ತಾನೋಬ್ಬ ಭಕ್ತ ಎಂದು ತಿಳಿದುಕೊಂಡಿದ್ದರು. ಗುರು ಎಂದು ತಿಳಿದಿರಲಿಲ್ಲ. 
ಶರಣೆಂದವರಿಗೆ ಶರಣು ಶರಣಾರ್ಥಿ, ಮಹಾ ಶರಣಾರ್ಥಿಯೆಂದೇ ಹೇಳುತ್ತಿದ್ದರು. ಪಾದ ಮುಟ್ಟಿ 
ನಮಸ್ಕರಿಸಲು ಬಂದ ಭಕ್ತರಿಗೆ “ನಿಮ್ಮ ತಲೆಗಳು ಆ ಶಿವನ ಸಾನಿಧ್ಯಕ್ಕೆ ಮಾತ್ರ ಮಣಿಯಲಿ” 
ಎ೦ದು ಹೇಳುತ್ತಿದ್ದರು. ಆದರೇ ಜನರು ಶರಣರಿಗೆ ಪಾದ ಮುಟ್ಟ ನಮಸ್ಕರಿಸುವುದನ್ನು ಬಿಡಲೇ 
ಇಲ್ಲ. ಅದಕ್ಕಾಗಿ ಶರಣರು ಯಾವಾಗಲೂ ತಮ್ಮ ಜೋತೆಯಲ್ಲಿ ಗುರುಗಳನ್ನು 
ಇರಿಸಿಕೊಳ್ಳುತ್ತಿದ್ದರು. ಶರಣರು ಗುರು ಸೇವೆಗೆ ಬಹಳ ಆಧ್ಯತೆ ನೀಡಿದರು. 


. ಲಿಂಗ. 


“ಲಿಂಗ ಮಧ್ಯೆ ಜಗತ್‌ ಸರ್ವಂ”, ಎಂಬಂತೆ ಲಿಂಗದಲ್ಲಿ ಇಡಿ ಬ್ರಹ್ಮಾಂಡವೇ ಇದೆ 
ಎಂದು ತಿಳಿದು ಶರಣರು ಲಿಂಗ ಪೂಜೆಯನ್ನು ಮಾಡುತ್ತಿದ್ದರು. ಲಿಂಗ ಪ್ರೇಮಿಗಳಾಗಿದ್ದರು. 
ಇಷ್ಟಲಿಂಗ ಪೂಜೆಯಿಂದ ಎಕದೇವೊಪಾಸನೆಯನ್ನು ಪ್ರಚುರಗೊಳಿಸಿದರು. ಶರಣಣಬಸವರು 
ಪ್ರತಿನಿತ್ಯ ಮೂರು ಬಾರಿ ಲಿಂಗ ಪೂಜೆ ಮಾಡಿಕೊಳ್ಳುತ್ತಿದ್ದರು. ಲಿಂಗವು ಮನಸ್ಸಿನ ಏಕಾಗತೆಗೆ 
ಸಹಾಯಕಾರಿ ಅಲ್ಲದೇ ಸಾಧಕನ ಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಪಂಚೇಂದ್ರೀಯಗಳಿಂದಾದ ಈ 
ದೇಹವು ಲಿಂಗದ ಆವಾಸವಾಗಿರುತ್ತದೆ. ಕಂಗಳಲ್ಲಿ ಶಿವಲಿಂಗ, ನಾಸಿಕದಲ್ಲಿ ಆಚಾರ ಲಿಂಗ, 
ತ್ರಕ್ತಿನಲ್ಲಿ ಜಂಗಮಲಿಂಗ, ಹೃದಯದಲ್ಲಿ ಮಹಾಲಿಂಗ ಹೀಗೆ ಲಿಂಗಗಳ ಸ್ಥಾನಗಳು ಈ 
ಅಂಗದಲ್ಲಿಯೇ ಅಡಕವಾಗಿರುವವು. ಈ ರಹಸ್ಯವನ್ನು ವೀರಶೈವ ಧರ್ಮವು ಸಾಧಕನಿಗೆ ತಿಳಿಸಿ 
ಕೊಟ್ಟಿರುವದು, ನೋಡುವ ನೋಟವು ಶಿವಲಿಂಗಕ್ಕರ್ಪಿಸಿದಲ್ಲಿ ಅದು ಮಂಗಳ ದೃಷ್ಟಿಯಾಗುತ್ತದೆ 
ಸಾಧಕನಿಗೆ ಲಿಂಗವು ಅತಿ ಅವಶ್ಯಕವಾಗಿರುವುದರಿಂದ ಸಾಧಕ ಜೀವಿಯಾದ ಕಡಕೊಳ್ಳ 
ಮಡಿವಾಳಪ್ಪ ಲಿಂಗದೀಕ್ಷೆಯನ್ನು ಬಯಸಿ ಬಂದಾಗ ಶರಣಬಸವರು ಸಮಾಜದ ವಿರೋಧವನ್ನು 
ಲೆಕ್ಕಿಸದೇ ಲಿಂಗದಿಕ್ಷೇ ಮಾಡಿಸಿದರು. 


. ಜಂಗಮ. 


ಶರಣಬಸವರು ಜ೦ಗಮ ಪ್ರೇಮಿಗಳಾಗಿದ್ದು ಜಂಗಮರ ಬಗ್ಗೆ ಬಹಳ ಗೌರವವಿತ್ತು 
ಶರಣಬಸವರು ಅಚಲಮನಸಿನಿಂದ ಜಂಗಮರ ಸೇವೆಯಲ್ಲಿ ತೊಡಗಿಸಿಕೊಂಡವರಾಗಿದ್ದರು. 
ಜಂಗಮರ ಸೇವೆಯಾಗಿರಬಹುದು ದಾಸೋಹ ಕಾರ್ಯವಾಗಿರಬಹುದು ಇವೆರಡಕ್ಕೂ ಎಂದು 
ತಡ ಮಾಡುತ್ತಿರಲಿಲ್ಲ ಜಂಗಮರಲ್ಲಿ ಇಟ್ಟಂತಹ ದೃಢನಿಷ್ಠೆಯಿ೦ದಲೇ ಶರಣವಬಸವರಿಗೆ 
ದಾಸೋಹ ಕಾರ್ಯದಲ್ಲಿ ಯಾವುದೇ ತೊಂದರೆಗಳು ಬರಲಿಲ್ಲ. ಬಂದರೂ ಅವು ಸರಳವಾಗಿ 
ನಿವಾರಣೆಯಾಗುತ್ತಿದ್ದವು. ಏನಾದರೂ ದಾಸೋಹ ಕಾರ್ಯದಲ್ಲಿ ಕಷ್ಟಗಳು ಬಂದರೆ 
ಭಯಪಡುತ್ತಿರಲಿಲ್ಲ. ಶ್ರೀಮಂತರಲ್ಲಿ ಹಣ ತಂದು ದಾಸೋಹ ಕಾರ್ಯವನ್ನು 
ಸರಳಗೊಳಿಸುತ್ತಿದ್ದರು. ಬೇಡಿದವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ನೀಡುವ ವ್ಯಕ್ತಿಯಾಗಿದ್ದರು. 


. ವಿಭೂತಿ-ರುದ್ರಾಕ್ಷಿ. 

ಶಿವಭಕ್ತರಾದ ಶರಣಬಸವರಿಗೆ ವಿಭೂತಿ ರುದ್ರಾಕ್ಷಿಗಳೇ ಆಭರಣಗಳು. ಯಾವಾಗಲೂ 
ಹಣೆಯ ಮೇಲೆ ವಿಭೂತಿ ಮತ್ತು ಕೊರಳಲ್ಲಿ ರುದ್ರಾಕ್ಷಿ ಸರವಿರುತ್ತಿತ್ತು. ತಮ್ಮ ದರ್ಶನಕ್ಕೆ ಬರುವ 
ಜನರಿಗೆ ವಿಭೂತಿಯನ್ನು ಪ್ರಸಾದ ರೂಪದಲ್ಲಿ ನೀಡುತ್ತಿದ್ದರು. ಜನರು ಈ ಪ್ರಸಾದವನ್ನು 


268 


ತೆಗೆದುಕೊಂಡು ತಮ್ಮ ಸಂಸಾರದ ಕಷ್ಟಗಳನ್ನು ಕಳೆಯುತ್ತಿದ್ದರು. ಭಸ್ಮ ನೀಡುವ ಮೂಲಕ 
ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು. ಭಸ್ಮದಲ್ಲಿನ ಶಕ್ತಿಯನ್ನು ಅರಿತಿದ್ದರು, ಭಸ್ಮವನ್ನು 
ಭಕ್ತಿಯಿಂದ ಧರಿಸಿಕೊಳ್ಳುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರಿಸುತ್ತಿದ್ದವು. ರುದ್ರಾಕ್ಷಿಯೂ 
ಸಹ ಧರಿಸಲೇಬೆಕೆಂದು ಹೇಳಿದರು. ಧರಿಸುವುದರಿಂದ ರುದ್ರಾ ಸ್ವರೂಪವು ಪ್ರಾಪ್ತವಾಗುತ್ತದೆ 
ಮತ್ತು ಚರ್ಮರೋಗಗಳು ದೂರವಾಗುತ್ತವೆ ಎಂದು ನಂಬಿದರು ಇಂದಿಗೂ ಶರಣರ 
ದರ್ಶನಕ್ಕಾಗಿ ಬಂದವರಿಗೆ ವಿಭೂತಿಯನ್ನು ಪ್ರಸಾದವಾಗಿ ಕೋಡಲಾಗುತ್ತಿದೆ. 


೫. ಮಂತ್ರ. 
ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಎಲ್ಲಾ ಮಂತ್ರಗಳಿಗೂ 
ಗುರುಮಾತೆಯಾಗಿದೆ ಈ ಮಂತ್ರ ಹೇಳುವುದರಿಂದ ರೋಗಗಳು ದೂರಾಗುತ್ತವೆ ಮಂತ್ರವನ್ನು 
ಪಠಣ ಮಾಡುವುದರಿಂದ ಮನುಷ್ಯನ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತದೆ. ಚಂಚಲತೆ 
ಇರುವುದಿಲ್ಲ ಮನಸ್ಸು ಹಿಡಿತದಲ್ಲಿರುತ್ತದೆ ಜ್ಞಾಪಕ ಶಕ್ತಿಯೂ ಹೆಚ್ಚುತ್ತದೆ ಶರಣಬಸವರು 
ಪಂಚಾಕ್ಷರಿ ಮಂತ್ರದ ಸಾಧನೆ ಗೈದುದಲ್ಲದೇ ಸಾಧನೆಯ ಫಲವನ್ನು ಸಾರ್ವತ್ರಿಕವಾಗಿ 
ಹಂಚಿಕೊಂಡಿರುವರು. 


೬. ಪಾದೋದಕ. 

ಶರಣಬಸವರು ಪ್ರತಿದಿನ ಮೂರು ಬಾರಿ ಲಿಂಗ ಪೂಜೆ ಮಾಡಿಕೊಂಡು ಪಾದೋದಕ 
ಪಡೆದುಕೊಳ್ಳುತ್ತಿದ್ದರು. ಪಾದೋದಕ ಪಡೆದುಕೊಂಡೇ ಪ್ರಸಾದ ಸೇವಿಸುತ್ತಿದ್ದರು. ಈ ನಿಯಮ 
ವೀರಶೈವ ಧರ್ಮಿಯರು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದಾರೆ ಪ್ರತಿ ನಿತ್ಯ ಮುಂಜಾನೆ 
ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ಪಾದೋದಕ ಸೇವಿಸಿ ನಂತರ ಪ್ರಸಾದವನ್ನು 
ತೆಗೆದುಕೊಳ್ಳುತ್ತಾರೆ, ಶರಣಬಸವರು ಪಾದೋದಕ ಸೇವಿಸುವುದರಿಂದ ಪಾಪಮಾಯವಾಗುತ್ತದೆ 
ಎಂದಿದ್ದಾರೆ. ಕಷ್ಟದಿಂದ, ರೋಗದಿಂದ ಬಂದ ಅನೇಕ ಭಕ್ತರಿಗೆ ಪಾದೋದಕವನ್ನು ಕುಡಿಸಿ 
ರೋಗಗಳನ್ನು ಗುಣಪಡಿಸಿದ್ದಾರೆ ನಮ್ಮ ಶರಣಬಸವರು. ಉದಾ: ಚಳಿ, ಜ್ವರ, ಕೆಮ್ಮು ಇತ್ಯಾದಿ. 


೭. ಪ್ರಸಾದ. 

ಶರಣಬಸವರಿಗೆ ಸೇವಿಸುವ ಅನ್ನವು ಕೇವಲ ಅನ್ನವಾಗಿರದೇ, ಊಟವಾಗಿರದೇ, ಅದು 
ಅವರಿಗೆ ಮಹಾಪ್ರಸಾದವಾಗಿತ್ತು. ಈ ಪ್ರಸಾದವನ್ನು ಎಲ್ಲರಿಗೂ ಹಂಚುವುದಕೊಸ್ಕರ ದಾಸೋಹ 
ಕಾರ್ಯವನ್ನೇ ಮಾಡುತ್ತಿದ್ದರು. ಆ ಕಾರ್ಯ ಇಂದಿಗೂ ಮಹಾ ಮನೆಯಲ್ಲಿ 
ಮುಂದುವರೆಯುತ್ತಿದೆ. ಈಗ ಅದು ಮಹಾದಾಸೋಹ ಪ್ರಸಾದವೆನಿಸಿದೆ ಒಂದೊಂದು ಅನ್ನದ 
ಅಗುಳಿನಲ್ಲಿ ಶಿವನ ಶಕ್ತಿ ಅಡಕವಾಗಿದೆ ಎಂದಿದ್ದಾರೆ. ಅದಕ್ಕಾಗಿ ಆ ಪ್ರಸಾದವನ್ನು 
ಊಟಮಾಡುವಾಗ ಹಾಳು ಮಾಡಬಾರದೆಂದು ಹೇಳುತ್ತಿದ್ದರು. ಒಮ್ಮೆ ಭಕ್ತರು ಪ್ರಸಾದ ಸೇವಿಸಲು 
ಬ೦ದಾಗ ಪ್ರಸಾದ ಸೇವಿಸಿ ಹೆಚ್ಚಾದ ತಟ್ಟೆಯಲ್ಲಿಯ ಪ್ರಸಾದವನ್ನು ಹಾಗೇ ಬಿಟಿದ್ದರು. ಇದನ್ನು 
ನೋಡಿದ ಶರಣಬಸವರು ಪ್ರಸಾದವನ್ನು ತಾವೆ ಸೇವಿಸಿದರು ಮತ್ತು ನೀಡಿ ಪ್ರಸಾದವನ್ನು ಅನೇಕ 
ಹೆಣ್ಣು ಮಕ್ಕಳ ಬ೦ಜೇತನವನ್ನು ನಿವಾರಿಸಿದರು. 


ಹೀಗೆ ಶರಣಬಸವರು ತಮ್ಮ ಜೀವನದಲ್ಲಿ ಅಷ್ಟಾವರಣಗಳನ್ನು ಭಕ್ತಿಯಿಂದ ಅನುಕರಣೆ 
ಮಾಡಿಕೊಂಡು ಭಕ್ತರಿಗೆ ಅನುಕರಣೆ ಮಾಡಿಸಿ ಅದರ ಮಹತ್ವವನ್ನು ತಿಳಿ ಹೇಳಿ ಜೀವನವನ್ನು ಸ್ವಾರ್ಥಕ 
ಪಡಿಸಿದ್ದಾರೆ. 


269 


ಕಲ್ಯಾಣ ಕರ್ನಾಟಕದ ಕಲಬುರಗಿ ಶ್ರೀಶರಣಬಸವೇಶ್ವರರು ನೀಡಿದ ವಿಶ್ವ ಸಂದೇಶ. 


-ಶ್ರೀ ಹಣಮಂತರಾಯ ಜಿ. ಗುಡ್ಡೇವಾಡಿ, 
ಉಪನ್ಯಾಸಕರು, 

ಶಾರದ ವಿವೇಕ ಕಲಾ ಮತ್ತು ವಾಣಿಜ್ಯ 

ಮಹಿಳಾ ಪದವಿ ಮಹಾವಿದ್ಯಾಲಯ, ಕಲಬುರಗಿ. 


ಮನುಕುಲದ ಉದ್ದಾರಕ್ಕಾಗಿಯೇ ಹುಟ್ಟಿರುವ ಕಲಬುರಗಿಯ ಶ್ರೀ ಶರಣಬಸವೇಶ್ವರರು 
ನುಡಿದಂತೆ ನಡೆದರು ಮೊದಲು ನಡೆದರು ಆಮೇಲೆ ನುಡಿದರುಅವರು ನೀಡಿದ ಸಂದೇಶ ಬರಿ 
ಮಾತಿನ ಮಾಲೆಯಲ್ಲ. ಅದು ಪಾಲನೆ. ಅನೇಕ ಶರಣರ ಪರಂಪರೆಯಲ್ಲಿ ಸಾಗಿ ಬಂದ 
ಶರಣಬಸವೇಶ್ವರರು ತಮ್ಮ ಬದುಕನ್ನು ಸಾಕಾರ ಗೊಳಿಸಿ ಲೋಕವನ್ನೆ ಉದ್ದಾರ ಮಾಡಿ 
ಅಮರರಾಗಿರುವ ಇವರು ನೀಡಿದ ಸಂದೇಶಗಳು ಇಂದಿನ ಕಾಲಕ್ಕಂತೂ ಬಹು ಅವಶ್ಯಕವೆನಿಸುತ್ತವೆ. 
ಅವರು ನೀಡಿದ ಸಂದೇಶಗಳು ಈ ರೀತಿಯಾಗಿವೆ. 


೧.ಧರ್ಮವೆನ್ನುವದು ನುಡಿಯುವದಲ್ಲ; ನಡೆಯುವುದು: 

ಹನ್ನೆರಡನೆಯ ಶತಮಾನದ ಶಿವಶರಣರ ನಂತರದಲ್ಲಿ ಮತ್ತೆ ಧಾರ್ಮಿಕ ಪರಿಸರ 
ರೂಪಗೊಳ್ಳುದಕ್ಕೆ. ಇತಿಹಾಸವೆ ಪ್ರಮಾಣಭೂತವಾಗಿದೆ. ಶರಣಬಸವರ ಕಾಲದಲ್ಲಿದ್ದ 
ಧರ್ಮೋಪದೇಶಕರು, ಧರ್ಮವನ್ನು ಉಪದೇಶದ ಬಂಡವಾಳ ಮಾಡಿಕೊಂಡು, ಜನತೆಯನ್ನು 
ಮರಳುಮಾಡಿ, ತಮ್ಮ ಬೊಜ್ಜು ಬೆಳಸಿಕೊಳ್ಳುವ ಕಾರ್ಯದಲ್ಲಿ ತೊಡಗಿದ್ದರು. ಸಂಪ್ರದಾಯ, ಕುರುಡು 
ನಂಬುಗೆಗಳಿಗೆ ಬಲಿಯಾಗಿ ವಿಶಾಲ ತತ್ವಗಳನ್ನು ಎಂದೋ ಗಾಳಿಗೆ ತೂರಿಬಿಟ್ಟದ್ದರು. ಧರ್ಮವು 
ಹೀಗಾಗಿ ವೈಶಾಲ್ಯ ಮನೋಭಾವವನ್ನು ಕಳೆದುಕೊಂಡು ಸಂಕುಚಿತಗೊಳ್ಳುತ್ತಿತ್ತು. ಶರಣಬಸವರ 
ಧರ್ಮದ ಈ ಸ್ಥಿತಿಯನ್ನು ಕಂಡು, ವ್ಯಥೆಗೊ೦ಡರು. ಇದು ನಿಜವಾದ ಧರ್ಮವೇ ಅಲ್ಲವೆಂದು 
ನುಡಿದರು. ಮಹಾನುಭಾವಿ ಕಡಕೊಳ್ಳ ಮಡಿವಾಳರ ಲಿಂಗ ದೀಕ್ಷಾ ಪ್ರಸಂಗದಲ್ಲಿ ಇಂತಹ 
ಸಂಪ್ರದಾಯಿಕ ಧರ್ಮಗೋಡೆಯೇ ಅಡ್ಡ ಬಂದಾಗ, ಶರಣಬಸವರು ಅದನ್ನು ಬಹಿರಂಗವಾಗಿಯೇ 
ಧಿಕ್ಕರಿಸಿದರು. ಇಂತಹ ಧರ್ಮದ ಅಡ್ಡ ಗೋಡೆಯನ್ನು ಒಡೆಯಬೇಕೆಂದು ಸಾರಿದರು. “ಧರ್ಮವು 
ಯಾರೊಬ್ಬರ ಸ್ವತ್ತಲ್ಲ; ಅದು ಸಕಲರ ಹಿತಕ್ಕಾಗಿ ಇರುವಂತಹದ್ದು, ಮತ್ತು ಹಿತವನ್ನೇ 
ಸಾಧಿಸುವಂತಹದ್ದು “ ಎಂದು ಹೇಳಿ ಶಿವಶರಣರ ಧರ್ಮದ ವಿಚಾರ ಪ್ರಣಾಲಿಯ ಆಧಾರದ 
ಮೇಲೆ ಧರ್ಮ ಜಿಡ್ಡುತನವನ್ನು ಬಯಲಗೊಳಿಸಿ, ಧರ್ಮಕ್ಕೆ ಮತ್ತೆ ಹೊಸ ಹುಟ್ಟನ್ನು ನೀಡಿದರು. 


೨. ಜೀವವಿದ್ದಲ್ಲಿ ಶಿವನಿಹನು: 

ಶರಣಬಸವರು ನಂಬಿದ್ದ ಈ ಭಾವನೆಯು ಉಪಮಾತೀತವಾದುದಾಗಿತ್ತು. ಜೀವವಿದ್ದಲ್ಲಿ 
ಶಿವನಿಹನೆಂದು ಅವರು ತಿಳಿದಿದ್ದರಿಂದಲೇ ಯಾವ ಜೀವಿಯನ್ನೂ ನೋಯಿಸುತಿರಲ್ಲಿಲ್ಲ. "ಅವುಗಳ 
ನೋವು ಶಿವನ ನೋವು' ಎಂಬುದು ಅವರ ಭಾವನೆಯಾಗಿತ್ತು. ಮಾನವರೆಲ್ಲರೂ ಶಿವನರೂಪವೇ 
ಆಗಿರುವದರಿಂದ, ಮೇಲು-ಕೀಳು, ಬೇದ ಭಾವಗಳನ್ನು ತಂದುಕೊಳ್ಳದೆ ಒಂದಾಗಿ, ಸಹೋದರರಂತೆ 
ಬಾಳಬೇಕೆಂದು ಬೋಧಿಸಿದರು. ಜೀವರಲ್ಲಿ ಬೇದವೆಣಿಸುವದೆಂದರೆ ಅದು ಶಿವನಲ್ಲಿ 
ಭೇದವೆಣಿಸಿದಂತೆ ಎಂದು ಬಗೆದ ಶರಣರು ಅದನ್ನೇ ಭಕ್ತರಿಗೆ ಅರುಹಿದರು. ಕುರುಡನಿಗೆ ಸಹಾಯ 
ಮಾಡಿದರು ; ರೋಗಿಗಳ ಸೇವೆಗೈದರು, ದೀನ ದಃಖಿತರನ್ನು ನೋಡಿ ಮರಮರನೆ ಮರಗಿ, ಅವರ 
ಕಷ್ಟ ಪರಿಹಾರ ಮಾಡುವುದಕ್ಕಾಗಿ ತಾವೇ ಕಷ್ಟ ಪರಂಪರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದರು. ಧಾನ್ಯ 
ತಿನ್ನಲು ಬಂದ ಹಕ್ಕಿ-ಪಕ್ಕಿಗಳನ್ನೂ, ಪಶು-ಪ್ರಾಣಿಗಳನ್ನು "ಶಿವನ' ಸಾಕಾರ ಮೂರ್ತಿಗಳೇ ಎಂದು 
ಭಾವಿಸಿ ಅವುಗಳಿಗೂ "ಅನ್ನದಾಸೋಹ' ಮಾಡಿದರು. ಸರ್ವತ್ರವ್ಯಾಪಿಯಾದ ಶಿವ ನಿರ್ಮಿತ ಈ 
ಜಗದಲ್ಲಿ ಶಿವರೂಪರಾದ ಜೀವರು ಸಹ ಅದೇ ಎಚ್ಚರಿಕೆಯಿಂದಲೇ ಬದುಕಬೇಕಾದುದು ಬಹು 


270 


ಅವಶ್ಯವಾಗಿದೆ. ಒಬ್ಬರಿಗೆ ನಾವು ಹಿತವು ಮಾಡುವುದು ಎಂದರೆ ಆ ಶಿವನಿಗೇ ಹಿತವು ಮಾಡಿದಂತೆ. 
ಒಬ್ಬರ ಬಗೆಗೆ ನಾವು ಕೆಡಕನ್ನು ಬಯಸಿದರೆ, ಅದು ಆ ಶಿವನಿಗೇ ಮುಟ್ಟುತ್ತದೆ. ಹೀಗಾಗಿ ನಾವು 
ಯಾರ ಬಗೆಗೇ ಆಗಲಿ ಕೆಟ್ಟ ಭಾವನೆಗಳನ್ನು ಇರಿಸಿಕೊಳ್ಳದೆ, `ಶಿವಭಾವದಿ೦ದ ಹಿತವನ್ನೇ 
ಬಯಸುತ್ತಾ ನಮ್ಮ ದೈನಂದಿನ ಬದುಕಿನಲ್ಲಿ ತೊಡಗಿದರೆ ನಮಗೆ ಒಳ್ಳೆಯದೇ ಆಗುತ್ತದೆ. 
ಆದ್ದರಿಂದಲೇ ಹಿರಿಯರು “ಯತ್ರಭಾವ ತತ್ರಶಿವ ಎಂದು ಹೇಳಿರುವರು” ಎಂದು ಮುಂತಾಗಿ 
ಬರೆಯುತ್ತಿದ್ದರು. ಅದನ್ನು ಶರಣಬಸವರು ತಪ್ಪದೆ ಪರಿಪಾಲನೆಯೂ ಮಾಡಿದರು. ಸಕಲ ಜೀವರ 
ಚೈತನ್ಯದಲ್ಲಿ ಶರಣಬಸವರು ಶಿವನನ್ನು ಗುರುತಿಸಿದರು. 


೩. ಕಾಯಕ- ದಾಸೋಹಗಳಿಂದ ನೀನು ನಿನ್ನ ಸ್ವರೂಪ ಕಾಣು: 

ಎಷ್ಟೋ ಭಕ್ತರು, ಆಧ್ಯಾತ್ಮವಾದಿಗಳು, ಅನುಭಾವಿಗಳು ಶರಣಬಸವರಲ್ಲಿಗೆ ಬಂದು ದೇವರು 
ಧರ್ಮವನ್ನು ಕುರಿತಂತೆ ಬಹು ವಿವರವಾಗಿ ಮಾತಾಡುತ್ತಿದ್ದರು. ಶರಣಬಸವರು ಮಹಾ 
ಮೌನಿಗಳಾಗಿಯೇ ಎಲ್ಲವನ್ನೂ ಆಲಿಸುತ್ತಿದ್ದರು. ಅವರಲ್ಲಿ ಇನ್ನೂ ಸ್ಪಸ್ಥರೂಪಜ್ಞಾನ ಆಗದೆ 
ಇರುವದನ್ನು ಗುರುತಿಸಿಕೊಳ್ಳುತ್ತಿದ್ದರು. ಬಂದವರು “ತಾವು ಏನಾದರೂ ಹೇಳಬೇಕು” ಎಂದು 
ಕೇಳಿದಾಗ “ಇನ್ನೂ ನಿನ್ನ ಸ್ವರೂಪ ನಿನಗೆ ಚೆನ್ನಾಗಿ ತಿಳಿದಿಲ್ಲ. ಕಾಯಕ-ದಾಸೋಹಗಳ ಮೂಲಕ 
ನೀನು ನಿನ್ನ ಸ್ವರೂಪವನ್ನು ಕಾಣುವುದಕ್ಕೆ ಸಾಧ್ಯ. ಅದನ್ನು ನಡೆಸು” ಎಂದು ಹೇಳತ್ತಿದ್ದರು ಶರಣರು. 
ಬಹುಶಃ ಭಕ್ತರಿಗೆ ಇದು ಎಷ್ಟರ ಮಟ್ಟಿಗೆ ಅರ್ಥವಾಗುತ್ತಿತ್ತೋ ಗೊತ್ತಿಲ್ಲ. ಶರಣಬಸವರು ಅವರ 
ಮುಖವನ್ನು ದಿಟ್ಟಿಸುತ್ತಿದ್ದರು. ಅವರ ಮುಖದ ಮೇಲಿನ ಭಾವವನ್ನು ಗುರುತಿಸಿಕೊಂಡು ಮತ್ತೆ 
ಮುಂದುವರೆದು ಹೇಳುತ್ತಿದರು “ಆಕಾಶದಲ್ಲಿ ಇರುವ ಒಬ್ಬನೇ ಸೂರ್ಯನ ಪ್ರತಿಬಿಂಬವು 
ಬಾವಿಯಲ್ಲಿ ಬೀಳುತ್ತದೆ. ಕೆರೆಯಲ್ಲಿ ಬೀಳುತ್ತದೆ, ನದಿಯಲ್ಲಿ ಬೀಳುತ್ತದೆ, ಹಳ್ಳ-ಕೊಳ್ಳದಲ್ಲಿ ಬೀಳುತ್ತದೆ. 
ಸಮುದ್ರದಲ್ಲಿಯೂ ಬೀಳುತ್ತದೆ. ನೀರು ತುಂಬಿಟ್ಟಿರುವ ನೂರಾರು ಕೊಡ, ಪಾತ್ರೆ, ಮಡಿಕೆ- 
ಕುಡಿಕೆಗಳಲ್ಲೂ ಬಿಂಬಿತಗೊಳ್ಳುತ್ತದೆ. ಆದರಂತೆ ಆ ಏಕಮೇವನಾದ ಶಿವನ ಅಂಶವು ಜಗದ 
ಜೀವರೆಲ್ಲರಲ್ಲಿಯೂ ಇದೆ. ಆದರೆ ಅವನಲ್ಲಿ "ನಾನು', "ನನ್ನದು' ಎಂಬ ಮಾಯೆ-ಮಮಕಾರ- 
ಮೋಹಗಳಿರುವರಿಂದ, ಅದು ಕಾಣದಂತಾಗಿ ಇನ್ನೂ “ತಾನು” “ಅವನಾಗದೆ” ತಾನು ತಾನೇ ಆಗಿ 
ಉಳಿದಿರುವನು. 


೪, ಸದಾಚಾರ-ಸದ್ಧಕ್ತಿವುಳ್ಳವರೆ ಕುಲಜರು: 

ಶರಣಬಸವರು ತಮ್ಮಲ್ಲಿ ಬರುವ ಭಕ್ತರ ನಾಮ-ಸೀಮೆ, ಜಾತಿ-ಮತ ಪಂಥ, ಅಂತಸ್ತು- 
ಅಧಿಕಾರಗಳನ್ನು ಪರಿಗಣಿಸಲಿಲ್ಲ. ಅವರಲ್ಲಿನ ಸದ್ಭಕ್ತಿ-ಸದಾಚಾರಗಳನ್ನು ಪರಿಗಣಿಸಿ ಅವರನ್ನು 
ಸ್ವೀಕರಿಸಿದರು, ಪುರಸ್ಕರಿಸಿದರು. ಸತ್‌ ಶೀಲವುಳ್ಳ ವೀರಶೈವರನ್ನು, ಬ್ರಾಹ್ಮಣರನ್ನು ಗೌರವಿಸಿದಷ್ಟೇ 
ಶರಣಬಸವರು ಸದಾಚಾರಿಗಳಾಗಿದ್ದ ಕೀಳು ಕುಲದವರನ್ನೂ ಗೌರವಿಸುತ್ತಿದ್ದರು, ಅವರ 
ಶಿಷ್ಯಸಮೂಹದಲ್ಲಿ ಎಲ್ಲ ಜಾತಿ-ಮತ-ಪಂಥದವರೂ ಇದ್ದರೆಂಬದನ್ನು ಇಲ್ಲಿ ನೆನಪಿಸಿಕೊಳ್ಳುವುದು 
ಅವಶ್ಯಕ. ಶರಣಬಸವರ ದೃಷ್ಟಿಯಲ್ಲಿ ಒಬ್ಬ ಮಾನವನ ವ್ಯಕ್ತಿತ್ವದ ಅಳತೆಗೋಲು ಅವನ ನಡವಳಿಕೆ 
ಸಚ್ಯಾರಿತ್ರವಾಗಿರುತ್ತಿತ್ತು. ಅದರಿಂದಲೇ ಅವರು ಅಂಥವರನ್ನು ತನ್ನವರೆಂದು ಒಪ್ಪಿಕೊಳ್ಳುತ್ತಿದ್ದರು. 
ಹೀಗೆಂದರೆ ಶರಣಬಸವರು ದುರಾಚಾರಿಗಳನ್ನು, ದುರ್ಗುಣಿಗಳನ್ನು ತಿರಸ್ಕರಿಸಿದರು, ಹಳಿದು 
ದೂರವಿರಿಸಿದರೆಂದೂ ಅರ್ಥವಲ್ಲ. ಅಂಥವರನ್ನೂ ಅವರು ತಿದ್ದಿ ಸನ್ಮಾರ್ಗಕ್ಕೆ ಹಚ್ಚಿದ ಹಲವಾರು 
ಘಟನೆಗಳಿಗೆ ಅವರ ಬದುಕಿನಲ್ಲಿ. 


೫. ದುರ್ಗುಣಗಳನ್ನು ದೂರವಿಡಿ; ದುರ್ಗುಣಿಗಳನಲ್ಲ: 


ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳಾಗಿಸುವಲ್ಲಿಯೇ ನಿಜವಾದ ಲೋಕದ ಉದ್ದಾರವಿದೆಯೆಂದು 
ಭಾವಿಸಿದ್ದ ಶರಣಬಸವರು ಮಾನವನಲ್ಲಿರುವದುರ್ಗುಣ ದುಷ್ಕರ್ಮಗಳನ್ನು ನಿಂದಿಸಿದರೇ ಹೊರತು, 


271 


ದುರ್ಗುಣಿ, ದುಷ್ಕರ್ಮಿಗಳನ್ನು ಎಂದೂ ಬೈದು ದೂರವಿಡಲಿಲ್ಲ. ಅವರು ತಾವಾಗಿಯೇ 
ಬಳಿಗೆಬಂದರಂತೂ ಒಳ್ಳೇಯದೇ ಆಯಿತು. ಅವರಲ್ಲಿ ಪರಿವರ್ತನೆ ತರುವದಕ್ಕಾಗಿ 
ಪ್ರಯತ್ನಿಸುತ್ತಿದ್ದರು. ಸುಲಿದುಕೊಳ್ಳುವದಕ್ಕಾಗಿ ಕಳ್ಳರು ತಾವಾಗಿಯೇ ಬಂದರು; ಕೊಲೆ 
ಮಾಡುವದಕ್ಕಾಗಿ ಕೊಲೆಗಡುಕರು ತಾವಾಗಿಯೇ ಬಂದರು. ಅವರೆಲ್ಲ ಶರಣಬಸವರ 
ಸದ್ಭಾವಸನ್ನಿಹಿತದಿ೦ದ ಸುಮಾರ್ಗಿಗಳಾಗಿ, ಸದ್ವರ್ತನೆಯುಳ್ಳವರಾಗಿ ಮರಳಿದರು. ಕೆಲವು ಸಲ 
ಶರಣರೇ ಹೋಗಬೇಕಾಯಿತು; ಹೋದರು. ಹಿಂಸೆಯಲ್ಲಿ ತೊಡಗಿದ್ದ ಕಟುಕರಿಗೆ ಹಿಂಸೆ 
ಬಿಡಿಸುವುದಕ್ಕಾಗಿ ಅವರಲ್ಲಗೆ ಹೋಗಬೇಕಾಯಿತು. ಧರ್ಮಾಂಧತೆ ಅಜ್ಜಾನಾದಿಗಳನ್ನು ನಿವಾರಿಸಲು, 
ಅಂತಹ ಜನರಲ್ಲಿಗೆ ಹೋಗಲೇಬೇಕಾದ ಪ್ರಸಂಗಗಳು ಶರಣಬಸವರಿಗೆ ಬಂದವು. ಶರಣರು 
ಸುಲೇಪೇಟಿಗೆ ಹೋದುದು ಅಂತಹ ಒಂದು ಪ್ರಸಂಗದಲ್ಲಿಯೇ ಎಂಬುದನ್ನು ಸ್ಮರಿಸಿಕೊ೦ಡರೆ ಸಾಕು. 
ಸುರಪುರದ ಹೇಮಯ್ಯ ಮಹಾ ಕಳ್ಳನಾಗಿದ್ದನು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವನ ಹೆಸರು 
ಕೇಳೀದರೆ ಸಾಕು ಜನರು ಗಡಗಡ ನಡುಗುತ್ತಿದ್ದರು. ಅವನಿಗೆ ಶರಣಬಸಿವರಲ್ಲಿ ಅತೀವ ಭಕ್ತಿಭಾವ. 
ದರೋಡೆಯಲಿ ಸಿಕ್ಕು ಹಾಕಿಕೊಂಡಿದ್ದ ಹೇಮಯ್ಯನಿಗೆ ಸರಕಾರ ಮರಣ ದಂಡನೆ ವಿಧಿಸಿತು. ಆಗ 
ಶರಣಬಸವರು ಅಧಿಕಾರಿಗಳಿಗೆ ಹೇಮಯ್ಯನನ್ನು ಬಿಡುಗಡೆ ಮಾಡುವಂತೆ ಹೇಳೀದರು. 
ಶರಣಬಸವರ ಮಹಿಮೆಯನ್ನು ಅರಿತಿದ್ದ ಅವರು ಬಿಡುಗಡೆ ಮಾಡಿದರು. ಹೇಮಯ್ಯನಿಗೆ ಬಹು 
ಪಶ್ಚಾತ್ತಾಪವೆನಿಸಿತು. “ಶರಣಬಸವರು ಭಕ್ತನುರಾಗಿಗಳು' ಎ೦ಬುದು ಮನವರಿಕೆಯಾಯಿತು. ಶರಣರ 
ಶ್ರೀಪಾದಗಳಿಗೆ ಬಿದ್ದು ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು, ಅಂದಿನಿಂದ ಸನ್ಮಾರ್ಗಿಯಾಗಿ 
ಬದುಕತೊಡಗಿದನು. ಬುದ್ದನು ಮಹಾ ಕ್ರೂರಿಯಾಗಿದ್ದ, ಹಿ೦ಸಾವಾದಿಯಾಗಿದ್ದ ಅಂಗುಲಿ ಮಾಲಾ 
ಎಂಬುವವನನ್ನು ಪರಿವರ್ತನೆ ಮಾಡಿದಂತೆ, ವಿನೋಬಾ ಭಾವೆಯವರು ಚಂಬಲ್‌ಕಣಿವೆಯ 
ದರೋಡೆಕೋರರನ್ನು ಸುಧಾರಿಸಿದಂತೆ, ಶರಣಸವರು ತಮ್ಮ ಜೀವಿತ ಕಾಲದಲ್ಲಿ ಇಂತಹ ಎಷ್ಟೋ 
ಕಳ್ಳರು, ಕೊಲೆಗಡುಕರು, ಹಿ೦ಸಾವಾದಿಗಳನ್ನು ಸುಧಾರಿಸುವುದರ ಮೂಲಕವಾಗಿ, ದುರ್ಗುಣಿಗಳನ್ನು 
ತಿರಸ್ಕರಿಸಿ ದುರ್ಗುಣಿಗಳನ್ನು ಮಾತ್ರ ಪ್ರೀತಿಸಿರಿ, ಪರಿವರ್ತನೆಗೊಳ್ಳುವದಕ್ಕೆ ಅವಕಾಶ ಮಾಡಿಕೊಡಿರಿ 
ಎಂದು ಸಾರಿದರು. 


೬. ದಯೆ ಹೃದಯದಲ್ಲಿರಲಿ, ಅಹಿಂಸೆ ನಡೆಯಲ್ಲಿರಲಿ: 

ಶರಣಸವರು ಮಹಾ ದಯಾಘನರಾಗಿದ್ದರು. ಅವರ ಹೃದಯವು ಕರುಣಾಸಾಗರದಿಂದ 
ಯಾವಾಗಲೂ ಒದ್ದೆ ಯಾಗಿಯೇ ಇರುತ್ತಿತ್ತು ಭಕ್ತ ಮನಸ್ಸಿನ ಶರಣಬಸವರು ಅತಿಮೃದು 
ಸ್ವಭಾವದವರು. ಜೀವಿಗಳ ನೋವು ಲಿಂಗದ ನೋವೆಂದು ತಿಳಿದುಕೊಂಡು ಯಾವ ಜೀವಿಯನ್ನು 
ಅವರು ನೋಯಿಸಲು ಹೋಗುತ್ತಿರಲಿಲ್ಲ. ಸಸ್ಯಗಳಲ್ಲೂ ಜೀವವಿದೆಯೆಂದು ತಿಳಿದಿದ್ದ ಶರಣಬಸವರು 
ತಮ್ಮ ಜೀವಮಾನ ಪೂರ್ತಿ ಎಂದೂ ಗಿಡಗಳಿಂದ ಹೂ ಪತ್ರಿಗಳನ್ನು ಹರಿಯಲಿಲ್ಲ. ತಮ್ಮ ಪೂಜೆಗೆ 
ಹೂ ಪತ್ರಿಗಳನ್ನು ತಾವೇ ತಂದು ಕೊಳ್ಳುತ್ತಿದ್ದರು. ಗಿಡದ ಕೆಳಗೆ ತಾವಾಗಿಯೇ ಉದುರಿ ಬಿದ್ದರೆ 
ಮಾತ್ರ ಅವುಗಳನ್ನು ತೆಗೆದುಕೊಂಡು ಬಂದು ಲಿಂಗಕ್ಕೆ ಏರಿಸುತ್ತಿದ್ದರು, ಇಲ್ಲದಿದ್ದರೆ ಇಲ್ಲವೇ ಇಲ್ಲ. 
ಅವರಲ್ಲಿ ಅಹಿಂಸೆಯ ಬಗೆಗೆ ಎಂತಂಹ ನಿಷ್ಟೆ ಇತ್ತೆಂಬುದಕ್ಕೆ ಒಂದೆರಡು ಘಟನೆಗಳನ್ನು ಇಲ್ಲಿ 
ಹೇಳಬೇಕು. ಬಂದಾನವಾಜರ ದರ್ಶನ ಮಾಡಿಕೊಂಡು ಹೊರಟಿದ್ದರು. ಕೆಲವು ಕಟುಕರು 
ಒಂದೆರಡು ಬಡಕಲು ಆಕಳುಗಳನ್ನು ಹೊಡೆದುಕೊಂಡು ತಮ್ಮ ಪಾಡಿಗೆ ತಾವು ನಡೆದಿದ್ದರು. 
ಆಕಳುಗಳಿಗೆ ನಡೆಯಲು ಶಕ್ತಿಯಿಲ್ಲ. ಅವುಗಳನ್ನೂ ಒಂದೇ ಸವನೆ ಹೊಡೆಯುತ್ತಾ ಎಳದುಕೊಂಡು 
ಒಯ್ಯುತ್ತಿದ್ದರೆ, ಆ ದೃಶ್ಯವನ್ನು ಕಂಡು ಶರಣಬಸವರ ಹ್ಯದಯವೇ “ಚುರ್‌” ಎಂದಿತು. ಒಡೋಡಿ 
ಅವರನ್ನು ಹಿಂಬಾಲಿಸಿದ್ದರು ತಡೆದು ನಿಲ್ಲಿಸಿದರು. “ಆಕಳುಗಳನ್ನು ಎಲ್ಲಿಗೆ ತೆಗೆದುಕೊಂಡು 
ನಡೆದಿರುವಿರಿ?” ಎಂದು ಪ್ರಶ್ನಿಸಿದರು. ಅವರು ದಿಟ್ಟತನದಿನದಿಂದ “ಕಟುಕರ ಕೇರಿಗೆ ಒಯ್ಯತ್ತಿದ್ದೇವೆ, 
ನಾವು ಕಟುಕರು” ಎಂದು ಉತ್ತರವಿತ್ತರು. ಆಗ ಶರಣಬಸವರು ಅವುಗಳಿಗೆ ಹಣತೆತ್ತು. ತಾವು 
ಕೊಂಡು ತಂದು ದಾಸೋಹದಲ್ಲಿ ಸಲುಹಿದರು. 


272 


ಡೆ ನಿಮ್ಮ ಮಕ್ಕಳನ್ನು ಪ್ರೀತಿಸುವಂತೆ ಅನ್ಯರಮಕ್ಕಳನ್ನೂ ಪ್ರೀತಿಸಿರಿ: 

ಶರಣಬಸವರಿಗೆ ಮಕ್ಕಳೆಂದರೆ ಬಹು ಪ್ರೀತಿ. ಅವು ದೇವಲೋಕದಲ್ಲಿ ಅರಳಿದ ಹೂಗಳೆಂದು 
ಅವರು ತಿಳಿಯುತ್ತಿದ್ದರು. ಮಕ್ಕಳನ್ನು ಎಂದೂ ಅವರು ಗದರಿಸಲಿಲ್ಲ ; ಪೀಡಿಸಲಿಲ್ಲ, ದರ್ಶನಕ್ಕೆ 
ಬರುವ ಜನಕ್ಕೂ ಅದನ್ನೇ ಅವರು ಹೇಳುತ್ತಿದ್ದರು. ಶರಣಬಸವರಿಗೆ ಮಕ್ಕಳ ಬಗೆಗಿದ್ದ. ಭಾವವನ್ನು 
ತಿಳಿದುಕೊಳ್ಳುದಕ್ಕಾಗಿ ಎರಡು ಘಟನೆಗಳನ್ನು ಗಮನಿಸಿದರೆ ಸಾಕು. ಒಂದುದಿನ ಮಕ್ತಂಪುರ 
ಯುವತಿಯೊಬ್ಬಳು ಶರಣಬಸವರ ಇರಾ ಜಡಿ ಪಡೆದುಕೊಳ್ಳಲು ಹಾರೈಸಿ ಬರುತ್ತಿದ್ದಳು. 
ಅವಳ ಎದುರಿಗೆ ಇನೊಬ್ಬಳು ಒಂದು ಮಗುವನ್ನು ಎತ್ತಿಕೊ೦ಡು ಬರುತ್ತಿದ್ದಳು. ಮ ಸೀರೆಯ 
ಮೇಲೆಯೇ ಮಲವಿಸರ್ಜನೆ ಮಾಡಿತ್ತು. ಆ ಹತ "ಅದನ್ನು ತೊಳೆದು ಕೊಳ್ಳಲು ಬಯಸಿ 
ಮಕ್ತಂಪುರದ ಯುವತಿಗೆ ಸ್ವಲ್ಪಮಗುವನ್ನು ಎತ್ತಿಕೊಳ್ಳಲು ೇಳೆಡಳು, ಆಗ ಆ ಯುವತಿಯೂ 
“ಸಿರಿಗೇಡಿ ಕರಿಯಾಡಿನಂತಿದೆ, ಸುಂಬಳಜೊಲ್ಲು ಒಂದೇ ಸವನೇ ಸುರಿಯುತ್ತಿದೆ, ನಾನೆತ್ತಿಕೊಳ್ಳಲಾರೆ 
; ಮಣ್ಣಿನಲ್ಲಿ ಇಳಿಸು ಎಂದು ಹೇಳಿ ಮುಂದೆ ಹೊರಟಳು. ಶರಣಬಸವರಲ್ಲಿಗೆ ಅವಳು ಬಂದು 
ತನಗೆ ಸಂತತಿ ಕರುಣಿಸುವಂತೆ ಬೇಡಿದಳು. ಶರಣಬಸವರು, ಅವಳಲ್ಲಿದ್ದ ಮಕ್ಕಳ ಬಗೆಗಿನ 
ಭಾವವನ್ನು ಗುರುತಿಸಿ ಕೊಂಡಿದ್ದರು. ಆಗ ಅವರು ಹೇಳಿದ್ದರು “ತಾಯಿ, ಯಾರು ಅನ್ಯರ 
ಮಕ್ಕಳನ್ನು ಪೀತಿಯಿಂದ ಕಾಣುವುದಿಲ್ಲವೋ ಅವರಿಗೆ ಮಕ್ಕಳಾಗುವದಾದರೂ ಹೇಗೆ ? ಎಲ್ಲರ 
ಮಕ್ಕಳೂ ಒಂದೇ ಅಲ್ಲವೇನು? ಎಲ್ಲಿಯವರೆಗೆ ನಿನ್ನ ಹೃದಯವು ಅನ್ಯರ ಮಕ್ಕಳನ್ನು ಕಂಡರೆ 
ಮುದುಡಿಕೊಳ್ಳುತ್ತದೆಯೋ ಅಲ್ಲಿಯವರೆಗೆ ಬಂಜೆತನವೇ ಗತಿ” ಎಂದು ಮರಳಿ ಕಳುಹಿಸಿ ಕೊಟ್ಟರು. 


ಹೀಗೆ ಶರಣಬಸವರು ಸಾಧಕರ ಬದುಕಿಗೆ ಬೋಧಕವೆನಿಸುವ ಹಲವಾರು ಉನ್ನತ ತತ್ವಗಳನ್ನು 
ಎಶ್ವಕ್ಕೆ ಸಂದೇಶವಾಗಿ ಕೊಟ್ಟವರು. ಅವರು ಸಾಧಿಸಿದ್ದ ಮಹಾದಾಸೋಹದಲ್ಲಿಯೇ ಎಲ್ಲವೂ 
ಅಡಕಗೊಳಿಸಬಹುದಾಗಿದೆ. ಆದುದರಿಂದ ಅವರು ಎಶ್ವಕ್ಕೆ ನೀಡಿರುವ ಮಹಾ ಸಂದೇಶವೆಂದರೆ 
“ಮಹಾದಾಸೋಹಿ” ಯಾಗಿ ಬದುಕಬೇಕೆಂಬುದೇ ಆಗಿದೆ. 


273 


-ಜಿ. ವಿ. ಶಶಿಕಲಾ, 
ಸಂಶೋಧನಾ ವಿದ್ಯಾರ್ಥಿನಿ, ದೃಶ್ಯಕಲಾ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ಭಾರತೀಯರದೃಷ್ಟಿಯಲ್ಲಿ ಮತಗಳನ್ನು ಧರ್ಮಗಳೆಂದೇ ಕರೆಯುವುದುಂಟು. ಒಂದೊಂದು 
ಧರ್ಮವೂ ವಿಶ್ಚಧರ್ಮದ ಅಂಗವೇ ಆಗಿದೆ. ಜೀವ-ಈಶ್ವರ ಸಂಬಂಧವನ್ನು ತನ್ನದೇ ಆದ ವಿಶಿಷ್ಟ 
ರೀತಿಯಲ್ಲಿ ಬಣ್ಣಿಸಿದೆ. ಶಿಲ್ಪ. ಸಾಹಿತ್ಯ, ಸದಾಚಾರ, ಸಂಸ್ಕೃತಿಗಳಲ್ಲದರಲ್ಲಿಯೂ ಧರ್ಮದ ಪರಿಶುದ್ಧ 
ಭಾವನೆಯನ್ನು ಕಾಣಬಹುದಾಗಿದೆ. ಸತ್ಯಕ್ಕಿಂತ ಶ್ರೇಷ್ಠವಾದ ಧರ್ಮವಿಲ್ಲವೆಂದು ಸತ್ಯೋಪಾಸಕರೂ, 
ಅಹಿಂಸೆಯೇ ಶ್ರೇಷ್ಠವಾದ ಧರ್ಮವೆಂದು ಜೈನರೂ, ದಯೆಯೇ ನಿಜವಾದ ಧರ್ಮವೆಂದು ಕಾರುಣಿಕ 
ಯೋಗಿಗಳೂ, ಯಜ್ಞ ದಾನ, ಅಧ್ಯಯನತಪಸ್ತು, ಬ್ರಹ್ಮಚರ್ಯಗಳು ಧರೃವೃಕ್ಷದ ಕೊಂಬೆಗಳೆಂದು 
ಛಾ೦ದೋಗ್ಯವೂ, ಧೈರ್ಯ, ತಾಳ್ಯ ಸಂಯಮ, ಜಿತೇಂದ್ರಿಯತ್ತ, ಕದಿಯದಿರುವಿಕೆ, ಶುಚಿಯಾಗಿರುವಿಕೆ, 
ಕೋಪಗೊಳ್ಳದಿರುವಿಕೆ, ಸತ್ಯವನ್ನೇ ಹೇಳುವುದು, ವಿಧ್ಯೆ, ಬುದ್ದಿ ಇವು ಧರ್ಮದ ಲಕ್ಷಣಗಳೆಂದು ಮನು 
ಧರ್ಮಶಾಸ್ತ್ರವೂ ಹೇಳಿರುವುದು ನೋಡಬಹುದು.ಇಲ್ಲಿ ಕೇವಲ ಸಂಕುಚಿತತನದಿಂದಜಾತಿಯ ಪ್ರತಿಷ್ಠೆ, 
ಅನ್ಯಮತ ಅವಹೇಳನ ಮಾಡುವುದು ಸೂಕ್ತವಲ್ಲ. ಅವಿನಾಶಿಯಾದ ಅನಂತತೆಯ ಕಡೆಗೆ ಧರ್ಮದ 
ಜ್ಯೋತಿ ಬೆಳಕು ತೋರುವುದನ್ನು ನಾವೆಲ್ಲರು ಕಾಣಬೇಕು. 


ಜಾತ್ರೆಗಳನ್ನು ಆಚರಿಸುವುದು ನಮ್ಮಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಬಂದಿದೆ.ಅವರವರ 
ಶ್ರೇಷ್ಠ ನಂಬಿಕೆಯೇ ಅವರ ನಾಕ ಇಲ್ಲವೇ ನರಕಗಳಗೆ ಕಾರಣ. ಜೀವನದಲ್ಲಿ ಉತ್ತಮ ನಂಬಿಕೆಗಳು 
ಅಗತ್ಯ, ದಯವಿಲ್ಲದೆ ನೆಮ್ಮದಿ, ಅತ್ಮಶಾಂತಿಯಿಲ್ಲ. ವಿಚಾರ ಪೂರ್ವಕವಾದ ನಂಬಿಕೆಗಳು ಬೇಕು. 
ನಮ್ಮಜೀವನವು ಕೇವಲ ಯಾಂತ್ರಿಕ ರೀತಿಯದಲ್ಲ. ಜ್ಞಾನ ಮತ್ತು ಶಕ್ತಿಗಳು ಇದರಕೊನೆಯಲ್ಲ. ನಮ್ಮ 
ಅನೇಕ ಧಾರ್ಮಿಕ ಹಾಗೂ ನೈತಿಕ ಕ್ರಿಯೇಗಳು ನಮ್ಮ ನಂಬಿಕೆಗಳನ್ನು ಅನುಸರಿಸಿವೆ. ಪ್ರಾಚೀನ 
ಕಾಲದಲ್ಲಿಯೇ ಮಹರ್ಷಿಗಳು ನಮ್ಮ ಪ್ರತಿಯೊಂದು ಜಾತ್ರೆ ಹಾಗೂ ಹಬ್ಬಗಳಿಗೆ ಖಗೋಳಿಕ ನಿತ್ಯಸತ್ಯಗಲ 
ಪ್ರೇರಕಾ೦ಂಶಗಳನ್ನು ಸಮ್ಮಿಲಿತಗೊಳಿಸಿ ಜಗತ್ತಿನ ಸೂತ್ರದ ಕೊಂಡಿಯನ್ನು ಸುಂದರವಾಗಿ ಹೆಣೆದಿದ್ದಾರೆ 
ಎನ್ನಬಹುದು. ಹಿಂದೂ ಪಂಚಾಂಗದ ಪ್ರಕಾರ ನಾವು ಸೂರ್ಯಚಂದ್ರರ ಗತಿಗಳನ್ನು ವಿಶಿಷ್ಠ ತಿಥಿ, 
ನಕ್ಷತ್ರಗಳನ್ನು ವಿಶೇಷವಾದವುಗಳಂದು ಅಂಗೀಕರಿಸುವುದುಂಟು. ಇಂಥ ವಿಶೇಷ ದಿನಗಳೇ ಈ ಜಾತ್ರೆ 
ಹಬ್ಬ ಹರಿದಿನಗಳಾಗಿವೆ. ಗುಡಿಯಿಲ್ಲದ ಊರು ಇಲ್ಲವೆಂಬಂತೆ, ಕ್ಯಾಲೆಂಡರು-ಪಂಚಾಂಗವಿಲ್ಲದ ಅಥವಾ 
ಪಂಚಾಂಗವಿಲ್ಲದ ಮನೆಯೇ ಇಲ್ಲವೆನ್ನಬಹುದು. ನಮ್ಮ ಅನ್ನದಾತನಿಗೂ ಮಳೆಯ ನಕ್ಷತ್ರ, ಮಾಸಗಳು, 
ಹುಣ್ಣಿಮೆ ಮತ್ತು ಅಮವಾಸ್ಯೆಗಳು ತಿಳಿದಿರುವುದುಂಟು. 


ಹೈದ್ರಾಬಾದ ಕರ್ನಾಟಕ ಪ್ರದೇಶಕ್ಕೆ ಅದ್ಭುತವಾದ ಸಾಹಿತ್ಯ ಪರಂಪರೆಯಿದೆ. ಕನ್ನಡದ ಮೊದಲ 
ಕೃತಿ“ಕವಿರಾಜ ಮಾರ್ಗಗಹುಟ್ಟಿದ್ದೇ ಈ ನಾಡಿನಲ್ಲಿ. ಕವಿಗಳು, ವಚನಕಾರರು, ಕೀರ್ತನಕಾರರು, 
ತತ್ಪಪದಕಾರು ಈ ಪ್ರದೇಶದಲ್ಲಿ ಹೇರಳವಾದ ಕೃಷಿ ಮಾಡಿದ್ದಾರೆ. ಧಾರ್ಮಿಕ ಹಬ್ಬಗಳು, ಜಾತ್ರೆಗಳಂತಹವು 
ಪ್ರಮುಖವಾಗಿ ಭಕ್ತಿ ಧರ್ಮ, ಸಂಸ್ಕೃತಿಗಳಿಗೆ ಸಂಬಂಧಿಸಿದ ವ್ರತಗಳಾಗಿದಲ್ಲಿ ಮಹಾಪುರುಷರು 
ಜಯಂತೊತ್ಸವಗಳು ಇಡೀ ಸಮಾಜದ ಜಾಗೃತಿಗೆ, ವಿವೇಕೋದಯಕ್ಕೆ ಕಾರಣವಾಗಿದೆ. 
ಮಾನವಕೋಟಿಯ ಕಲ್ಕಾಣಕ್ಕಾಗಿ ಶ್ರಮಿಸಿದ ಕೆಲವರು ಪುಣ್ಯಾತರೇ ಮಹಾಪುರುಷರು. ಲೋಕದ 
ಅಜ್ಞಾನ, ಮೌಢ್ಯ, ಅನಕ್ಷರತೆ, ಅನಾರೋಗ್ಯ, ಅವೈಜ್ಞಾನಿಕತೆ, ದಾಸ್ಯ ಮೊದಲದ ಬೃಹತ್‌ ಸಮಸ್ಯೆಗಳ 
ವಿವಾರಣೆಯಲ್ಲಿ ನೀಃಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣ ತಮ್ಮನ್ನು ತೋಡಗಿಸಿಕೊಂಡತಹ 
ಮಹಾಪುರುಷರು ಪ್ರಾತಃಸ್ಮರಣೀಯರೆನಿಸುವರು. ಲೋಕೋನ್ನತವಾದ ತಮ್ಮ ನಡೆ-ನುಡಿ, ಆಚಾರ- 
ವಿಚಾರ, ಮಾರ್ಗದರ್ಶನ, ಶಾಶ್ವತಸೇವೆ, ಮೊದಲಾದವುಗಳ ಮೂಲಕ ಇವರು ಲೋಕಹಿತಕಾಗಿ 
ಶ್ರಮಿಸಿದಂತಹ ಸಿದ್ದಯ್ಯಪ್ಪನವರು ಸಹಬಬ್ಬರಾಗಿದ್ದಾರೆ. ಇವರುಕಲಬುರಗಿಯ ಸುತ್ತಮುತ್ತಲಿನ ಜನಗಳ 


274 


ಪಾಲಿನ ಯುಗದ ಸಿರಿಯಾಗಿ ನೆಲದ ಸಿರಿ ಮಡಿಲಿನ ಈ ನಾಡಿನಲ್ಲಿ ಬೀಡು ಬಿಟ್ಟದ್ದಾರೆ. ಶ್ರೀ 
ಸಿದ್ದಯ್ಯಪ್ಪಯವರು ಬೇಡಿ ಬ೦ದ ಭಕ್ತರಿಗೆ ಕಾಮಧೇನು ಆಗಿದ್ದರು. ಎಲ್ಲಾರ ಮನವೆಂಬ ಹೊಲದಲ್ಲಿ 
ಭಕ್ತಿ ಬೀಜ ಬಿತ್ತಿ ಸುಖ-ಶಾಂತಿ-ನೆಮ್ಮದಿಯ ಬೆಳೆ ಬೆಳೆದ ಕೃಷಿಕರಾಗಿದ್ದರು. ತನುವನ್ನು ಶ್ರೀಗ೦ಧದಂತೆ 
ತೇದು, ಭಕ್ತರ ಸಂತೋಷವೇತಮ್ಮ ಸಂತೋಷಎಂಬಂತೆ ಬದುಕಿದ್ದರು. ಜಾತಿ-ಕುಲ-ಗೋತ್ರಗಳೆಂಬ 
ಭೂತಗಳಿಗೆ ಅವಕಾಶ ನೀಡದೆ ಎಲ್ಲಾರನ್ನು ಅಪ್ಪಿಕೊಂಡಿದರು. ಪ್ರಸ್ತುತ ಗವಿಸಿದ್ದೇಶ್ವರ ಎಂಬ ಹೆಸರಿನಿಂದ 
ಮಂದಿರವಾಗಿದೆ. ಮೊಟ್ಟ ಮೊದಲು ಸಿದ್ದಯ್ಯಪ್ಪ ಸ್ಥಳವಿದ್ದದು (ಕಲಬುರಗಿಯ ಖಾಜಾ ಬಂದಾ 
ನವಾಜದರ್ಗಾದ ಸ್ಥಳದಲ್ಲಿ) ಖಾಜಾ ಬಂದಾ ನವಾಜರ ಕಲಬುರಗಿಯತ್ತ ಪ್ರಯಾಣ ಬೇಳೆಸಿಕೊಂಡು 
ಬಂದಾಗ ಇರಲಿಕ್ಕೆ ಸ್ಥಳವನ್ನು ಕೇಳಿದಾಗ ಇಲ್ಲಎಂದು ಹೇಳದೆ ತಮ್ಮ ಉದಾರ ಮನಸ್ಸಿನಿಂದ 
ಒಪ್ಪಿಕೊಂಡರು. ನವಾಬರು ಹೆಸರುವಾಸಿಯಾದ ಸಂತರೊಬ್ಬರಾದ್ದರಿಂದ ದಿನ ನಿತ್ಯ ಬಂದು 
ಹೋಗುವವರ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಯಿತು. 


ಸಿದ್ಧಯ್ಯಪ್ಪ ಅವರುಕೊಟ್ಟ ಜಾಗದಿಂದ ಹಾಗೇ ಒತ್ತುತ್ತ ಮುಂದೆ ಬಂದು ಮಠದ ಆವರಣವನ್ನು 
ಆಕ್ರಮಿಸಿಕೊಂಡರು. ಇಸ್ಲಾಂ ಧರ್ಮದ ಸಂಸ್ಕೃತಿ ಆಚಾರಕ್ಕೂ, ಸಿದ್ದಯ್ಯಪ್ಪ ಅವರ ಸಂಸ್ಕೃತಿ ಆಚಾರಕ್ಕೂ 
ರಿಹೊಂದಲಿಲ್ಲ ಮಠದ ಆವರಣದಲ್ಲಿ ಮಾಂಸದ ಊಟ ತಿಂಡಿಗಳನ್ನು ತಯಾರಿಸಲು ಪ್ರಾಂರಭಿಸಿದಾಗ 
ಸಿಕೊಳ್ಳಲು ಆಗಲಿಲ್ಲ. ಹಾಗಂತ ನೇರವಾಗಿ ಹೇಳದೆ, ಅವರಜೊತೆ ಅಸಹ್ಯಪಟ್ಟುಕೊಳ್ಳದೇ ತಾವೆ ತಮ್ಮ 
ವನ್ನು ಸಂಪೂರ್ಣವಾಗಿ ಬಿಟ್ಟುಊರ ಹೊರಗೆ ನಡೆದುಕೊಂಡು ಹೋರಟರು. ಇಗಿರುವ ಹೆಸರು 
ನೂರು, ಮೊದಲು ಇದಕ್ಕೆ ಕೂಳ್ಳು ಮಾರುವ ಊರು ಎನ್ನುತ್ತಿದ್ದರು. ಇಲ್ಲಿ ಆನಾರೋಗ್ಯದಿಂದ 
ಕುಸೂ ಸತ್ತಿತ್ತು ಆಗ ತಮ್ಮ ದಿವ್ಯ ಶಕ್ತಿಯಿಂದ ಮಗುವನ್ನು ಬದುಕಿಸಿದಾಗ ಇದಕ್ಕೆ ಕುಸುನೂರುರಾಗಿದೆ. 
ಪುರಾಣದಲ್ಲಿ ಕೂಸಿನೂರು ಎಂಬುದು ದೊರಕುತ್ತಾದೆ. ಗುಡ್ಡದಲ್ಲಿನ ಗವಿಯಲ್ಲಿ ಬಂದು ನೆಲೆಸಿದರು. 
ತಾವು ನಡೆದುಕೊಂಡು ಹೋಗುವ ದಾರಿ ಮಧ್ಯದಲ್ಲಿ ಇವರ ಪಾದ ಪೂಜೆ ಮಾಡಿದ ಜಾಗವನ್ನು 
ಪಾದಗಟ್ಟೆಯನ್ನು ನಿರ್ಮಿಸಿ  ಶ್ರದ್ಧ ಭಕ್ತಿಯಿಂದ ಪೂಜಿಸುತ್ತಾರೆ. ಇತ್ತಾ ನವಾಬರು ಮಠದಲ್ಲಿ 
ಸಿದ್ದಯ್ಯಪ್ಪನವರು ಕಾಣದಿದ್ದಾಗ ತಮ್ಮ ಶಿಷ್ಯರನ್ನು ಹುಡುಕಲು ಕಳಿಸಿದಾಗ ಅವರು ಹುಡುಕುತ್ತಾ 
ಕುಸುನೂರ ಕಡೆ ಬಂದರು ಆಗ ಸಿದ್ಧಯ್ಯಪ್ಪರು ಜೋತೆ ಹೋಗಲು ನಿರಾಕರಿಸಿದಾಗ ಬ೦ದಹ ಮುಸ್ಲಿಂ 
ಶಿಷ್ಯರು ಸಹ ದರ್ಗಾಕ್ಕೆ ಹಿ೦ದಿರಗದೆ ಕುಸುನೂರಿನಲ್ಲಿಯೇ ಗುರುಗಳಿಗೆ ಸೇವೆ ಸಲ್ಲಿಸುತ್ತಾ ನೆಲೆ ನಿಂತರು. 
ಈಗಲೂ ಇವರ ಮನೆಗಳನ್ನು ನೋಡಬಹುದಾಗಿದೆ. ತಮ್ಮಿಂದ ಆದ ತಪ್ಪಿನಿಂದಾಗಿ ಖಾಜಾ ಬಂದಾ 
ನವಾಜದರ್ಗಾದವರಿ೦ದ ಎರಡು ರೂಪಾಯಿ ಐವತ್ತು ಪೈಸೆಗಳನ್ನು ಸರಿ ಸುಮಾರು ಇಪ್ಪತ್ತು ವರ್ಷಗಳ 
ಕಾಲ ಕೊಟ್ಟಿರುವ ದಾಖಲೆಗಳನ್ನು ನಾವು ಗಮನಿಸಬಹುದಾಗಿದೆ. ನಂತರದ ದಿನಗಳಲ್ಲಿ ದರ್ಗಾದ 
ಮೇಲ್ವಚಾರಕರು ಬದಲಾದಂತೆ ದುಡ್ಡು ಕೋಡುವುದು ನಿಂತಿದೆ. ಪ್ರಸ್ತುತ ಪೂಜೆ ಸಲ್ಲಿಸುತ್ತಿರುವ 
ರವಿಯವರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಇಂದಿಗೂ ಬಂದೇ ನವಾಜ ದರ್ಗಾದಲ್ಲಿ 
ಸಿದ್ಧಯ್ಯಪ್ಪನಿಗೇ ಮೊದಲ ಪೂಜೆ ಲ್ಲಿಸುತ್ತಾರೆ. ತದನಂತರ ದರ್ಗಾದ ನವಾಜ ಉರುಸ್‌ 
ಪ್ರಾರಂಭವಾಗುತ್ತದೆ. 


aw al aL 
ಇ 6° 


ಅಪರ 
2 


ಗ್ರ 
ಸ 


ಸಿದ್ದಯ್ಯಪ್ಪನ ಮಂದಿರವು ವಿಶಾಲವಾದ ಸ್ಥಳದಲ್ಲಿ ನೆಲೆಯಾಗಿದೆ ಸುತ್ತಲುಗುಡ್ಡ ಅಚ್ಚ ಹಸಿರಿನ 
ಹೋಲಗಳು ಸುಂದರವಾದ ತಾಣವದಾಗಿದೆ. ಇಲ್ಲಿ ಧ್ಯಾನಕ್ಕೆ ಕುಳಿತ ಸ್ಥಳವನ್ನು ಮೂಲ ಗದ್ದುಗೆಯೊಂದಕ್ಕೆ 
ಲಿ೦ಗದಕಲ್ಲನ್ನು ಪ್ರಾತಿಷ್ಠಾಪಿಸಿ ಇದಕ್ಕೆ ಏಳು ಹೆಡೆಯ ಸರ್ಪದ ಹಾವೊಂದನ್ನು ನಿರ್ಮಿಸಿ, ಮುಂಭಾಗದಲ್ಲಿ 
ಪಾದರಕ್ಷೆಗಳಿರುದನ್ನು ನೋಡಬಹುದಾಗಿದೆ. ಗುಡ್ಡದ ಕೆಳಭಾಗಕ್ಕೆ ಗರ್ಭಗುಡಿ ಇರುವುದರಿಂದ ತಲೆಯನ್ನು 
ತಗ್ಗಿಸಿಕೊಂಡು ದರ್ಶನ ಪಡೆಯಬೇಕಾಗುತ್ತದೆ. ಇಲ್ಲಿ ಇಕ್ಕಟ್ಟಾದ ಜಾಗವಿರುವುದರಿ೦ದ ಸ್ವಲ್ಪ ಜನರು 
ಮಾತ್ರ ಒಳಗಡೆ ಹೋಗಬಹುದು ಮತ್ತೆ ಅವರು ಒರಗಡೆ ಬ೦ದ ಮೇಲೆ ಒಳಗಡೆ ಪ್ರವೇಶ ಮಾಡಲು 
ಸಾಧ್ಯವಿದೆ. ಈ ಮಂದಿರವನ್ನು ವಿಶಾಲವಾಗಿ ಕಟ್ಟಸಲುಗದ್ದುಗೆಯನ್ನು ಮುಟ್ಟಲು ಹೋದಾಗಲೆಲ್ಲಕರಿಯ 
ಚೇಳುಗಳು, ಹಾವುಗಳು ಸಾಕಷ್ಟು ಕಾಣಿಸಿ ಕೊಂಡುಅಪಾಯವನ್ನುಂಟು ಮಾಡಿದ್ದರಿಂದಇರುವ ಮೂಲ 
ಸ್ಥಳಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಹೊರ ಭಾಗದಲ್ಲಿ ವಿಶಾಲವಾದ ಪ್ರಾಂಗಣವಿದೆ. 


275 


ಕರ್ನಾಟಕದಲ್ಲಿ ಸಂತರು, ಶಿವಯೋಗಿಗಳು ಕರ್ಮಯೋಗ ಲೋಕಸಂಗಹ, ಸಮದರ್ಶನ, 
ಸ್ಥಿತಪ್ರಜ್ಞ ದರ್ಶನಾದಿಗಳೇ ಇವರಜೀವನದಧ್ಯೇಯ. ಲೋಕಜೇವನದ ವಿಶಾಲಸಾಗರದಲ್ಲಿ ಇವರು 
ನಾವಿಕರಾಗಿ ತಮ್ಮ ಅಮೂಲ್ಯ ವಿಚಾರಧಾರೆ ನಾವೆಯಲ್ಲಿ ಜನಗಳನ್ನು ದಡ ಮುಟ್ಟಿಸಲು ಸಾಕಷ್ಟು 
ಶ್ರಮಿಸಿದ್ದಾರೆ. ಇವರು ನಂದಾದೀವಿಗೆಯ, ಸಮಾನತೆ, ರಾಜಕೀಯ ಸ್ವಾತಂತ್ರ್ಯವನ್ನು ದೊರಕಿಸುವುದರಲ್ಲಿ, 
ಧಾರ್ಮಿಕ ಜಾಗೃತಿಯನ್ನುಂಟು ಮಾಡುವುದರಲ್ಲಿ, ಸಮಾಜದ ಸುಧಾರಣೆಯಲ್ಲಿ, ಕಲೆ-ಸಾಹಿತ್ಯಗಳ 
ಉದಯೋನ್ಮುಖ ಯಾತ್ರೆಯಲ್ಲಿ ಆಯಾ ಮಹಾನ್‌ ವ್ಯಕ್ತಿಗಳು ಪ್ರಮುಖವಾಗಿ ಶ್ರಮಿಸಿರುವುದನ್ನು 
ಪರಿಶೀಲಿಸಿದರೆ ಅವರನ್ನು ಯಾವ ಕಾಲ, ದೇಶದವರೂ, ಜನಾಂಗದವರೂ ಮರೆಯುವಂತ್ತಿಲ್ಲ. ಇತಂಹ 
ಮಹಾಪುರುಷರಿಗೆ ಕಾಲ ಮತ್ತು ದೇಶಾದಿಗಳ ಎಲ್ಲೆಯಿಲ್ಲ. ಅವರ ಕಾಲ ಅನಂತ, ಅವರಿಗೆ ವಿಶ್ವವೇ 
ಕುಟುಂಬ, ಮನುಕುಲದ ಉದ್ದಾರವೇ ಮುಖ್ಯಗುರಿ. ಲೋಕದ ಹಿತವನ್ನು ಕಾಪಡುವುದೇ ಅವರ ದೃಷ್ಟಿ 
ಹಾಗೂ ಜೀವನಯಾತ್ರೆಯಲ್ಲಿ ಸಕಲರಿಗೂ ಸನ್ಮಾರ್ಗ ದರ್ಶನ ನೀಡುವುದಾಗಿದೆ. ಇಂತಹ 
ಮಹಾಪುರುಷರ ಹೆಸರಿನಲ್ಲಿ ಜಾತ್ರೆಗಳು, ಹಬ್ಬಗಳು, ಜಯಂತೋತ್ಸವಗಳನ್ನು ವಿಶಿಷ್ಟ 
ರೀತಿಯಲ್ಲಿಆಚರಿಸಬೇಕು. ಅಳವಾದ ನಂಬಿಕೆ, ಉತ್ತಮಆಚಾರ, ವಿಚಾರಗಳು ಆನುಭವದಿಂದ 
ಸತ್ಯಧರ್ಮದರ್ಶನ ಪಡೆಯಬೇಕು. ತಿರುಳನ್ನರಿಯದ ಆಚಾರವು ಬರಿಯ ಸಿಪ್ಪೆಯನ್ನು ಅಗಿದಂತೆ. ಇದು 
ಅಂಧಾಚಾರವಾಗಿ ಕ್ರಮೇಣ ಆನಾಚಾರವಾಗಿಯೂ ಪರಿಣಮಿಸುವುದುಂಟು. ಜಗತ್ತಿನಲ್ಲಿ ಶಾಂತಿ, 
ಸೌಖ್ಯಗಳು ನೆಲೆಸಿ ನೀತಿಯು ಉಳಿಯಬೇಕಾದರೆ ಧರ್ನ-ಸಂಪ್ರದಾಯಗಳ ಶ್ರೇಷ್ಠ ಅವಲಂಬನೆ 
ಅಗತ್ಯವೆಂಬುದುಎಲ್ಲಆಚಾರ್ಕರ ಮತ. 


ಜಾತ್ರೆಯ ವಿಶೇಷತೆ 


ಕಲಬುರಗಿಯಲ್ಲಿ ವೀರಶೈವ, ವೈದಿಕ, ಮುಸ್ಲಿಂ, ಬೌದ್ಧ, ಜೈನ, ಕ್ರೈಸ್ತ ಹೀಗೆ ಹಲವ 
ನಡೆದುಕೊಂಡು ಬಂದಿವೆ ಎನ್ನುವುದನ್ನು ಗಮನಿಸಬಹುದಾಗಿದೆ. ಹಿಂದಿನ ಕಾಲದಲ್ಲಿ ಇಂದಿನ 
ಮಾರ್ಕೇಟ್‌, ಬಜಾರುಗಳು ಹಾಗೂ ಅಂಗಡಿಗಳಂತಹ ವ್ಯವಸ್ಥೆ ಇಲ್ಲದಿರುವುದರಿಂದ ಜನರು ಜಾತ್ರೆಗಳಲ್ಲಿ 
ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿದ್ದರು. ಜಾತ್ರೆಗಳು ಆರ್ಥಿಕ ಕೇಂದಗಳಾಗಿ ಕಾರ್ಯನಿರ್ವಹಿಸುತ್ತವೆ. 
ಇವುಗಳು ಜರುಗುವ ಸುತ್ತ ಮುತ್ತಲಿನ ಪ್ರದೇಶದ ಜನರು ಕೊಡುಕೊಳ್ಳುವಿಕೆಯನ್ನು ನೋಡಬಹುದು. 
ರೈತಾಪಿ ವರ್ಗದ ಜನರು ತಾವು ಬೇಳೆದ ದವಸ ಧಾನ್ಯಗಳನ್ನು ಮಾರಾಟ ಮಾಡುವುದಲ್ಲದೆ, ಗೃಹ 
ಬಳಕೆಯ ವಸ್ತುಗಳು, ಕೃಷಿ ಸಲಕರಣೆ ಮುತಾಂದ ದೈನಂದಿನ ಸಾಮಾನುಗಳನ್ನು ಹಾಗೂ ಇತರೆ ತಮಗೆ 
ಬೇಕಾದ ಅವಶ್ಯಕ ವಸ್ತುಗಳನ್ನು ಖರೀದಿಸುತ್ತಿದ್ದರು. ಜಾತೆಗಳು ಕೇವಲ ಮನಸ್ಸಿನ ಹಗುರಗೊಳಸುವ 
ಕೆಲಸವನ್ನಷ್ಟೆ ಮಾಡುವುದಿಲ್ಲ, ಇವುಗಳು ಜನರಿಗೆಜ್ಞಾನದ ಹಸಿವನ್ನು ಉಣಿಸುತ್ತವೆ. ವಿವಿಧ ಕ್ಷೇತ್ರದ 
ಕಲಾವಿದರು ಅದರಲ್ಲಿ ಭಾಗಿಯಾಗುತ್ತಾರೆ. ಜಾತ್ರೆಗಳ ಕಾರಣದಿಂದಾಗಿಯೇ ಇಂದಿಗೂ ಅನೇಕ ಕಲಾ 
ಪ್ರಕಾರಗಳು ಉಳಿದು ಬಂದಿವೆ. ಇವು ಸಾಹಿತ್ಯದ ಮೂಲಕ ಜ್ಞಾನದ ವಿಸ್ತಾರವನ್ನು ಹೆಚ್ಚಿಸಲು 
ಸಹಕಾರಿಯಾಗುತ್ತಾವೆ. 


ಗವಿ ಸಿದ್ದೇಶ್ವರ ಜಾತ್ರೆಯು ಶ್ರಾವಣಮಾಸದ ತಿಂಗಳಿನಲ್ಲಿ ಐದು ಸೋಮವಾರಗಳು ನಡೆಯುತ್ತದೆ. 
ಕುಸುನೂರು ಗ್ರಾಮದ ಎಲ್ಲಾ ಜನರು ಒಟ್ಟುಗೂಡಿ ಸಂಭ್ರಮದಿಂದ ಆಚರಿಸುವರು. ನಾವು ವಾಸಿಸುತ್ತಿರು 
ಪ್ರಪಂಚವು ಧರ್ಮಕ್ಷೇತ್ರವೂ ಹೌದು, ಕರ್ಮಕ್ಷೇತ್ರವೂ ಹೌದು. ಸೃಷ್ಟಿ, ಸ್ಥಿತಿ, ಲಯ, ಸೂತ್ರಗಳೇಲ್ಲವೂ ಈ 
ಧರ್ಮ-ಕರ್ಮಗಳೇ ಕೇ೦ದ್ರವರ್ತಿಗಳು. ಇಲ್ಲಿಯೇ ಸಮೀಪದಲ್ಲಿ ಮಾಲಿಂಗರಾಯನ ದೇವಾಸ್ಥನದ 
ಪಲ್ಲಿಕ್ಕಉತ್ತವು ಇದರ ಜೊತೆಯಲ್ಲಿ ನಡೆಯುವುದರಿಂದ ಜೋಡಿ ಪಲ್ಲಕ್ಕಿಯನ್ನು ನೊಡಬಹುದು. 
ಕೊನೆಯ ಸೋಮವಾರದಂದು ಭಕ್ತರಿಗೆಅನ್ನ ಸಂತರ್ಪಣೆ, ರುದಭೀಷೆಕಇಲ್ಲಿ ವಿಶೇಷವಾಗಿರುತ್ತಾದೆ. 
ಸೋಲ್ಲಾಪುರ, ಪುಣೆ, ಬೀದರ, ಬಸವಕಲ್ಯಾಣ, ಬಾಲ್ಕಿ, ಹುಮಾನಬಾದ್‌ ಇನ್ನೂ ಸಾಕಷ್ಟು ಹೊರ 
ರಾಜ್ಯಗಳ ಕಡೆಯಿಂದಲೂ ಜಾತ್ರೆಗೆ ಭಕ್ತರದ೦ಡು ಬರುತ್ತದೆ. ಕುಸ್ತಿ ಪಂದ್ಯ ವಿಶೇಷವಾಗಿರುತ್ತದೆ. ಗೆದ್ದವರಿಗೆ 
ಬೆಳ್ಳಿ ಕಡಗಇಲ್ಲವೇ ಹಣದರೂಪದಲ್ಲಿ ಬಹುಮಾನಗಳನ್ನು ನೀಡುತ್ತಾರೆ. ವಿವಿಧ ಬಗೆಯ ಆಟಿಕೆಗಳು, 


276 


ತಿಂಡಿ ತಿನುಸುಗಳು ಹಲವು ಬಗೆಯ ಚಿತ್ತಾರಗಳನ್ನು ನೋಡಬಹುದು. ಜಾತ್ರೆಯ 
ನೆಪದಲ್ಲಿದೂರದೂರಿನಲ್ಲಿ ನೆಲೆಸಿರುವ ಭಕ್ತಾದಿಗಳು, ಬಂಧುಗಳು, ಸ್ನೇಹಿತರುಒಟ್ಟು ಸೇರುತ್ತಾರೆ. ಸಣ್ಣ 
ವ್ಯಾಪಾರಿಗಳಿಗೆ ಇದರಿಂದ ಜೀವನೋಪಾಯ ಲಭಿಸುತ್ತದೆ. ಬಂದಿರುವ ಜನರ ಅವಶ್ಯಕತೆಗಳನ್ನು 
ಪೂರೈಸುತ್ತದೆ. ಒಟ್ಟಿನಲ್ಲಿ ಈ ಜಾತ್ರೆಯು ಸಡಗರ, ಸ೦ಭ್ರಮ, ಹಬ್ಬ. ಭಕ್ತರಿಗೆತನ್ನಇಷ್ಟದೈವವನ್ನುಕಾಣುವ 
ಭಾಗ್ಯ ಆಗಾಗ ಲಭಿಸಲು ಅವಕಾಶವಾಗುತ್ತದೆ. ದೇವರಜೊತೆಗಿನ ಬಾಂಧವ್ಯ ಬಲಗೊಳ್ಳುತ್ತದೆ ಹಾಗೂ 
ದಿವ್ಯವಾಗುತ್ತದೆ. 


ಭಾವೈಕ್ಕತೆಕೊರತೆಯನ್ನು ನೀಗುವಲ್ಲಿ ಜಾತ್ರೆಗಳು ಪರಿಣಾಮಕಾರಿಯಾದ ಪ್ರಭಾವನ್ನು ಬೀರಿವೆ. 
ಪ್ರಾಚೀನ ಕಾ ೧0% ಈ ರಾಷ್ಟ್ರವನ್ನು ಅನೇಕ ಪೀಡೆಗಳು ಕಾಡುತ್ತಿವೆ. ಜಾತೀಯತೆ, ಮೂಢನಂಬಿಕೆ, 
ಅಸ್ಪಶ್ಯತೆ, ಮಡಿವಂತಿಕೆ, ಶಿವಾ ಅನಾಚಾರ, ಅನೈತಿಕತೆ, ಜಾತಿ- ಕುಲ-ಗೋತ್ರಗಳ ಕೀಳರಿಮೆ, 
ಮನಿರಿಮೆಗಳೇ ಕಾಡುವ ಪೀಡೆಗಳೆಂದು ಬೇರೆ ಹೇಳಬೇಕಿಲ್ಲ. ಇವು ಸಮಾಜವನ್ನು ಅಭದ್ರಗೊಳಿಸಿವೆ. 
ಭಾವೈಕ್ಯತೆಗೆ ಮಾರಕವಾಗಿ. ಇದನ್ನು ಮನಗಂಡ ಕೆಲ ಮಠಾಧೀಶರು, ಸಹಿ ಈ 
ಸಮಾಜದಲ್ಲಿರುವಇಂತಹ ಪೀಡೆಗಳನ್ನು ನಿರ್ನಾಮ ಮಾಡಲು ಪಣತೊಟ್ಟು ಸಾಕಷ್ಟು ಹೋರಾಟವನ್ನು 
ಮಾಡಿದ್ದಾರೆ. ಮನುಷ್ಯ-ಮನುಷ್ಯರ ನಡುವೆ ಅಡ್ಡಗೋಡೆಗಳನ್ನು ಕಿತ್ತೆಸೆಯಲು ನಿರ್ಧರಿಸಿದರು. ಅವರ 
ಸಂಕಲ್ಪದ ಮೊದಲ ಫಲವಾಗಿ ಈ ಜಾತ್ರೆಗಳು ಆರಂಭಗೊಂಡವು. ಹೀಗಾಗಿ ವರ್ಷಕ್ಕೊಮ್ಮೆಯಾದರೂ 
ಜನರು ಒಗ್ಗೂಡಬೇಕು. ಜಾತಿ-ಕುಲ-ಗೋತ್ರಗಳನ್ನು ಮರೆಯಬೇಕು. ಮಡಿ-ಮೈಲಿಗೆ, ಬಡವ-ಬಲ್ಲಿದ, 
ಮೇಲು-ಕೀಲು ಮುಂತಾದಭಾವನೆಗಳನ್ನು ಬಿಡಬೇಕು. ಭಕ್ತಿ ಎಂಬ ಗಂಗೆಯಲ್ಲಿ ಮಿಂದು 
ಮಡಿಯಾಗಬೇಕು ಪುಣ್ಯಕ್ಷೇತ್ರದ ಹಿರಿಮೆಇಟ್ಟುಕೊಂಡು ಭಕ್ತರಾಗಿ ಪಾಲ್ಗೊಳ್ಳಬೇಕು. 
ಜಾತ್ರೆಯಲ್ಲಿಎಲ್ಲರೊಡಗೂಡಿ ಬೆರೆಯಬೇಕು. ಅಲ್ಲಿನಧಾರ್ಮಿಕ, ಸಾಮಾಜಿಕ, ನೈತಿಕತ್ರಿವೇಣಿ ಸಂಗಮದಲ್ಲಿ 
ಸ್ಪಂದಿಸಬೇಕು. ಕತ್ತಲಿನಿಂದ ಬೆಳಕಿನತ್ತ ಸಾಗುವಂತಾಗಬೇಕು. ಮಾನವತ್ವದಿಂದದೇವತ್ವಕಡೆಗೆ 
ನಡೆಯುವಂತಾಗಬೇಕು ಎಂದು ಸಾಕಷ್ಟು ಹಿರಿಯ ಹೃದಯಗಳು, ಗುರುವರ್ಯರು ನಿರ್ಧರಿಸಿದರು. 
ತತ್ಫಲವಾಗಿ ಜಾತ್ರೆಗಳು ಆರಂಭವಾದವು. 


ಜಾತ್ರೆಗಳು. ಮೊದಲಿನಿಂದ ಧಾರ್ಮಿಕ ಆಚರಣೆಗಳ ನೆಲೆಯಿಂದ ನಡೆದುಕೊಂಡು 
ಬ೦ದಿವೆಯಾದರು ಬರುಬರುತ್ತಾ ಅವು ಗೌಡ, ಕುಲಕರ್ಣಿ ಹಾಗೂ ಪ್ರಮುಖ ಮುಖಂಡತ್ತದಲ್ಲಿ 
ನಡೆದುಕೊಂಡು ಬಂದಿವೆ. ಸಾಮಾಜಿಕ ಕೇಂದ್ರಗಳಾಗಿ ತಮ್ಮತನವನ್ನು ನಿರೂಪಿಸುತ್ತವೆ. ನಾಟಕ, 
ಬಯಲಾಟ, ಕುಸ್ತಿ, ಕುಣಿತ, ಜಾನಪದ ಹಾಡುಗಾರರು, ಪಂದ್ಯಾಟಗಳು, ತಿಂಡಿಗಳು ಹಾಗೂ ಆಟಿಕೆಗಳು 
ಇತ್ಯಾದಿಗಳು ಜಾತ್ರೆಯಲ್ಲಿ ಕಾದಿರಿಸುತ್ತವೆ. ಇವು ಅಬಾಲ ವೃದ್ದರೆಲ್ಲರಿಗೂ ಮನರಂಜನೆಯನ್ನು 
ಒದಗಿಸಿಸುತ್ತಾವೆ. ಜನಪದರಿಗೆ ಮನರ೦ಜನೆಯ ನೀಡುವು ವಿಧಾನ ಹಾಗೂ ವೈವಿದ್ಯತೆಗಳ ಜೊತೆಗೆ 
ಸಾಮಾಜಿಕ ಶಿಕ್ಷಣವನ್ನು ನೀಡುತ್ತವೆ. ವಿವಿಧ ಧರ್ಮ, ಜನರ ಹಾಗೂ ಜಾತಿಗಳ ಸಮ್ಮಿಲನಗೊಳಿಸುವಲ್ಲಿ 
ಯಶಸ್ಸು ಸಾಧಿಸಿವೆ. ಮನ-ಮನಗಳನ್ನು ಒಗ್ಗೂಡಿಸುವ ಸುವರ್ಣ ಸೇತುವೆಯಾಗಿದೆ. ಭಾವೈಕ್ಯತೆಯ 
ಬೀಜವನ್ನು ಬಿತ್ತುವಲ್ಲಿ ಸಫಲವಾಗಿವೆ. 


ಕಲಬುರಗಿ ಜಿಲ್ಲೆಯ ಹಲವಾರು ಜಾತ್ರೆಗಳು ಮಠಮಾನ್ಯಗಳ ಮೂಲಕ ಜರುಗುತ್ತವೆ. ಇವುಗಳಲ್ಲಿ 
ಸಾಮಾಜಿಕ ಸಮಾನತೆ ಆಚಾರ ವಿಚಾರಗಳು ಅಭಿವ್ಯಕ್ತವಾಗುತ್ತವೆ. ಜಾತ್ರೆಗಳು ಸಾಮಾಜಿಕ ಸಮಾನತೆ 
ತರಲು ಪ್ರಯತ್ನಿಸುತ್ತವೆ. ಧಾರ್ಮಿಕ, ಸಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೊಸದೊಂದು ರೂಪ ನೀಡುತ್ತಿವೆ. 
ಭಕ್ತ ಸಮುದಾಯಗಳು ದೇವರುಗಳಿಗೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹರಕೆಗಳನ್ನು ಸಲ್ಲಿಸುತ್ತಾರೆ. 
ಧರ್ಮದ ಮೂಲಕ ಜನರಲ್ಲಿ ಭಕ್ತಿಯನ್ನು ಮೂಡಿಸಿ ಅವುಗಳ ಮೂಲಕ ಹೃದಯ ವೈಶಾಲ್ಯತೆ 
ಮನೋಭಾವನೆಯು ಬೆಳೆಯುತ್ತದೆ. ಅಲ್ಲದೆ ಜನರಲ್ಲಿ ಭಕ್ತಿ ಭಾವವನ್ನು ಜಾಗೃತಗೊಳಿಸುತ್ತವೆ. ಜನಪದರ 
ಮಾನಸಿಕ ಶುದ್ಧತೆಯ ಜೊತೆಗೆ ಅವರಲ್ಲಿ ತ್ಯಾಗ, ಪ್ರೀತಿ, ಸ್ನೇಹ, ಸೌಹಾರ್ದತೆಯ ಭಾವನೆಗಳನ್ನು 


277 


ಬೆಳಸುತ್ತವೆ. ಪ್ರತಿಯೊಬ್ಬ ಭಕ್ತನಲ್ಲೂಏಕಾಗೃತೆ ಹಾಗೂ ಸಕಾರಾತ್ಮಕ ಮನೋಭಾವ ವೃದ್ಧಿಸುತ್ತದೆ. ಇತಂಹ 
ಕಾರ್ಯದಲ್ಲಿ ಕುಸುನೂರಿನ ಗವಿ ಸಿದ್ದೇಶ್ವರ ಜಾತ್ರೆಯ ಪಾತ್ರವು ಒಂದಾಗಿದೆ. 


ಮೂಲ ಗದ್ದುಗೆ ಕುಸುನೂರಿನಲ್ಲಿರುವ ಪಾದಗಟ್ಟೆ 


ಗ್ರಂಥಯಣ. 
೧. ಹೈದ್ರಾಬಾದ ಕರ್ನಾಟಕದ ವಚನಕಾರರು, ಡಾ. ಬಸವರಾಜ ಸಬರದ. 
ಪ್ರಸಾರಂಗ ಗುಲಬರ್ಗಾ ವಿಶ್ವವಿದ್ಯಾಲಯ, ೨೦೧೨. 
೨. ಭಾರತದ ಹಬ್ಬಗಳು, ಪೊ. ಡಿ.ಟಿ. ರಂಗಸ್ವಾಮಿ, ಸಮಾಜ ಪುಸ್ತಕಾಲಯ, ಧಾರವಾಡ, 
೨೦೦೩. 
೩. ಖಾಜಾಬಂದಾನವಾಜ, ಡಾ. ಜಯಶ್ರೀ ದಂಡೆ, ಪ್ರಸಾರಂಗ ಗುಲಬರ್ಗಾ ವಿಶ್ವವಿದ್ಯಾಲಯ 
೨೦೦೮. 


278 


ಕಲ್ಯಾಣ ಕರ್ನಾಟಕದ ಮೇಲೆ ಯೋಗದ ಪ್ರಭಾವ ಮತ್ತು ಆಚರಣೆ. 


-ಶ್ರೀ ನಾಗರಾಜ ಆರ್‌. ಸಾಲೋಳ್ಳಿ 
ಯೋಗ ಉಪನ್ಯಾಸಕ, 
ಭೂಮಿ ಯೋಗ ಫೌಂಡೇಶನ್‌ ಟ್ರಸ್ಟ್‌, ಕಲಬುರಗಿ. 


ಯೋಗವು ಪುರಾತನ ಕಾಲದಿಂದಲೂ ಒಂದಿಲ್ಲೊಂದು ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯ 
ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ. ಯೋಗ ವಿಜ್ಞಾನವು ಆತ್ಮವಾದದ ಬದಲಿಗೆ ದೇಹವಾದಕ್ಕೆ ಮಹತ್ವ 
ನೀಡಿದೆ. ಜೀವನ ಸಾಕ್ಷಾತ್ಕಾರದ ಒಂದು ಆಧ್ಯಾತ್ಮಿಕ ಹಾಗೂ ಆರೋಗ್ಯ ವಿಜ್ಞಾನ ಹಾಗೂ ಭಾರತೀಯ 
ದರ್ಶನಗಳಲ್ಲಿ ಒಂದಾಗಿರುವ ಯೋಗವು ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ವಿಶ್ವಕ್ಕೆ 
ಭಾರತವು ನೀಡಿದ ಕೊಡುಗೆಗಳಲ್ಲಿ ಯೋಗವು ಒಂದು. ಹಿರಣ್ಯಗರ್ಭ, ಪಶುಪತನಾಥ ಅಥವಾ 
ನಟರಾಜನೇ (ಶಿವ) ಯೋಗಕ್ಕೆ ಮೂಲ ಎಂದು ಪ್ರತಿಪಾದಿಸಿದರು. ಮುನಿ ಶ್ರೇಷ್ಠರಾದಪತಂಜಲಿ ಮಹರ್ಷಿ 
ಇದನ್ನು ೧೯೫ ಯೋಗ ಸೂತ್ರಗಳೆಂಬ ಬೃಹತಗ್ರಂಥದಲ್ಲಿ ಸಂಶೋಧಿಸಿ ಸಂಯೋಜಿಸಿದ್ದಾರೆ ಎಂದು 
ಹಾಗೂ ಇವರಕಾಲ ಕ್ರಿ. ಪೂ.೨ನೆ ಶತಮಾನಎಂದು ನಂಬಲಾಗಿದೆ. ಹೀಗಾಗಿ ಮಹರ್ಷಿ ಪತಂಜಲಿಯನ್ನು 
ಯೋಗದ ಪಿತಾಮಹ ಎಂದು ಕರೆಯಲಾಗುತ್ತದೆ. 


ಒಂದು ಪ್ರದೇಶದಭಾಷೆ, ನಡೆ-ನುಡಿ, ಸಾಂಪ್ರದಾಯಿಕ ಆಚರಣೆಗಳು, ಕ್ರೀಡೆಗಳು, ಹಬ್ಬ- 
ಹರಿದಿನಗಳು, ಉಡುಗೆ-ತೊಡುಗೆಗಳು ಹಾಗೂ ಆಹಾರ ಪದ್ಧತಿ ಇತ್ಯಾದಿಗಳು ಇನ್ನೊಂದು ಪ್ರದೇಶದ 
ಮೇಲೆ ತನ್ನ ಪ್ರಭಾವ ಬೀರುವುದು ಸಹಜ ಸಂಗತಿಯಾಗಿದೆ. ಅದೇ ರೀತಿಯಾಗಿ ಯೋಗದ ಪ್ರಭಾವವು 
ಕೂಡಾ ಕಲ್ಯಾಣ ಕರ್ನಾಟಕದ ಮೇಲೆ ಬೀರಿರುವುದು ೧೨ನೆಯ ಶತಮಾನದ ಶರಣರ ನಡೆ-ನುಡಿಗಳಲ್ಲಿ 
ಹಾಗೂ ಅವರಿಂದ ರಚಿಸಲ್ಪಟ್ಟ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಯೋಗಕ್ಕೆ ಯಷಿಗಳು, 
ಮುನಿಗಳು, ಸ೦ತರು, ಬಿಕ್ಕುಗಳು ಅಷ್ಟೇ ಅಲ್ಲದೇ ೧೨ನೆ ಶತಮಾನದ ವಚನಕಾರರು - ಶರಣರು ಕೂಡಾ 
ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಸಾಕಷ್ಟು ಪುರಾವೆಗಳು 
ದೊರೆಯುತ್ತವೆ. 


ಯೋಗವೆಂದರೆ “ಚಿತ್ರವೃತ್ತಿಗಳ ನಿರೋಧ” ಎಂದು ಪತಂಜಲಿ ಮುನಿ ವಿವರಣೆ ಕೊಟ್ಟಿದ್ದಾರೆ. 
ಇದನ್ನು ಮನಸ್ಸಿನ ವಿವಿಧ ವೃತ್ತಿಗಳನ್ನು ಹತೋಟಿಯಲ್ಲಿ ಇಡುವುದೆಂದೂ, ಚಿತ್ತದ ಅಥವಾ ಮನಸ್ಸಿನ 
ಚಂಚಲತೆಯನ್ನು ಹೋಗಲಾಡಿಸುವುದೆಂದು ಹೇಳಲಾಗಿದೆ. ಯೋಗದ ನಿಜವಾದ ಅರ್ಥ ದೈಹಿಕ ಮತ್ತು 
ಮಾನಸಿಕ “ನೋವು ಮತ್ತುದು:ಖದ ಸ್ಪರ್ಶದಿಂದ ಬಿಡುಗಡೆ ಹೊಂದುವುದಾಗಿದೆ.” ಪತಂಜಲಿಯು ಜೀವನ 
ಸಾಧನೆಗಾಗಿ ಅಷ್ಟ ಅಂಗಗಳಿರುವ ಯೋಗವನ್ನು ಹೇಳಿದ್ದಾರೆ, ಅದನ್ನೇ ಪತಂಜಲಿಯ ಅಷ್ಟಾಂಗ ಯೋಗ 
ಎನ್ನುತ್ತೇವೆ. 


* ಯಮ : ಸಾರ್ವತ್ರಿಕ ನೀತಿ ನಿಯಮಗಳು (ನೈತಿಕ ಸೂತ್ರಗಳು) 
* ನಿಯಮ : ವೈಯಕ್ತಿಕ ಹಾಗೂ ಸಾಮಾಜಿಕ ಶಿಸ್ತು 
* ಆಸನ : ದೇಹದ ನಿಲುವುಗಳು 


* ಪ್ರಾಣಾಯಾಮ : ಕ್ರಮಬದ್ಧವಾದ ಉಸಿರಾಟ ಕ್ರೀಯೆ 

* ಪ್ರತ್ಯಾಹಾರ : ಇಂದ್ರಿಯಗಳಿಂದ ಬಿಡುಗಡೆ 

* ಧಾರಣ ಕೇಂದ್ರೀಕರಣ 

* ಧ್ಯಾನ :ಏಕಾಗ್ರತೆ 

* ಸಮಾಧಿ : ಸತ್ಯದ ಸಾಧನೆಯಲ್ಲಿ ಸಾಧಕನು ಮುನ್ನಡೆಯುವುದು. 


279 


ಇದನ್ನು ೧೨ನೆ ಶತಮಾನದಲ್ಲಿ ಲಿಂಗಾಂಗ ಯೋಗ ಸಾಧನೆಯ ಮೆಟ್ಟಿಲುಗಳೆಂದು 
ವಚನಕಾರರಾದ ಆದಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. 

“ಬೀಜವೃಕ್ಷ ಯೋಗದಂತೆ ಭಕ್ತಸ್ಥಲ, 
ಆಲಮೌಕ್ಕಿಕಯೋಗದಂತೆ ಮಾಹೇಶ್ವರಸ್ಥಲ, 
ಅನಲಕ್ಷಯೋಗದಂತೆ ಪ್ರಸಾದಿಸ್ಥಲ, 
ಕೀಟಭ್ರಮರಯೋಗದಂತೆ ಪ್ರಾಣಲಿಂಗಿಸ್ಥಲ, 
ಕರಕವಾರಿಯೋಗದಂತೆ ಶರಣಸ್ಥಲ, 
ಶಿಖಕರ್ಷುರ ಯೋಗದಂತೆಐಕ್ಕಸ್ಥಲ, 
ಇಂತು ನಿರ್ಭಾವ ನಿರ್ಭೇದ್ಯವಾದಂಗೆ 
ಸೌರಾಷ್ಟ್ರ ಸೋಮೇಶ್ಚರನಲ್ಲೆ ಲಿಂಗೈಕ್ಯವು.” 

— ಆದಯ್ಯ 


ಯೋಗ ಸಾಧನೆಯಿಂದ ಮನಸಿನ, ಬುದ್ದಿಯ, ಅಹಂಕಾರದ ಚಂಚಲತೆಯನ್ನು ಯಾವಾಗ 
ತಡೆಯಬಹುದೋ ಆಗ ಯೋಗಿಯು ಸತ್ಯದ ಕಾಯಕ ಮತ್ತು ಪ್ರಸಾದದಿಂದ ಸಂತೃಪ್ಪನಾಗುತ್ತಾನೆ. ಆಗ 
ಬುದ್ಧಿ-ತರ್ಕ ಹಿಡಿತಕ್ಕೆ ಸಿಗದ, ಇಂದ್ರಿಯಗಳ ಶಕ್ತಿಗೆ ಅತೀತವಾದ, ಆನಂದವನ್ನು ಅರಿಯುತ್ತಾನೆ. 
ಯೋಗದ ನಿಜವಾದ ಅರ್ಥ ನಾವು ಮಾಡುವ ಪ್ರತಿಯೊಂದು ಕಾಯಕದಲ್ಲಿ ಬೆರೆಯುವುದು ಅಥವಾ 
ಕೂಡುವುದಾಗಿದೆ. ಇದನ್ನು ಮೂಲ ನಾಥ ಪಂಥದಿ೦ದ ಬಂದ ಸಿದ್ಧರಾಮೇಶ್ವರರು ತಮ್ಮ ವಚನದಲ್ಲಿ 
ಕಾಯಕದಲ್ಲಿ ಕೂಡುವುದನ್ನು ಅಥವಾ ಬೆರೆಯುವುದನ್ನು ಈ ರೀತಿಯಾಗಿ ಹೇಳುತ್ತಾರೆ. 

“ಯೋಗವ ಸಾದ್ಧಿಸಿದವನೊಬ್ಬ ನಿಜಗುಣ; 

ಯೋಗವ ಸಾದ್ಧಿಸಿದವನೊಬ್ಬ ವೃಷಭಯೋಗಿಶ್ಚರ; 

ಯೋಗವ ಸಾದ್ಧಿಸಿದವನೊಬ್ಬ ಶಿವನಾಗಮಯ್ಯ; 

ಯೋಗವ ಸಾದ್ಧಿಸಿದೆ ನಾನೊಬ್ಬ 

ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ ಕೂಡುವಯೋಗವ.” 

ಸಿದ್ದರಾಮೇಶ್ವರ 

ಅಷ್ಟಾಂಗ ಯೋಗದ ಮೊದಲನೆಯ ಮೆಟ್ಟಿಲುಯಮ.ಅಂದರೆ ನೈತಿಕ ಸೂತ್ರಗಳು ಅಥವಾ 
ಸಾರ್ವತ್ರಿಕ ನೀತಿ ನಿಯಮಗಳು.ಅವು ಸ್ಥಳ, ಸಮಯ, ಜನಾಂಗಗಳಿಗೆ ಅತೀಯವಾದವುಗಳು.ಇವುಗಳ 
ಪಾಲನೆಯಿಂದಾಗಿ ಮನುಷ್ಯನಲ್ಲಿ ಅಡಗಿರುವ ದುರ್ಬುದ್ಧಿ ಅಥವಾ ಕೆಡುಕುಗಳ ನಾಶವಾಗಿ ಒಳಿತುಗಳಿಗೆ 
ನಾಂದಿಯಾಗುತ್ತದೆ. ಯಮವನ್ನು ವಿವರಿಸುವಾಗ ಅದರಲ್ಲಿ ಈ ಕೆಳಗಿನ ಐದು ಅಂಶಗಳನ್ನು ನೀಡಿ 
ಸಾಧನೆಯಲ್ಲಿ ಅನುಸರಿಸುವಂತೆ ಹೇಳಿದ್ದಾರೆ. 

ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯಾ ಪರಿಗ್ರಹಾಯಮಾ: 

* ಅಹಿಂಸಾ 

* ಸತ್ರ 

* ಅಸ್ತೇಯ 

* ಬ್ರಹ್ಮಚರ್ಯ 

* ಅಪರಿಗ್ರಹ 


ಕಳ್ಳತನ, ದುರಾಚಾರ, ಹಿಂಸೆ, ದುರ್ನಡತೆ, ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸುಮಾರುಕ್ರಿ. ಶ. 
೧೨ನೆ ಶತಮಾನದಖ್ಯಾತ ವಚನಕಾರರಾದ ಬಸವಣ್ಣನವರು ಕೂಡಾ ತಮ್ಮ ವಚನದಲ್ಲಿ ತುಂಬಾ 


280 


ಸರಳವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಹೇಳಿದ್ದಾರೆ. ಇವುಗಳ ಪಾಲನೆಯಿಂದ ವ್ಯಕ್ತಿಯ ಅಂತರಂಗ 
ಹಾಗೂ ಬಹಿರಂಗ ಶುದ್ಧಿಯಾಗಿ, ಆತನ ಜೀವನ ಹಸನಾಗಬಹುದೇ ಹೊರತು ಬೇರೆ-ಬೇರೆ ರೀತಿಯ 
ಮೂಢಭಕ್ತಿ ಢಾಂಬಿಕ ಆಚರಣೆಗಳಿಂದಲ್ಲ ಎನ್ನುತ್ತಾರೆ. 
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯ ಬೇಡ, 
ಮುನಿಯಬೇಡ, ಅನ್ಯರಿಗೆಅಸಹ್ಯಪಡಬೇಡ, 
ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲುಬೇಡ, 
ಇದೇಅಂತರಂಗ ಶುದ್ಧಿ,ಇದೇ ಬಹಿರಂಗ ಶುದ್ಧಿ 
ಇದೇ ನಮ್ಮಕೂಡಲಸಂಗಮದೇವನೊಲಿಸುವ ಪರಿ 
ದ ಬಸವಣ್ಣ. 
ಸತ್ಯದ ಅಥವಾ ನಾವು ಆಡುವ ಮಾತಿನ ಅಥವಾ ನುಡಿಗಳ ಬಗ್ಗೆ ವಿವರಿಸುತ್ತ ಪತ೦ಜಲಿಯು 
“ಸತ್ಯಪ್ರತಿಷ್ಠಾಯಂ ಕ್ರಿಯಾಫಲಶ್ರಯತ್ಚಮ್‌' ಬದುಕಿನಲ್ಲಿ ನಮ್ಮ ನಡತೆಯ ಅತಿ ಉನ್ನತ ಮಟ್ಟ 
ತಿಳಿಯಬೇಕೆಂದರೆ ಅದು ಸತ್ಯದಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ. “ಸತ್ಯ ಎಂದರೆ ದೇವರು, ದೇವರು 
ಎಂದರೆ ಸತ್ಯ” ನಾವು ಅಸತ್ಯ ನುಡಿದರೆ ಅದು ನಾವು ದೇವರಿಗೆ ಮಾಡಿದ ದ್ರೋಹವೆ ಸರಿ. ಸತ್ಯವು 
ವ್ಯಕ್ತಿಯಲ್ಲಿ ಅಡಗಿರುವ ಕಲ್ಮಶವನ್ನು ಅಥವಾ ಕೊಳಕನ್ನು ಸುಟ್ಟು ಆತನನ್ನು ಪರಿಶುದ್ಧಗೊಳಿಸುತ್ತದೆ. 
"ಮಾತು' ಅಥವಾ “ನಮ್ಮ “ನುಡಿಗಳು' ಹೇಗಿರಬೇಕೆನ್ನುವುದರ ಬಗ್ಗೆ ಬಸವಣ್ಣನವರು ಈ ಕೆಳಗಿನ 
ವಚನದಲ್ಲಿ ಸರಳವಾಗಿ ಮತ್ತು ಸುಂದರವಾಗಿ ನಿರೂಪಿಸಿದ್ದಾರೆ. 
ನುಡಿದಡೆ ಮುತ್ತಿನ ಹಾರದಂತಿರಬೇಕು 
ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು 
ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು 
ನುಡಿದಡೆ ಲಿಂಗಮೆಚ್ಚಿಅಹುದಹುದೆನಬೇಕು 
ನುಡಿಯೊಳಗಾಗಿ ನಡೆಯದಿದ್ದಡೆ 
ಕೂಡಲಸಂಗಮದೇವನೆಂತೊಲೆವನಯ್ಯಾ? 
— ಬಸವಣ್ಣ 
ನಾವಾಡುವ ಮಾತು ಮುತ್ತುಗಳಂತೆ ಆಕರ್ಷಕವಾಗಿರಬೇಕು. ಒಮ್ಮೆ ನೋಡಿದ 
ಮಾಣಿಕ್ಕದಕಾಂತಿಯ ಹಾಗಿರಬೇಕು. ನುಡಿದ ಪ್ರತಿಯೊಂದು ನುಡಿಯು ಸತ್ಯದಿಂದ ತುಂಬಿರಬೇಕು. 
ನುಡಿದ ನುಡಿ ಸ್ಪಟಿಕದಂತೆ. ಪಾರದರ್ಶಕವಾಗಿರಬೇಕು. ಪ್ರತಿಯೊಬ್ಬರ ಮನಸಿಗೆ ಹಿತವಾಗಿ 
ಹಿಡಿಸುವಂತಿರಬೇಕು. 'ಮತ್ತು ಯಾರಿಗೂ ನೋವಾಗದಂತಿರಬೇಕು. ನಮ್ಮ ನುಡಿಗೆ ಸ ಸತ್ಯವೇ ತಲೆಬಾಗಬೇಕು 
ಇದುವೆ ಜೀವನದ ಸಾರ್ಥಕತೆ ಎಂದಿದ್ದಾರೆ. 
ಪ್ರತ್ಯಾಹಾರವು ಅಷ್ಟಾಂಗ ಯೋಗದಐದನೇ ಮೆಟ್ಟಿಲಾಗಿದ್ದು, ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ 
ಅಥವಾ ಹಿಡಿಶಕ್ಕೆತರುವಲ್ಲಿ ಪ್ರತ್ಯಾಹಾರ ತುಂಬಾ ಮಹತ್ವವಾದ ಪಾತ್ರವಹಿಸುತ್ತದೆ. "ಸ್ವವಿಷಯಾ 
ಸಂಪ್ರಯೋಗೇ ಚಿತ್ತಸ್ಯ ಸ್ಪರೋಪಾನುಕಾರ ಇವೇಂದ್ರಿಯಾಣಾಂ ಪ್ರತ್ಯಾಹಾರ' ಇಂದ್ರಿಯಗಳ ಅಧೀನಕ್ಕೆ ಬುದ್ಧಿ 
ಸಿಲುಕಿದರೆ ಮನುಷ್ಯನು ನಾಶವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮನಸ್ಸನ್ನು ವಿಷಯಾಕಾರದಿಂದ 
ತಡೆಹಿಡಿದು ಹೊರಗಿನ ವಿಷಯಗಳ ಕಡೆ ಗಮನ ಹರಿಯದಂತೆ ಅಂತರ್ಮುಖಿಯನ್ನಾಗಿಸುವುದೇ 
ಪ್ರತ್ಯಾಹಾರ. ಇದರ ಸತತ ಅಭ್ಯಾಸದಿಂದ ಇಂದ್ರಿಯಗಳು ಬಲಗೊಳ್ಳುತ್ತವೆ. 


* ಸತ್ವ (ಸಾತ್ವಿಕ) 
* ರಜಸ (ರಾಜಸಿಕ) 
* ತಮಸ (ತಾಮಸಿಕ) 


ಇದಕ್ಕೆ ಸೂಕ್ತವೆನಿಸುವಂತೆ ಸರ್ವಜ್ಞನುತಮ್ಮ ವಚನದಲ್ಲಿ ಪ್ರಸಾದ ಹಾಗೂ ಆರೋಗ್ಯಕ್ಕೂ ಇರುವ 
ನಂಟಿನ ಕುರಿತು ಈ ಕೆಳಗಿನ ವಚನದಲ್ಲಿ ಹೀಗೆ ವಿವರಿಸುತ್ತಾನೆ. 


281 


“ಹಸಿವಿಲ್ಲದುಣಬೇಡ 

ಹಸಿದುಮತ್ತಿರಬೇಡ 

ಬಿಸಿಗೂಡಿಸಿ ತಂಗಳುಣಬೇಡ 

ವೈದ್ಯನ ಸಂಗವೇ ಬೇಡ ಸರ್ವಜ್ಞ” 
ಆ 
-ಸರ್ವಜ್ಞ 


ಆಹಾರದ ವಿಚಾರದಲ್ಲಿ ಶರಣೆಅಕ್ಕಮಹಾದೇವಿ ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. 

“ಆಹಾರವಕಿರಿದು ಮಾಡಿರಯ್ಯ 

ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯುವದಯ್ಯ 

ಆಹಾರದಿಂ ನಿದ್ರೆ, ತಾಮಸ, ಮೈಮರೆವು 

ತಾಮಸದಿಂ, ಅಜ್ಞಾನ ಹೆಚ್ಚಾಯವಿಕಾರ 

ಮನೋವಿಕಾರ, ಭಾವವಿಕಾರ, ಇಂದ್ರಿಯ ವಿಕಾರ 

ವಾಯುವಿಕಾರ, ಇಂಥ ಪಂಚ ವಿಕಾರಗಳನ್ನುಂಟು ಮಾಡಿ 

ಸೃಷ್ಠಿಗೆ ತಂದಾದಕಾರಣಕಾಯದಅತಿ ಹೋಷಣೆ 

ಮೃತ್ಯುವಾದುದು 

ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ ದಿಂದ 

ತನು ಮಾತ್ರವಿದ್ದರೆ ಸಾಲದೆ? ತನುವ ಹೋಸಿಸುವ 

ಆಸೆ ಅತೀತ್ಹಕ್ಕೆ ವಿಘ್ನವೆಂಬುದು 

ತನು ಹೋಷಣೆಯಿಂದ 

ತಾಮಸ ಹೆಚ್ಚಿಅಜ್ಞಾನದಿಂದ ವಿರಕ್ತಿ ಹಾನಿ 

ಅರಿವು ನಷ್ಟಪರವುದೂರ, ನೀರಕೆ 

ನಿಲುವಿಲ್ಲದಕಾರಣಚೆನ್ನಮಲ್ಲಿಕಾರ್ಜುನನ 

ಒಲಿಸ ಬಂದಕಾಯವಕೆಡಿಸದೆ ಉಳಿಸಿಕೊಳ್ಳಿರಯ್ಯ.” 

— ಅಕ್ಕಮಹಾದೇವಿ 

ಈ ಮೇಲಿನ ವಚನದಲ್ಲಿ ಅವರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಳ್ಳಲು 
ಎಚ್ಚರಿಸಿದ್ದಾರೆ. ಮಿತಿ ಮೀರಿತಿನ್ನುವುದು ತರವಲ್ಲ. ಈ ರೀತಿ ತಿನ್ನುವ ಹವ್ಯಾಸ ಶರೀರಕ್ಕೆ ಅಪಾಯ 
ತಂದೊಡ್ಡುವುದು. ಅತಿ ಆಹಾರದಿಂದ ನಿದ್ರೆ ಹೆಚ್ಚಾಗುವುದು. ಇದರಿಂದ ತಾಮಸ ಪ್ರವೃತ್ತಿ ವರ್ತಿಸುವುದು, 
ಅದರಿಂದ ಮನಸ್ಸು ಎಕಾರಕ್ಕೆ ತಿರುಗುವವುದು, ಮೈಮರೆವು ಮತ್ತು ದೇಹದಲ್ಲಿ ಕಾಯಿಲೆಗಳು ಮನೆ 
ಮಾಡುವವು ಎಂದಿದ್ದಾರೆ. ಮನೋವಿಕಾರದಿಂದ ಮನೋ ಒತ್ತಡ ಹೆಚ್ಚಾಗುವುದು, ಸಂಧಿವಾತ, 
ರಕ್ತದೊತ್ತಡ, ಬೊಜ್ಜು ಶೇಖರಣೆಯಾಗುವುದು ಹಿಗೆ ನಾನಾ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ 
ಆದ್ದರಿಂದ ಆಹಾರ ಅತಿಯಾಗದೆ ಮಿತಿಯಿರಲ್ಲಿ ಎಂದಿದ್ದಾರೆ. 


ವ್ಯಕ್ತಿಯ ಗುಣಾವಗುಣಗಳಿಗೆ ಸೇವಿಸುವ ಆಹಾರವೂ ಕಾರಣವೆಂದು ನಂಬಲಾಗಿದೆ. 
“ತಿನ್ನುವುದುಏನೆಂದು ನೀನು ಹೇಳು, ಎಂಥವನು ನೀನೆಂದು ನಾ ಹೇಳುವೆ'ಎನ್ನುವ ನಾಣ್ನುಡಿ ನಮ್ಮ 
ನಂಬಿಕೆಯನ್ನು ದೃಢಪಡಿಸುತ್ತದೆ. ಆದ್ದರಿ೦ದಲೇ ಸರ್ವಜ್ಞರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. 

“ಒಮ್ಮೆಯುಂಡವತ್ಯಾಗಿ 

ಇಮ್ಮೆಯುಂಡವ ಭೋಗಿ 

ಬಿಮ್ಮಗುಂಡವ ನೆರೆರೋಗಿಯೋಗಿತಾ 

ಸುಮ್ಮಗಿರುತಿಹನು ಸರ್ವಜ್ಞ' 


282 


ಹೊಟ್ಟೆ ಹಸಿದಾಗ ಮಾತ್ರ ಸೇವಿಸಬೇಕು, ಸೇವಿಸುವಾಗಿ ಸಮಾಧಾನದಿಂದಿರಬೇಕು. ಆಹಾರ 
ಸೇವಿಸುವಾಗ ಸೇವಿಸುವ ಆಹಾರದಕಡೆಗೆಗಮನವಿರಬೇಕು.ಬೇಕಾದ್ದನ್ನು ಮಾತ್ರತಿನ್ನಬೇಕು, 
ಬೇಡವಾದುದನ್ನುತ್ಯಜಿಸಬೇಕು ಮತ್ತುಆಹಾರವನ್ನು ಸೇವಿಸುವಾಗ ಮನಸ್ಸು ಶಾಂತವಾಗಿರಬೇಕು. 


ಯೋಗ ಮುನಿ ಪತಂಜಲಿ ಮಹರ್ಷಿ ಹೇಳುವಂತೆ ಹಾಗೂ ಹಠಯೋಗದಲ್ಲಿ ಶರೀರ ಶುದ್ದಿಗೆ 
ಸಾತ್ವಿಕ. ಆಹಾರಗಳ ಸ್ಟೀಕಾರಅವಶ್ಯಕವೆಂದು ಪರಿಗಣಿಸಲಾಗಿದೆ.ಇವು ಸ್ಥೂಲ ಶರೀರವನ್ನು 
ಶುದ್ದೀಕರಿಸಬಹುದಾದುದರಿಂದ ಶರೀರ ಶುದ್ಧಿಗೆ ವಚನಕಾರರುಯೋಗಿಯು ಪ್ರಪಂಚ ಮತ್ತುತನ್ನ ಶರೀರದ 
ಬಗೆಗೆ ಒಂದು ವಿಶಿಷ್ಟ ಕಾಯಕಧೋರಣೆ ತಳೆಯಬೇಕು ಎನ್ನುತ್ತಾರೆ. 


“ಪ್ರಸಾದ' ಎಂಬ ಪದಕ್ಕೆ ಶರಣರಲ್ಲಿ ವಿಶೇಷವಾದಅರ್ಥವಿದೆ.ತಾವು ಸೇವಿಸುವ ಎಲ್ಲಆಹಾರವನ್ನೂ 
ಪ್ರಸಾದವೆಂದು ಸ್ವೀಕರಿಸುತ್ತಾರೆ.ಇನ್ನೂಒ೦ದು ಹೆಜ್ಜೆ ಮುಂದೆ ಹೋಗಿ, ಸೇವಿಸುವ ಆಹಾರ, ಕುಡಿಯುವ 
ನೀರು, ಹಾಲು, ಜೇನು ಇತ್ಯಾದಿಗಳಷ್ಟೇ ಅಲ್ಲ, ನಮ್ಮ ಶರೀರ, ಇಂದ್ರಿಯ, ಅಂತಃಕರಣಗಳೂ ನಾವು 
ಅನುಭವಿಸುವ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದಗಳೂ ಪ್ರಸಾದವೇವನ್ನುತ್ತಾರೆ. 


“ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಂಗಳು 
ಮುಂದೆ ಬಂದುಕಾಡುವು ಪಂಚೇಂದ್ರಿಯಗಳು! 
ತಿಪತಿರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು? 
ತಿಪತಿರತಿ ಭೋಗೋಪಭೋಗ ವಿಳಾಸದ ಬಿಟ್ಟನೆ ಸಿಂಧು ಬಲ್ಲಾಳನು? 

ನಿಮ್ಮ ಮುಟ್ಟಿ ಪರಧನ - ಪರಸತಿಯರಿಗೆಳಸಿದಡೆ 

ನಿಮ್ಮಚರಣಕ್ಕೆದೂರ, ಕೂಡಲಸಂಗಮದೇವಾ.” 

-ಬಸವಣ್ಣ 
ಯೋಗದ ಪ್ರಕಾರಮಾನವನದೇಹದಲ್ಲಿ ವಿವಿಧ ಭಾಗಗಳಲ್ಲಿ ಇರುವ ಚಕ್ರಗಳು 

ಏಳುಎನ್ನಲಾಗಿದೆ.ಅವು ಈ ಕೆಳಗೆನಂತೆ ತಿಳಿಸಲಾಗಿದೆ. 


ಸ 
ಸ 


* ಮೂಲಾಧಾರಚಕ್ರ 

* ಸ್ವಾಧಿಷ್ಠಾನ ಚಕ್ರ 

* ಮಣಿಪೂರಚಕ್ರ 

* ಅನಾಹತಚಕ್ರ 

* ವಿಶುಧಿಚಕ್ರ 

* ಆಜ್ಞಾ ಚಕ್ಪ 

ಲ. ಎ 

* ಸಹಸ್ರಾರಚಕ್ರ 

ಅಲ್ಲಮ ಪ್ರಭುವಿನಂತ ಯೋಗಿಗಳು ಮನುಷ್ಯನ ಬೆನ್ನು ಹುರಿಯಲ್ಲ೭ ಚಕ್ರಗಳಿದ್ದು, ಅವುಗಳ 
ಮಧ್ಯದಲ್ಲಿ ಲಿಂಗಗಳಿವೆಯೆನ್ನುತ್ತಾರೆ. ಎಲ್ಲಕ್ಕಿಂತ ಕೆಳಗಿರುವ ಆಧಾರಚಕ್ರದಲ್ಲಿ ಆಚಾರಲಿಂಗ, ಅದರ 
ಮೇಲಿರುವ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ, ಅದಕ್ಕಿಂತ ಮೇಲಿರುವ ನಾಭಿಯ ಹಿಂದಿರುವ 
ಮಣಿಪೂರ ಕಚಕ್ರದಲ್ಲಿ ಶಿವಲಿಂಗ ಹೃದಯ ಸ್ಥಾನದಲ್ಲಿರುವ ಅನಾಹತ ಚಕ್ರದಲ್ಲಿ ಜಂಗಮಲಿಂಗ, 
ಕಂಠಸ್ಥಾನದಲ್ಲಿರುವ ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗ, ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿ ಮಹಾಲಿಂಗ 
ಮತ್ತು ನೆತ್ತಿಯೆಲ್ಲಿರುವ ಸಹಸ್ರಾರದಲ್ಲಿ ಶೂನ್ಯಲಿಂಗ ಇರುವುದಾಗಿ ನಂಬುತ್ತಾರೆ. ಪ್ರಾಣ ಹೇಗೆ ಶರೀರದ 
ಎಲ್ಲ ಕಡೆಯೂ ಇದೆಯೋ ಹಾಗೆ ಲಿಂಗ ಶರೀರದ ತುಂಬೆಲ್ಲ ಇದೆ ಎನ್ನುತ್ತಾರೆ. 


283 


ಶರಣನು ಲಿಂಗದಲ್ಲಿ ಒಂದಾಗಿರುವ ಅನಭವವನ್ನು ಅವನು ಹೂವು-ದುಂಬಿ ಸೆರುವುದಕ್ಕೂ, 
ಮಳೆ-ಬೆಳೆ ಒಂದಾಗುವುದಕ್ಕೂ ಹೋಲಿಸುತ್ತಾರೆ. ಇಲ್ಲಿ ಅಂಗ-ಲಿಂಗಗಳೆರಡೂ ಸ್ವರೂಪದಲ್ಲಿ ಚಿತ್ತೇ 
ಆಗಿರುವುದರಿಂದ, ಅವು ವೃತ್ಯಾಸವಿಲ್ಲದಂತೆ ಬೆರೆಯಲು ಸಾಧ್ಯ. ಇದನ್ನೆ ಶರಣರು ಲಿಂಗಾಂಗ ಸಾಮರಸ್ಯ 
ಎಂದು ಕರೆದಿದ್ದಾರೆ. ಲಿಂಗಾಂಗ ಸಾಮರಸ್ಯ ಪಡೆದವನ ಜೀವನ ನಿಜಕ್ಕೂ ಸಾರ್ಥಕ ಮತ್ತು ಪಾವನ 
ಎಂದಿದ್ದಾರೆ. 

“ದಕ್ಷಿಣಜ್ಯೋತಿಮಂಡಲದ ಮಧ್ಯದಲ್ಲಿ 

ಪ್ರತ್ಯಕ್ಷನಾಗಿರ್ಪ ಪರಮಾತ್ಮನೆ ಪತಿ, 

ವಾಮಜ್ಯೋತಿಮಂಡಲದ ಮಧ್ಯದಲ್ಲಿ 

ಬೆಳಗುತಿರ್ಪ ಜೀವಾತ್ಮನೆ ಸತಿ. 

ಈ ಮಂಡಲಗಳ ಯೋಗವೇ 

ತತ್ವಮಸಿಯೆಂಬ ಮಹಾವಾಕ್ಯಾರ್ಥಮಾದ 

ಜೀವಪರಮರೈಕ್ಯವದೇ ಲಿಂಗಾಂಗ ಸಂಯೋಗವದೇ 

ಶಿವಾತ್ಮರ ಸಮರಸವದೇ ನೋಡಾಅಖಂಡೇಶ್ವರಾ.” 

- ಷಣ್ಮುಖಸ್ವಾಮಿ 


ಇವೆಲ್ಲವೂ ವ್ಯಕ್ತಿಯ ಅಂತರಂಗ ಸಾಧನೆಗಾಗಿ ಮಾಡುವ ಯೋಗವೆಂದು ಹಾಗೂ ಬಹಿರ೦ಗ 
ಸಾಧನೆಗಾಗಿ ಸಾಮಾಜಿಕ ಸಮಾನತೆಯನ್ನು ಅಳವಡಿಸಿಕೊಳ್ಳವುದೇ ನಿಜವಾದ ಯೋಗ ಎಂದು ಶರಣರು 
ಹೇಳುತ್ತಾರೆ. 

“ಅರಿವೆಗುರು, ಆಚಾರವೆ ಶಿಷ್ಯ 

ಜ್ಞಾನವೆ ಲಿಂಗ, ಪರಿಣಾಮವೆತಪ 

ಸಮತೆಯೆಂಬುದೇಯೋಗದಾಗು ನೋಡಾ 

ಈಸುವನರಿಯದೆ ವೇಷವ ಧರಿಸಿ, 

ಲೋಚು ಬೋಳಾದಡೆ ಮಹಾಲಿಂಗ ಕಲ್ಲೇಶ್ವರದೇವರು ನಗುವರು.” 


ಎಂದು ಅಂತರಂಗ ಮತ್ತು ದೈಹಿಕ ವಿಕಾಸಕ್ಕೆ ಯೋಗವಾದರೆ ಬಹಿರಂಗ ಮತ್ತು ಸಮಷ್ಟಿಯ 
ವಿಕಾಸಕ್ಕೆ ಸಮತೆಯ ದೃಷ್ಟಿಯೇ ಯೋಗವೆಂದು ಶರಣರು ನಂಬಿ ಅದನ್ನು ಜಾರಿಗೆ ತಂದಿದ್ದನ್ನು ನಾವು 
ಇಲ್ಲಿ ಸ್ಮರಿಸಬಹುದು. ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಮೇಲೆ ಯೋಗವು ತನ್ನ ಪ್ರಭಾವವನ್ನು 


ಬೀರಿದೆ ಎ೦ಬುದನ್ನು ನಾವು ಈ ಮೇಲಿನ ಎಲ್ಲಾ ಅಂಶಗಳಿಂದ ಗಮನಿಸಬಹುದಾಗಿದೆ. 


284 


ದಕ್ಷಿಣ ಕಾಶಿ - ಮೈಲಾರಲಿಂಗೇಶ್ವರ. 
-ಡಾ. ಚನ್ನಮ್ಮ ಎಸ್‌. ಬಿರಾದಾರ, 
ಇತಿಹಾಸ ಅಧ್ಯಯನ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ಉತ್ತರ ಕರ್ನಾಟಕದ ತುತ್ತತುದಿಯಲ್ಲಿರುವ ಬೀದರ ಜಿಲ್ಲೆ ಸಾಂಸ್ಕೃತಿಕವಾಗಿ, ಚಾರಿತ್ರಿಕವಾಗಿ 
ಮಹತ್ವದ ಸ್ಥಾನವನ್ನು ಗಳಿಸಿದೆ. ಮೈಲಾರಲಿಂಗನ ಸಂಪ್ರದಾಯ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ 
ಆಚರಣೆಗಳಿಗೆ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಬೀದರ ಜಿಲ್ಲೆಯ ಖಾನಾಪುರ ಅಥವಾ ಮೈಲಾರ 
ಗ್ರಾಮಗಳಲ್ಲಿ ನೆಲೆಸಿ ಮೈಲಾರಲಿಂಗ, ಮೈಲಾರ, ಖಂಡೋಬಾ ಎಂಬ ನಾಮಗಳಿಂದ ಅತ್ಯಂತ 
ಪ್ರಸಿದ್ಧನಾಗಿರುವ ದೇವನು ಹಾಗೂ ಕರ್ನಾಟಕ ಪ್ರಸಿದ್ಧ ಜನಪದ ದೈವನಾಗಿದ್ದಾನೆ. ಮೈಲಾರಲಿಂಗ 
ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗದೆ ಬೇರೆ ರಾಜ್ಯಗಳಿಂದಲೂ ಅಂದರೆ ಆಂಧ್ರ ಪ್ರದೇಶ, ಗೋವಾ 
ಮಹಾರಾಷ್ಟ ಗಳಲ್ಲಿ ಪ್ರಚಲಿತವಾಗಿರುವ ಮೈಲಾರನ ಸಂಪ್ರದಾಯ ತುಂಬಾ ವಿಶಿಷ್ಟವಾಗಿದೆ. 


ಮೈಲಾರಲಿಂಗನ ಚರಿತಾಮೃತ:- 


po) 


ನಡೆಸುತ್ತಿದ್ದರು. ಇಂದಿನ ಬೀದರ ಜಿಲ್ಲೆಯ ಭಾಗಅಂದು ಚಂಪಾಕಲಿ ಸರೋವರ ಎಂದು 
ಕರೆಯಲಾಗುತ್ತಿತ್ತು. ಇದೇ ಸಮಯದಲ್ಲಿ ಈಗಿನ ರಾಯಚೂರು ಜಿಲ್ಲೆಯ ಆಸು ಪಾಸಿನಲ್ಲಿ ಅಂದು ಬೃಹತ್‌ 
ಅರಣ್ಯ ಪ್ರದೇಶವಿತ್ತು. ಅಲ್ಲಿ ಮನಿಸುರ ಮತ್ತು ಮಲ್ಲಾಸುರ ಎಂಬ ರಾಕ್ಷಸರ ಜನ್ಮವಾಗುತ್ತದೆ. ಈ 
ಅಸುರರು ಮನಿಮಲ್ಯಾ ಎ೦ಬ ಹೆಸರಿನಿಂದಲೇ ಪುರಾಣಗಳಲ್ಲಿ ಉಲ್ಲೇಖಿತಗೊಂಡಿದೆ. ಈ ಅಸುರರು 
ಚಂಪಾಕಲಿ ಸರೋವರಕ್ಕೆ ಬಂದು ಅಲ್ಲಿ ತಪ್ಪಸ್ಸಿನಲ್ಲಿರುವ ಖಷಿಗಳಿಗೆ ಹಿಂಸೆ ಕೊಟ್ಟು ಅವರ ಹೋಮ- 
ಹವನ, ಯಜ್ಞಗಳಿಗೆ ಅಡ್ಡಿಪಡಿಸಿ ಕಪಿಚೆಷೆ ಸ್ಟೇ ಮಾಡಿ ಹಾಳು ಮಾಡುತ್ತಿದ್ದರು. ಇದರಿಂದ ಯಷಿಗಳು 
ಶಂಕರನನ್ನು ಈಗಿನ ಜ್ಯೋತಿರ್ಲಿಂಗ ಮಂದಿರದಿಂದ ಪ್ರಾರ್ಥಿಸುತ್ತಾರೆ. "ಆಗ ಭೈರವರೂಪದ ಅವತಾರ 
ತಾಳಿದ ಮೈಲಾರಿ ಮನಿಮಲ್ಯಾದೈತ್ಯರನು ಸಂಹರಿಸಲು ಜ್ಯೋತಿರ್ಲಿಂಗ ಸ್ಥಾಪನೆ ವ ಪೂಜಿಸಿ ಶಿವನ 
ಆರ್ಶೀವಾದ ಪಡೆದು ಹೊರಡುತ್ತಾನೆ. ಮೈಲಾರಿ ಶಂಕರನ ೧೨ನೇ ಪುತ್ರರಲ್ಲಿ ಓರ್ವ ಅಷ್ಟೇ ಭೈರವರೂಪ 
ಮೈಲಾರಿ ಮಲ್ಲಾಪುರ ಮತ್ತು ಮನಿಸೂರ "ದೈತ್ಯರೊಂದಿಗೆ ಸೆಣಸಾಡಿ ಮನಿಸೂರ ತಮ್ಮನನ್ನು ಕೊಲ್ಟುತ್ತಾನೆ. 
ಮಲ್ಲಾಸೂರ ಶರಣಾಗುತ್ತಾನೆ. ಮೋಕ್ಷ ಹ ಮಾರ್ಗ ಕಂಡುಕೊಳ್ಳಲು ವರದಾನ ಬೇಡುತ್ತಾನೆ. 
ಮಲ್ಲಾಸುರನ್ನು ವಧಿಸಿದ. ಮೈಲಾರಿಯನ್ನು ಮಲ್ಲ. ಹಾರಿ- ಮಲ್ಲಾರಿ. ಮಲ್ಲಿನ ಅರಿ ಮಲ್ಲಾರಿ ಎಂಬ 
ಪದದಿಂದ ಉದ್ಭವವಾಗಿದೆ. ಗಃ 'ಮಾರ್ತರಿಡ ಭೈರವ ಅವತಾರ ತಾಳಿದನು ಎನ್ನಲಾಗಿದೆ. 
ಮಹಾರಾಷ್ಟ್ರದಲ್ಲಿ ಖಡ್ಗದಿಂದ ಹಿಡಿದು ಯುದ್ಧ ಮಾಡಿ ದೈತ್ಯರನ್ನು ಸಂಹರಿಸಿದಕ್ಕೆ ಖಂಡೋಬಾ ಎಂದು 
ಕರೆಯುತ್ತಾರೆ. 


ಸಪ ಖಷಿಗಳ ತಾಣವಾದ ಚಂಪಾಕಲಿ ಸರೋವರದ ಮೇಲೆ ತಪ್ಪಸ್ಸು ಅನುಷ್ಠಾನ 


ಮೈಲಾರಲಿಂಗನ ಇನ್ನೊಂದು ಹೆಸರೇ ಮಲ್ಲಾರಿ ಈ ಹೆಸರನ್ನೇ ಒಂದು ಕಥೆಯನ್ನು 
ಹೆಣೆದುಕೊಂಡಿದೆ. ಮಲ್ಲಾರಿ ಮಹಾತ್ಮೆ ಎಂಬ ಸಂಸ್ಕೃತ ಕಾವ್ಯ. ಮಲ್ಲ ಅಥವಾ ಮಲ್ಲಾಸುರ ಎಂಬುವನು 
ಒಬ್ಬದೈತ್ಯ ಅವನ ಸಂಹಾರಕನೂ ಆದವನೇ ಮಲ್ಲಾರಿ. ಅಸುರರ ನಾಶದ ನಂತರ ಅಲ್ಲಿಯ ಲಿಂಗ 
ರೂಪದಲ್ಲಿ ನೆಲೆಸುತ್ತಾನೆ. ಮಾರ್ಗ ಶಿರ್ಷ ಮಾಸದ ಶುದ್ಧ ಷಷ್ಠಿ ರವಿವಾರದಂದು ಶತತಾರಾ ನಕ್ಷತ್ರದ 
ಸಮಯದಲ್ಲಿತನ್ನ ಶಕ್ತಿ ಸ್ವರೂಪಿಯಾದ ಮಾಳಚಿದೇವಿಯೊಂದಿಗೆ ಎರಡು ಲಿಂಗಗಳ ರೂಪದಲ್ಲಿ 
ಉದ್ಭತನಾದನು. ಈ ವಿಷಯವೇ ಪುರಾಣದ ಶೈಲಿಯಲ್ಲಿ ಬರೆದ ಈ ಮಹಾತ್ಮೆಯಕಥಾವಸ್ತು. 


285 


ಮೈಲಾರಲಿಂಗನಿಗೆ ವಿವಿಧ ಹೆಸರುಗಳಿಂದ ಕರೆಯುವ ವಾಡಿಕೆಯಿದೆ. ಖಂಡೋಬಾ, ಮಲ್ಲಣ್ಣ, 
ಮೈಲಾರ, ಮಲ್ಲರಿ, ಮಾರ್ತಾಂಡ, ಮಲ್ಲಿಕಾರ್ಜುನ, ಮಾಲತೇಶ, ರಾವುತರಾಯ, ಮಲ್ಲಯ್ಯ ಹೀಗೆ 
ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. 


ಕರ್ನಾಟಕದಲ್ಲಿ ಮೈಲಾರಲಿಂಗನಿಗೆ ಮಲ್ಲಣ್ಣ, ಮಲ್ಲಯ್ಯ ಎಂದು ಕರೆದರೆ ಮಹಾರಾಷ್ಟದಲ್ಲಿ 
ಖಂಡೊಬಾ ಎಂದು "ಕರೆಯುತ್ತಾರೆ. ಕನ್ನಡದಲ್ಲಿ ಖಂಡೊಬಾ, ಖಂಡೆರಾಯ ಎಂದರೆ ಆಯುಧವೆರಿದು 
ಅರ್ಥ ನೀಡುತ್ತದೆ.ಈ ದೇವತೆಯ ಕೈಯಲ್ಲಿ ಖಡ್ಗವೇ ಪ್ರಧಾನವಾಗಿರುವುದುರಿಂದ ಖಂಡೇರಾಯ ಎಂಬ 
ಹೆಸರು ಪ್ರಸಿದ್ಧ ಪಡೆದುಕೊಂಡಿದೆ. ಮರಾಠಿಯಲ್ಲಿ ಖಂಡಾ ಎಂದರೆ "ಖಡ್ಗ'ವೆಂದೇ ಅರ್ಥ ಕನ್ನಡ 


ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟನಲ್ಲಿ ಸಂಸ್ಕೃತ ಖಡ್ಗ ಪ್ರಕೃತ ಖಂಡು ಎಂದು ಹೇಳಿದೆ. 


ಸಂತ ಶರಣರ ದೃಷ್ಟಿಯಲ್ಲಿ ಮೈಲಾರಲಿಂಗ:- 


ಸಂತರು, ಶರಣರು, ಇವರು ಭಗವದ್ಧಕ್ತರು ಎಂದು ಹೇಳುತ್ತಾರೆ. ಇವರು ದೇವನೊಬ್ಬನೆಂದು 
ಪ್ರತಿಪಾದಿಸಿದವರು. ಆಸರೂ ಅವರವರ ಮಾರ್ಗ ವಿಚಾರಧಾರೆ ಭಿನ್ನ ಭಿನ್ನವಾಗಿದೆ. ಮಹಾರಾಷ್ಟದಲ್ಲಿ 
ಸಂತರ ದೃಷ್ಟಿಯಲ್ಲಿ ಮೈಲಾರಲಿಂಗನಿಗೆ ಶಿವನ ಅವತರವಾಗಿದ್ದಾನೆ ಎನು ತ್ತಾರೆ. ಸಮರ್ಥ ರಾಮದಾಸರು 
ಮೈಲಾರನ ಪರಮ ಭಕ್ತರು ಅವನು ಶಿವನ ಅವತಾರವೆಂದು ಈ ಕೆಳಗಿನ ಪದದಲ್ಲಿ ವರ್ಣಣೆಯನ್ನು 
ಮಾಡಿದ್ದಾರೆ. 
ದೇವ ಶವಾಚಾ ಅವತಾರ | ಜಾಲೂನಿ ಒಲಸಾ ಗಡಾವರ ॥ 
ಏಕನೀಳ್ಯಾ ಘೋಡ್ಯಾವರ | ಏಕ ಢವಳ್ವಾ ನಂದೇವರ ॥ 
ಏಕ ವಿಭೊತೀ ಚೇ ತೀಣೆ | ಏಕ ಭಂಡಾರ ಭೊಷಣೆ ॥ 
ರಾಮದಾಸೀ ಏಕ ಜಾಲಾ | ಬೇದ ಭಾವತೋಉಡಾಲಾ ॥ 


ಖಂಡೋಬಾ ಶಿವನ ಅವತಾರದವನು, ಇವನು ಗುಡ್ಡದಲ್ಲಿಯೇ ವಾಸವಾಗಿದ್ದಾನೆ. 
ಮೈಲಾರಲಿಂಗನ ಒಂದೂಂದು ರೂಪವು ಬೇರೆ ಬೇರೆ ರೀತಿಯಲ್ಲಿ ಇವೆ. ಒಂದು ರೂಪ ನೀಲವರ್ಣದ 
ಆಶ್ಚಾರೂಢ ಮತ್ತೊಂದು ರೂಪ ಶ್ವೇತ ವರ್ಣದ ನಂದಿವಾಹನ. ಒಬ್ಬ ಭಸ್ಮಧಾರಿ ಮತ್ತೊಬ್ಬನು 
ಸರಳಳ ಇವರಿಬ್ಬರಲ್ಲಿ ಭೇಧಭಾವಗಳನ್ನು ತೊಡೆದು ಹಾಕಿ ರಾಮದಾಸ *ಎಂಬುವರು "ಇದರ 
ಭಾವ ಎಂಬುದುರಾ. ಜಿಂ. “ಡೇರೆ ಖಂಡೋಬನಲ್ಲಿ ಉಲ್ಲೇಖಿಸಿದಾರೆ. ಕರ್ನಾಟಕದ ಸಂತರಾದ ಶಿಶುನಾಳ 
ಶರಿಫ ಸಾಹೇಬರು ಮೈಲಾರನನ್ನು ಮಹಾದೇವನೆಂದೂ, ಕೈಲಾಸಪತಿಯೆಂದು ಸ್ತುತಿಗೈಯ್ದಿದ್ದಾರೆ. 
ಮೈಲಾರ ತ, ಕೈಲಾಸಪತಿಯೇ 
ನಯಭಯದಲ್ಲಿ ಮೈ | ಇಕ್ಕುವೆ ಚರಣಕ್ಕೆ 
ಭಕ್ತಗೆ ಪ್ರಧಾನರಾದ ಶರನರು, ಸಂತರು ಮೈಲರಲಿಂಗಮ್ಮೆಲಾರಲಿಮಗನು ಶಿವನೆಂದು ಪೂಜಿಸುತ್ತಾರೆ. 
೧೨ನೇ ಶತಮಾನದಲ್ಲಿ ಬಸವಣ್ಣಅಂದರೆ ಶರಣರ ವಚನಗಳಲ್ಲಿ ಕೂಡ ಮೈಲಾರ ಲಿಂಗನನ್ನು 
ಕಾಣುತ್ತೇವೆ. 
ಬಳ್ಳಿಹ ಮೈಲಾರನವೊಳಗೆಲ್ಲಾ ಸಣಬು 
ಹೊರಗಣ ಬಣ್ಣಕರಲೇ ಸಾಯಿತ್ತಯ್ಯ 
೧೨ನೇ ಶತಮಾನದಲ್ಲಿ ಬಸವಣ್ಣನ ವಚನಗಳಲ್ಲಿ ನಮಗೆ ತಿಳಿದು ಬರುತ್ತದೆ.ಮೈಲಾರಲಿಂಗನಿಗೆ 
ಪೂರ್ವದಿಂದಲೂ ಶಿವನೆಂದು ಕರೆಯುತ್ತಾ ಬಂದಿದ್ದಾರೆ. 


ಸಂತ ಶರಣರ ದೃಷ್ಟಿಯಲ್ಲಿ ಮೈಲಾರಲಿಂಗನ ಶಿವನ ಅವತಾರ ಪುರುಷ ಎನ್ನುತ್ತಾರೆ. ಜನರಿಗೆ 
ಅವನಿಗೆ ಶಿವನ ಅವತಾರಗಳಲ್ಲಿ ಇದು ಕೊಡ ಒಂದಾಗಿದೆ ಎ೦ದು ಭಕ್ತರು 


286 


ಮೈಲಾರಲಿಂಗ ದೇವಾಲಯದ ಸುತ್ತ ಹರಿಯುವ ಹಳ್ಳದಲ್ಲಿ ಹಲವು ಚೆಲುಮೆಗಳಿವೆ. ಹಾಗೂ 
ಅವುಗಳಿಗೆ ಸಂದಿಕುಂಡ, ಗಣಪತಿಕುಂಡ ಪಾಪನಾಸಿನಿ ತೀರ್ಥ ಮುಂತಾದ ಹೆಸರುಗಳಿವೆ ಇಂತಹವು 
ಒಟ್ಟು ೧೦೮ ಲಿಂಗಗಳಿವೆ ಎಂತಲೇ ಇದನ್ನು ದಕ್ಷಿಣ ಕಾಶಿ ಎನ್ನುವರು. ಮೈಲಾರ ಮಲ್ಲಣ್ಣ ಇಲ್ಲವೆ 
ಮುರ್ತಾಂಡರ್‌ ಖಂಡೋಬಾ ಎಂದು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಬೀದರ ಜೀಲ್ಲೆಯ 
ಖಾನಾಪುರ ಕ್ಷೇತ್ರದಲ್ಲಿ ಪ್ರಮುಖವಾದ ತೀರ್ಥ ಕ್ಷೇತ್ರಗಳಲ್ಲಿ ಅಂತ್ಯಂತ ಪ್ರಮುಖವಾದ ತೀರ್ಥಗಳು 
ಎಂದರೆ. 

೧) ಶಕ್ತಿ ತೀರ್ಥ ೬) ಅಂಬುಧರಂತೀರ್ಥ 

೨) ಗಾಯಮುಖ ೭) ರಾಮತೀರ್ಥ 

೩) ಗುಪ್ತ ಮಲ್ಲೇಶ್ವರಿ ೮) ಏಕಾದಶಿತಿರ್ಥ 

೪) ನಂದಿಕುಂಡತೀರ್ತ ೯) ಶತತೀರ್ಥ 

೫) ರುದ್ರಕುಂಡ ೧೦) ಪಾರ್ವತಿತೀರ್ಥ 


ಕರ್ನಾಟಕದಲ್ಲಿ ಹಲವಾರು ಮೈಲಾರಲಿಂಗನ ಕ್ಷೇತ್ರಗಳು ಇವೆ ಆದರೆ ಖಾನಾಪುರ ಮೈಲರಲಿಂಗ 
ದೇವಸ್ಥಾನದಲ್ಲಿ ಒಂದು ನೂರಾಒಂದು ತೀರ್ಥಕೇತ್ರದಲ್ಲಿ ಹಾಗೂ ಅನೇಕ ಲಿಂಗಗಳು ಇರುವುದನ್ನು ಇಲ್ಲಿ 
ಕಾಣುತ್ತೇವೆ ಹಿಗಾಗಿ ಇದಕ್ಕೆ ದಕ್ಷಿಣ ಕಾಶಿ ಎಂದು ಹೆಸರು ಬಂದಿದೆ. ಇಲ್ಲಿ ಹರಿಯುವ ರುರಿಗಳು 
ಹಾಗೂ ಗಾಯ ಮುಖಗಳಿಂದ ಅತ್ಯಂತ ಪ್ರಸಿದ್ಧಿ ಹೊಂದಿದ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಅನೇಕ ಜನ 
ಭಕ್ತಬಳಗವೂ ಹೊಂದಿದೆ. ಗಂಗಾಧರನು, ಮಹೇಶ್ವರನು ಅದು ಏಳು ಕೊಟೆ ಮಲ್ಲಣ್ಣನ ಭಕ್ತರ 
ಕೋರಿಕೆಯನ್ನು ಇಡೆರೀಸುತ್ತಾ ಸರ್ವಶಕ್ತನಾಗಿ ನೀಂತಿರುವ ಕಾರಣ ದಕ್ಷಿಣದವರಿಗೆ ಇದು ಕಾಶಿಯಾಗಿ 
ಪರಿಣಮಿಸಿದೆ. 


ಆಧಾರ ಗ್ರಂಥಗಳು. 
೧. ಬೀದರ ಜಿಲ್ಲಾ ದರ್ಶನ. 
. ದಕ್ಷಣ ಕಾಶಿ ಮೈಲಾರ; ಕೃಷ್ಣಮೂರ್ತಿ. 
. ಶ್ರೀ ಮೈಲಾರ ಮಹಾತ್ಮೆ ಕೃಷ್ಣಾಜಿ ಶ್ರೀಪಾದರಾವ. 
ಕ ಸಾಂಸ್ಕೃತಿಕ ಪದಕೋಶ; ಬೇವಿನಕಟ್ಟಿ ಮಂಜುನಾಥ. 
. ದ್ವಾದಶ ಖಂಢೋಬಾ; ಕಾಂತಿಲಾಲ ರಾಜಕುಮಾರ. 


2 © Pl 


287 


ಕಲ್ಯಾಣ ಕರ್ನಾಟಕದ ಪ್ರಮುಖ ಜಾತ್ರೆಗಳ ಚರಿತ್ರೆ ಮತ್ತು ಪರಂಪರೆ. 


-ಡಾ. ಕಾಶಿನಾಥ ಡಿ. 
ಅತಿಥಿ-ಉಪನ್ಯಾಸಕರು, ದೃಶ್ಯಕಲಾ ಅಧ್ಯಯನ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ಜನಪದರಲ್ಲಿ ದೈವಿಕಲ್ಪನೆ ಅಗಾಧವಾದುದು. ಕಲ್ಲು, ಗಿಡ, ಮರ, ಹೊಳೆ, ಭೂಮಿ, ಸೂರ್ಯ, 
ಚಂದ್ರ, ಶಿವ, ಗಣಪತಿ, ಬೆಂಕಿ, ಬಸವ... ಇತ್ಯಾದಿಗಳನ್ನು ಪೂಜ್ಯತೆಯಿಂದ ಆರಾಧಿಸಿಕೊಂಡು 
ಬಂದಿರುವರು ನಮ್ಮ ಜನಪದರು. "ಜನಪದ' ಎಂದರೆ ಇಡೀ ಜನ ಸಮುದಾಯವಾಗಿದೆ. ಮನುಷ್ಯನ 
ನಾಗರಕತೆ ಬೆಳವಣಿಗೆಯ ದಿನದಿಂದಲೇ ಜನಪದ ಸಂಸ್ಕೃತಿ ಬೆಳವಣಿಗೆಯ ಬೆಳಕು ಕಾಣುತ್ತಿದೆ. 
ಹಾಗೆಯೇ “ಸಂಸ್ಕೃತಿ” ಎಂದಾಗ ಎಲ್ಲಾ ಗುಣಗಳು ಅದರಲ್ಲಿ ಸೇರ್ಪಡೆಗೊಳ್ಳುತ್ತವೆ. ಸಂಸ್ಕೃತಿಯಲ್ಲಿ 
“ಜಾತ್ರೆಗಳು' ಪ್ರಮುಖ ಭಾಗವಾಗಿ ಸೇರಿಕೊಂಡಿವೆ. ಜನಪದರ ಅಂಗಳದಲ್ಲಿ ಜರುಗುವ ಜಾತ್ರೆಗಳು ಹತ್ತು 
ಹಲವು ವೈಶಿಷ್ಟ್ಯಗಳಿಂದ ಕೂಡಿವೆ. ಜಾತ್ರೆಗಳು ಮೊದಲು ಧಾರ್ಮಿಕ ಆಚರಣೆಗಳ ಹಿನ್ನೆಲೆಯಲ್ಲಿ ನಡೆದು 
ನಂತರ ಜನಸಮ್ಮುಖವನ್ನ ಪಡೆದುಕೊಂಡವು. ಜನಪದ ಜಾತ್ರೆಗಳು, ಭಯ, ಭಕ್ತಿ ಸಡಗರ, ಸಂಭ್ರಮದ 
ಸಂಕೇತವಾಗಿ ಹುಟ್ಟಿಕೊಂಡು ಧಾರ್ಮಿಕ ಸಂಪ್ರದಾಯ ಆಚರಣೆಯ ಪರಂಪರೆಯಾಗಿ ಬೆಳೆದು ತಮ್ಮ 
ವಿಶಿಷ್ಟತೆಯನ್ನು, ಅನನ್ಯ ಸಂಸ್ಕೃತಿಯನ್ನು ಬಿಚ್ಚಿಡುವ ಕೇ೦ದ್ರಗಳಾಗಿವೆ. 


ಜಾತ್ರೆಯ ಉದ್ದೇಶ. 


“ಜಾತ್ರೆಯ ಸಮಷ್ಟಿಯ ಸಂಪತ್ತು. ಕ್ಷೇಮಾಭಿವೃದ್ಧಿಗಾಗಿ, ಒಂದು ನಿಗದಿತ ಅವಧಿಯಲ್ಲಿ ಒಂದು 
ದೇವತೆ ಇಲ್ಲವೆ ಮಹಾಪುರುಷರ ಹೆಸರಿನಲ್ಲಿ ಧಾರ್ಮಿಕ ಕ್ಷೇತ್ರವೊ೦ದರಲ್ಲಿ ಸಾಮೂಹಿಕವಾಗಿ ಆಚರಿಸುವ 
ಧಾರ್ಮಿಕ ವಿಧಿಯಾಗಿ ಇಂದು ರೂಢಿಯಲ್ಲಿದೆ” ಎಂಬ ಡಾ. ಎನ್‌.ಆರ್‌. ನಾಯಕ ಹೇಳಿಕೆ ನಿಜವಾಗಿದೆ. 
ಇದು ಹಲವು ರೂಢಿ, ಸಂಪ್ರದಾಯಗಳನ್ನು ಅನೇಕ ಜಾನಪದ ಅಂಶಗಳನ್ನು ತನ್ನಲ್ಲಿ ಗರ್ಭಿಕರಿಸಿಕೊ೦ಡು 
ಒಂದು ಸಂಕೀರ್ಣ ಸಮುಚ್ಛಯವಾಗಿದೆ. ಜಾತ್ರೆಯ ಮೂಲ ಉದ್ದೇಶ ಸಮುಷ್ಟಿಯ ಹಿತ, ಚತುರ್ವಿಧ 
ಪುರುಷಾರ್ಥದೆಡೆಗೆ ಸಾಮಾಜಿಕ ಮನಸ್ಸು ಅಭಿಮುಖವಾಗುವಂತೆ ಮಾಡುವ ಹವಣಿಕೆ ಜಾತ್ರೆಯಲ್ಲಿ 
ಹುದುಗಿದೆ. ಅನಾಧಿ ಕಾಲದಿ೦ದಲೂ ಮಾನವನ ಲೌಕಿಕ ಹಾಗೂ ಧಾರ್ಮಿಕ ಬದುಕಿನಲ್ಲಿ ಒಂದು 
ಬಗೆಯ ಸಾಮರಸ್ಯವಿದೆ. ಈ ಸಾಮರಸ್ಯ ಜಾತ್ರೆಯಲ್ಲಿದೆ. ಜಾತ್ರೆಯಿಂದ ಸಾಮಾನ್ಯ ಜನರ ಮನಸ್ಸು 
ಧಾರ್ಮಿಕತೆಯ ಪನ್ನೀರಿನಲ್ಲಿ ಮಿಂದು. ಲೌಕಿಕ ಸುಖ, ಸಂತೋಷವುಂಡು ನಿರಂತರ ದುಡಿಮೆಯ 
ದಣಿವಿನಿಂದ ಅಲ್ಪವಿರಾಮ ಪಡೆಯುತ್ತದೆ. ಅವರ ಮನಸ್ಸು ಹಸನಾಗಿ, ರಸಾರ್ದವಾಗಿ ಸಂಯಮ 
ಶಕ್ತಿಯನ್ನ ಹೆಚ್ಚಿಸಿ ವಿವೇಕಯುತವಾಗಿ ಬದುಕಲು ನಾಂದಿಯಾಡುತ್ತದೆ. ಜಾತ್ರೆಗಳಲ್ಲಿ ಸಾಮಾಜಿಕ, ಆರ್ಥಿಕ, 
ಧಾರ್ಮಿಕ, ಸಾಂಸ್ಕೃತಿಕ ಸಂಘಟನೆ ಕಂಡು ಬರುತ್ತದೆ. 


ಧಾರ್ಮಿಕ ಜಾತ್ರೆಗಳ ಪ್ರಧಾನ ಅಂಶ ನಮ್ಮ ಧಾರ್ಮಿಕ ಜಿವನವನ್ನ ರೂಪಿಸುವಲ್ಲಿ ಪೋಷಿಸಿ 
ಪಾಲಿಸುವಲ್ಲಿ ಜಾತ್ರೆಗಳ ಪಾತ್ರ ಹಿರಿದಾಗಿದೆ ಬದುಕಿನಲ್ಲಿ ವಸಿ ಅನಾಹುತ ನಡೆದರೂ ಅದರ ಪರಿಹಾರವು 
ಇಷ್ಟ ದೇವತೆಯನ್ನು ನಂಬಿ ಶರಣಾಗುವುದರಿಂದ ಮಾತ್ರ ಸಾಧ್ಯವೆಂಬ ನಂಬಿಕೆ ಜನ ಸಾಮಾನ್ಯರದು. ಈ 
ನೆಲೆಯಲ್ಲಿ ಜಾತ್ರೆಗಳು ಅಂತವರಿಗೆ ಪ್ರಧಾನ ವೇದಿಕೆಯಾಗಿದೆ. 


ಸಾಮಾಜಿಕ ಮುಖ. 


ಜಾತ್ರೆಗಳಲ್ಲಿ ಅಸ್ಪ ಶ್ಯನಿಂದ ಮೊದಲು ಮಾಡಿ, ಬ್ರಾಹ್ಮಣನವರೆಗೂ ತಾರತಮ್ಯ ಭಾವವಿಲ್ಲದೆ 
ಸರ್ವರೂ ಬೆರೆತು, ಜಾತ್ರೆಯ ಸುಖವನ್ನ ಅನುಭವಿಸುತ್ತಾರೆ. ಜಾತ್ರೆಯಲ್ಲಿ ತೇರನ್ನು ಎಳೆಯುವುದು, 
ಪಾನಕ ಸೇವೆ, ಅನ್ನ ಸಂತರ್ಪಣೆ... ಮುಂತಾದವುಗಳು ಸಮೂಹ ಬದುಕನ್ನು ಬಲಗೊಳಸುತ್ತವೆ. 


288 


ರಾಷ್ಟ್ರೀಯ ಭಾವೈ ಕೃತೆಯೆಡೆಗೆ ಸಮಾಜ, ಜನರನ್ನ ಕೊಂಡೊಯ್ಯುತ್ತದೆ. ಜನರ ಬದುಕಿನ ಜಡತೆಯನ್ನು 
ಹೋಗಲಾಡಿಸಿ. ತವರಲ್ಲಿ ಚೈತನ್ಯವನ್ನ ತುಂಬಿ ಕ್ರಿಯಾಶೀಲರನ್ನಾ ಸುತ್ತದೆ. 


ಕಲೆಗಳ ಅನಾವರಣ. 


ಜಾತ್ರೆಗಳು ಹಳ್ಳಿಗರ ಕಲಾಭಿಜ್ಞತೆ ಹಾಗೂ ಕಲಾ ರಸಿಕತೆಗಳನ್ನು ಕನ್ನಡಿಸುತ್ತವೆ. ನಮ್ಮ ಜೀವನದಲ್ಲಿ 
ಹಾಸುಹೊಕ್ಕಾಗಿ ಬೆರೆತ ಅನೇಕ ಮನೋರಂಜಕ ಹಾಗೂ ಪ್ರಾಯೋಜಕ ಕಲೆಗಳಿಗೆ ಜಾತ್ರೆಗಳು ಆಶ್ರಯ 
ಸ್ಥಾನಗಳಾಗಿವೆ ಧಾರ್ಮಿಕ ಸ್ವರೂಪದ ಜಾತ್ರೆಗಳಿಗೆ ಸಾಂಸ್ಕೃತಿಕ ಪಕ್ಕ ಮೂಡುವುದು ಕಲೆಗಳ 
ಅನಾವರಣದಿಂದಲೆ! ಜಾತ್ರೆಗಳು ಕಲಾವಿದರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿ ಕೊಡುವುದರ 
ಜೊತೆಗೆ, ಅವರ ಉಪಜೀವನಕ್ಕೆ ಮಾರ್ಗದರ್ಶಿಗಳೂ ಆಗಿವೆ. ಕಲಾ ಪ್ರದರ್ಶನದಿಂದ ಬಂದ 
ಆದಾಯದಿಂದ ಕಲಾವಿದ ಜೀವನ ಸುಗಮವಾಗಿ ಸಾಗಲು ಅನುಕೂಲ ಆಗುತ್ತದೆ. ಜಾತ್ರೆಯ ಉತ್ಸವ 
ಮೂರ್ತಿಗಳ ತಯಾರಿಕೆ, ತೇರಿನ ಸೊಗಸಾದ ಕಟ್ಟುಣ, ಭೂತದೈವಗಳ ಅಲಂಕಾರ, ಅವುಗಳಿಗಾಗಿ 
ತಯಾರಿಸಿದ ಅಣಿಗಳು, ಜಾತ್ರೆಯಲ್ಲಿ ಮಾರಾಟಕ್ಕೆ ಇಟ್ಟಿರುವ ಕುಶಲ ಕೈಗಾರಿಕೆಯ ವಸ್ತು, ಒಡವೆಗಳು 
ಜಾನಪದರ ಉನ್ನತ ಮಟ್ಟದ ಕಲೆಗಾರಿಕೆಗೆ ನಿದರ್ಶನಗಳಾಗಿ ನಿಲ್ಲುತ್ತವೆ. 


ಜನಪದರಿಗೆ ಜಾತ್ರೆ ಬಹು ಉಪಯೋಗಿ ಸಂಸ್ಥೆಯಾಗಿದ್ದು, ಅದನ್ನೆ ನಾವು ಅಂದಿನಿಂದ 
ಇಂದಿನವರೆಗೆ ಹಲವು ವಿಧವಾಗಿ ದುಡಿಸಿಕೊಂಡಿದ್ದೇವೆ. “ಜಾತ್ರೆಗಳು ನಿರ್ದಿಷ್ಟ ಪುರಾಣಗಳ 
ಪುನರಭಿನಯ ರೂಪಗಳು ಈ ಪುನರಭಿನಯ ತನ್ನೊಳಗಿನ ಜಾನಪದೀಯ ಮೂಲ ದ್ರವ್ಯವಾದ 
ನಂಬಿಕೆಯನ್ನ ಉಳಿಸಿಕೊಂಡು ಬದುಕಿನ ಸ್ಥಿತಿಗತಿಗನುಗುಣವಾಗಿ ರೂಪ ಪುನರ್‌ ರೂಪಗಳನ್ನು 
ಪಡೆಯುತ್ತ ನಡೆಯುತ್ತದೆ” ಎಂಬ ಎಸ್‌.ಜಿ. ಸಿದ್ದರಾಮಯ್ಯರವರ ಮಾತು ಇಲ್ಲಿ ಉಲ್ಲೇಖನಿಯ! 


“ಜನ ಪ್ರಾಚೀನ ಕಾಲದಿಂದಲೂ ನಂಬಿಕೊಂಡು ಬಂದಿದ್ದ ದೇವ-ದೇವತೆಗಳನ್ನು (ಗ್ರಾಮೀಣ 
ಹಾಗೂ ಶಿಷ್ಟು ಭಯ ಭಕ್ತಿಯಿಂದ ಸಾಮೂಹಿಕವಾಗಿ ಪೂಜಿಸಿ, ಪ್ರಾರ್ಥಿಸುವ, ಸಂಭ್ರಮದ ಜನ 
ಸಮೂಹವೇ "ಜಾತೆ? ಎ೦ದನಿಸಿದೆ” ಎನ್ನುತ್ತಾರೆ. ಡಾ. ಎಮ್‌.ಎಸ್‌. ಲಠ್ಕೆಯವರು ಸಮಾಜದೊಂದಿಗೆ 
ಬ೦ದಾಗ ಬದುಕು ಸಾಗಿಸುತ್ತ ಬತ "ಮಾನವನ ವೈಯಕ್ತಿಕ ಮತ್ತು ಸಾಂಗಿಕ ಜೀವನದ ಹಿತ 
ರಕ್ಷಣೆಗಾಗಿಯೂ, ಮೂಲ ಪ್ರಾಣಿಗಳ ಸುಖಕ್ಕಾಗಿಯೂ ಪ "ರುಜಿನಗಳು ಬಾರದಂತೆ, ಮಳೆ-ಬೆಳೆ 
ಸರಿಯಾಗಿ ಬರುವಂತೆ ಪ್ರಾರ್ಥಿಸುವ ಧ್ಯೇಯ ಜ್ಯ ಜಾತ್ರೆಗಳದ್ದು! 


ಜಾತ್ರೆಗಳು ಎಲ್ಲ ದೇಶ-ಜನಾಂಗದವರಲ್ಲೂ ನಡೆದುಕೊಂಡು ಬರುತ್ತಿವೆ. ಕಲ್ಯಾಣ ಕರ್ನಾಟಕದ 
ಜಾತ್ರೆಗಳು ತಮ್ಮದೆಯಾದ ಪ್ರದೇಶಿಕ ವೈಶಿಷ್ಟ್ಯದಿ೦ದ ಕೂಡಿರುತ್ತವೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, 
ರಾಯಚೂರು, ಯಾದಗಿರಿ, ಕಲಬುರಗಿ ಮತ್ತು ಬೀದರ ಈ ಜಿಲ್ಲೆಗಳಿಂದ ಕೂಡಿದ ಕಲ್ಯಾಣ ಕರ್ನಾಟಕದ 
ಈ ಪ್ರದೇಶ ಬಯಲು ಸೀಮೆಯೆನಿಸಿದೆ. ಈ ಪ್ರದೇಶದ ಜನರ ಊಟ, ಉಡಿಗೆ-ತೊಡುಗೆ, ಆಚಾರ- 
ವಿಚಾರ, ಉದ್ಯೋಗ-ವ್ಯವಸಾಯ... ಮೊದಲಾದ ಜೀವನ ಕ್ರಮ ಹೆಚ್ಚು ಕಡಿಮೆ ಒಂದೇಯಾಗಿರುತ್ತದೆ. 
ಉಳಿದೆಡೆಗಳಂತೆ ಇಲ್ಲಿಯೂ ಗ್ರಾಮೀಣ ದೇವತೆಗಳ ಹಾಗೂ ಶಿಷ್ಟ ದೇವತೆಗಳ ಪೂಜೆ-ಪ್ರರ್ಥನೆ, 
ಜಾತ್ರೆಗಳು ನಡೆಯುತ್ತಲಿವೆ. ಈ ಜಾತ್ರೆಗಳಲ್ಲಿ ಪ್ರಮುಖವಾಗಿ ಗುಡಿ ಜಾತ್ರೆ-ಮಠದ ಜಾತ್ರೆ ಎಂದು 
ವಿಂಗಡಿಸಬಹುದು. 


ಗುಡಿ ಜಾತ್ರೆಗಳು. 


ತಾವು ನಂಬಿಕೊಂಡು ಬಂದಿದ್ದ ದೇವ-ದೇವತೆಗಳ ಹೆಸರಿನಲ್ಲಿ ಗುಡಿ ಗುಂಡಾರಗಳನ್ನು ಕಟ್ಟಿಸಿ 
ವರುಷಕೊಮ್ಮೆ ಇಲ್ಲವೆ ತಮಗೆ ಅನುಕೂಲವಾದಾಗ ಜಾತ್ರೆ ನೆರವೇರಿಸುವರು. ಮಳೆ ಹತ್ತಿದಾಗ, ಸುಗ್ಗಿ ಕಾಲದಲ್ಲಿ 
ಹೊರತುಪಡಿಸಿ ಉಳಿದ ಅವಧಿಯಲ್ಲಿ ಗುಡಿ ಜಾತ್ರೆಗಳನ್ನ ನೆರವೇರಿಸುವರು. ದೇವ-ದೇವತೆಗಳನ್ನ ಕೂಡಿಸಿ 


289 


ಜಾತ್ರೆ ಮಾಡುವ ಪರಿಪಾಠವಿದೆ ಪ್ರಭಾವಿ ದೇವರುಗಳ ಜಾತ್ರೆಗಳು, ಹಣ ಹೆಚ್ಚು ಸಂದಾಯವಾಗುತ್ತ 
ಬಂದಿರುವುದರಿಂದ, ತೇರಿನ ಜಾತ್ರೆಗಳಾಗಿಯೂ ಜರುಗುತ್ತ ಬಂದಿವೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೆಣ್ಣು 
ದೇವರ ಜಾತ್ರೆಗಳ ಹೆಚ್ಚು ಕಲ್ಯಾಣ ಕರ್ನಾಟಕದ ಪ್ರಮುಖ ಜಾತ್ರೆಗಳನ್ನು ಇಲ್ಲಿ ಹೆಸರಿಸಬಹುದು. 
(ಪ್ರತಿನಿಧಿಕವಾಗಿ...) 


೦೧. ನಾಗಾವಿ ಯಲ್ಲಮ್ಮ 

ಪಿ; ಚುಂಚುರು ಮಾಪುರತಾಯಿ 
೦೩. ಘತ್ತರಗಿ ಭಾಗಮ್ಮ 

೦೪. ಚಿಣಮಗೇರಿ ಕಾಳಮ್ಮ 

೦೫. ಸಂತಿ ಚೆನ್ನಮ್ಮ 

೦೬. ಜೇವರ್ಗಿ ಲಕ್ಷೀ 

೦೭. ಶಿರಸಂಗಿ ಕಾಳಮ್ಮ 

೦೮. ದಂಡಗುಂಡ ಬಸವಣ್ಣ 
೦೯. ಕಲಬುರಗಿಯ ಶರಣಬಸವೇಶ್ವರ 
೧೦. ಹಲಕಟ್ಟಿ ವೀರಭದ್ರ 

೧೧. ಹುಮನಬಾದ ವೀರಭದ್ರ 
೧೨, ಗಾಣಗಪುರ ದತ್ತಾತ್ರೇಯ 
೧೩. ಮೈಲಾಪುರ ಮೈಲಾರಲಿಂಗ 
೧೪. ಸೂಗೂರ ಸೂಗುರೇಶ್ವರ 
೧೫. ಬೀದರ ಪಾಪನಾಶಿ..... 


ಈ ಜಾತ್ರೆಗಳ ಸಂದರ್ಭದಲ್ಲಿ ಆ ದೇವರ ಗುಡಿಗಳನ್ನು ಸ್ವಚ್ಛ್ಚಗೊಳಸಿ, ಸುಣ್ಣ-ಬಣ್ಣದಿ೦ದ 
ಅಲಂಕರಿಸಿ, ದೇವರಿಗೆ ಹೊಬಟ್ಟಿ ತೊಡಿಸಿ, ಆಭರಣ ಹಾಕಿ, ತರತರದ ನೈವೇದ್ಯ ಅರ್ಪಿಸಿ ಸಂತೋಷ 
ಪಡುತ್ತಾರೆ. ವೈಯಕ್ತಿಕ ಹರಕೆಗಳ ಜೊತೆಗೆ ಸಾಮಾಹಿಕವಾಗಿ ಹರಕೆಗಳನ್ನ ತೀರಿಸುವ ಸಂಪ್ರದಾಯವನ್ನು 
ಗಮನಿಸಬಹುದು ಈ ಜಾತ್ರೆಗಳಲ್ಲಿ ಖಾಂಡ, ಪ್ರಸಾದದಂತಹ ಅನ್ನದಾಸೋಹದ ಕಾರ್ಯಕ್ರಮಗಳೂ 
ಜರುತ್ತವೆ. ಅಗ್ಗಿಯ ಕುಣಿತ, ಪುರವ೦ತರ ಕುಣಿತ, ಶಸ್ತ್ರ ಹಾಕುವುದು, ತೇರು ಜಗ್ಗುವುದು.... ಮೊದಲಾದ 


ವಿಧಾಯಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. 
ಮಠದ ಜಾತ್ರೆಗಳು. 


ಮಠದ ಶಿವಯೋಗಿಗಳ ಇಲ್ಲವೆ ಶರಣರ ನಂತರ ಅಂದರೆ ಅವರವರ ಮತಧರ್ಮಕ್ಕೆ 
ಸಂಬಂಧಿಸಿದ ಸಂತರು ಮಹಾತ್ಮರ, ಶಿವಯೋಗಿಗಳ ಸ್ಮರಣಾರ್ಥವಾಗಿ ನಡೆಯುತ್ತ ಬಂದಿರುವ ಜಾತ್ರೆಗಳೇ 
ಮಠದ ಜಾತ್ರೆಗಳು. ಜನತೆಗೆ ಒಳ್ಳೆಯದರ ತಿಳುವಳಿಕೆ ಮೂಡಿಸಿ, ಅ೦ಧಶ್ರದ್ಧೆಯನ್ನ ಹೊಡಿದು ಹಾಕಿ 
ಸುಜ್ಜಾನಿಗಳನ್ನಾಗಿ ಮಾಡಿದ ಮಹಾತ್ಮರ ಮರಣ ನಂತರ ಅವರ ಪಣ್ಯತಿಧಿಯಂದು ಜಾತ್ರೆಗಳನ್ನು 
ಆಚರಿಸುತ್ತಾ ಬಂದಿದ್ದಾರೆ. ಆ ಪುಣ್ಯತಿಥಿಯ ದಿನ ವರುಷಕ್ಕೊಮ್ಮೆ ಪಲ್ಲಕ್ಕಿ ಇಲ್ಲವೆ ತೇರಿನಲ್ಲಿ ನಡೆಯುತ್ತದೆ. 
ಅರಿವಿನ ಅಗರಕ್ಕೆಂದು ಮಠಗಳ 'ಸ್ಥಾಪನೆಯಾಗಿದ್ದರೂ ಹ ಬರುಬರುತ್ತ ಸಂಪ್ರದಾಯಕ್ಕೆ ಜೋತು 
ಬಿದ್ದಿರುವುದು ದುರಂತ. ಆದಾಗ್ಯೂ ಕೆಲವೊಂದು ಮಠಗಳು ಅನ್ನ! ದಾಸೋಹದ ಜೊತೆಗೆ ಜ್ಞಾನದಾಸೋಹದ 
ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಜಾಗೃತಿ ಮಾಡುತ್ತ ಬಂದಿವೆ. ಹಿಂದೂ, ಮುಸಲ್ಮಾನ, ಸಿಖ್‌, 
ಕ್ರೈಸ್ತಸಯಾವುದೇ ಮತ ಪಂಥದವರಿರಲಿ ತಮ್ಮ ತಮ್ಮ ಮತಧರ್ಮದ ಮಹಾತ್ಮರ-ಸ೦ಂತರ- 
ಶಿವಯೋಗಿಗಳ-ಶರಣರ ಪುಣ್ಯತಿಥ ಆಚರಿಸುತ್ತ ಬಂದಿದ್ದಾರೆ. 


290 


ಕಲ್ಯಾಣ ಕರ್ನಾಟಕದಲ್ಲಿ ಹಲವಾರು ಮತ, ಪಂಥದ ಜನರು ವಾಸವಾಗಿದ್ದಾರೆ. ಆಯಾ ಸಂತರ 
ಮಂದಿರಗಳಿಗೆ ಮಠಗಳಿಗೆ ಇಲ್ಲಿ ಸಾರ್ವಜನಿಕ ಮನ್ನಣೆಯಿದೆ. ಸಮಷ್ಠ ಪ್ರಜ್ಞೆ, ಅವು ಎಲ್ಲರ ಸೊತ್ತು 
ಎನ್ನುವ ಅಭಿಮಾನ. ವೈಷ್ಣವ ಸಂತರ ಜಾತ್ರೆಗಳನ್ನು ಉತ್ಸವ, ಆರಾಧನೆ ಎಂದು ಕರೆದರೆ, ಮುಸಲ್ಮಾನ 
ಸಂತರ ಜಾತ್ರೆಗಳನ್ನು "ಉರುಸ್‌' ಎಂದು ಕರೆಯುತ್ತಾರೆ. ಅವುಗಳಲ್ಲಿ ಕೆಲವೊ೦ದನ್ನು ಇಲ್ಲಿ 
ದಾಖಲಿಸಿಬಹುದು. 


. ಬೀದರ ಖಾಜಾಯಿ ನಲ್ಲಾ 
ರಾಯಚೂರ ಶಮ್‌ ಸಾಲಮ್‌ ಹುಸೇನಿ 
. ಗುಲಬರ್ಗಾದ ಬಂದೇ ನವಾಜ್‌ 

. ಚಿತ್ತಾಪೂರ ಚಿತಾವಲಿ 

. ಆಳಂದ ಶೇಖ ಮಹಮದ್‌... 


ಇಂ ಚಟ ಲ 


ವೀರಶೈವ ಮಠದ ಶಿವಯೋಗಿಗಳ ಮಠದ ಜಾತ್ರೆಗಳೇ ಅಧಿಕವಾಗಿವೆ ಇಲ್ಲಿ. ಜಾತ್ರೆಗಳಲ್ಲಿ ದೇವರ 
ಮೆರವಣಿಗೆಗೆ ಮೊದಲ ಆದ್ಯತೆ. ತೇರಿಗೆ "ರಥ' ಎಂದು ಕರೆಯುವರು ಪಲ್ಲಕಿಯನ್ನು ಹೆಗಲ ಮೇಲೆ 
ಹೊರುವರು. ರಥಕ್ಕೆ ಗಾಲಿಗಳಿರುವದರಿ೦ದ ಭಾಗವಾಗದ್ದ ಅದನ್ನು ಹಗ್ಗಗಳಿ೦ದ ನೂರಾರು ಜನ ಸೇರಿ 
ಎಳೆಯುವರು. ತೇರು, ರಥ ಆಧ್ಯಾತ್ಮಕ ಸಂಕೇತವಾಗಿದೆ. ತೇರು ದೇಹದ ಪ್ರತೀಕ ಸ್ಥೂಲ, ಸೂಕ್ಷ್ಮಕಾರಣ 
ಶರೀರಗಳಿಂದ ಕೂಡಿದ ದೇಹದಂತಿರುವ ಈ ತೇರಿಗೂ ಮೂರು ಭಾಗ, ಕೆಲವು ಕಡೆಗೆ ಷಟಸ್ಥಲಗಳಿಗೆ 
ಸಂಕೇತವಾಗಿ ಆರು ಭಾಗಗಳು ಕಟ್ಟಿಗೆಯಿಂದ ಇದನ್ನು ವರುಷ ವರುಷಕ್ಕೆ ರಚಿಸುತ್ತಾರೆ. ಕೆಲ ಕಡೆಗೆ 
ಬಹಳ ವರುಷಗಳವರೆಗೂ ಉಪಯೋಗಿಸುವರು. ತೇರಿನ ತುದಿಗೆ ಕಳಸ ಹೊಳೆಯುತ್ತದೆ. ಅಲ್ಲಿಂದ 
ಗಾಲಿಗಳ ಮಧ್ಯದಲ್ಲಿ ಹಲವಾರು ಚಟ್ಟುಗಳಲ್ಲಿ ಸಿದ್ಧಗೊಳಿಸದ ರಥದಲ್ಲಿ ಕೆತ್ತನೆಯ ಕೆಲಸವಿರುತ್ತದೆ. ಕಾಮ 
ಭಾವನೆಯನ್ನು ಕಳೆದುಕೊಂಡು ಒಳಗೆ ದೇವರ ದರ್ಶನ ಪಡೆಯಬೇಕು ಎನ್ನುದನ್ನು ಪ್ರತಿನಿಧಿಸುತ್ತದೆ. 
ಇಹಲೋಕದಿಂದ ಪರಲೋಕಕ್ಕೆ ಸೇರುವ ಪ್ರತೀಕವೇ ಈ ರಥ, ಕೆಲವು ಮಠದ ಜಾತ್ರೆಗಳು... 


ಕಿ] ಕೊಪ್ಪಳದ ಗವಿಸಿದ್ದೇಶ್ವರ 

SW ಮುಗಳನಾಗಾಯಿ ಸಿದ್ದಲಿಂಗೇಶ್ವರ 
೦೩. ಸೊನ್ನ ಶಿವಯೋಗಿ 

೦೪. ಆಂದೋಲದ ಕರಣೇಶ್ವರ 

೦೫. ಬಬಲಾದಿ ಮುತ್ತ್ಯ 

೦೬. ಸಾವಳಗಿ ಶಿವಲಿಂಗೇಶ್ವರ 

೦೭. ರಾವೂರ ಸಿದ್ಧಲಿಂಗೇಶ್ವರ 

೦೮. ಬಸವಕಲ್ಯಾಣ ಬಸವಣ್ಣ 

೦೯. ತಾಳಿಕೋಟೆ ಬಸವೇಶ್ವರ 

೧೦. ಮಳಖೇಡ ಚೀತಾಚಾರ್ಯರು... 


ಇತ್ತೀಚಿನ ಮಠದ-ಗುಡಿಯ ಯಾವುದೇ ಜಾತ್ರೆಯಿರಲಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 
ಏರ್ಪಡಿಸುತ್ತ ಬರುತ್ತಿದ್ದಾರೆ. ಅರ್ಚನೆ-ಅರ್ಪಣೆ, ದರ್ಶನ-ಆಶೀರ್ವಾದಗಳೊಂದಿಗೆ ಉಪದೇಶಪರ 
ನುಡಿಗಳನ್ನು ಕೇಳುವ ಅವಕಾಶ ಕಲ್ಪಿಸಿಕೊಡುತ್ತಿರುವುದು ಪ್ರಸ್ತುತವಾದುದು. ಜನಪದ ಬದುಕಿಗೂ 
ಜಾತ್ರೆಗೂ ಇರುವ ಸಂಬಂಧದ ಮಹತ್ವದ ಕೊಂಡಿ ಎಂದರೆ ಜನಪದರ ಶ್ರದ್ಧೆ, ಧರ್ಮ ಅದಕ್ಕೆ 
ಸಂಬಂಧಿಸಿದ ಹಬ್ಬಗಳು. ಜಾತ್ರೆ ನೆರವೇರದ ಯಾವ ಗ್ರಾಮವೂ ಇಲ್ಲ. ಇಂದಿನ ಮಿಶ್ರ 
ಸಂಸ್ಕೃತಿಯಲ್ಲಿಯೂ ನಗರಗಳಲ್ಲಿಯೂ ಜಾತ್ರೆಗಳು ನಡೆಯುತ್ತಿವೆ. 


ಆಕರಗಳು. 


291 


೧) ಸಿದ್ದಲಿಂಗಯ್ಯ, ಗ್ರಾಮ ದೇವತೆಗಳು, ಅಂಕಿತ ಪುಸ್ತಕ ಪ್ರಕಾಶಕರು, ಬೆಂಗಳೂರು, ೧೯೯೭. 
೨) ಜಿ.ಸಿ. ನಿಂಗಣ್ಣಾ, ಜಾತ್ರೆಗಳು, ರೇಣುಕಾ ಪ್ರಕಾಶನ, ಕಲಬುರಗಿ, ೨೦೦೩. 


292 


ಕಲ್ಯಾಣ ಕರ್ನಾಟಕದ ಚಿತ್ರ ಕಲಾವಿದರ ಪರಂಪರೆ : ವಿಠ್ಠಲ ಬಂಕೂರಕರ್‌. 


-ಡಾ. ಕಾಶಿನಾಥ ಡಿ. 
ಅತಿಥಿ-ಉಪನ್ಯಾಸಕರು, ದೃಶ್ಯಕಲಾ ಅಧ್ಯಯನ ವಿಭಾಗ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 


ವಿಠ್ಠಲ್‌ ಬ೦ಕೂರಕರ್‌ ಯಾರು? ಅವರ ಚಿತ್ರಗಳಂಥವು? ಅವರ ಸಾಧನೆ ಏನು? ಅವರ ಕಲಾ 
ಶಿಕ್ಷಕ ವೃತ್ತಿ ಹೇಗಿತ್ತು? ಇದು ಗುಲಬರ್ಗಾದ ಜನರಿಗೆನೇ ಗೊತ್ತಿಲ್ಲದಿರುವುದು ವಿಷಾದನೀಯ. 


ಬಂಕೂರಕರ್‌ ಎಲೆಮರೆಯ ಹೂವಿನಂತಿದ್ದರು. ಪ್ರತಿಭೆ ಇದ್ದರೂ ಇಲ್ಲದಂತಿದ್ದರು, ಅಸಮಾನ್ಯ 
ವ್ಯಕ್ತಿತ್ವ ಹೊಂದಿದ್ದರೂ ಸಾಮಾನ್ಯರಂತಿದ್ದರು. ಅವರ ಮನಸ್ಸು ಶುಭ್ರ, ಮನಸ್ಸನ್ನು ವಿಚಲಗೊಳಿಸುವ 
ಲೋಕದ ಬೇರೆ ಬೇರೆ ಯಾವ ಹವ್ಯಾಸಗಳೂ ಅವರಿಗಿರಲಿಲ್ಲ. ಕಷ್ಟ ದುಃಖ ನಿರಾಶೆಗಳ ಕುಲುಮೆಯಲ್ಲಿ 
ಬೆಂದು ಬಂದವರು. ಸ್ಥಿತ ಪ್ರಜ್ಞ ಜೀವನವನ್ನು ಬದುಕಿದವರು. ಕತ್ತಲೆಯ ಮನೆಯಲ್ಲುಳಿದು 
ವಿದ್ಯಾರ್ಥಿಗಳಿಗೆ ಬೆಳಕುಕೊಟ್ಟರು. ನೀತಿ ನ್ಯಾಯ ಧರ್ಮಗಳ ತಳಹದಿಯ ಮೇಲೆ ಬದುಕು ಕಟ್ಟಿಕೊಂಡು 
ಸಂಪ್ರದಾಯದ ದಾರಿಯಲ್ಲಿ ನಡೆದು ಬಂದರು. ಈ ನಾಡಿನಲ್ಲಿ ಅನೇಕ ಜನ ಕಲಾ ಶಿಕ್ಷಕರನ್ನು ನಾವು 
ನೋಡಿರಬಹುದು. ಆದರೆ ಬಂಕೂರಕರ್‌ ಅವರಂಥ ಅಸಮಾನ್ಯ, ಅಸಧಾರಣ ಕಲಾಶಿಕ್ಷಕರು ಸಿಗುವುದು 
ಅಪರೂಪ. 


ಗುಲಬರ್ಗಾದ ಶರಣಬಸವೇಶ್ವರ ಪೌಢ ಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ 
ಬ೦ಕೂರಕರ್‌ ನಿಷ್ಕಾಮ ಕರ್ಮಯೋಗಿ, ಚಿತ್ರಕಲಾ ಕ್ಷೇತ್ರದಲ್ಲಿ ತಮ್ಮ ಪಾಡಿಗೆ ತಾವು ಕಾರ್ಯ 
ನಿರ್ವಹಿಸಕೊಂಡು ಬಂದವರು. ಆನರು ತಮ್ಮನ್ನು, ತಮ್ಮ ಕಲಾ ಕೃತಿಗಳನ್ನು ಗುರುತಿಸಲಿ ಬಿಡಲಿ ಅದರ 
ಬಗ್ಗೆ ಯೋಚಿಸಿದವರಲ್ಲ. ಪ್ರಶಸ್ತಿ ಪಾರಿತೋಷಕಗಳಿಗೆ ಹಪಹಪಿ ಪಟ್ಟವರಲ್ಲ. ಪ್ರಾಮಾಣಿಕವಾಗಿ 
ದುಡಿಯುವದೊಂದೇ ಅವರ ಕೆಲಸವಾಗಿತ್ತು. ತಮ್ಮನ್ನು ತಾವು ತೊಡಗಿಸಿಕೊಂಡು ದುಡಿದರು. 
ಅಂತಃಕರಣ ಪೂರ್ವಕ ದುಡಿದರು. ಅವರ ಕ್ರಿಯಾಶೀಲತೆ, ಸಂಕಲ್ಪ ಶಕ್ತಿ ಇನ್ನೊಳಿದ ಶಿಕ್ಷಕರಿಗೆ 
ಮಾದರಿಯಾಗಿತ್ತು. ಅವರು ಎದ್ಯಾರ್ಥಿಗಳಿಗೆ ಹೇಳುತ್ತಿದ್ದುದನ್ನು ತಮ್ಮ ಬದುಕಿನಲ್ಲಿ 
ಅಳವಡಿಸಿಕೊಂಡಿದ್ದರು. ಹಾಗ೦ತಲೇ ಅವರ ಬದುಕಿಗೆ ಅರ್ಥ ಬಂದಿತು. 


ಬಂಕೂರಕರ್‌ ಎಂದೂ ಆಡಂಬರ ಬಯಸಿದವರಲ್ಲ. ತಮ್ಮ ಕ್ಷೇತ್ರದಲ್ಲಿ ತಮ್ಮ ಬದುಕಿನಲ್ಲಿ 
ಮುಂದೊತ್ತಿಕೊಂಡು ಹೋಗಿ ತಮ್ಮನ್ನು ತಾವು ತೋರಿಸಿಕೊಂಡವರಲ್ಲ. ತಮ್ಮ ಬಗ್ಗೆ ತಾವೇ ಎಲ್ಲಿಯೂ 
ಹೇಳಿಕೊಂಡವರಲ್ಲ. ಆತ್ಮ ಗೌರವದ ಬದುಕುಬದುಕಿದವರು. ತಮ್ಮ ಗೌರವಕ್ಕೆ ಧಕ್ಕೆ ಬರುವಂತಿದ್ದರೆ 
ಯಾವುದಾದರೊಂದಿಗೂ ಒಪ್ಪಂದ ಮಾಡಿಕೊಳ್ಳುತಿದ್ದಿಲ್ಲ. ಪ್ರತಿಭೆ ಅನುಭವವಿದ್ದರೂ ಅಹಂಕಾರ ಪಡಲಿಲ್ಲ 
ಸರಳ ಸುಂದರ ಬದುಕು ಅವರದಾಗಿತ್ತು. 


ಈ ನಾಡಿನ ಹೆಸರಾಂತ ಕಲಾವಿದರಾದ ಶ್ರೀ ಜಿ.ಎಸ್‌. ಖಂಡೇರಾವ, ಶ್ರೀ ವಿ.ಜಿ. ಅಂದಾನಿ 
ಅವರು ಬಂಕೂರಕರ ಅವರ ಎದ್ಯಾರ್ಥಿಗಳೆಂದಾಗಲೇ ಅವರ ಕಲಾ ಜೀವನದ ಹರವು ಗೊತ್ತಾಗುತ್ತದೆ. 
ಅವರದೆಲ್ಲ ಜೀವನದ ಹಲವು ಗೊತ್ತಾಗೊತ್ತು. ಇಂಥ ಪ್ರತಿಭಾನ್ವಿತ ಕಲಾ ವಿದ್ಯಾರ್ಥಿಗಳಿಂದ ತಮ್ಮ ಶಿಕ್ಷಕ 
ವೃತ್ತಿಯನ್ನು ಸಾರ್ಥಕ ಮಾಡಿಕೊಂಡವರು. ಅವರ ವಿದ್ಯಾರ್ಥಿಗಳಿಂದು ರಾಷ್ಟ್ರಮಟ್ಟದ ಅಂತರ 
ರಾಷ್ಟ್ರಮಟ್ಟದವರೆಗೂ ಬೆಳೆದಿದ್ದಾರೆ. ತಮ್ಮ ಕಲಾ ವಿದ್ಯಾರ್ಥಿಗಳು. ಬೆಳೆದಷ್ಟು ಸಂತೋಷ ಅವರಿಗೆ. ಒಬ್ಬ 
ನಿಷ್ಟಾವಂತ ಪ್ರಾಂಜಲ ಮನಸಿನ ಶಿಕ್ಷಕನಿಗೆ. ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯ ಯಾವುದಿದೆ? 


ಬಂಕೂರಕರ್‌ ಅವರಿಗೆ ಯಾರ ಬಗೆಗೂ ಮತ್ತರವಿರಲಿಲ್ಲ, ದ್ವೇಷವಿರಲಿಲ್ಲ. ಹಾಗಂತಲೇ ಅವರಿಗೆ 
ವೈರಿಗಳೂ ಇರಲಿಲ್ಲ. ಅವರು ಎಲ್ಲರನ್ನು ಪ್ರೀತಿಸುವ, ಗೌರವಿಸುವ ಹಿರಿಯ ಗುಣ ಹೊಂದಿದ್ದರು. 


293 


ಪ್ರತಿಭಾನ್ಸ್ನತರ ಯಾರೇ ಇರಲಿ, ಸಣ್ಣವರೇ ಇರಲಿ, ದೊಡ್ಡವರೇ ಇರಲಿ, ತಮ್ಮ ವಿದ್ಯಾರ್ಥಿಯೇ ಆಗಲಿ 
ಗೌರವಿಸುತ್ತಿದ್ದರು. ಬಂಕೂರಕರ್‌ ಈ ಭಾಗದ ಜನರಿಂದ ಪಡೆದುದ್ದು ತೀರ ಕಡಿಮೆ. ಈ ಭಾಗಕ್ಕೆ 
ಕೊಟ್ಟುದುದೇ ಹೆಚ್ಚು ಬಡತನ ಕಷ್ಟ ಅವರಿಗೆ ಹುಟ್ಟಿನಿಂದ ಸಾಯುವವರೆಗೂ ಜೊತೆಯಾಗಿದ್ದವು. ಅವರ 
ಆಸ್ತಿ ವಿದ್ಯಾರ್ಥಿ ಬಳಗ. 


ಬಂಕೂರಕರ್‌ ಚಿತ್ರಕಲಾವಿದರಾಗಿ ವಿದ್ಯಾರ್ಥಿಗಳನ್ನು ಬೆಳೆಸುತ್ತ ತಾವು ಬೆಳೆದರು, ಚಿತ್ರಕಲಾ ಕ್ರೇತ್ರಕ್ಕೆ 
ತಮ್ಮದೇ ಆದ ಅಳಿಲು ಸೇವೆ ಸಲ್ಲಿಸಿದರು. ಅವರಿಗೆ ನಿಸರ್ಗ ಸೌಂದರ್ಯ ಬಹಳಷ್ಟು ಆಕರ್ಷಿಸಿತ್ತು. 
ನಿಸರ್ಗವನ್ನು ಮನಸಾರೆ ಪ್ರೀತಿಸುತ್ತಿದರು. ಆ ಸೌಂದರ್ಯವನ್ನು ಶ್ರೀಮಂತ ವರ್ಣ ವೈಭವದಿಂದ 
ಚಿತ್ರಗಳ ಮೂಲಕ ಹಿಡಿದಿರಿಸಿದರು. ಅವರ ಅನೇಕ ನಿಸರ್ಗ ಚಿತ್ರಗಳು ಕಲಾತ್ಮಕವಾಗಿ ಮೂಡಿ ಬಂದು 
ಸಹೃದಯಗಳ ಮನ ಸೂರೆಗೊಂಡವು. ನಿಸರ್ಗ ಹಾಗೂ ವ್ಯಕ್ತಿ ಚಿತ್ರಗಳೇ ಅವರ ಕಲಾ ವಸ್ತುಗಳಾಗಿದ್ದವು. 
ಚ ವರ್ಣ ತೈಲ ವರ್ಣದ ಅವರ ಅನೇಕ ಚಿತ್ರಗಳನ್ನು ಗುಲಬರ್ಗಾ ಜಿಲ್ಲೆಯ ಹಲವಾರು "ಡೆ 
ನೊಡಬಹುದು. 


ಬಂಕೂರಕರ್‌ ತಮ್ಮ ನಲವತ್ತೆಂಟು ವರ್ಷದ ಬದುಕಿನಲ್ಲಿ ಹೆಚ್ಚು ಚಿತ್ರಗಳನ್ನು ಬಿಡಿಸದಿದ್ದರೂ 
ಬಿಡಿಸಿದ ಬಹುಪಾಲು ಚಿತ್ರಗಳು ಆಕರ್ಷಿಸಿವೆ. ಆ ಕಾಲ್ಲಿ ಅವರಿಗೆ ದೊರೆತ ಅವಕಾಶ ಅವರ ಸ್ಥಿತಿ 
ಗತಿಯ ಹಿನ್ನಲೆ ಗ್ರಹಿಸಿದಾಗ ಅವರು ಹೆಚ್ಚು ಚಿತ್ರ ಬಿಡಿಸಲು ಸಾಧ್ಯವಾಗಿಲ್ಲವೆನಿಸುತ್ತದೆ. ಅವರು ಬಿಡಿಸಿದ 
ಚಿತ್ರಗಳನ್ನು ಅವರ ಪ್ರತಿಭೇಯನ್ನು ಗುರುತಿಸಿ ಪ್ರೊತ್ಸಾಹಿಸುವ ಕೆಲಸವಾಗಲಿಲ್ಲ. ಆ ಸಮಯದಲ್ಲಿ 
ಈಗಿನಷ್ಟು ಆ ಕ್ರೇತ್ರಕ್ಕೆ ಅವಕಾಶಗಳಿರಲಿಲ್ಲ. ನಿಜಾಮ ಆಡಳಿತದ ಪರಂಪರೆಯಲ್ಲಿ ಬಂದ ಹೈದ್ರಾಬಾದ್‌ 
ಕರ್ನಾಟಕ ಕಲೆ ಸಾಂಸ್ಕೃತಿಕ ಅವಕಾಶಗಳಿಗೆ ವಂಚಿತವಾಗಿತ್ತೆನಿಸುತ್ತಿದೆ. ಅವರ ಚಿತ್ರಗಳಲ್ಲಿ ಶರಣವಸವೇಶ್ವರ 
ಚಿತ್ರಗಳು ಒಂದು ಘಟ್ಟವಾಗಿ ನಿಲ್ಲುತ್ತವೆ. ಗುರುಗಳಾದ ಶಂಕರರಾವ ಆಳಂದಕರ್‌ ಅವರು ಚಿತ್ರಸಿದ 
ಶರಣಬಸವೇಶ್ವರರ ಚಿತ್ರಗಳ ಪ್ರಭಾವದಿಂದ ಸಿದ್ಧಗೊಳಿಸಿದ ಬ೦ಕೂರಕರ್‌ ಅವರ ಈ ಮಾಲಿಕೆಯ 
ಚಿತ್ರಗಳು ಆಕರ್ಷಿಸುತ್ತವೆ. ಅವರು ರಚಿಸಿದ” ರಾಷ್ಟನಾಯಕರ ಚಿತ್ರಗಳಲ್ಲಿ ಮಹಾತ್ಮ ಗಾಂಧಿ, 
ಸುಭಾಷಚಂದ್ರ ಬೋಸ್‌, ವಲ್ಲಭಬಾಯಿ ಪಟೇಲ, ರವೀರಿದನಾಥ ಠಾಕೂರರ ಚಿತ್ರಗಳು ಅವರ ಪ್ರತಿಭೆಗೆ 
ನಿದರ್ಶನಗಳಾಗುತ್ತಿದೆ. 


ಶರಣಬಸವೇಶ್ವರರ ಜೀವನದ ಮಾಲಿಕೆಯ ಚಿತ್ರಗಳು. 


ಈ ಮಾಲಿಕೆಯ ಚಿತ್ರಗಳಲ್ಲಿ ಶರಣಬಸವೇಶ್ವರರ ಬದುಕಿನ ವಿವಿಧ ಚಿತ್ರಗಳು ಮೂಡಿ ಬಂದಿವೆ. 
ಶರಣಬಸವೇಶ್ವರರ ಜೀವನವನ್ನು ಗ್ರಹಿಸುವ, ಅರ್ಥೈಸುವ ಹಾಗೂ ವಿವೇಚಿಸು ವೀ ಚಿತ್ರಗಳು ಎಂತಹ 
ನಾಸ್ತಿಕನ ಹೃದಯವನ್ನು ಗೆದ್ದು ಭಕ್ತಿ ಮಾಡುವಂತೆ ಮಾಡುತ್ತವೆ. ಶರಣಬಸವೇಶ್ವರರ ಬದುಕಿನ ಕೇಂದ್ರ 
ಬಿಂಧುವಾದ ದಾಸೋಹ, ಪಶು ಪಕ್ಷಿಗಳಿಗೆ ಆಹಾರ ಒದಗಿಸುವರು, ಬೇಸಾಯ ಕೆಲಸಗಳಂಥ ಚಿತ್ರಗಳು 
ಪ್ರೇಕ್ಷಕರನ್ನು ಮಂತ್ರ ಮುಗ್ಗರನ್ನಾಗಿ ಮಾಡುತ್ತವೆ. ರಚನೆಯಲ್ಲಿ ತಮ್ಮದೇ ಆದ ವೈಕ್ತಿತ್ವನ್ನು, ಆಧ್ಯಾತ್ಮಿಕ 
ಬದುಕನ್ನು ಅಕ್ಷರಸ್ಥರಿಂದ ಅನಕ್ಷರಸ್ಥರವರೆಗೂ ತಿಳಿಯುವಂತೆ ಮಾಡಿ ತಮ್ಮ ಕಲಾ ಬದುಕನ್ನು ಸಾರ್ಥಕ 
ಮಾಡಿಕೊಂಡಿದ್ದಾರೆ. 


ಈ ಭಾಗದ ಸಾಧು ಸಂತ ಪುರುಷರ, ದೇವರ ಚಿತ್ರಗಳನ್ನು ಕೂಡ ಅವರು ರಚಿಸಿದ್ದಾರೆ. 
ಗುಲಬರ್ಗಾ ಜಿಲ್ಲೆಯ ಸಾವಳಿಗಿಯ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ, ನರುಣ ಕ್ಷೇತ್ರದಲ್ಲಿ, ಗುಲಬರ್ಗಾ 
ನಗರದ ನಗರೇಶ್ವರ ಮಂದಿರದಲ್ಲಿ, ಅವರ ಇಂಥ ಚಿತ್ರಗಳನ್ನು ನೋಡಬಹುದು. 


ವ್ಯಕ್ತಿ ಚಿತ್ರಗಳು. 


294 


ಈ ಭಾಗದ ಅನೇಕ ಗಣ್ಯ ವ್ಯಕ್ತಿಗಳ ಚಿತ್ರಗಳನ್ನು ರಚಿಸಿ ಜನ ಮೆಚ್ಚಿಕೆ ಪಡೆದಿದ್ದಾರೆ. ಪೂಜ್ಯ 
ದೊಡ್ಡಪ್ಪ ಅಪ್ಪ ಅವರ ಚಿತ್ರವನ್ನು ಬಹಳಷ್ಟು ಶ್ರದ್ಧೆಯಲ್ಲಿ ರಚಿಸಿದ್ದಾರೆ. ಗುಲಬರ್ಗಾ ಜಿಲೆಯ ಅನೇಕ ಕಡೆ 
ಅವರ ಭಾವ ಚಿತ್ರಗಳನ್ನು ಕಾಣಬಹುದು. ಗುಲಬರ್ಗಾದ ದೇಶಮುಖ ಮನೆಯಲ್ಲಿ ಅವರ ತೈಲವರ್ಣದ 
ಚಿತ್ರ ಇಂದಿಗೂ ಭವ್ಯ ಕಟ್ಟಡದ ಹೊರಾಂಗಣದಲ್ಲಿ ವಿರಾಜಿಸುತ್ತಿದೆ. ಸೇಡಂ ತಾಲೂಕಿನ ದಿಬ್ಬಳ್ಳಿ 
ಗ್ರಾಮದಲ್ಲಿ ಮಾಲಿಗೌಡರಾದ ರಾಯಪ್ಪನವರ ಚಿತ್ರ, ಮೇಳಕುಂದಿಯಲ್ಲಿ ಬಸಮ್ಮ ಗೌಡತಿಯ ಚಿತ್ರ 
ಉತ್ತಮ ಪೊಟೇಟ್‌ಗಳಿಗೆ ಸಾಕ್ಷಿ ಆಗಿವೆ. ಜೆ.ಜೆ. ಸ್ಕೂಲ್‌ ಆಫ್‌ ಆರ್ಟ್‌ದ ಭಾವಚಿತ್ರದ ಶೈಲಿಯ ಪ್ರಭಾವ 


ಪರಿಣಾಮ ಇಲ್ಲಿ ಗುರುತಿಸಲು ಸಾಧ್ಯವಾಗುತ್ತದೆ. 


ಬಂಕೂರಕರ್‌ ಅವರು ರಚಿಸಿದ ಲಕ್ಷ್ಮೀ, ಸರಸ್ಪತಿ, ಗಣಪತಿಗಳಂಥ ದೇವತೆಗಳ ಚಿತ್ರಗಳಲ್ಲಿ 
ತೀಕ್ಷಣವಾದ ನೈಪುಣ್ಯತೆ ಕಾಣದ ಕಲ್ಪನೆಗಳು ಹೆಚ್ಚು ಒತ್ತು ಪಡೆದಿವೆ ಎನಿಸುತ್ತದೆ. ಕೆಲವು ಪೌರಣಿಕ 
ಚಿತ್ರಗಳಲ್ಲಿ ರವಿವರ್ಮ ಹಾಗೂ ಅವನ ಸಮಕಾಲೀನ ಚಿತ್ರಕಾರರ ಪ್ರಭಾವ ಕಾಣಬಹುದು. 


ಅವರು ಬಿಡಿಸಿದ ಡ್ರಾಯಿಂಗ್‌ ಇಂದು ನೋಡಲು ಸಿಗುತ್ತಿಲ್ಲ. ಎಷ್ಟೋ ಉತ್ತಮ ರೇಖಾ ಚಿತ್ರಗಳು 
ಹಾಗೂ ಹಾಫ್‌ ಟೋನ್‌ ಕಪ್ಪು ಬಿಳುಪಿನ ಭಾವ ಚಿತ್ರಗಳು ಮನೆಯವರ ಆಲಕ್ಷ್ಯತನದಿಂದ ಕಳೆದು 
ಹೋಗಿವೆ. ಅನೇಕ ಅವರ ಕಲಾ ವಿದ್ಯಾರ್ಥಿಗಳು, ಸ್ನೇಹಿತರು ಅವುಗಳ ಬಗ್ಗೆ ಮೆಚ್ಚಿಗೆ ವ್ಯಕ್ತಪಡಿಸುತ್ತಾರೆ. 
ಈಗ ಉಳಿದ ಎಲ್ಲೋ ಒಂದೆರಡು ಪೆನ್ನಲ್‌ ಸೈಚ್ಚಿನಿಂದ ಸಮಗ್ರವಾಗಿ ಅಳೆಯಲು ಸಾಧ್ಯವಾಗದು. 


ಹುಟ್ಟು-ಬಾಲ್ಯ-ಶಿಕ್ಷ ಣ. 


ಗುಲಬರ್ಗಾದ ಬ್ರಹ್ಮಪೂರ ನಗರದ ಹಿಂದುಳಿದ ಜನಾಂಗದ ಶರಣಪ್ಪ ಬಸಮ್ಮ ದಂಪತಿಗಳ 
ಹಿರಿಯ ಮಗನಾಗಿ ದಿನಾಂಕ: ೩೧.೦೮.೧೯೩೧ ರಂದು ವಿಠಲ ಬಂಕೂರಕರ್‌ ಜನ್ಮ ಪಡೆದರು. 
ಗುಲಬರ್ಗಾದ ಎಂ.ಎಸ್‌.ಕೆ.ಮಿಲ್‌ ನಲ್ಲಿ ತಂದೆ ಕಾರ್ಮಿಕರಾಗಿದ್ದರೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು 
ಮನೆಯನ್ನು ನಿಭಾಯಿಸುತ್ತಿದ್ದಳು. ವಿಠಲ ಅವರು ಮಾಣಿಕ ಹಾಗೂ ಸದಾಶಿವ ಎನ್ನುವ ಇಬ್ಬರು 
ಸಹೋದರರನ್ನು ಮಲ್ಲಮ್ಮ ಕಲಾವತಿ, ದಯಯಂತಿ ಎ೦ಬ ಮೂರು ಜನ ಸಹೋದರಿಯರನ್ನು ಪಡೆದು 
ಬೆಳೆದರು. ಬಾಲ್ಯ ಬರೀ ಕಷ್ಟಗಳಲ್ಲಿ, ಕನಸುಗಳಲ್ಲಿ ಕರಗಿ ಹೋಯಿತು. ತಂದೆ ತಾಯಿಗಳು ಮಾತ್ರ ಮಕ್ಕಳು 
ಎದ್ಯಾವಂತರಾಗಬೇಕೆಂದು ಆತಿಸಿ ಉಪವಾಸ ವನವಾಸದಲ್ಲಿ ಓದಿಸಿದರು. ವಿಠಲ ಪ್ರಾಥಮಿಕ ಅಭ್ಯಾಸ 
ಮುಗಿಸಿ ನೂತನ ವಿದ್ಯಾಲಯದ ಪ್ರೌಢ ಶಾಲೆ ಹತ್ತಿದಾಗ ತಂದೆ ತಾಯಿಗಳಿಗೆ ಎಲ್ಲಿಲ್ಲದ ಆನಂದ ವಿದ್ಯೆ 
ಎಂಬುದು ಅವರಿಗೆ ಅಪರೂಪದ ಸಂಗತಿ. ಶಾಲೆಯನ್ನೇ ಅರಿಯದ ಈ ತಂದೆ ತಾಯಿಗಳಿಗೆ ಮಗ 
ಪ್ರೌಢ ಶಾಲೆ ಪ್ರವೇಶಿಸಿದ ಎಂದಾಗ ಅದು ಅವರ ಬದುಕಿನಲ್ಲಿ ಒಂದು ಮಹತ್ವದ ಘಟ್ಟವಾಯಿತು. ತಮ್ಮ 
ತ್ಯಾಗ ಜೀವನದಿಂದ, ಸತತ ಕಾರ್ಯದಿಂದ, ಸೋತಾಗಲೂ ಅವರು ಈ ಮಕ್ಕಳಿಗಾಗಿ 
ಆಶಾವಾದಿಯಾಗಿದ್ದರು. ಮಗನ ಫೀ ಹಣಕ್ಕಾಗಿ ಶ್ರೀಮಂತರ ಬಾಗಿಲುಗಳಲ್ಲಿ ತಾಯಿ ಕೈ ಜೊಡಿಸಿ 
ನಿಲ್ಲುವುದು ಸ್ವಾಭಿಮಾನದ ವಿಠಲ್‌ ಬಂಕೂರಕರ್‌ ಅವರಿಗೆ ಸಹಿಸಲಾಗಲಿಲ್ಲ. ಬಡತನ, ಕಷ್ಟಗಳು 
ಹೆಚ್ಚುತ್ತಲೆ ಸಾಗಿದಾಗ ಬಂಕೂರಕರ್‌ ಬದುಕುವ ದಾರಿಗಾಗಿ ಹುಡುಕಾಟ ನಡೆಸಿದರು. 


ಬಂಕೂರಕರ್‌ ಅವರಿಗೆ ಪ್ರಾಥಮಿಕ ಶಾಲೆಯಿಂದಲೇ ಚಿತ್ರ ಬಿಡಿಸುವ ಹುಚ್ಚು ಅದರಲ್ಲಿಯೇ 
ಹೆಚ್ಚು ಆಸಕ್ತಿ ಹೊಂದಿ ಹೆಚ್ಚು ಗುನಗಳನ್ನು ಪಡೆಯುತ್ತಿದ್ದರು. ಈ ವಿದ್ಯಾರ್ಥಿಯ ಕಲಾಶಕ್ತಿ ಗಮನಿಸಿದ 
ನೂತನ ವಿದ್ಯಾಲಯದ ಶ್ರೀ ಶಂಕರರಾವ ಆಳಂದಕರ್‌, ಶ್ರೀ ಶರಣಪ್ಪ ಮಾಸ್ತರ ಆ ನಿಟ್ಟಿನಲ್ಲಿ 
ಪ್ರೋತ್ಸಾಹಿಸಿದರು. ಸಂಬಂಧಪಟ್ಟ ಪರೀಕ್ಷೆಗಳಿಗೆ ಕೂಡಿಸಿ ಉತ್ತಮ ಗುನಗಳಲ್ಲಿ ಉತ್ತೀರ್ಣನಾಗುವಂತೆ 
ಸಹಕರಿಸಿದರು. ಪ್ರೌಢ ಶಾಲೆಯಲ್ಲಿ ಅವರ ಕಲಾ ಪ್ರತಿಭೆ ಇಡೀ ಶಾಲೆಯ ಅಧ್ಯಾಪಕರ ಗಮನ 
ಸೆಳೆಯುವಂತೆ ಮಾಡಿತು. 


295 


ಬಂಕೂರಕರ್‌ ಒಮದು ದಿನ ತಮ್ಮ ಮನೆಯ ಪರಿಸ್ಥಿತಿನ್ನೆಲ್ಲ ನೆಚ್ಚಿನ ಗುರುಗಳಾದ ಶರಣಪ್ಪ 
ಮಾಸ್ತರರಲ್ಲಿ ಹೇಳಿ ತಮಗೆ ಎಲ್ಲಿಯಾದರೂ ಬದುಕುವ ದಾರಿ ತೋರಿಸಬೇಕೆಂದರು. ಶರಣಪ್ಪ ಮಾಸ್ತರ 
ಬ೦ಕೂರಕರ್‌ ಅವರನ್ನು ಶ್ರೀ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಂಸ್ಥಾಪನದ ಪೂಜ್ಯರೂ 
ಆದ ದೊಡ್ಡಪ್ಪ ಅಪ್ಪ ಅವರಲ್ಲಿ ಕರೆದುಕೊಂಡು ಹೋಹಿ ಪರಿಸ್ಥಿತಿಯನ್ನು ವಿವರಿಸಿ ತಮ್ಮ ಶಾಲೆಯಲ್ಲಿ 
ಅಧ್ಯಾಪಕರನ್ನಾಗಿ ನೇಮಿಸಿಕೊಳ್ಳಬೇಕೆ ಓದು ಕೇಳಿಕೊಂಡರು. ದಯಾಳುಗಳಾದ ಪೂಜ್ಯ ದೊಡ್ಡಪ್ಪ ಅಪ್ಪ 
ಬಂಕೂರಕರ್‌ ಅವರ ಹೈಸ್ಕೂಲ್‌ ಶಿಕ್ಷಣ ಕೂಡ ಮುಗಿಯದಿದ್ದರೂ ಕೇವಲ ಡ್ರಾಯಿಂಗ ಪರೀಕ್ಷೆಗಳ 


ಸ 
ಮೇಲೆ ಪ್ರೌಢ ಶಾಲೆಯಲ್ಲಿ ಅಧ್ಯಾಪಕನೆಂದು ಆ ಬಡ ಕುಟುಂಬಕ್ಕೆ ಅನ್ನದಾತರಾದರು. 


ಬಂಕೂರಕರ್‌ ಅವರ ಒಟ್ಟು ಚಿತ್ರಕಲಾ ಬದುಕನ್ನು ಸೇವೆಯನ್ನು ಅವಲೋಕಿಸಿದಾಗ ಚಿತ್ರಗಳ 
ರಚನೆಗಿಂತ ವಿದ್ಯಾಥಿಗಳ ಬೆಳವಣಿಗೆಯಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಎನಿಸುತ್ತಿದೆ. ಚಿತ್ರಗಳ ನಿರ್ಮಾಣದಲ್ಲಿ 
ಹೆಚ್ಚು ತೊಡಿಸಿಕೊಳ್ಳದಿದ್ದುದಕ್ಕೆ ಬಲವಾದ ಕಾರಣ ಸದಾ ಕಾಡುತ್ತಿದ್ದ ಬಡತನ ಕಷ್ಟ ಮನೆಯ ಹತ್ತಾರು 
ಸಮಸ್ಯಗಳಿಗೂ ಹೌದು, ಸಂಪ್ರದಾಯದ ಹಾದಿಯಲ್ಲೆ ನಡೆದು ಬಂದುದರಿಂದ ಸೃಜನಾತ್ಮಕ 
ಕಲೆಯತ್ತವಾಗಲಿಲ್ಲ. ನವ್ಯ ಚಿತ್ರಗಳಲ್ಲಿ ಗಮನ ಹರಿಸಲಿಲ್ಲ. ಬದುಕಿನಲ್ಲಿ ದೊರೆತ ಸಮಯದಲ್ಲಿಯೇ ತಮ್ಮ 
ಇತಿಮಿತಿಗಳಲ್ಲಿ ಚಿತ್ರಗಳನ್ನು ರಚಿಸಿದ್ದಾರೆ. ಒಮ್ಮೆ ಮಾತ್ರ ಅವರು ಏಕ ವ್ಯಕಿ ಚಿತ್ರದರ್ಶನ ಮಾಡಿದ್ದುಂಟು 
ಅದೇ ಪ್ರೌಢ ಶಾಲೆಯಲ್ಲಿ ಶರಣಬಸವೇಶ್ವರ ಜೀವನ ಮಾಲಿಕೆಯ ಚಿತ್ರಗಳ ಪ್ರದರ್ಶನ ಕೆಲವು ಸಲ 
ಗುಂಪು ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ನಾಡಿನ ಪ್ರಮುಖ ಸ್ಥಳಗಳಲ್ಲಾಗಲಿ, ಹೊರಗಡೆಯಾಗಲಿ 
ಅವರ ಚಿತ್ರಗಳು ಬೆಳಕು ಕಾಣಲಿಲ್ಲ. ಪ್ರತಿಭೆ ಇದ್ದರು ಆಸಕ್ತಿಯಿಂದ ಆ ಕ್ಷೇತ್ರದಲ್ಲಿ ದುಡಿದರೂ ಅವರನ್ನು 
ಗುರುತಿಸದಿದ್ದುದ್ದು ದುರದೃಷ್ಟಕರ. ಅವರ ಆತ್ಮೀಯ ಸ್ನೇಹಿತರಾದ ನರಸಪ್ಪನವರು ಇದೇ ಮಾತು 
ವ್ಯಕ್ತಪಡಿಸುತ್ತಾರೆ. 


ಬಂ೦ಕೂರಕರವರು ನನ್ನ ಸ್ನೇಹಿತರು ಎನ್ನವ ಮೊದಲು ನಾನು ಅವರ ವಿದ್ಯಾರ್ಥಿ. ಅವರ 
ವಿದ್ಯಾರ್ಥಿಯಾಗಿ ಬೆಳೆದು ಮುಂದೆ ಒಂದು ದಿನ ನಾನೇ ಅವರ ಡ್ರಾಯಿಂಗ ಇನ್ನಪೆಕ್ಷರಾಗಿ. ಇನ್ಸಪೆಕ್ಟನ್‌ಗೆ 
ಹೋಗುವ ಪ್ರಸಂಗ ಬಂದಿತೆಂದು ನಾನು ನಿರೀಕ್ಷಿಸರಲಿಲ್ಲ. ಹಾಗೆ ಇನ್ನಪೆಕ್ಷನಗೆ ಹೋದಾಗ ಅವರಿಗೆ 
ಬಹಳ ಸಂತೋಷ. ನನ್ನ ವಿದ್ಯಾರ್ಥಿಯೊಬ್ಬ ನನ್ನ ಮೇಲಿನ ಅಧಿಕಾರಿಯಾಗಿ ಬಂದಿದ್ದಾನೆಂದು ಅವರಿಗೆ 
ಹೆಮ್ಮ ಅಭಿಮಾನ, ನಾನು ಇನ್ನಪೆಕ್ಷನಗೆ ಹೋದಾಗ ಕಂಡು ಕೊಂಡದ್ದು ಅವರ ವಿದ್ಯಾರ್ಥಿಗಳೊಂದಿಗೆ 
ಕೆಲಸ ಮಾಡುತ್ತಿದ್ದುದ್ದು, ಕಲಿಸುವ ವಿಧಾನ ವಿಧ್ಯಾರ್ಥಿಗಳ ಜೊತೆ ಇರುವಂತಹ ಬಾಂಧವ್ಯ. ಅವರು 
ತತ್ಪಕ್ಕಂಟಿಕೊ೦ಡು ನಿಷ್ಟೆಯಿಂದ ದುಡಿದವರು. ದುದೈವವೆಂದರೆ ಅವರ ಪ್ರತಿಭೆಯನ್ನು ಆಗ ಯರು 
ಗುರುತಿಸಲಿಲ್ಲ. ಹಾಗಂತ ಅವರೇನೂ ನೊಂದುಕೊಂಡಿರಲಿಲ್ಲ. ಆದರೆ ಅವರಿಗೆ ಮಕ್ಕಳಾಗಲಿಲ್ಲ ಎಂಬ 
ಕೊರಗು ಮಾತ್ರ ಇತ್ತು ಆಗಾಗ ನನ್ನ ಮುಂದೆ ಅದನ್ನು ವ್ಯಕ್ತಪಡಿಸಿದ್ದುಂಟು. ಕೊನೆ ಕೊನೆಗೆ ಅವರು 
ಹೆಚ್ಚು ಚಿಂತಾಕ್ರಾಂತರಾಗಿರುತ್ತಿದ್ದರು. ಕಷ್ಟಗಳಲ್ಲಿಯೇ ಕೊನೆಯುಸಿರೆಳೆದರು. 


ನರಸಪ್ಪನವರ ಮೇಲಿನ ಮಾತುಗಳನ್ನು ಕೇಳಿದಾಗ ಯಾಕೆ ಹೀಗಾಯಿತೆಂದು ಪ್ರಜ್ಞಾವಂತರು 
ಕೆಲವು ಕ್ಷಣ ಯೋಚಿಸಬೇಕಾಗುತ್ತದೆ. ಅವರಿಗೆ ಆರ್ಥಿಕ ತೊಂದರೆ ತಪ್ಪಿಸಿ ಅವಕಾಶಗಳನ್ನು 
ಕಲ್ಪಿಸಿಕೊಡುತ್ತಾ ಪೊತ್ಸಾಹಿಸಿದ್ದರೆ ಇನ್ನೂ ಹೆಚ್ಚು ಕಲಾ ಕ್ಷೇತ್ರಕ್ಕೆ ಅವರ ಕೊಡುಗೆ ಇರುತ್ತಿತ್ತೇನೋ? 


ನಿಸರ್ಗ ಚಿತ್ರಗಳು. 


ಗುಲಬರ್ಗಾ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿಯ ನಿಸರ್ಗವನ್ನು ಕಲ್ಲು ಬಂಡಗಳನ್ನು ಅವರು ತಮ್ಮ 
ಕುಂಚದಿಂದ ಜೀವಂತ ಇರಿಸಿದ್ದಾರೆ. ಕೋಟೆ, ಗಿಡ ಮರ, ಹೂಬಳ್ಳಿ ಹಾಗೂ ನಗರದ ಕೇಂದ್ರ 
ಬಿಂದುವಾದ ಉಧ್ಯಾವ ಎಲ್ಲವೂ ಅವರ ವಸ್ತುಗಳಾಗಿವೆ. ಜಲವರ್ಣಗಳಲ್ಲಿಯೇ ಹೆಚ್ಚು ಚಿತ್ರಗಳಿವೆ. ಅವರ 
ಶಾಲೆಯಿಂದ ಪ್ರಕಟಗೊಳ್ಳುತ್ತಿದ್ದ ಹೂ ಗೊಂಚಲು ಸಂಚಿಕೆಗೆ ಇವರದೇ ಮುಖ ಚಿತ್ರ ರಚಿಸವಾಗುತ್ತಿತ್ತು. 


296 


ಈಗಲೂ ಹಳೆಯ ಸಂಚಿಕೆಗಳಲ್ಲಿ ಮುಖ ಪುಟದ ಹಾಗೂ ಒಳಗಡೆಯಲ್ಲಿ ನಿಸರ್ಗ ಚಿತ್ರಗಳ ಪೋಟೋ 
ನಾವು ನೋಡಬಹುದು. 


ಬಂಕೂರಕರ್‌ ಒಬ್ಬ ಉತ್ತಮ ಪೋಟೋಗ್ರಾಫರ್‌ ಕೂಡ ಹೌದು, ಅವರ ಕ್ಯಾಮರ ಅನೇಕ 
ಚಿತ್ರಗಳನ್ನು ಸೆರೆ ಹಿಡಿದು ಅವರ ಪ್ರತಿಭೆಯನ್ನು ಅಲ್ಲಿಯು ಗುರುತಿಸುವಂತೆ ಮಾಡಿದೆ. 


ಬಂ೦ಕೂರಕರ್‌ ಅವರ ಕೆಲಸವನ್ನು, ಪ್ರತಿಭೆಯನ್ನು ಸ್ಮರಿಸಿಕೊಳ್ಳುತ್ತಾ ಅವರ ಸಮಕಾಲೀನ 
ಚಿತ್ರಕಲಾವಿದರು ಸಾಹಿತಿಗಳು ಆದ ಶ್ರೀ ರೇವಣಸಿದ್ದಯ್ಯ ರುದ್ರಸ್ವಾಮಿ ಮಠ ಅವರು ತಮ್ಮ 
ಅನಿಸಿಕೆಯನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ. ಬಂಕೂರಕರ್‌ ಅವರ ಸ್ಟಿಲ್‌ ಲೈಫ್‌ ಬಹಳ 
ಉತ್ತಮವಾಗಿರುತ್ತಿದ್ದವು. ಅವರ ಪೆನ್ಸಿಲ್‌ ಸೈಚ್ಛಕೂಡ ಹಾಗೆ. ಸುಂದರವಾದ ರೇಖೆಗಳಲ್ಲಿ ಒಬ್ಬ ವ್ಯಕ್ತಿಯ 
ಚಿತ್ರವನ್ನು ಅವರ ಸೈಚ್ಚ ವರ್ಕ ಪುಸ್ತಕದಲ್ಲಿ ನಾನು ನೋಡಿದ್ದೆ. ಆ ಚಿತ್ರ ಈಗಲೂ ನನ್ನ ಕಣ್ಣು ಮುಂದಿದೆ. 
ಆ ಚಿತ್ರದ ವ್ಯಕ್ತಿಯನ್ನು ಜೀವಂತ ನೋಡಿದ್ದರಿಂದ ಮೂಗು, ಕಣ್ಣು, ತುಟಿ ಎಲ್ಲವೂ ತದ್ರೂಪವಾಗಿದ್ದವು. 
ನೈಜ ಹಾಗೂ ವಾಸ್ತವ ಅಪ್ಪಟ ಚಿತ್ರಗಾರ ಆತ. ಅವರಲ್ಲಿ ಯಾವ ಇಜೆಮ್ಸಗಳು ಸುಳಿದು ಬಂದಿರಲಿಲ್ಲ. 
ಇಜೆಮ್ಸಗಳ ಪರಿಕಲಪ್ನೆ ಅವರಿಗಿರವಿಲ್ಲವೆಂದು ಹೇಳಲಿಕ್ಕೂ ಆಗುತ್ತಿದ್ದಿಲ್ಲ. ಅವರು ಪೊಸ್ಟರ ಕಲರ್‌ ಹೆಚ್ಚಾಗಿ 
ಉಪಯೋಗಿಸುತ್ತಿದ್ದರು. ರೆಡ್‌ ಬ್ರೌನ ಎಲ್ಲೋ ಬಣ್ಣಗಳನ್ನು ಹೆಚ್ಚು ಬಳಸುತ್ತಿದ್ದರು. ಆ ಕವರು 
ರಿಪೊಡೆಕ್ಷನ್‌ ಕೆಲಸ ಹೆಚ್ಚು ಮಾಡಿದ್ದಾರೆ. ವಸ್ತು ಆಯ್ಕೆಗಿಂತ ಕಲರ್‌ ಸ್ಕೀಮಿಗೆ ಹೆಚ್ಚು ಆಧ್ಯತೆ 
ಕೊಡುತ್ತಿದ್ದರು. ಚಿತ್ರದಲ್ಲಿ ಬಣ್ಣ ತುಂಬುವ ಕೆಲಸ ಹೆಚ್ಚು ಆಕರ್ಷಕವಾಗಿರುತ್ತಿತ್ತು. ಮೊದ ಮೊದಲು ಅವರ 
ಕೆಲಸಗಲ್ಲಿ ರಿಪಿಟೇಶನ್‌ ಹೆಚ್ಚಾಗುತ್ತಿತ್ತು ನಂತರ ಅವರ ಕೈ ಬಹಳಷ್ಟು ಪಳಗಿತ್ತು. ನಾನು ಬಿ.ಎಡ್‌. ಕ್ಲಾಸ್‌ಗೆ 
ಪಾಠ ಮಡಲು ಹೋಗುತ್ತಿದ್ದಾಗ ಒಂದು ದಿನ ಅವರಿಗೆ ಚೆನ್ನಮ್ಮನ ಚಿತ್ರ ರಚಿಸಿಕೊಡಲು ಹೇಳಿದ್ದೆ. 
ಅವರು ಅಲಕ್ಷಿಸುತಲೇ ಬಂದರು. ಕೊನೆಗಳಿಗೆಯಲ್ಲಿ ನನ್ನನ್ನು ಕೂಡಿಸಿಕೊ೦ಡು ಇದೀಗ ಕೊಟ್ಟುಬಿಟ್ಟೆ 
ಎಂದು ನೇರವಾಗಿ ಬ್ರಶ್‌ ನಿಂದ ಕೆಲಸ ಪ್ರಾರಂಭಿಸಿಯೇ ಬಿಟ್ಟರು. ಬ್ರಶ್‌ ತೊಳೆಯದೆ ಬೇರೆ ಬೇರೆ 
ಬಣ್ಣಗಳಳ್ಳಿ ಎದ್ದುತ್ತ ಚಿತ್ರ ಮುಗಿಸಿದಾಗ ಮಾಚದ ಬಣ್ಣದಿಮದ ನನಗದು ಅದ್ಭುತ ಎನಿಸಿ ಭಾರಿ ಖುಷಿ 
ಕೊಟ್ಟಿತ್ತು ಅವರಿಗೆ ಹೆಸರು ಬಂದದ್ದು ಅವರ ಚುರುಕಾದ ವಿದ್ಯಾರ್ಥಿಗಳಿಂದ, ವಿ.ಜಿ. ಅಂದಾನಿ, 
ಬಸವರಾಜ ಉಪ್ಪಿನ, ಎಂ.ಬಿ. ಲೋಹಾರ, ಎ.ಎಸ್‌. ಪಾಟೀಲ್‌ ಈ ಎಲ್ಲ ಕಲಾವಿದರು ಕಲಾ ಕ್ಷೇತ್ರದಲ್ಲಿ 
ಹೊಸ ಗಾಳಿ ಎಬ್ಬಿಸಿದ್ದಾಗ ಬ೦ಕೂರಕರ್‌ ಅವರಿಗೆ ಹೆಚ್ಚು ಹೆಸರು ಬಂದಿತು. 


ಹದಿನೆಂಟರ ಹರೆಯದಲ್ಲಿ ಬಂಕೂರಕರ್‌ ಬಹು ಜವಾಬ್ದಾರಿಯ ಹೊರೆ ಹೊತ್ತರು. ಶಿಕ್ಷಕ ವೃತ್ತಿ, 
ಮನೆಯ ಹಿರಿತನ ಇವೆರಡರಲ್ಲಿಯೇ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ದುಡಿಯ ಹತ್ತಿದರು. 
ಆದರೂ ಅಪೂರ್ಣಗೊಂಡಿದ್ದ ಚಿತ್ರಕಲಾ ಶಿಕ್ಷಣದ ಡಿಪ್ಲೋಮಾ ಪುರ್ತಿಗೊಳಿಸಿಕೊಳ್ಳುವ ಆಶೆ ಮಾತ್ರ 
ಕಾಡುತ್ತಲೇ ಇತ್ತು. ಡಿಪ್ಲೋಮಾ ಮುಗಿಸಿಕೊಳ್ಳುವ ನೆಪದಲ್ಲಿ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಸಾಧ್ಯವನ್ನು 
ವದನ್ನರಿತು ಆ ನಿಟ್ಟಿನಲ್ಲಿ ಪ್ರಯತ್ನಿಸಿದರು. ಪರೀಕ್ಷೆಗಾಗಿ ಮುಂಬೈಗೆ ಹೋಗುವುದು ಬಂಕೂರಕರ್‌ 
ಬಂದರು. ಆದರೆ ದೈವ ಅವರಿಗೆ ಸದರಳ ಮಾತಾಗಿರಲಿಲ್ಲ. ಕಷ್ಟ ತೊಂದರೆಗಳಲ್ಲಿಯೇ ಒಂದೆರಡು ಸಲ 
ಪರೀಕ್ಷೆ ಕೊಟ್ಟು ಬಂದರು. ಆದರೆ ದೈವ ಅವರಿಗೆ ಪ್ರತಿಕೂಲಗಳನ್ನು ನಿರ್ಮಿಸಿ ಅವರ ಶಿಕ್ಷಣ 
ಪೂರ್ತಿಗೊಳ್ಳದಂತೆ ಮಾಡಿತು. ಎರಡನೆ ಸಲ ಪರೀಕ್ಷೆಗೆ ಹೋದಾಗಲಂತೂ ಹದಿನಯದು ಇಪ್ಪತ್ತು ದಿನ 
ಮುಂಬೈಯಲ್ಲಿ ಅನಾರೋಗ್ಯದಿಂದ ಬಳಲಿ ಗುಡಿ ಗುಂಡಾರಗಳಲ್ಲಿ ವಾಸಿಸಿ ಬಂದರು. ಅವರು 
ಜೀವನದಲ್ಲಿ ಸೋಲನ್ನೇ ಬರೆದುಕಂಡು ಬಂದಿದ್ದರೆನಿಸುತ್ತದೆ. 


ಕೌಟುಂಬಿಕ ಬದುಕು. 


ಬಂಕೂರಕರ್‌ ಅವರಿಗೆ ನೌಕರಿ ದೊರೆತ ಒಂದೆರಡು ವರ್ಷಗಳಲ್ಲಿ ತಂದೆ ತಾಯಿಗಳು ಮದುವೆ 
ಮಾಡಿದರು. ಗುಲಬರ್ಗಾ ಜಿಲ್ಲೆಯ ಸೇಡ೦ ತಾಲೂಕಿನ ದಿಬ್ಬಳ್ಳಿ ಗ್ರಾಮದ ಮಧ್ಯಮ ವರ್ಗದ ಬದ್ರಪ್ಪ- 
ಬದ್ರವ್ವ ದಂಪತಿಗಳ ಮಗಳಾದ ರತ್ನವ್ವ ಬಂಕೂರಕರ್‌ ಅವರಿಗೆ ಪತ್ನಿಯಾಗಿ ಬಂದಳು. ಬಂಕೂರಕರ್‌ 


297 


ಅವರ ತಮ್ಮನ ಪತ್ನಿಯ ಹೆಸರು ರತ್ನವ್ಹವಿದ್ದುದರಿ೦ದ ಅವರ ಪತ್ನಿಯ ಹೆಸರನ್ನು ಲಕ್ಷ್ಮೀಬಾಯಿ ಎಂದು 
ಹಿರಿಯರು ಬದಲಿಸಿದರು. ಲಕ್ಷ್ಮೀಬಾಯಿ ಪತ್ನಿಯ ಕಲಾ ಬದುಕಿಗೆ ಚೆತನವಾದಳು. ಶಿಕ್ಷನ 
ಪಡೆಯದಿದ್ದರೂ, ಚಿತ್ರಕಲೆಯ ಬಗ್ಗೆ ತಿಳಿಯದಿದ್ದರು ತನ್ನ ಪತಿ ಒಬ್ಬ ಕಲಾವಿದ ಎನ್ನುವ ಅಭಿಮಾನ 
ಮಾತ್ರ ಇತ್ತು. ಹಾಗಂತಲೇ ಅವರ ಕಲಾ ಬದುಕಿಗೆ ಪುರಕವಾದಳು. ಬಂಕೂರಕರ್‌ ಅವರ ಬದುಕಿನ 
ಏರು ಯಾವುದನ್ನೂ ಬೇಡಿ ಕಾಡಲಿಲ್ಲ. ಎಷ್ಟೋ ಸಲ ಬಂಕೂರಕರ್‌ ಪತ್ನಿಯನ್ನು ಕುರಿತು “ಲಕ್ಷ್ಮೀ 
ನೀನು ಕೂಲಿ ಮಾಡೋದು ಯಾವಾಗ ತಪ್ಪುತ್ತೋ ಎನೋ ನನ್ನಂಥ ಬಡವನ ಕಯ ಹಿಡಿದು ನೀನು 
ಯಾವ ಸುಖವು ಕಾಣಲಿಲ್ಲ. ಎಂದಾಗ ಲಕ್ಷ್ಮೀಬಾಯಿ ನನ್ನ ಕೂಲಿ ಕೆಲಸಕ್ಕಿಂತ ನಿಮ್ಮ-ನೆಮ್ಮದಿ ಮುಖ್ಯ 
ನನಗೆ.” ನೀವು ನಿಮ್ಮ ಕಲೆಯಲ್ಲಿ ಇನ್ನೂ ಇತ್ತರಕ್ಕೆ ಹೋಗಬೇಕು. ನೀವೋಬ್ಬ ಪ್ರಸಿದ್ಧ 
ಕಲಾವಿದರೆನಿಸಿಕೊಳ್ಳಬೇಕು. ಹೀಗೆ ದಂಪತಿಗಳು ಬಡತನದಲ್ಲಿಯೂ ಪರಸ್ಪರ ಪ್ರೀತಿ ವಿಶ್ವಾಸ, ಅಂಥ 
ಕರಣೆಯಲ್ಲಿ ಬದುಕಿರುವುದು ನೋಡಿದಾಗ ಕವಿಯ ಸಾಲುಗಳು ಸುಳಿದು ಹೋಗುತ್ತಿವೆ. 
ಬಡವ ನಾನು ಬಡವಿ ನೀನು 
ಒಲವೇ ನಮ್ಮ ಬದುಕು 

ಬಂಕೂರಕರ್‌ ಅವರ ಶಿಕ್ಷಣ ವೃತ್ತಿ ನಲವತ್ತು ರೂಪಾಯಿ ಸಂಬಳದಿಂದ ಪ್ರಾರಂಭಗೊಂಡಿತ್ತು. 
ಇಡೀ ಕುಟುಂಬದ ಭಾರ ಇವರಿಗೆನೆ ಬಿದ್ದಾಗ ನಿಭಯಿಸುವುದು ಬಹು ಕಷ್ಟವಾಯಿತು. ತಮ್ಮಂದಿರು 
ವಿದ್ಯಾವಂತರಾಗಲಿಲ್ಲ. ಒಬ್ಬರು ಎಂ.ಎಸ್‌.ಕೆ.ಮಿಲ್‌ ನಲ್ಲಿ ಕೆಲಸಕ್ಕೆ ಹೋದರೆ ಇನ್ನೊಬ್ಬರು ಸೈಕಲ್‌ ರಿಪೇರಿ 
ವೃತ್ತಿ ಮಾಡುತ್ತಿದ್ದರು. ಇವರು ತಮ್ಮ ದುಡಿಮೆಯಲ್ಲಿ ಮನೆಗೆ ಕೊಟ್ಟಷ್ಟೇ ನಿಜ. ಈ ದಂಪತಿಗಳು ಮಾತ್ರ 
ಸಂಸಾರದ ರಥದ ಚಕ್ರಗಳಾಗಿ ಉರುಳಿದರು. ಬಂಕೂರಕರ್‌ ಇಡೀ ದಿನ ಶಾಲೆಯಲ್ಲಿ ದುಡಿದರೆ 
ಲಕ್ಷ್ಮೀಬಾಯಿ ಹೊಲದಲ್ಲಿ (ಕೂಲಿ ಕೆಲಸದಲ್ಲಿ) ದುಡಿಯಬೇಕು. ಇಷ್ಟು ದುಡಿಯುವ ಈ ದಂಪತಿಗಳು 
ಹಲವಾರು ಸಲ ನೀರು ಕುಡಿದು ಮಲಗಿದ ಪ್ರಸಂಗಗಳುಂಟು. ಲಕ್ಷ್ಮೀಬಾಯಿ ಪತಿಯನ್ನು ಕುರಿತು 
“ಇವತ್ತು ನೀವು ಉಪವಾಸ ಮಲಗಿಕೊಳ್ಳೊ ಪರಿಸ್ಥತಿ ಬಂತಲ್ಲರೀ” “ಎಂದಾಗ ಏನಾಗುತ್ತದೆ ಒಂದು ದಿನ 
ಉಪವಾಸ ಮಲಗಿದ್ರೆ ಶರಣಬಸವೇಶ್ವರರೇ ಎಷ್ಟೋ ಸಲ ಉಪವಾಸಿವಿದ್ದು ನುಚ್ಚುಂಡು ಕಾಲ ತಳ್ಳತಿದ್ರು 
ಅನ್ನೊದು ನಿನಗ ಗೊತ್ತಿಲ್ಲೇನು” ಎಂದು ಸಮಾಧಾನ ಹೇಳುತ್ತಿದ್ದ ವಿಠ್ಠಲ ಬ೦ಕೂರಕರ್‌ ನಿಜವಾಗಿಯೂ 
ಆದರ್ಶ ವ್ಯಕ್ತಿ 


ಬ೦ಕೂರಕರ್‌ ಅವರ ಬದುಕಿನಲ್ಲಿ ವಿಧಿ ಪೆಟ್ಟು ಹಾಕುತ್ತಲೇ ಬಂದಿತು. ತಂದೆ ತಾಯಿಗಳನ್ನು 
ಕಳೆದುಕೊಂಡು ಕೆಲವೇ ವರ್ಷಗಳಲ್ಲಿ ಒಬ್ಬಸಹೋದರನನ್ನೂ ಕಳೆದಕೊಂಡರು. ಇವೆಲ್ಲಕ್ಕಿಂತಲೂ ಹೆಚ್ಚಿನ 
ಅಘಾತ ಅವರ ದೇಹದ ಉಸಿರಿನಂತಿದ್ದ ಶಾಲೆಯ ಚಿತ್ರ ಕೊಣೆಗೆ ಆಕಸ್ಮಿಕ ಬೆಂಕಿ ಹತ್ತಿ ಅವರ ಬಹುಪಲು 
ಚಿತ್ರಗಳು, ದಾಖಲೆಗಳು ಪೋಟೊಗಳು ಸುಟ್ಟು ಹೋದಾಗ, ಅವರ ಚಿತ್ರ ಕೋಣೆ ಒಂದು ಮಿನಿ ಆರ್ಟ 
ಗ್ಯಾಲರಿಯಾಗಿ ಅವರ ಹಾಗೂ ವಿದ್ಯಾರ್ಥಿಗಳ ಸಂಪತ್ತಾಗಿತ್ತು ಅ ಕೋಣೆಯಲ್ಲಿದ್ದಾಗ ಅವರ ಬದುಕಿನ 
ಎಲ್ಲ ಜ೦ಜಾಟಗಳಿಂದ ಮುಕ್ತರಾಗಿ ತಮ್ಮದೇ ಆದ ಲೋಕದಲ್ಲಿರುತ್ತಿದ್ದರು. ಅದು ಅವರ ಬದುಕಿನ 
ಉಸಿರಾಗಿತ್ತು. ಬ೦ಕೂರಕರ್‌ ಬರುವದೆಲ್ಲವನ್ನು ಶರಣನ ಪ್ರಸಾದವೆಂದು ಸ್ವೀಕರಿಸುತ್ತಾ, ಎಲ್ಲವನ್ನು 
ಸಹಿಸಿಕೊಳ್ಳುತ್ತ ಸ್ಥಿತಪ್ರಜ್ಞರಾದರು. ಅವರ ಕೌಟುಂಬಿಕ ಬದುಕಿನ ಎಳೆ ಎಳೆಗಳನ್ನು ನೋಡುತ್ತ ಹೋದಾಗ 
ಹಲವಾರು ಜೀವಂತ ಸಮಸ್ಯೆಗಳು ಅವರನ್ನು ಕಾಡಿವೆ. ಬಡತನ ಕರಾಳ ರೂಪ ತಾಳಿ ಕಷ್ಟಕ್ಕೆ ಗುರಿ 
ಮಾಡಿದೆ. 


ಶ್ರಮ ಜೀವಿ. 


ಬ೦ಕೂರಕರ್‌ ಅವರ ಕೆಲಸದ ಬಗ್ಗೆ ಪರಿಶ್ರಮದ ಬಗ್ಗೆ ಶ್ರದ್ಧೆಯ ಬಗ್ಗೆ ಎಷ್ಟು ಹೇಳಿದರು ಕಡಿಮೆ. 
ಬೆಳಗ್ಗೆ ಎಂಟು ಗಂಟೆಗೆ ಶಾಲೆಗೆ ಹೋದರೆ ರಾತ್ರಿ ಎಂಟು ಗಂಟೆಗೆನೆ ಬರುತ್ತಿದ್ದರು. ಬೆಳಗಿನ ಊಟ 
ಸ್ಕೂಲಿಗೆನೇ ಯಾರಾದರು ಒಯ್ದು ಕೊಡಬೇಕು. ಚಿತ್ರ ಬಿಡಿಸುವ ಕೆಲಸದಲ್ಲಿ ನಿರತರಾದರೆ ಊಟದ 
ಅರಿವೇ ಇರುತ್ತಿದ್ದಿಲ್ಲ ಚಹಾ ಸಿಗರೇಟು ಮಾತ್ರ ಆಗಾಗ ಬೇಕೆ ಬೇಕಾಗುತ್ತಿತ್ತು ಅವರ ನೆಚ್ಚಿನ ವಿದ್ಯಾರ್ಥಿ 


298 


ವಿ.ಜಿ. ಅಂದಾನಿ ಅವರಿಗೆ ಸಿಗರೇಟು ತರುವ ಕೆಲಸ ಕಾಯಂ ಆಗಿರುತ್ತಿತ್ತು. ಸ್ಕೂಲಿಗೆ ಬಂದ ತಕ್ಷಣ ಅದೇ 
ಕೆಲಸ ಹಚ್ಚುತ್ತಾರೆ೦ದು ಅಂದಾನಿ ಒಂದೊಂದು ಸಲ ಮನೆಯವರಿಂದ ಹಣ ಪಡೆದು ಮೊದಲೇ ಒಯ್ದು 
ಕೊಟ್ಟು ಬಿಡುತ್ತಿದ್ದರು. ಬಂಕೂರಕರ್‌ ಅವರ ಕಾರ್ಯವೈಖರಿ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಿ 
ಅವರ ಬಗ್ಗೆ ಗೌರವ ಹುಟ್ಟುವಂತೆ ಮಾಡಿತ್ತು. ಶಾಲೆಯ ಮುಖ್ಯೊಪಾಧ್ಯಾಯರು ಕೂಡ ಅವರ ಕೆಲಸಕ್ಕೆ 
ಸಮಯಕ್ಕೆ ಯಾವುದೇ ರೀತಿಯ ನಿಬಂಧ ಹಕುತ್ತಿರಲಿಲ್ಲ. ಕಲಾವಿದರ ಮನಸ್ಸು ಅರಿತಿದ್ದ ಅವರು 
ಬಂಕೂರಕರ್‌ ಅವರಿಗೆ ನಿಯಮಗಳನ್ನು ಸಡಿಲಿಸಿ ಒಂದು ರೀತಿಯ ರೀಯಾಯಿತಿ ನೀಡಿದ್ದರು. 


ಶರಣಬಸವೇಶ್ವರರ ಜೀವನದ ಮಾಲಿಕೆಯ ಚಿತ್ರಗಳನ್ನು ನಿರ್ಮಿಸುವಾಗ ಕೆಲವು ಸಲ ಇಡೀ 
ರಾತ್ರಿ ಕುಳಿತಿದ್ದುಂಟು. ಹಾಗಲೆಲ್ಲ ಶಾಲೆಯ ಕೆಲಸ ಮಾಡಿ ಶಾಲೆಯ ಕೆಲಸದ ಅವಧಿ ಮುಗಿದ ನಂತರ 
ಮನೆಗೆ ಹೋಗಿ ಸ್ನಾನ ಮಾಡಿ ಒಂದು ಲೋಟ ಹಾಲು ಕುಡಿದು ಬಂದು ಕುಳಿತರೆ ಯಾವುದರ 
ಪ್ರಜ್ಞೆಯೂ ಇರುತ್ತಿರಲಿಲ್ಲ. ಹಾಗ೦ತಲೇ ಇಪ್ಪತ್ತೊಂದು ದಿನಗಳಲ್ಲಿ ಇಡೀ ಜೀವನ ಮಾಲಿಕೆಯ ಚಿತ್ರಗಳು 
ಸಿದ್ದಗೊಂಡವು. ಬಹಳಷ್ಟು ಶ್ರದ್ಧೆಯಲ್ಲಿ ಆ ಚಿತ್ರಗಳನ್ನು ರಚಿಸಿ ಕೃತಾರ್ಥರಾದರು. 


ಈಗಲೂ ಗುಡಿಗೆ ಬ೦ದ ಭಕ್ತರನ್ನು, ಪ್ರವಾಸಿಗರನ್ನು ಗುಡಿಯಲ್ಲಿ ಮೊದಲು ಆಕರ್ಷಿಸುವುದು 

ಈ ಚಿತ್ರಗಳೇ, ಚಿತ್ರಗಳ ಮುಂದೆ ಹೋಗೆ ನಿಂತಾಗ ದೇವರ ಮುಂದೆಯೇ ನಿಂತಂತೆ ಹೃದಯವನ್ನು 
ತೆರೆದು ಅ೦ತರ್ಯವನ್ನು ನಿರ್ಮಲಗೊಳಿಸಿ ಅನ್ಯ ಯೋಜನೆಗಳಿಂದ ಮುಕ್ತರಾಗಿ ನೋಡುವ ಪ್ರೇಕ್ಷಕರಿಗೆ ಆ 
ಚಿತ್ರಗಳಲ್ಲಿ ಶರಣಬಸವೇರ್ಶವರರು ಜೀವಂತ ಕಂಡಂತೆ. ಚಿತ್ರಗಳನ್ನು ನೋಡುತಾ ನಿಂತಾಗ ಆಗುವ 
ಸಂತೋಷ ಹೇಳಲು ಸಾಧ್ಯವಾಗದು. “ಮನುಷ್ಯ ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಅವನು 
ಕಾಣಬೇಕು” ಎನ್ನುವ ಅನುಭವಿಗಳ ಮಾತು ಇಲ್ಲಿ ಸಾರ್ಥಕತೆ ಪಡೆದಿದೆ. ಅವರು ತಮ್ಮ ಕೆಲಸದಲ್ಲಿ 
ಕಾಣಿಸಿಕೊಂಡಿದ್ದಾರೆ. ಅವರು ಯಾವುದೇ ಕೆಲಸ ಕೈಗೆತ್ತಿಕೊಳ್ಳಲು ಮನಸ್ಸು ಕೊಟ್ಟು ಮಾಡುತ್ತಿದ್ದರು. ತಮ್ಮ 
ಶಕ್ತಿ ಸಾಮರ್ಥ್ಯ ಪ್ರತಿಭೆ ಎಲ್ಲವನ್ನು ಧಾರೆಯೆರೆಯುತ್ತಿದ್ದರು. ಶುದ್ಧ ಕಾಯಕದಿಮದ ಕಲಾಕ್ಷೇತ್ರಕ್ಕೆ ಸೇವೆ 
ಸಲ್ಲಿಸಿದರು. 

“ನಿರ್ಮಲ ಕರ್ಮವಿದು ಸದ್ಗತಿಗೆ ಸಾಧ್ಯ ನೋಡಾ 

ನಿರ್ಮಲ ಕರ್ಮವಿದು ಜ್ಞಾನಕ್ಕೆ ವರ್ಧನ ನೋಡಾ 

ನಿರ್ಮಲ ಕರ್ಮವಿದು ಕಪಸಿದ್ಧ ಮಲ್ಲಿಕಾರ್ಜುನನ 

ಕೊಡುವ ಕೂಟ ನೋಡಾ?” 

ಎನ್ನುವ ಅಕ್ಕನ ವಚನದ ಸಾಲುಗಳು ಬಂಕೂರಕರ್‌ ಅವರ ನಿರ್ವಂಚನೆಯ, ನಿರ್ಮಲ ಮನಸ್ಸಿನ 
ಕಾಯಕ ಅರಿತಾಗ ನೆನಪಾಗುತ್ತದೆ. ಕೆಲಸದಲ್ಲಿ ಎಂದು ಉದಾಸೀನತೆ ತೋರಿಸಿದವರಲ್ಲ. ಹಗಲಿರುಳೆನ್ನದೆ 
ದುಡಿದರು. ಹಸಿವು ನೀರಡಿಕೆಯನ್ನದೇ ದುಡಿದರು, ಮನೆಯನ್ನು ಮರೆತು ದುಡಿದರು. ಆ ದುಡಿಮೆ 
ಅವರನ್ನು ಜೀವಂತ ಇರಿಸಿದೆ. ಆ ದುಡಿಮೆ ಅವರನ್ನು ಕಲಾ ಇತಿಹಾಸದಲ್ಲಿ ಗುರುತಿಸುವಂತೆ ಮಾಡಿದೆ. 


ಬಂಕೂರಕರ್‌ ಅವರ ಸಾವು ಕೂಡ ಬಹು ಆಕಸ್ಮಿಕ ಬಹು ವಿಚಿತ್ರ ಅವರು ಹಾಸಿಗೆ 
ಒಡಿಯಲಿಲ್ಲ. ಯಾರಿಂದಲೂ ಆರೈಕೆ ಮಾಡಿಸಿಕೊಳ್ಳಲಿಲ್ಲ. ಸಂಗೀತಗಾರನೊಬ್ಬ ತನ್ಮಯನಾಗಿ ತಂಬುರಿ 
ನುಡಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ತಂಬೂರಿಯ ತಂತಿಯೊಂದು ಜೆಟ್‌ ಎಂದು ಹರಿದಂತೆ. ಒಂದೇ ಒಂದು 
ಕ್ಷಣದಲ್ಲಿ ಇಲ್ಲವಾದರು. ಅವರು ತಮ್ಮ ಸೇವಾ ಅವಧಿಯಲ್ಲಿ ಸೇವೆ ಸಲ್ಲಿಸುತ್ತಲೇ ಕೊನೆಯುಸಿರೆಳೆದರು. 
ದಿನಾಂಕ ೨೧.೧೨.೧೯೭೯ ರಂದು ಬಂಕೂರಕರ್‌ ಅವರ ಕುಟುಂಬಕ್ಕೆ, ಶಾಲೆಯ ವಿದ್ಯಾರ್ಥಿ ವೃಂದಕ್ಕೆ. 
ಸಹೋದ್ಯೋಗಿಗಳ ಬಳಗಕ್ಕೆ ಅಷ್ಟೇ ಏಕೆ ಚಿತ್ರಕಲಾ ಪ್ರಪಂಚಕ್ಕೆ ಕರಾಳ ದಿನವಾಗಿತ್ತು. ಶಾಲೆಯಲ್ಲಿ ಕೆಲಸ 
ಮಾಡುತ್ತಿದ್ದಾಗ ಒಂದು ಕ್ಷಣ ಎದೆ ನೋವು ಕಾಣಿಸಿಕೊಂಡಾಗ ಶಾಲೆಯ ಹತ್ತಿರದ ಸಹೋದರಿ 
ಕಲಾವತಿಯವರ ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಬರುತ್ತೇನೆಂದು ಹೋಗುತ್ತಿದ್ದಂತೆ ಶರಣನ ಗುಡಿಯ 
ಪಕ್ಕದಲ್ಲಿಯೇ ಕುಸಿದು ಬಿದ್ದರು. ಹಗೆ ಸುಧಾರಿಸಿಕೊಂಡು ಹೋಗಿ ಮಂಚದ ಮೇಲೆ ಮಲಗುತ್ತಿದ್ದಂತೆ 
ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದ್ದಕ್ಕಿದ್ದಂತೆ ಇಲ್ಲವಾದರು. ಅವರ ಸಾವಿನ ಸುದ್ದಿ ಯಾರೂ 


299 


ನಂಬುವಂತಿಲ್ಲ. ಇಂದೇ ಬೆಳಗ್ಗೆ ಅವರ ಜೊತೆ ಮಾತನಾಡಿದ್ದೇನೆಂದು ಕೆಲವು ಜನ ಹೇಳಿದರೆ, ಅವರ 
ಸಹೋದ್ಯೋಗಿಗಳು ಇದೀಗ ಅರ್ಧ ಗಂಟೆಯ ಹಿಂದೆ ನಮ್ಮ ಜೊತೆ ಕೆಲಸ ಮಾಡಿದ್ದರು ಎಂದರು. 
ಯಾರು ನಿರೀಕ್ಷಿಸದಿದ್ದರು ಒಂದು ಕ್ಷಣದಲ್ಲಿ ಬ೦ಕೂರಕರ್‌ ಎಲ್ಲವಾಗುತ್ತಾರೆಂದು “ಮಳೆ ಮತ್ತು ಮರಣ 
ಯಾರೂ ಅರಿಯರು” ಎನ್ನುವ ಗಾದಿನೇ ಇದೆ. ಒಂದರ್ಧ ಗಂಟೆ ವಿಶ್ರಮಿಸುತ್ತೇನೆಂದು ಹೋದ 
ಬ೦ಕೂರಕರ್‌ ಶರಣನ ಸನ್ನಿಧಿಯಲ್ಲಿ ನಿರಂತರ ವಿಶ್ರಾಂತಿ ಪಡೆದರು. ಹುಟ್ಟಿದ ಮನುಷ್ಯ ಸಾಯಲೇಬೇಕು 
ನಿಜ. ಆದರೆ ಸಾಯುವ ಮಯಸಿನಲ್ಲಿ ಸತ್ತರೆ ಯಾರೂ ಅಷ್ಟೊಂದು ದುಃಖ ಪಡುವುದಿಲ್ಲ. ಅವರಿನ್ನೂ 
ಸಾಧಿಸಬೇಕಾದುದ್ದು ಬಹಳಷ್ಟಿತ್ತು. ಇನ್ನೂ ಗುರಿಯ ದಾರಿ ಕ್ರಮಿಸಬೇಕಿತ್ತು. ವಿಧಿ ಅದಕ್ಕೆ ಅವಕಾಶ 
ಕೊಡಲಿಲ್ಲ. 


ಬಂಕೂರಕರ್‌ ಅವರ ಸಾವಿನ ಸುದ್ದಿ ಹರಡುತ್ತದ್ದಂತೆ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ 
ಶಾಲೆಗಳು ಅವರ ಗೌರವಾರ್ಥ ರಜೆ ಘೋಷಿಸಿದವು. ಅವರ ವಿದ್ಯಾರ್ಥಿಗಳು ಸಾಲು ಸಾಲು ಬಂದು 
ಅಂತಿಮ ದರ್ಶನ ಪಡೆದರು. ನಗರದ ಐಡಿಯಲ್‌ ಫೈನ್‌ ಆರ್ಟ ಸಂಸ್ಥೆಯ ವಿದ್ಯಾರ್ಥಿಗಳು, ಶಿಕ್ಷಕರು 
ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡರು. ಹಳೆಯ ವಿದ್ಯಾರ್ಥಿಗಳ ಬಳಗ 
ಧಾವಿಸಿತು. ಎಲ್ಲವೂ ಕೆಲವೇ ಘಂಟೆಗಳಲ್ಲಿ ಮುಗಿದು ಹೋಯಿತು. 


ವಿಠ್ಠಲ ಬಂಕೂರಕರ್‌ ಅಗಲಿ ಇಂದಿಗೆ ಎಡರು ದಶಕಗಳು ಗತಿಸಿದವು. ಅವರಿನ್ನು ಈ ನೆಲದ 
ಮೇಲೆ ಓಡಾಡಿದಂತೆ, ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡಿದಂತೆ ಎನಿಸುತ್ತದೆ. ಅವರು ತಮ್ಮ 
ಚಿತ್ರಗಳಲ್ಲಿನ್ನೂ ಕಾಣುತ್ತಾರೆ. ಅವರು ತಮ್ಮ ಕಲಾ ಚಿತ್ರಗಳಿಂದ ಅಮರ. 


ಹೊಡೆಯಲು ಬಂದವರನ್ನು ಮಹಾದಾಸೋಹಿ 
ಶರಣಬಸವೇಶ್ವರವರು ಕ್ಷಮಿಸಿ ದೃಶ್ಯ 


300 


ದಿ. ಕಲಾವಿದ ವಿಠಲ್‌ ಬಂಕೂರಕರ್‌ ವಿಠಲ್‌ ಬಂಕೂರಕರ್‌ ಅವರ ಪತ್ನಿ ಲಕ್ಷಿ ಬಾಯಿ 


ಕಲಾವಿದ ವಿಠಲ್‌ ಬಂಕೂರಕರ್‌ರವರ ರಚಿಸಿದ ಕಲಾಕೃತಿಗಳು 


ನಂದಿಯ ಅವತಾರ ಶರಣಬಸವರ ಜನನ ದೃಶ್ಯ 


301 


302 


ಮಹಾದಾಸೋಹಿ ಶರಣಬಸವೇಶ್ವರವರು ಮಹಾದೇವಿ ಅಮ್ಮನವರೊಂದಿಗೆ ವಿವಾಹ ಸನ್ನಿವೇಶ 


ಮಹಾದಾಸೋಹಿ ಶರಣಬಸವೇಶ್ವರವರು ಮತ್ತು ಅವರ ಸಹೋದರರು 
ಪಾಲು ಹಂಚಿಕೊಳ್ಳುತ್ತಿರುವ ದೃಶ್ಯ 


303 


ಶರಣರ ಆರ್ಥಿಕ ವಿಚಾರಗಳು. 
- ಡಾ.ಬಿ.ಆರ್‌. ಅಣ್ಣಾಸಾಗರ, 
ಸಹ ಪ್ರಾಧ್ಯಾಪಕರು, 
ಅರ್ಥಶಾಸ್ತ್ರ ಅಧ್ಯಯನ ೩ ಸಂಶೋಧನಾ ವಿಭಾಗ. 
ಸ.ಪ್ರ.ದ.ಕಾಲೇಜು ಗೂ ಸ್ನಾತಕೋತ್ತರ ಕೇಂದ್ರ ಸೇಡಂ. 


ಸಾರಾಂಶ. 


ಪಾಶ್ಚಿಮಾತ್ಯ ತತ್ವಜ್ಞಾನಕ್ಕೆ ಭಿನ್ನವಾಗಿ ಭಾರತೀಯ ತತ್ವಜ್ಞಾನವು ಮುಖ್ಯವಾಗಿ ಆಧ್ಯಾತ್ಮಿಕ, 
ಪಾರಮಾರ್ಥಿಕ ವಿಷಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿದೆ. ಇದರಿಂದ ಇಂದಿಗೂ ಜನಮಾನಸವು 
ಇಹಕ್ಕಿಂತ ಪರಕ್ಕೆ, ಇಲ್ಲಿನ ಪರಿಸರಕ್ಕಿಂತ ಅಲ್ಲಿನದಕ್ಕೆ, ಭೌತಿಕಕ್ಕಿಂತ ಅಭೌತಿಕಕ್ಕೆ ಗಮನ ಕೊಡುತ್ತದೆ. ಹಲವು 
ವಿಚಾರ ದಾರೆಗಳ ಪ್ರವಾಹವನ್ನು ಬಾರತೀಯ ಇತಿಹಾಸ ದುದ್ದಕ್ಕೂ ಕಾಣುತ್ತೇವೆ. ಈ ದಿಶೆಯಲ್ಲಿ ಇಂದಿನ 
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆಗಿಹೋದ ವಚನ ಕ್ರಾಂತಿ ಜಾಗತಿಕ "ಸಾಹಿತ್ಯಿಕ ಇತಿಹಾಸದಲ್ಲಿಯೇ 
ಅಫ್‌ ವಚನಕಾರರು ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವ ತತ್ವಗಳ ಅಡಿ ಮಂಡಿಸಿದ 
ವಿಚಾರಗಳು ಜೀವನ ಸಮಗ್ರತೆಯ ಪ್ರತೀಕ. ಜೀವನ ಎಂದರೆ ಕೇವಲ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ. 
ರಾಜ್ಯಶಾಸ್ತ್ರವಲ್ಲ ಅದು ಎಲ್ಲದರ ಕೂಟ. ೧೨ನೇ ಶತಮಾನ ಕ್ರಿಷ್ಟ ಆರ್ಥಿಕ, ಸಾಮೌಾಜಿಕ,ಧಾಮಿನಕ 
ಕಾಲಘಟ್ಟ" ಹೊಂದಿತ್ತು ಅಂಥ ಸಂದರ್ಭದಲ್ಲಿ ಕಗ್ಗತ್ತಲೆಯಲ್ಲಿ ಹೊರಹೊಮ್ಮಿದ ಬೆಳಕಿನ ಕಿರಣಗಳೇ ಈ 
ವಚನಗಳು. ಅವು ಮಾತೂ ಹೌದು, ಶಪಥವೂ ಹೌದು. ನುಡಿದಂತೆ ನಡೆದ, ನಡೆದಂತೆ ನುಡಿದ ಶರಣರ 
ಅನುಭಾವ ಅಮೃತ ಸಿಂಚನ. ಆದ್ದರಿಂದ ಶರಣರ ವಚನಗಳ ಆರ್ಥಿಕ ಬುನಾದಿಯ ಪರಿಶೀಲನೆ 
ಅವಶ್ಯ. ಈ ಹಿನ್ನೆಯಲ್ಲಿ ಅವರ ಕಾಯಕ, ಪ್ರಸಾದ, ದಾಸೋಹ ಪರಿಕಲ್ಪನೆಗಳು ಇಂದಿನ ಅರ್ಥಶಾಸ್ತ್ರ 
ಮತ್ತು ಆರ್ಥಿಕತೆಯ ಬೀಜಾಂಕುರಗಳು. ಗುರು-ಲಿ೦ಗ-ಜ೦ಗಮ ಕಲ್ಪನೆಗಳು ಅಷ್ಟೇ ಮುಖ್ಯ 


ಕಾಯಕವೆಂದರೆ ಕೆಲಸ,ವೃತ್ತಿ. ಇದರಲ್ಲಿ ತಾರತಮ್ಯಭೇದ ಭಾವಕ್ಕೆ ಅವಕಾಶ ಇಲ್ಲ. ದೊಡ್ಡದು, 
ಸಣ್ಣದು ಎಂಬುದಿಲ್ಲ. ಯಾವುದೇ ಕೆಲಸ ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ದೆಯಿಂದ ಮಾಡಿದರೆ ಅದರಿಂದ 
ಹೊರಬರುವ ಫಲ ಪ್ರಸಾದವಾಗುತ್ತದೆ. ಇದನ್ನು ಆರ್ಥಿಕ ಪರಿಭಾಷೆಯಲ್ಲಿ ಸರಕುಗಳ ಉತ್ಪಾದನೆ- 
ಆದಾಯ ಎನ್ನುತ್ತೇವೆ. ಪ್ರಸಾದ ಕಲ್ಪನೆ ಬಂದಾಗ ಪೋಲು ಕಡಿಮೆಯಾಗುತ್ತದೆ. ನೈಸರ್ಗಿಕ 
ಸಂಪನ್ಮೂಲಗಳ ಉಳಿತಾಯವಾಗುತ್ತದೆ. 'ಪರಿಸ ರ ಸಂರಕ್ಷಣೆಯಾಗುತ್ತದೆ. ಮಾನವನ ಕಲ್ಯಾಣ ಆಗುತ್ತದೆ. 
ಇಂದಿನ "ಆಧುನಿಕ ಸಿದ್ಧಾಂತಗಳು ಇದನ್ನೇ ಸಾರುತ್ತವೆ. “ಹೆಗೆಲ್‌, ಕೇನ್ಸ್‌, ಅಮರ್ತ್ಯ ಸೇನ್‌ ಮಾನವನ 
ಒಳಿತಿಗೆ ಒತ್ತು ನೀಡುತ್ತಾರೆ. ಉತ್ಪಾದನೆ. ವಿತರಣೆ ಮತ್ತು ಪದಾರ್ಥಗಳ ಬಳಕೆಯ ತತ್ವಗಳನ್ನು 
ವಚನಕಾರರು ಪರಿಣಾಮಕಾರಿಯಾಗಿ ಮಂಡಿಸುತ್ತಾರೆ. ದಾಸೋಹವು ಸಂಪತ್ತಿನ ಸಂಗ್ರಹಕ್ಕೆ ಅವಕಾಶ 
ಕೊಡದೆ ಸಹಜೀವಿಗಳೊಂದಿಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಕಾಯಕದಿಂದ ಬಂದಿರುವುದನ್ನು 
ನಮಗಾಗಿಯೇ ವ್ಯಯ ಮಾಡದೆ ಸಾಮಾಜಿಕ ಜವಾಬ್ದಾರಿಯನ್ನು ಸಮರ್ಪಣಾ ಭಾವದಿಂದ 
ನಿಭಾಯಿಸುವ ದಾಸೋಹಕ್ಕೆ ವಿನಿಯೋಗಿಸಬೇಕು. ಯೋಗ್ಯ ಉತ್ಪಾದನೆ.ಯೋಗ್ಯ ಬಳಕೆ ಮತ್ತು ಯೋಗ್ಯ 
ವಿತರಣೆ ಇವು ಬಸವಣ್ಣನವರ ಅರ್ಥಶಾಸ್ತ್ರದ ಪ್ರಮುಖ “ಅಂಶಗಳು. ಈ ಪಬಂಧವನ್ನು ಮಾಧ್ಯಮಿಕ 
ದತ್ತಾಂಶ ಬಳಸಿ ಸಿದ್ಧಪಡಿಸಲಾಗಿದೆ. ಶರಣರ ವಚನಗಳಲ್ಲಿನ ಆರ್ಥಿಕ ಕಿರಣಗಳನ್ನು ಹಕ್ಕುವುದು' ಈ 
ಲೇಖನದ ಪ್ರಯತ್ನ. 


ಮುಖ್ಯ ಪದಗಳು: ವಚನಗಳು, ಕಾಯಕ, ಪ್ರಸಾದ, ದಾಸೋಹ, ಗುರು, ಲಿಂಗ, ಜ೦ಗಮ,ಉತ್ಪಾದನೆ, 
ಬಳಕೆ, ವಿತರಣೆ, ಅರ್ಥಶಾಸ್ತ್ರ, ಆರ್ಥಿಕತೆ. 


“ಇತಿಹಾಸವನ್ನು ಮರೆತವರು ಇತಿಹಾಸ ಸೃಷ್ಠಿಸ ಸಲಾರರು - ಡಾ| ಬಿ.ಆರ್‌. ಅಂಬೇಡ್ಕರ” 


304 


ಎಶ್ವ ಸಾಹಿತ್ಯೇತಿಹಾಸದಲ್ಲಿ ಕರ್ನಾಟಕದ ಉತ್ತರದಲ್ಲಿ, ನಿರ್ದಿಷ್ಟವಾಗಿ ಕಲ್ಯಾಣ ಕರ್ನಾಟಕದಲ್ಲಿ, 
೧೨ನೇ ಶತಮಾನದಲ್ಲಿ ನಡೆದ ವಚನ ಚಳುವಳಿ ಅಥವಾ ಕ್ರಾಂತಿ ಅತ್ಯಂತ ವಿನೂತನ ಪ್ರಯೋಗ. 
ಜನರಾಡುವ ಭಾಷೆಯಲ್ಲಿಯೇ ವಿಚಾರ ಕ್ರಾಂತಿ ಆದದ್ದು. ದೇವರನ್ನು ಜನರಿಂದ ದೂರ ಮಾಡಿದಾಗ 
ದೇವರನ್ನೆ ಜನತೆಯಲ್ಲಿಗೆ ತಂದ ಘನತೆ ವಚನ ಚಳುವಳಿಯದ್ದು. ದೇವರು ಎಲ್ಲೋ ಇದ್ದಾನೆ ಎನ್ನದೇ, 
ತಾನಿದ್ದಲ್ಲಿಯೇ ದೇವರಿದ್ದಾರೇ ಎಂದು ಎತ್ತಿ ಹಿಡಿದದ್ದು ಈ ಮಾತುಗಳೇ. ಬಸವಣ್ಣ ಈ ಕ್ರಾಂತಿಯ 
ರೂವಾರಿ. ಇವರು ಹಾಗೂ ಇವರೊಂದಿಗಿನ ೭೭೦ ಅಮರ ಗಣ೦ಗಳು ತಮ್ಮ ಪಲುಕುಗಳ ಮೂಲಕ 
ಜನ ಸಾಮಾನ್ಯರ ಹೃದಯ ತೆರೆದರು, ತಟ್ಟಿದರು. ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಅಂಬಿಗರ 
ಚೌಡಯ್ಯ, ಮಡಿವಾಳ ಮಾಚಿದೇವ ಹಾಗೂ ವಿವಿಧ ಜಾತಿ, ವರ್ಗ, ಪ್ರದೇಶ, ವರ್ಣ, ವೃತ್ತಿಯವರು 
ತಮ್ಮ ವಿಚಾರಗಳನ್ನು ಸರಳ ಭಾಷೆಯಲ್ಲಿ ಮಂಡಿಸಿದರು. ಅನುಭವ ಮಂಟಪ ಸಕಲ ಜೀವಾತ್ಮರಿಗೆ 
ಲೇಸನ್ನೆ ಬಯಸುವ ಕಮ್ಮಟವಾಗಿತ್ತು. 


ವಚನಗಳ ಮೂಲಕ ಜನರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಬದುಕಿನಲ್ಲಿ 
ಅಮೂಲಾಗ್ರ ಬದಲಾವಣೆ ತರಲು ಪ್ರಯತ್ನಿಸಿದರು. ಮಾನಸಿಕ ನೆಮ್ಮದಿಯ ಸೆಲೆಯಾಗಿ ಸಹ ವಚನಗಳು 
ಪರಿಣಮಿಸಿದವು. ವಚನಕಾರರು ಯಾವುದೇ ಆರ್ಥಿಕ, ರಾಜಕೀಯ, ಸಿದ್ಧಾಂತ ಪ್ರತ್ಯೇಕವಾಗಿ ಮಂಡನೆ, 
ಪ್ರತಿಪಾದನೆ ಮಾಡದಿದ್ದರೂ ಅವರ ವಚನಗಳಲ್ಲಿ ಅಡಗಿರುವ ವಿಚಾರಗಳನ್ನು ಪ್ರತ್ಯೇಕಿಸಿ ಭಿನ್ನ 
ನೆಲೆಗಟ್ಟಿನಲ್ಲಿ ಪರಿಶೀಲನೆ ಮಾಡಲು ಸಾಧ್ಯವಿದೆ. ಅವರು ಜನರ ಜೀವನವನ್ನು ಬಿಡಿಯಾಗಿ ನೋಡದೇ 
ಇಡಿಯಾದ - ಸಮಗ್ರ ದೃಷ್ಟಿಕೋನ ಅನುಸರಿಸಿದ್ದರು. ಅನುಭವ ಮಂಟಪದಲ್ಲಿ ಲೋಕವೇ ತಾನಾದವನು 
ಅಂದರೇ ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವವನು ಮಾತ್ರ ಗಣ ಎಂದು ಕರೆಯಿಸಿಕೊಳ್ಳುತ್ತಾನೆ. 


ಬಸವಣ್ಣನವರು ಇಷ್ಟ ಲಿಂಗದ ಮೂಲಕ ದೇವರನ್ನು ಖಾಸಗೀಕರಣಗೊಳಿಸಿದರು. ಜಂಗಮ 
ಲಿಂಗದ ಮೂಲಕ ಮನುಷ್ಯನನ್ನು ಸಾಮಾಜೀಕರಣ ಗೊಳಿಸಿದರು. ಸಾಮಾಜೀಕರಣಗೊಂಡ ಮನುಷ್ಯ 
ಜೀವ ಕಾರುಣ್ಯದಿಂದ ತುಂಬಿದ ಸರ್ವಸಮಾನತೆಯ ಪ್ರಜ್ಞೆಯುಳ್ಳ ಶರಣನೆಂದೆನಿಸಿಕೊಳ್ಳುತ್ತಾನೆ. ೧೯ನೇ 


ಶತಮಾನದಲ್ಲಿ ಕಾರ್ಲಮಾರ್ಕ್ಸ್‌ “Workers of the world unite, you lose nothing except 


the chains that are binding the hands® ಶರಣರು ಶ್ರಮ ಸಂಸ್ಕೃತಿಗೆ ಬುನಾದಿ ಹಾಕಿದರು. 
ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಸ್ಪಷ್ಟ ನಿಲುವು ಪ್ರಕಟಿಸಿದರು. ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ 
ಜೀವನದ ಪರಸ್ಪರ ಸಂಬಂಧ ಅವರು ಅರಿತಿದ್ದರು. ಅದಕ್ಕೆ ಅವರು ಜೀವನಕ್ಕೆ ಸಮಗ್ರ ದೃಷ್ಟಿ ನೀಡಿದರು. 
ನಮ್ಮೊಳಗೆ ನಾವು ಬಯಲಾಗುವ ಕ್ರಮ ಅರಿಯಲು ಬಸವಣ್ಣ ಮಾರ್ಗದರ್ಶನ ಮಾಡಿದ್ದಾರೆ. ಗುರು 
ಲಿಂಗ ಜಂಗಮ ಮತ್ತು ಕಾಯಕ ಪ್ರಸಾದ ದಾಸೋಹ ಬಹು ಮುಖ್ಯ ವಿಚಾರಗಳು. 


ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತು ವಚನಕಾರರು ಸಾಕಷ್ಟು ವಿಚಾರ 
ಮಂಡನೆ ಮಾಡಿದ್ದಾರೆ. ಅವರ ಆರ್ಥಿಕ ವಿಚಾರಗಳನ್ನು ಪ್ರಮುಖವಾಗಿ ಕಾಯಕ ಪ್ರಸಾದ, ದಾಸೋಹ, 
ಪರಿಕಲ್ಪನೆಗಳ ಮೂಲಕ ತಿಳಿದುಕೊಳ್ಳಬಹುದು. ಗುರು ಲಿಂಗ ಜಂಗಮ ಭಾವನೆಗಳು ಇಹ-ಪರ 
ಎರಡನ್ನು ಬೆಸೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಐಹಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ 
ಪರಸ್ಪರ ಬೆಸೆದುಕೊಂಡಿವೆ ಎಂದು ಪ್ರತಿಪಾದಿಸುವ ಮೂಲಕ ಆರ್ಥಿಕ ಮತ್ತು ದೈವಿಕ ವಿಚಾರಗಳು 
ಅವಿನಾಭಾವ ಸಂಬಂಧ ಹೊಂದಿವೆ ಎಂದರು. 


ಕಾಯಕ ಪ್ರಸಾದ ದಾಸೋಹ. 


ಸಕಲ ಜೀವಾತ್ಮರಿಗೆ ಒಳಿತು ಬಯಸುವವನು ಭಕ್ತನಾದರೆ ಸಕಲ ವಸ್ತುಗಳನ್ನು ತನ್ನ ಆಶೇಗಳ 
ಈಡೇರಿಕೆಗಾಗಿ ಬಯಸುವವನು ಭವಿ. ಮಾನವನ ವ್ಯಕ್ತಿತ್ವ ಏಕಸನಗೊಳ್ಳಬೇಕಾದರೆ ಮೊದಲು ಕಾಯಕ 


305 


ಮಾಡಬೇಕು. ಅ೦ತರ೦ಗ ಶುದ್ಧಿಗಾಗಿ ಸಮರ್ಪಣಾಭಾವ ಧ್ಯಾನ ಅಂದರೆ ಇಷ್ಟ ಲಿಂಗ ಪೂಜೆ ಮತ್ತು 
ಬಹಿರಂಗ ಶುದ್ಧಿಗಾಗಿ ಕಾಯಕ ದಾಸೋಹದ ಮೂಲಕ ಜಂಗಮ ಲಿಂಗದ ಪೂಜೆ ಮಾಡಬೇಕು. 
ಅಂತರಂಗ ಶುದ್ಧಿಯಿಂದ ಆತ್ಮ ಕಲ್ಯಾಣವಾದರೆ ಬಹಿರಂಗ ಶುದ್ಧಿಯಿಂದ ಲೋಕ ಕಲ್ಯಾಣವಾಗುತ್ತದೆ. ಆತ್ಮ 
ಕಲ್ಯಾಣ ಸ್ವಾತಂತ್ಯ ಆನಂದ ನೀಡಿದರೆ ಲೋಕ ಕಲ್ಯಾಣ ಜವಾಬ್ದಾರಿಯ ಪ್ರಜ್ಞೆ ಮೂಡಿಸುವುದು. 
ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು 
ನಾನು ಬೆವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು 
ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮದಾಸೋಹಕ್ಕೆಂದು 


ಎನ್ನುವಲ್ಲಿ ಕಾಯಕ ಸ್ವಾವಲಂಬನೆಗಾಗಿ ಅಲ್ಲ ಅದಕ್ಕೆ ತ್ರಿವಿಧ ದಾಸೋಹಗಳಿವೆ ಎಂಬುದನ್ನು 
ತೋರಿಸುವುದುರ ಜೊತೆಗೆ ಆಧುನಿಕ ಆರ್ಥಿಕ ಚಟುವಟಿಕೆಗಳಾದ ಕೃಷಿ, ಕೈಗಾರಿಕೆ, ಮತ್ತು ಸೇವಾ 
ವಲಯಗಳನ್ನು ಕುರಿತು ಅಣ್ಣನವರ ಈ ವಚನ ತಿಳಿಸುತ್ತದೆ. 


ಕಾಯಕ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ದುಡಿಮೆ, ಕೆಲಸ ಅಥವಾ ಕಾಯಕ ಎಲ್ಲರಿಗೂ 
ಅನಿವಾರ್ಯ. ಕಾಯಕದಿಂದ ಫಲವನ್ನು ಪ್ರಸಾದವಾಗಿ ಸ್ವಿಕರಿಸಿದರೆ. ಗಳಿಕೆಯ ಅಹಂನಿಂದ 
ಹೊರಬಂದಂತಾಗುತ್ತದೆ. ಆ ಗಳಿಕೆ ಕೇವಲ ನಮಗಾಗಿಯೇ ಖರ್ಚು ಮಾಡದೇ ಸಾಮಾಜಿಕ 
ಜವಾಬ್ದಾರಿಯನ್ನು ಸಮರ್ಪಣಾಭಾವದಿ೦ದ ನಿಭಾಯಿಸುವ ದಾಸೋಹಕ್ಕೆ ಬಳಸಬೇಕು. ಯೋಗ್ಯ 
ಉತ್ಪಾದನೆ, ಯೋಗ್ಯ ಬಳಕೆ ಮತ್ತು ಯೋಗ್ಯ ವಿತರಣೆ ಇವು ಬಸವಣ್ಣನವರ ಆರ್ಥಿಕ ವಿಚಾರಗಳ 
ಮುಖ್ಯ ಅಂಶಗಳು. “ಆಧುನಿಕ ಅರ್ಥಶಾಸ್ತ್ರದಲ್ಲಿ. ಉತ್ಪಾದನೆ, ಹಂಚಿಕೆ ಮತ್ತು ಬಳಕೆಗೆ ಒತ್ತನ್ನು ಕೊಟ್ಟರೆ 
ವಚನಕಾರರು ಇವುಗಳ ಗುಣಮಟ್ಟ ಕುರಿತು ಪ್ರಾಧಾನ್ಯತೆಯನ್ನು ನೀಡುತ್ತಾರೆ. ಕಾಯಕವೆಂದರೆ. ಯೋಗ್ಯ 
ಉತ್ಪಾದನೆ. ದಾಸೋಹವೆಂದರೆ ಯೋಗ್ಯ ವಿತರಣೆ ಮತ್ತು ಪ ಪಸಾದವೆಂದರೆ "ಯೋಗ್ಯ ಬಳಕೆ. 


ಕಾಯಕ ಮಾಡದವನಿಗೆ ಹಸಿವು, ರುಚಿ, ವಿಶ್ರಾಂತಿ ಹಾಗೂ ನಿದ್ದೆಯ ಮಹತ್ವ ಗೊತ್ತಾಗುವದಿಲ್ಲ. 
ಕಾಯಕ ಜೀವಿಯ ಹಸಿವು ಎಲ್ಲಾ ಪದಾರ್ಥಗಳನ್ನು ಪ್ರಸಾದವಾಗಿಸುತ್ತದೆ. ರುಚಿಕರವಾಗಿಸುತ್ತದೆ. ಕಾಯಕ 
ಜೀವಿಗೆ ವಿಶ್ರಾಂತಿ ಮತ್ತು ನಿದ್ದೆಗಳ ಸುಖ ಸಹಜವಾಗಿ ಲಭಿಸುತ್ತದೆ. ಸತ್ಯ ಶುದ್ಧ ಕಾಯಕದಿಂದ ಮನಸ್ಸು 
ಪವಿತ್ರವಾಗುತ್ತದೆ. ಆದ್ದರಿಂದ ಕಾಯಕ ತತ್ವವು ವಿಶ್ವಮಾನ್ಯವಾಗಿಡೆ. 
ಮನಶುದ್ಧವಿಲ್ಲದವಂಗೆ ದ್ರ ದ್ರವ್ಯದ ಬಡತನವಲ್ಲದೆ 
ಚಿತ್ತಶುದ್ಧದಲ್ಲಿ ಹಾಯ ಮಾಡುವಲ್ಲಿ 
ಸದ್ಧಕ್ತಂಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು 
ಮಾರಯ್ಯಪ್ರಿಯ "ಅಮರೇಶ್ವರ ಠಿಂಗದ ಸೇವೆಯುಳ್ಳನ್ನ ಕೃರ 


ಕಾಯಕದ ಮೂಲಕ ಬಸವಣ್ಣನವರು 'ಶ್ರಮಗೌರವ' (ಟಾಲಸ್ಟಾಯ್‌ ಅವರ (8/686 180001) ಕುರಿತು 
ಪ್ರತಿಪಾದಿಸುತ್ತಾರೆ. ಶ್ರಮಕ್ಕಿಂತ ಮಿಗಿಲು ಯಾವುದು ಇಲ್ಲ. ವಚನಕಾರರ ಪ್ರಕಾರ ಆಧ್ಯಾತ್ಮ ಮತ್ತು ಧರ್ಮ 
ಸಮಾಜದ ತಳಹದಿ. ದೇವರು ಶ್ರೇಷ್ಠ ಆಧ್ಯಾತ್ಮಿಕ ಮೌಲ್ಯ ಇದರ ಮೂಲಕ ವ್ಯಕ್ತಿ ಮತ್ತು ಸಮಾಜದ 
ಒಳಿತು ಸಾಧಿಸಬೇಕೆನ್ನುತ್ತಾರೆ. ಕಾಯಕತತ್ವ ಸಂತೆ ದುಡಿಮೆಯ ಮೇಲೆ ನಿಂತಿದೆ. 
ಛಲಬೇಕು ಶರಣಂಗೆ ಪರ ಧನವನೊಲ್ಲೆನೆಂಬ... 
ಉರಿ ಬರಲಿ ಸಿರಿ ಬರಲಿ ಮಾನವರ ಬೇಡೆನು 
ಎಂಬ ವಚನದಲ್ಲಿ ಪರರ ಸಂಪತ್ತು, ಪದಾರ್ಥಕ್ಕೆ ಆಸೆ ಪಡೆಬಾರದು ಮತ್ತು ಬೇಡುವ ಪ್ರವೃತ್ತಿಯಿಂದ 
ದೂರವಿರಬೇಕೆನ್ನುತ್ತಾರೆ. ಕಾಯಕವು ಪ್ರಮಾಣಿಕವಾಗಿರಬೇಕೆಂದು ಪ್ರತಿಪಾದಿಸುತ್ತಾರೆ. ಶ್ರದ್ದೆಯಿಂದ ಬೆವರು 
ಹರಿಸಿ ದುಡಿಯಬೇಕೆನ್ನುತ್ತಾರೆ. 
ಪಾಪಿಯ ಧನ ಪ್ರಾಯಶ್ಲಿತ್ರಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ 
ಸಿರಿಯೆಂಬುದು ಸಂತೆಯ ಮಂದಿ ಕಂಡಯ್ಯ 


306 


ಇದನೆಚ್ಚಿ ಕೆಡಬೇಡ 


ಲಂಚ ರುಶುವತ್ತು ಮತ್ತು ಭ್ರಷ್ಟಚಾರದ ಸಂಪಾದನೆ ಸಲ್ಲದು. ಕಾಯಕವು ಸಮಾನತೆಯನ್ನು 
ಪ್ರತಿಪಾದಿಸುತ್ತದೆ. 
ಕಾಯಕದಲ್ಲಿ ನಿರತನಾದೆಡೆ ಗುರು ದರುಶನವಾದರೂ ಮರೆಯಬೇಕು 
ಲಿಂಗ ಪೂಜೆಯಾದರೂ ಮರೆಯಬೇಕು 


ವಾನರನಿಂದ ನರನಾಗುವ ಪ್ರಕ್ರಿಯೆಯಲ್ಲಿ ಕಾಯಕದ ಪಾತ್ರ ಮಹತ್ವದ್ದಾಗಿದೆ. ಎಂದು 
ಕಾರ್ಲ್‌ಮಾರ್ಕ್ಸ್‌ ಅವರ ಆಪ್ತ ಫ್ರೆಡರಿಕ್‌ ಎ೦ಜೆಲ್ಸ್‌ ಅವರು ತಮ್ಮ “ಪಾರ್ಟ ಫ್ಲೇಯ್ಡ್‌ ಬೈ ಲೇಬರ್‌ ಇನ್‌ 
ದಿ ಟ್ರಾನ್ವಿಷನ್‌ ಫ್ರಾಂ ಏಪ್‌ ಟು ಮ್ಯಾನ್‌” ಎ೦ಬ ಹೊತ್ತಿಗೆಯಲ್ಲಿ ತಿಳಿಸಿದ್ದಾರೆ. ಕಾಯಕ ಮಾನವನ ಏಕತೆ 
ಸಾರುವ ಮೂಲ ಮಂತ್ರ. ಭೂಲೋಕದ ಮಹತ್ವ ತಿಳಿಸುತ್ತದೆ. ಭೂಮಿ ಬದುಕಲು ಯೋಗ್ಯವಾಗುವಂತೆ 
ಮಾಡುತ್ತದೆ. ಕಾಯಕ ಮಾನವರ ನಡುವಿನ ತರತಮಗಳನ್ನು, ಅಂತಸ್ತುಗಳನ್ನು ಒಡೆದು ಹಾಕುತ್ತದೆ. 
ಕಂದಕ ತುಂಬುತ್ತದೆ. ಕಾಯಕ ಮಾಡುವುದೆಂದರೆ ಬದುಕನ್ನು ಪ್ರೀತಿಸುವುದು. 
ದೇವ ಸಹಿತ ಮನೆಗೆ ಬಂದಡೆ 
ಕಾಯಕವಾವುದೆಂದು ಬೆಸಗೊಂಡೆನಾದೆಡೆ 
ನಿಮ್ಮಾಣೆ | ನಿಮ್ಮ ಹುರಾತನರಾಣೆ 
ತಲೆದಂಡ |! ತಲೆದಂಡ ಕೂಡಲ ಸಂಗಮದೇವ ಭಕ್ತರಲ್ಲಿ 
ಕುಲವನರಸಿದಡೆ ನಿಮ್ಮ ರಾಣಿವಾಸದಾಣೆ 
ಎಲ್ಲಾ ವೃತ್ತಿಗಿಗೂ ಸಮಾನ ಗೌರವ ನೀಡುವುದು ಅಗತ್ಯ. ಯಜಮಾನ-ಶಮಿಕ ಎ೦ಬ ವ್ಯತ್ಯಾಸ 
ಇಲ್ಲವಾಗುತ್ತದೆ. ಯಾವ ಕಾಯಕವು ಚಿಕ್ಕದಲ್ಲ. ದೊಡ್ಡದೂ ಅಲ್ಲ. ಎಲ್ಲವೂ ಸಮಾನ. 
ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ 
ಗುರುಲಿಂಗ ಜಂಗಮ ಮುಂದಿಟ್ಟು 
ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು 
ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು 
ಜೀವ ಹೊದೆಡೆ ಸಾಯಿ ಇದಕ್ಕೆ ದೇವರ ಹಂಗೇಕೆ 
ಭಾಷು ಲದ್ದೆಯ ಸೋಮ 
ಎ೦ದು ಹುಲ್ಲು ಹೊರೆ ಹೊರುವ ಕಾಯಕದ ಸೋಮಯ್ಯ ಬದುಕೊಂದು ಜೈವಿಕ ಕ್ರಿಯೆ ಎನ್ನುತ್ತಾನೆ. 
ನಾವು ಗಳಿಸಿದ್ದೆಲ್ಲಾ ದೇವರ ಕೃಪೆ ಎಂಬ ಅರಿವಾದಾಗ ಅದನ್ನು ಪ್ರಸಾದವೆಂದು 
ಜೋಪಾನವಾಗಿಟ್ಟುಕೊಂಡು ಸುವ್ಯವಸ್ಥಿತವಾಗಿ ಬಳಸುತ್ತೇವೆ. ಸತ್ಕಾರ್ಯಗಳಿಗಾಗಿ ವ್ಯಯಿಸುತ್ತೇವೆ. ಆ 
ವಸ್ತುವಿನ ಮಹತ್ವ ಅರಿತು ಅನ್ಯಾಯವಾಗಿ ದುಂದುವೆಚ್ಚ ಮಾಡದಂತೆ ಎಚ್ಚರಿಕೆ ವಹಿಸುತ್ತೇವೆ. ಸೇವಾ 
ಮನೋಭಾವ ತಾಳುತ್ತೇವೆ. ಜಗತ್ತಿನ ಬಗ್ಗೆ ತೀವ್ರ ಕಾಳಜಿ ಹೊಂದುತ್ತೇವೆ. 


ಕಾಯಕವು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮ ಬಾಳು ಎನ್ನುತ್ತದೆ. ಕಾಯಕ “ಸರ್ವೇಜನ 

ಸುಖಿನೋ ಭವಂತು” ಎನ್ನುತ್ತದೆ. ಸಾಮೂಹಿಕ, ಸಹಕಾರಿ ಜೀವನಕ್ಕೆ ಕಾಯಕ ನಾಂದಿ ಹಾಡುತ್ತದೆ. 

ಕಾಗೆಯೊಂದಗುಳ ಕಂಡರೆ ಕರೆಯದೆ 

ತನ್ನ ಬಳೆಗವನು 
ಕೋಳಿ ಒಂದು ಕುಟುಕ ಕಂಡರೆ 

ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ 
ಕಾಯಕ ಸ್ವಾರ್ಥಪರವಾಗಿರಕೂಡದು. ಕಾಯಕದಿಂದ ಬಂದದ್ದನ್ನು ಕೂಡಿಡಬಾರದು ಅಥವಾ 
ಸಂಗ್ರಹಿಸಬಾರದು 


307 


ಹೊನ್ನಿನೊಳಗೊಂದೆರೆಯ ಸಿರಿಯೊಳಗೊಂದೆಳೆಯ 
ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ 
ನಿಮ್ಮ ಶರಣಿಂಗಿಲ್ಲದೆ ಮತ್ತೊಂದನರಿಯೆ ಕೂಡಲ ಸಂಗಮದೇವಾ 


ಇದನ್ನೇ ಆಯ್ದಕ್ಕಿ ಲಕ್ಕಮ್ಮ ಹೀಗೆ ಹೇಳುತ್ತಾಳೆ 
ಆಸೆ ಎಂಬುದು ಅರಸಂಗಲ್ಲದೆ 
ಶಿವಭಕ್ತರಿಗುಂಟೆ ಅಯ್ಯಾ 
ರೋಷವೆಂಬುದು ಯಮಧೂತರಿಗಲ್ಲದೆ 
ಅಜಾತರಿಗುಂಟೇ ಅಯ್ಯಾ 
ನಮಗೆ ಎಂದಿನದೆ ಸಾಕು 
ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ 
ಮಾರಯ್ಯ ಪ್ರೀಯ ಅಮರೇಶ್ವರ ಲಿಂಗ ಕೊಟ್ಟು 
ಕಾಯಕವೇ ಸಾಕು ಮಾರಯ್ಯ 


ಕಾಯಕವೆಂದರೆ ಜೀವನೋಪಾಯಕ್ಕಾಗಿ ಕೈಕೊಂಡ ಕೆಲಸ. ಎಲ್ಲಾ ವೃತ್ತಿಗಳು ಸಮಾನ. ಯಾವುದೇ ಹೆಚ್ಚು 
ಕಡಿಮೆ ಇಲ್ಲ. 
ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ 
ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ 
ಆದಕಾರಣ ಕೂಡಲ ಸಂಗಮದೇವಾ ಲಿಂಗ 
ಸಂಗವನರಿತವನೇ ಕುಲಜನು. 


ಕಾಯಕ ಎಲ್ಲರಿಗೂ ಬೇಕು ಅದರಲ್ಲಿ ತರತಮ ಧೋರಣೆ ಸಲ್ಲದು 
ಗುರುವಾದರೂ ಕಾಯಕದಿಂದಲೇ ಜೀವನು ಕ್ರಿ 
ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿವುದು 
ಜಂಗಮನಾದರೂ ಕಾಯಕದಿಂದಲೇ ವೇಷ ಪಾಶ ಹರಿವುದು 
ಇದು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು 
ಎಂದು ನುಲಿಯ ಚಂದಯ್ಯ ನುಡಿಯುತ್ತಾನೆ. 


ವಚನಕಾರರು ಶ್ರೀಸಾಮಾನ್ಯನ ಕಲ್ಯಾಣ ತಮ್ಮ ಧ್ಯೇಯವೆಂದು ತಿಳಿದು ಅದೇ ದಾರಿಯಲ್ಲಿ ನಡೆದರು. ಅನ್ನ 
ದಾಸೋಹ ಮತ್ತು ಜ್ಞಾನ ದಾಸೋಹ ವಿತರಣೆಯ ಮುಖ್ಯ ಮಾರ್ಗಗಳಾಗಬೇಕಂದರೆ. ಅದನ್ನು 
ಅಳವಡಿಸಿಕೊಂಡು ಸಮಾಜದಲ್ಲಿ ನಂತರ ಜಾರಿಗೊಳಿಸಿದರು. 


ಮಾನವನ ಜೀವನಕ್ಕೆ ಹಣಕಾಸು ಮುಖ್ಯ ಅದು ಸಮಾಜದ ಉತ್ಪಾದನೆ, ವಿನಿಮಯ, ಹಂಚಿಕೆಗೆ 
ಸಂಭಂಧಪಟ್ಟಿದ್ದಲ್ಲದೇ ಉದ್ಯೋಗ ಮತ್ತು ಆದಾಯಕ್ಕೂ ಆಧಾರ. ದೇಶದ ಇತಿಹಾಸದಲ್ಲಿಯೇ ಮೊಟ್ಟ 
ಮೊದಲ ಬಾರಿಗೆ ಆರ್ಥಿಕ ವ್ಯವಸ್ಥೆ ಜಾರಿಗೊಳಿಸುವ ಜವಾಬ್ದಾರಿ ಕೈಕೊಂಡವರು ಶಿವಶರಣರು. ಅರ್ಥಕ್ಕೆ 
ನಿರ್ಣಾಯಕ ಪಾತ್ರವಿದೆ ಎಂದು ಗುರುತಿಸಿ ಅದನ್ನು ಜಾರಿಗೆ ತರಲು ಭಕ್ತಿ ಮಾರ್ಗ ಅನುಸರಿಸಿದರು. 
ಹೆಗೆಲ್‌, ಮಾರ್ಷಲ್‌, ಕೇನ್ಸ್‌, ಗಾಂಧೀಜಿ, ಅಮರ್ತ್ಶ್ಯಸೇನ್‌ ಪ್ರಚಾರಕ್ಕೆ ತಂದ ವಿಚಾರಗಳನ್ನು ೮೦೦ 
ವರ್ಷಗಳ ಹಿಂದೆಯೆ ಶಿವಶರಣರು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿದರು. ಅಲ್ಲಮ ಪ್ರಭುಗಳ ಮಾನವ 

ಆಸೆ ಪೂರೈಸಿಕೊಳ್ಳುವ ಮೂಲಭೂತ ಅಂಶಗಳ ಕುರಿತು ತಮ್ಮ ವಚನದಲ್ಲಿ 

ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ 
ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ 


308 


ಮನದ ಮುಂದಣ ಆಸೆಯೇ ಮಾಯೆ ಕಾಣಾ ಗುಹೇಶ್ವರಾ. 


ಈ ರೀತಿ ವಚನಕಾರರು ಕಾಯಕ, ಪ್ರಸಾದ ಮತ್ತು ದಾಸೋಹಗಳು ಒಂದು ವ್ಯವಸ್ಥೆಯ 
ಜೀವನಾಡಿಗಳಂತೆ ಕೆಲಸ ಮಾಡುತ್ತವೆ. ಉತ್ಪಾದನೆ ಹಂಚಿಕೆ ಮತ್ತು ಬಳಕೆ ಪರಸ್ಪರ ಸಂಬಂಧ 
ಇರುವುದನ್ನು ತೋರಿಸಿದ್ದಾರೆ. ಅವರ ವಿಚಾರಗಳು ಇಂದಿನ ಸಂದರ್ಭದಲ್ಲಿಯೂ ಹೆಚ್ಚು ಪ್ರಸ್ತುತವಾಗಿವೆ. 
ಎಲ್ಲಾ ದೇಶಗಳ ಆರ್ಥಿಕ ಅಭಿವೃದ್ಧಿಯ ಚಾಲಕ ಮತ್ತು ಪ್ರೇರಕ ಶಕ್ತಿಯೆಂದರೆ ಆಯಾ ದೇಶಗಳ 
ಸಂಸ್ಕೃತಿ, ಪರಂಪರೆ, ಸಾಮಾಜಿಕ ವ್ಯವಸ್ಥೆ ಮತ್ತು ಸಂಪ್ರದಾಯಗಳೆಂಬುದನ್ನು ಮರೆಯಕೂಡದು. 
ವಚನಕಾರರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಜಾರಿಗೆ ತಂದರೆ ಈ ಜಗತ್ತು ವಾಸಯೋಗ್ಯ 
ಆಗುವದರಲ್ಲಿ ಸಂದೇಹವಿಲ್ಲ. ಸಂಪತ್ತು ಎಲ್ಲಿಯೂ ಸಂಗ್ರಹವಾಗದೆ ನಿರಂತರತೆ ಪಡೆಯುವುದರಲ್ಲಿ 
ಅನುಮಾನವಿಲ್ಲ. 


309 


ಗುಲಬರ್ಗಾ ಜಿಲ್ಲೆಯ ಉತ್ತರಭಾಗದ ಸಾಮಾಜಿಕ, ಧಾರ್ಮಿಕ, ಶೈಕ್ಷ ಣಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿ. 
(ಶಾಸನಗಳನ್ನು ಮತ್ತು ದೇವಾಲಯಗಳನ್ನು ಅನುಲಕ್ಷಿಸಿ). 


-ಡಾ. ಶಾಮಲಾ ಧುರೇಂದ್ರ, 
ಜೋಷಿಗಲ್ಲಿ, ಮು॥ಪೋ॥ ಚಿಂಚೋಳಿ, 
ಕಲಬುರಗಿ ಜಿಲ್ಲೆ. 


ಸಾಮಾಜಿಕ ಸ್ಥಿತಿಗತಿ. 


ಗುಲಬರ್ಗಾ ಜಿಲ್ಲೆಯ ಉತ್ತರ ಭಾಗದಲ್ಲಿ ದೊರಕುವ ಶಾಸನಗಳು, ದೇವಾಲಯಗಳು ಮತ್ತು 
ಮೂರ್ತಿ ಶಿಲ್ಪಗಳ ವಿವರಗಳು ಪ್ರಾಚೀನ ಸಮಾಜದ ಸ್ವರೂಪವನ್ನು ಕಟ್ಟಕೊಡುವ ಆಕಾರಗಳಾಗುತ್ತವೆ. 
ಅವುಗಳಲ್ಲಿ ಆಯಾ ಕಾಲದ ಸಮಾಜವು ಹೇಗಿದೆಂಬುದು ಕಾಣಬಹುದು. ಈ ಮೂಲ ಆಕರಗಳ 
ಮೂಲಕ ಸಾಮಾಜಿಕ ಧಾರ್ಮಿಕ ವಿವರಗಳನ್ನು ಇಲ್ಲಿ ನೀಡುವ ಪ್ರಯತ್ನ ಮಾಡಲಾಗಿದೆ. ಸಮಾಜವನ್ನು 
ವೇದಕಾಲದಲ್ಲಿ ವೃತ್ತಿಗನುಸಾರ ಭೇಧಿಸಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಈ ಮೂರು ವರ್ಗಗಳಿಗೆ 
ವಿವಾಹದ ವಿಷಯಗಳಲ್ಲಿ ಖಚಿತ ನಿರ್ಬಂಧಗಳಿರಲಿಲ್ಲ”  ಯಗ್ಗೇದದ ಕಾಲದಲ್ಲಿ 
ವೃತ್ತಿಭೇದಗಳುಂಟಾಗಿದ್ದರೂ ಅವುಗಳಲ್ಲಿ ಮೇಲು ಕೀಳೆಂಬ ಮನೋಭಾವವಿರಲಿಲ್ಲ. ಆದರೆ ಅಥರ್ವವೇದ 
ಕಾಲದ ಕೊನೆಯ ವೇಳಗೆ ಈ ವೃತ್ತಿಭೇದವು ಆ ಗು ಸರಿಸುವವರ ಸಾಮಾಜಿಕ 
ಸ್ಥಾನಮಾನಗಳಲ್ಲಿಯು ವ್ಯತ್ಯಾಸಗಳು೦ಟಾಗಲು ಕಾರಣವಾಯಿತು. ವರ್ಣವ್ಯವಸ್ಥೆಯಲ್ಲಿ ಈಗಿನ ಜಾತಿ 
ಪದ್ಧತಿಯಂತೆ ಯಾವುದೇ ನಿಷೇಧವಿರಲಿಲ್ಲ. ಬೇರೆ ವರ್ಣದವರು ವರಿಸಿ ವಿವಾಹವಾಗಬಹುದಿತ್ತು. 
ಇಂತಹ ಉಲ್ಲೇಖಗಳು ಜಾತಕಗಳಲ್ಲಿವೆ. ವೃತ್ತಿಗಳಲ್ಲಿ ಮುಂದೆ ಅನೇಕ ಭೇದ ಉಂಟಾಗಿ ಅದು 
ಸಾಮಾಜಿಕ ಮೇಲು-ಕೀಳು ಭಾವನೆಗಳಿಗೆಡೆ ಮಾಡಿ ಚಾತುರ್ವಣಗಳಿಗೆ ದಾರಿ ಮಾಡಿದ್ದಂತಾಯಿತು. ಈ 
ವ್ಯವಸ್ಥೆಯು ಬ್ರಾಹ್ಮಣಕಗಳ ಕಾಲಕ್ಕೆ ಮತ್ತಷ್ಟು ಬಿಗಿಗೊಂಡು ವೃತ್ತಿ ವ್ಯತ್ಯಾಸವು ಹಿಂದುಳಿದ ವ್ಯಕ್ತಿಯ ಹುಟ್ಟು 
ವರ್ಣವನ್ನು ನಿರ್ಣಯಿಸುವಂತಾಯಿತು.* 


ಸಾಮಾಜಿಕ ಸ್ತರ, ಜಾತಿ ಮತ್ತು ಧರ್ಮದ ಉಲ್ಲೇಖ. 


ಶಾಸನಗಳ ಶಾಪಾಶಯಗಳಲ್ಲಿ ಚಾಂಡಾಲರು, ಸೂದರ ಉಲ್ಲೇಖಗಳಿವೆ. ಬ್ರಾಹ್ಮಣರು ಉಚ್ಚ 
ಸ್ಥಾನದಲ್ಲಿದ್ದರು. ಅನಂತರ ಗೌಡ, ಒಕ್ಕಲಿಗ, ಸೆಟ್ಟಿ, ತಂಬುಲಿಗ, ಜೇಡ, ಗಾಣಿಗ, ಅಗಸ, ಕ೦ಚಿಗೊರವ, 
ಕಂಚಗಾರ, ಕಮ್ಮಾರ, ಕಂಬಾರ, ಬಡಿಗ ಇವರಿಗೆ ಊರಿನಲ್ಲಿ ಪ್ರತ್ಯೇಕ ಕೇರಿಗಳಿದ್ದವು. ಶಾಸನದಲ್ಲಿ 
ದೇವಾಲಯ ಪೂಜೆ ಬ್ರಾಹ್ಮಣರಿಗಲ್ಲದೆ ಗೊರವುಗಳಿಗೆ ಸಲ್ಲದು ಎಂದು ಉಲ್ಲೇಖಿತವಾಗಿದೆ. 
ಕ್ರಿಶ.೧೧೮೫ರ ಮಡಿಹಾಳ ಶಾಸನದಲ್ಲಿ ಬ್ರಾಹ್ಮಣರು ಉನ್ನತ ಸ್ಥಾನದಲ್ಲಿದ್ದರೆಂದು ಉಲ್ಲೇಖಿಸಿದೆ. 
ಕ್ರಿಶ೧೧೦೩ರ ರುದ್ರವಾಡಿಯ ಶಾಸನದಲ್ಲಿ ಅಗ್ರಹಾರದ ಪ್ರಭು ವಾಸುದೇವ ಭಟ್ಟೋಪಧ್ಯಾಯರು ಎಂದು 
ಸೂಚಿಸುತ್ತದೆ. ಅಂದರೆ ಅಗ್ರಹಾರವನ್ನು ಬ್ರಾಹ್ಮಣರಲ್ಲದೆ ಬೇರೆಯವರು ಉಸ್ತುವಾರಿ ಮಾಡುತ್ತಿರಲಿಲ್ಲ 
ಎ೦ಬುದು ಸ್ಪಷ್ಟಗೊಳ್ಳುತ್ತದೆ. 


ಕುರುಬಗೇರಿ (ಅಂದೋಲ ಕ್ರಿಶ.೧೩೮೮) ಸೂಳೆಗೇರಿಗಳು, ದೇವಾಲಯಗಳಿಗೆ ಹೊಂದಿ 
ವಾಸಗೊಂಡಿದ್ದರು. ಅದಕ್ಕೆ ಅಂದಿನ ಸಮಾಜದಲ್ಲಿ ಅಭ್ಯಂತರವಿರಲಿಲ್ಲ ಎಂಬುದಕ್ಕೆ ಅಂಥವರ 
ನಿವೇಶನಗಳನ್ನು, ದಂಡ ದೋಷ, ಮುಕ್ತಗೊಳಿಸಿ ಸಮಾಜದ ವಿವಿಧ ವೃತ್ತಿಯವರು ಮಾನ್ಯ ಮಾಡಿರುವ 
ಉಲ್ಲೇಖ ಮಾಡಿಹಾಳದ ಕೋಟಿ ಶಂಕರ ದೇವಸ್ಥಾನದ ಕಂಬದ ಶಾಸನದಲ್ಲಿದೆ (ಮಾಡಿಹಾಳ 
ಕ್ರಿಶ.೧೧೮೫)% ಮಡಿಹಾಳ ಶಾಸನದಲ್ಲಿ ಮಡಿವಾಳ, ಬಡಗಿ, ಸಿಪ್ಪಿಗ್ಗ ಕಮ್ಮಾರ, ಇನಿತುಮಂ ಎಂದು 
ಉಲ್ಲೇಖಿಸಿದೆ.* ಮಡಿವಾಳ ಎಂದರೆ ಈಗ ನಾವು ಅಗಸರು ಎಂದು ಕರೆಯುವ ಜನರು. ಇವರ 


310 


ಕಾಯಕ ಬಟ್ಟೆ ತೊಳೆಯುವುದು. ಸಾಮಾನ್ಯವಾಗಿ ಪುರೋಹಿತ ವರ್ಗ ರಾಜ ವರ್ಗ ಮತ್ತು ಆಡಳಿತ 
ವರ್ಗಗಳ ಸೇವೆಗೆ ಮಡಿವಾಳರು, ಚಾಣ್ಣಲರು, ದೇವದಾಸಿ, ಸೂಳೆಯರಿದ್ದರು. ಬಡಿಗರು ರೈತಾಪಿ ಜನರ 
ಕೃಷಿ ಸಲಕರಣೆಗಳನ್ನು ತಯ್ಯಾರಿಸುವದಲ್ಲದೆ, ಮನೆ ಕಟ್ಟುವಲ್ಲಿ ಮತ್ತು ಮನೆಯ ಉಪಕರಣಗಳನ್ನು 
ತಯ್ಯಾರು ಮಾಡುತ್ತಿದ್ದರು. ಕುಂಬಾರರು ಮಡಿಕೆ ಮತ್ತು ಗೃಹ ಉಪಯೋಗಿ ವಸ್ತುಗಳನ್ನು (ಪಾತ್ರೆ, 
ಗ್ಲಾಸು ಇತ್ಯಾದಿ) ತಯ್ಕ್ಯಾರಿಸುತ್ತಿದ್ದರು. ಕಮ್ಮಾರರು ಲೋಹದ ಸಾಮಾನುಗಳನ್ನು ಮತ್ತು ಕೃಷಿ 
ಉಪಯೋಗಿ ವಸ್ತುಗಳನ್ನು ತಯ್ಯಾರಿಸುತ್ತಿದ್ದರು. ಕ್ರಿಶ.೧೨ನೆಯ ಶತಮಾನದ ಮಡಿಹಾಳ ಶಾಸನದಲ್ಲಿ 
ಗಾಣಿಗರು ಗಾಣದಿಂದ ಎಣ್ಣೆಯನ್ನು ತೆಗೆಯುವ ಉಲ್ಲೇಖವಿದೆ. ಪಡಸಾವಳಿ ಶಾಸನದಲ್ಲಿ ಅರುವತ್ತೊಕ್ಕಲು 
ಎ೦ದು ಉಲ್ಲೇಖಿಸಿದೆ. ಅರುವತ್ತೊಕ್ಕಲು ಎಂಬುದು ಕೃಷಿ ಪ್ರಧಾನವಾಗಿರುವ ಜನಾಂಗದ ವಂಶ? 
ಜಾತಿ? ಉಲ್ಲೇಖಿಸುವಂತಿದೆ. ನಿಂಬರ್ಗಾ ಶಾಸನದ ಶಾಪಾಶಯದಲ್ಲಿ ಚಾಂಣ್ಣಾಲರ ಉಲ್ಲೇಖವಿದೆ. 
ಬ್ರಾಹ್ಮಣರು ಉಚ್ಚಸ್ಥಾನದಲ್ಲಿದ್ದರು. ಅನಂತರ ಗೌಡ, ಒಕ್ಕಲಿಗ, ಸೆಟ್ಟಿ, ತಂಬುಲಿಗ, ಜೇಡ, ಗಾಣಿಗ, ಅಗಸ, 
ಕಂಚಿಗೊರವ, ಕಂಚಗಾರ, ಕಮ್ಮಾರ, ಕಂಬಾರ, ಬಡಿಗ ಇವರಿಗೆ ಊರಿನಲ್ಲಿ ಪ್ರತ್ಯೇಕ ಕೇರಿಗಳಿದ್ದವು. 


ವೀರಬಣ೦ಜಗರ ಧರ್ಮ (ಚಿನಮಳ್ಳಿ-ಕ್ರಿ.ಶ೧೧೭೫). ಕುರುಬಗೇರಿ (ಅಂದೋಲಕಿ.ಶ.೧೩೮೮), ಕುರುಬ 
ಜನಾಂಗದವರಾದ ಬಕ್ಕಯ್ಯ, ಸೋವಿಮಯ್ಯ, ಮುದ್ದಯ್ಯ(ಬಿಂಗೋಳಿ ಕ್ರಿಶ.೧೦೭೮). ಹಾಡುವವರು, 
ಪಾತ್ರದವರು, ಹಳವಿಗ ಬಿಕ್ಕೋಜ(ಸರಡಗಿ ಕ್ರಿ.ಶ.೧೦೧೧).  ಗಣಿಕೆಯರ ಉಲ್ಲೇಖ(ನಿಂಬರ್ಗಾ 
ಕ್ರಿಶ.೧೦೫೫). ಮಡಿವಾಳ, ಬಡಿಗ, ಸಿಪ್ಪಿಗ ಕಮ್ಮಾರರು, ಸೂಳಿಗೆರಿಯ ಉಲ್ಲೇಖ (ಮಡಿಹಾಳ 
ಕ್ರಿಶ.೧೧೮೪). ಹೊಲಗೇರಿಯ ಉಲ್ಲೇಖ (ಮಡಿಹಾಳ ಕ್ರಿಶ.೧೨ನೆಯ ಶತಮಾನ). ತಾಮಾಮಂಡಲದ 
ವಿಶ್ವಕರ್ಮ ಏಕವಲ್ಲಿ ಎಂದು ಉಲ್ಲೇಖಿಸಲಾಗಿದೆ (ಮೋಘಾ ಕ್ರಿಶ.೧೧೭೦). ಹೂ ಮಾರುವವರು ಎಂದು 
ಕ್ರಿಶ ೧೦೧೧ರ ಸರಡಗಿ ಶಾಸನ ಉಲ್ಲೇಖಿಸುತ್ತದೆ. ಪ್ರಸ್ತುತ ಅವರನ್ನು ಹೂಗಾರರು ಎಂದು 
ಕರೆಯುವರು. ಅಳಂದ ಸಾಸಿರದ ಶಾಸನಗಳಲ್ಲಿ ತು೦ಬಲಿಗರು ಎಂದು ಉಲ್ಲೇಖಿಸಿವೆ. ಬಹುಶಃ ಇವರು 
ಎಲೆಯ ಕೃಷಿ ಮತ್ತು ವ್ಯಾಪಾರ ಮಾಡುವವರಿದ್ದರು. 


ಆಳುವ ವರ್ಗ, ಅಧಿಕಾರಿ ವರ್ಗ, ವ್ಯಾಪಾರಿ ವರ್ಗ, ರೈತ ವರ್ಗ ಮತ್ತು ಶ್ರಮಿಕ ವರ್ಗವೆಂದೂ 
ಸಹ ನಾವು ವಿಗಡಿಸಬಹುದಾಗಿದೆ. ಆಳುವ ವರ್ಗದಲ್ಲಿ ಅರಸರು, ರಾಣಿಯರು, ಯುವರಾಜರು, 
ಪುರೋಹಿತರು, ಸಾಮಂತರು, ಮಹಾ ಮಂಡಳೇಶ್ವರರು ಮಂಡಳೇಶ್ವರರಿದ್ದರು. ಅಧಿಕಾರಿವರ್ಗದಲ್ಲಿ 
ಮಹಾಜನರು, ಸ್ಥಾನಾಚಾರ್ಯರು, ಗಾವುಂಡರು, ಸಂಧಿವಿಗ್ರಹಿಗಳು ಬರುತ್ತಾರೆ. ವ್ಯಾಪಾರಿವರ್ಗದಲ್ಲಿ ಸೆಟ್ಟಿ 
ಗುತ್ತರು, ಮುಮ್ಮರಿ ದಂಡರಿದ್ದಾರೆ. ಶ್ರಮಿಕ ವರ್ಗದಲ್ಲಿ ಕೃಷಿಕರು, ಕುಂಬಾರ, ಕಂಬಾರ, ಮಡಿವಾಳ, 


ಬಡಿಗ, ಸಿಪ್ಪಿಗ ಇತ್ಯಾದಿ ಜನ ಸಮುದಾಯಗಳಿವೆ. 
ಕುಟುಂಬ ವ್ಯವಸ್ಥೆ ಮತ್ತು ವಿವಾಹ ಪದ್ದತಿ. 


'ಸಾಧುಸಂಯುತ ವಿದ್ವಾಂಸನಾಗಿರ್ದ್ದೇವಕೆಯ್ಸ ಮನೆಗೆ ವೊಡೆಯನಾಗಿರ್ಪಂತಲ್ಲದೆ ದುಶ್ಚರಿತ್ತನಾದ 
ನಿರವೀಯದೆ ಪೊಡಮಡಿಸುಪ್ಪದು' ಎಂದು ರುದ್ರವಾಡಿ ಶಾಸನ ತಿಳಿಸುತ್ತದೆ. ಕುಟುಂಬದ ಒಡೆಯ 
ಮತ್ತು ಸಮಾಜದ ಒಡೆಯನಾದವನ ಅರ್ಹತೆಗಳ ಬಗ್ಗೆ ವಿವರಿಸುತ್ತದೆ. ಶಾಸನಗಳಲ್ಲಿ ಹೆಚ್ಚಾಗಿ ಕುಟುಂಬ 
ವ್ಯವಸ್ಥೆಯ ಬಗ್ಗೆ ಹೆಚ್ಚಾಗಿ ಉಲ್ಲೇಖ ಸಿಗದಿದ್ದರೂ ಶಾಸನ ಶಿಲ್ಪಗಳಲ್ಲಿ, ಮಾಸ್ತಿಗಲ್ಲುಗಳಲ್ಲಿ ಮತ್ತು ಮೂರ್ತಿ 
ಶಿಲ್ಪಗಳಲ್ಲಿ ವಿವಾಹದ ಮತ್ತು ಪತಿ- ಸತಿಯರ ಸಂಬಂಧ ಹೇಗಿರುತ್ತೆ ಎಂಬುದರ ಬಗ್ಗೆ ವಿವರಿಸುತ್ತವೆ. 
ಎಕಪತ್ನಿತ್ವ ಮತ್ತು ಬಹು ಪತ್ನಿತ್ವ ಜಾರಿಯಲ್ಲಿತ್ತು. ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ವಿಕ್ರಮಾದಿತ್ಯನು ಬಹು 
ಪತ್ನಿತ್ರ ಹೊಂದಿದ್ದನೆಂದು ಮತ್ತು ೧೬ ರಾಣಿಯರಿದ್ದದ್ದು ಶಾಸನಗಳು ಉಲ್ಲೇಖಿಸುತ್ತವೆ. ಪಿರಿಯರಸಿ, ಪಟ್ಟ 
ಮಹಿಷೆ, ಪಟ್ಟದರಸಿ, ಪಟ್ಟ ಎಂದು ಉಲ್ಲೇಖಿಸಿವೆ. ಪಿರಿಯರಸಿ ಪಟ್ಟ ಮಹಾದೇವಿ ಎಂದು ಶಾಸನ 
ಉಲ್ಲೇಖಿಸಿವೆ. ಪಟ್ಟ ಮಹಾದೇವಿ, ಚಂದಲದೇವಿಯರ ಉಲ್ಲೇಖ ಅಳಂದ ಶಾಸನಗಳಲ್ಲಿವೆ.* ಪೆರ್ಮ 
ಜಗದೇಕಮಲ್ಲನ ರಾಣಿ ಅಭಿನವ ಸರಸ್ಪತಿ ಎಂಬ ಬಿರುದಾಂಕಿತಳಾದ ಮಲಯವತಿದೇವಿಯನ್ನು 


311 


ಬೋದನ ಶಾಸನ ಉಲ್ಲೇಖಿಸುತ್ತದೆ. ಹೀಗಿರುವಾಗ ಪರಸ್ಪರ ರಾಣಿಯರಲ್ಲಿ ಜಗಳಗಳು ಆಗದಂತೆ 
ದೂರವಿಟ್ಟು ಅವರಿಗೆ ಕೆಲವು ಪ್ರಾಂತ್ಯಗಳನ್ನು ಆಳಲು ಬಿಟ್ಟ ಉದಾಹರೆಣೆ ಆರನೆಯ ವಿಕ್ರಮಾದಿತ್ಯನ 
ಕಾಲದಲ್ಲಿ ನೋಡಬಹುದು. ತ್ರಿಭುವನ ಮಲ್ಲನ ಮಡದಿ ಚಂದಲದೇವಿ *`ದುಷ್ಟದರ್ಪೆಷ್ಟ' ಸವತಿ 
ಶಿರೋವಜಮುಷ್ನೆ' ಎಂಬ ಉಲ್ಲೇಖ ಅಳಂದ ಶಾಸನ ಮಾಡುತ್ತದೆ.” ರಾಣಿಯರು ತಮ್ಮ ಸವತಿ 
ಮತ್ಸರದಿ೦ದಲೋ, ಅಥವಾ ಪರಸ್ಪರ ಪ್ರತಿಸ್ಪರ್ಧೆಯಿ೦ಂದಲೋ ತಮ್ಮ ಪ್ರಾಂತ್ಯದ ಆಡಳಿತ ಇನ್ನೊಬ್ಬ 
ರಾಣಿಯರಿಗಿಂತಲೂ ಚೆನ್ನಾಗಿ ನೋಡಿಕೊಳ್ಳ ಬೇಕೆಂಬ ಮತ್ತು ರಾಜನಿಗೆ ಹತ್ತಿರವಾಗುವ ಆಶಯದಿಂದ 
ಚೆನ್ನಾಗಿ ಆಳ್ವಿಕೆ ಮಾಡುವ ಪ್ರಯತ್ನ ಮಾಡಿತ್ತಿದ್ದರು. ಇದರಿಂದ ರಾಜನ ಆಳ್ವಿಕೆಯು ಉತ್ತಮವಾಗಿ 
ನಡೆಯುತ್ತಿತ್ತು. 


ಸತಿಪದತಿ. 
ಥಿ 


ಪ್ರಾಚೀನ ಮಹಾಭಾರತ ಕಾಲದಿಂದಲೂ ಸತಿ ಪದ್ಧತಿ ಜಾರಿಯಲ್ಲಿರುವುದು ಉಲ್ಲೇಖಗಳಿವೆ. ಪಾಂಡು 
ರಾಜನ ಎರಡನೆಯ ಪತ್ನಿ ಮಾಧವಿಯ ಸತಿಯಾಗಿದ್ದಳು. ಅನೇಕ ಶಾಸನಗಳು ಮತ್ತು ಮಾಸ್ತಿಗಲ್ಲುಗಳು 
ಸಹ ಸತಿ ಪದ್ಧತಿ ಆಚರಣೆಯಲ್ಲಿರುವುದಕ್ಕೆ ಪುಷ್ಟಿಯಾಗಿವೆ.. ಗುಲಬರ್ಗಾ, ಯತ್ಚಾಪೂರ, 
ಸೋಮನಿಂಗದಳ್ಳಿ, ರುಮ್ಮನಗೂಡು, ಹಲ್ಜೇರಾ, ಖಜೂರಿ, ತಡಕಲ್‌ ಹೀಗೆ ಹಲವು ಮಾಸಿಗಲ್ಲುಗಳು ಇಲ್ಲಿ 
ದೊರೆತ್ತಿದ್ದು ನಮಗೆ ಆ ಕಾಲದ ಸತಿಪದ್ಧತಿಯ ವಿವರಣೆ ತಿಳಿಸುತ್ತವೆ. ಸಾಮಾನ್ಯವಾಗಿ ಮೊದಲ 
ಹೆಂಡತಿ ಅಥವಾ ಪಟ್ಟದ ರಾಣಿ ಪತಿಯೊಂದಿಗೆ ಸತಿ ಹೋಗುತ್ತಿದ್ದಳು. ಉಳಿದವರು ಸತಿ 
ಪದ್ಧತಿಯಾಚರಿಸುತ್ತಿರಲಿಲ್ಲ. ಅವರು ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕಠಿಣ ವೃತ ಆಚರಿಸುತ್ತ. 
ಆಗಿನ ನಿಯಮಗಳಿಗನುಸಾರವಾಗಿ ಸಮಾಜದಲ್ಲಿರುತ್ತಿದ್ದರು. ಸತಿ ಪದ್ಧತಿಯಲ್ಲಿ ಸತಿ ಸಹಗಮನ ಮತ್ತು 
ಅನುಗಮನ ಪದ್ಧತಿ ಎಂದು ಎರಡು ಪದ್ಧತಿಗಳಿವೆ. ಪತಿಯೊಂದಿಗೆ ಸಾಯುವುದು ಸತಿ ಸಹಗಮನ 
ಎ೦ದೆನಿಸಿಕೊ೦ಡರೆ, ಪತಿಯ ಸಾವು ಬೇರೆಲ್ಲಿಯೋ ಆಗಿದೆ ಎಂಬ ವಿಷಯ ಗೊತ್ತಾದ ಮೇಲೆ ಚಿತೆಗೆ 
ಹಾರುವುದನ್ನು ಅನುಗಮನ ಎನ್ನುತ್ತಿದ್ದರು. ಹೆಚ್ಚಾಗಿ ಅನುಗಮನ ಆಚರಿಸುತ್ತಿದ್ದವರು ಸೈನಿಕರ 
ಹೆಂಡತಿಯರಾಗಿದ್ದರು. 


ಸಾಮಾಜಿಕ ಆಚರಣೆಯ ಉಲ್ಲೇಖ. 


ಓಂ ಖಡ್ಗ ಧಾರಿಣೇ ದೇವಹಿ ಬಲಿವಿತ್ಯಂ ತಿಸ್ಮರಯ್ಯೇ ವಿಶ್ವಂ ಶ್ರೀ ಶ್ರೀ ಶ್ರೀ-ಬಲಿ ನೀಡಿದ 
ಉಲ್ಲೇಖ? (ಕ್ರಿಶ೧೩೯೦ ಚಿಂಚನಸೂರು ಶಾಸನ). ಬಲಿ ನೀಡುವ ಪದ್ಧತಿ ಸಾಮಾಜಿಕ ಅಂಧ 
ಶ್ರದ್ಧೆಗಳಲ್ಲೊ೦ದು ಎಂಬುದು ನಮಗೆಲ್ಲಾ ತಿಳಿದ ವಿಷಯ. ಆದರೆ ಇದರ ಆಚರಣೆ ಪ್ರಾಚೀನ 
ಕಾಲದಿಂದಲೂ ಪ್ರಚಾರದಲ್ಲಿದೆ. 


ದಾನ, ವ್ರತ, ಪಾಪ ಮತ್ತು ಪುಣ್ಯದ ಪರಿಕಲ್ಪನೆ. 


ಹಬ್ಬ ಹರಿದಿನ ಸೂರ್ಯಗ್ರಹಣ, ಚಂದ್ರಗ್ರಹಣ, ಸಂಕ್ರಾಂತಿಯ ದಿನಗಳಲ್ಲಿ ದಾನ ಮಾಡುತ್ತಿದ್ದರು. 
ಈ ಭಾಗದ ಶಾಸನಗಳಲ್ಲಿ ಚಿಂಚನಸೂರು, ಕಡಗಂಚಿ, ತಡಕಲ್‌, ಅಳಂದ, ಸುಲೇಪೇಟೆ, ದೇಗಲ್ಮಡಿ, 
ಬೆಳಗುಂಪಾ(ಕೆ) ಶಾಸನಗಳು ದಾನ ಶಾಸನಗಳಾಗಿವೆ. ದೇವಾಲಯದಲ್ಲಿ ಧರ್ಮ ಕಾರ್ಯ 
ಮಾಡುವುದನ್ನು ಸೂಚಿಸುತ್ತವೆ. "ಯಿರ ಸಂಗಪ್ಪನ ಮಗ ಮಾಯಂಣ್ಣನು ಶ್ರೀ ಮಹೇಶ್ವರ ದೇವರಿಗೆ 
ದಂಡವೆತ್ತವನ್ನು' ಮಾನ್ಯ ಮಾಡಿದ್ದಾಗಿ ಚಿಂಚನಸೂರ ಶಾಸನ ತಿಳಿಸುತ್ತದೆ." ಹೊಡಲ ಶಾಸನದಲ್ಲಿ 
“ದೇವರಿಗೆ ಹರಕೆ ರೂಪದಲ್ಲಿ ೧೦೦ ಕೋಣ, ೧೦೦ ಎತ್ತುಗಳನ್ನು ಬಿಟ್ಟ' ಉಲ್ಲೇಖವಿದೆ. 


ಶಾಪಾಶಯಗಳಲ್ಲಿ ಸಮಾಜಿಕ ಸ್ಥಿತಿಗತಿ. 


312 


'ಸಾಧುಸಂಯುತ ವಿದ್ವಾಂಸನಾಗಿರ್ದೇವಕೆಯ್ದ ಮನೆಗೆ ವೊಡೆಯನಾಗಿರ್ಪಂತಲ್ಲದೆ ದುಶ್ಚರಿತ್ತನಾದ 
ನಿರವೀಯದೆ ಪೊಡಮಡಿಸುಪುದು' ಎಂದು ರುದವಾಡಿ ಶಾಸನ ತಿಳಿಸುತ್ತದೆ. ಸಮಾಜದ ಸ್ಪತ್ತು 
ಅರ್ಹರಾದವರ ಕೈಯಲ್ಲಿರಬೇಕು ಎ೦ದು ಶಾಸನಗಳು ಉಲ್ಲೇಖಿಸಿವೆ. ಸ್ಥಾನಾಚಾರ್ಯರು ದಾನದ 
ದುರುಪಯೋಗ ಮಾಡಿಕೊಂಡಾಗ ಅವರನ್ನು ಸ್ಥಾನದಿಂದ ತೆಗೆಯುವಂತೆ ಅವರು ಸತ್ತಾಗ ಹಂದಿ, 
ನಾಯಿ, ಕತ್ತೆಗೆ ಸಮಾನ ಎಂದು ತಿಳಿಸುವ ಭೋದನ ಶಾಸನವು ಜಾತಿ ವ್ಯವಸ್ಥೆಯ ವಿವರಣೆ ನೀಡುತ್ತದೆ. 
ಕ್ರಿಶ.೧೧೩೪ರ ನಿಂಬರ್ಗಾ ಶಾಸನದಲ್ಲಿ ನೈಷ್ಠಿಕರು ತಮ್ಮ ಕಾರ್ಯ ಸರಿಯಾಗಿ ಮಾಡದಿದ್ದದರೆ, ತಮ್ಮ 
ಇಪ್ಪತ್ತೊಂದು ತಲೆಯ ಪಿತೃಗಳು ನೇರ ಪುನ್ನರಕಕ್ಕೆ ಹೋಗುವರು ಎಂದು ಉಲ್ಲೇಖಿಸುತ್ತದೆ. ಪೂಜೆಗ 
ಅರ್ಹ ಇಲ್ಲಿ ಬ್ರಾಹ್ಮಣರಲ್ಲದೆ, ಶೂದರಲ್ಲ ಎಂದು ಉಲ್ಲೇಖ ನೀಡುತ್ತದೆ. ಬಣಂಜಿಗರು ಮತ್ತು 
ಚಾಂಡಾಲರ ವಿವರಣೆ ನೀಡುತ್ತದೆ. ಮರ್ತೂರು ಶಾಸನದಲ್ಲಿ ಉಗ್ರಮುನೀಂದರನ್ನು, ಪಶುಗಳನ್ನು, 
ವೇದಾಭ್ಯಾಸ ಮಾಡಿದವರನ್ನು ಕೊಂದ ಪಾಪ ಹತ್ತುತ್ತದೆ ಎಂದು ಉಲ್ಲೇಖಿಸಿದೆ. ಅಂದರೆ ಇಲ್ಲಿ ಪ್ರಾಣಿ 
ಮತ್ತು ನರ ಬಲಿ ಪಾಪದ ಕೆಲಸವಾಗಿತ್ತೆಂದು ತಿಳಿಸುತ್ತದೆ. ಭೀಮರಥಿ, ಗಂಗೆ, ಯಮುನೆ, ನರ್ಮದಾ, 
ತುಂಗಭದ್ರಾ ಗೋದಾವರಿ ನದಿಗಳ ಉಲ್ಲೇಖವನ್ನು ನೀಡುತ್ತವೆ. ಶಾಪಾಶಯಗಳಲ್ಲಿ ಮಹಿಳೆಯರನ್ನು 
ತೀರಾ ಕೀಳು ಮಟ್ಟದಲ್ಲಿಟ್ಟಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆದರೆ ಸಮಾಜ, ಕುಟುಂಬದ 
ಮರ್ಯಾದೆ ಎಂದರೆ ಮಹಿಳೆ ಎನ್ನುವ ಅರ್ಥ ಇಲ್ಲಿ ಕಂಡು ಬರುತ್ತದೆ. 


ದೇವಾಲಯಗಳ ಸಾಮಾಜಿಕ ವ್ಯವಸ್ಥೆ. 


ದೇವಾಲಯಗಳು ಸಮಾಜದ ವಿವಿಧೋನ್ಮುಖ ಬೆಳವಣಿಗೆಗೆ ಕಾರಣವಾದವು. ಬಹ್ಮಚಾರಿಗಳಿಗೆ 
ಅಲ್ಲದೆ ಕುಟುಂಬದಲ್ಲಿ ಹೇಗಿರಬೇಕು ಎಂಬುದು ತಿಳಿಸುತ್ತವೆ. ಪತಿ-ಪತ್ನಿಯರಿಗೂ ಲೈಂಗಿಕ ಶಿಲ್ಪಗಳು 
ಅಥವಾ ದೃಷ್ಟಿ ಶಿಲ್ಪಗಳ ಮೂಲಕ ಸಂಸಾರ ವೃದ್ಧಿಸುವ ಶಿಕ್ಷಣ ನೀಡುತ್ತಿದ್ದವು. ನನ್ನ ದೃಷ್ಟಿಕೋನದಲ್ಲಿ 
ಜಾತಿ ಪದ್ಧತಿ ಹುಟ್ಟಿಕೊಂಡಿದ್ದು ಸಮಾಜದಿ೦ದಲ್ಲ. ಸಮಾಜದಲ್ಲಿ ಆಚರಣೆಗಳು, ಭಯ-ಭಕ್ತಿ ಮತ್ತು ಜಾತಿ 
ವ್ಯವಸ್ಥೆ ಹುಟ್ಟಿದ್ದು ದೇವಾಲಯಗಳ ಆಚರಣೆಯಿಂದ ಎನ್ನಬಹುದು. ದೇವದಾಸಿ ಪದ್ದತಿ, ಅಂಧ 
ಶ್ರದ್ಧೆಗಳಾದ ಸತಿ ಪದ್ಧತಿ, ಬಲಿ ಪದ್ಧತಿ, ಆತ್ಮಬಲಿದಾನ ಪದ್ಧತಿ, ಇವೆಲ್ಲವೂಗಳು ಧಾರ್ಮಿಕ ಹಿನ್ನೆಲೆಯಿಂದ 
ದೇವಾಲಯಗಳಲ್ಲಿ ಆಚರಣೆಗೆ ಬ೦ದವು. 


ವೇಷಭೂಷಣ ಮತ್ತು ಆಭರಣಗಳು. 


ಜನ ಜೀವನ, ಆರ್ಥಿಕ ವ್ಯವಸ್ಥೆ, ಅಲಂಕಾರಿಕತೆ, ಉಡುಗೆ-ತೋಡುಗೆಗಳು, ಕೇಶಾಲಂಕಾರ ಅಲ್ಲಿನ 
ಸಾಮಾಜಿಕ, ಧಾರ್ಮಿಕ ಜೀವನ ತಿಳಿಸುವದು. ಇವುಗಳ ಅಧ್ಯಯನದಿಂದ ನಮಗೆ ಸಾರ್ವಜನಿಕರ 
ಜೀವನ ಶೈಲಿ ತಿಳಿಯಲು ಸಹಾಯಕವಾಗಿವೆ. 


ಸ್ತೀಯರ ವೇಷಭೂಷಣ. 


ಸೊಂಟದಿಂದ ತೊಡೆಯ ಭಾಗದವರೆಗೆ (ಮಿನಿಸ್ಕರ್ಟ್‌ ನಂತಹ) ಮತ್ತು ಮೇಲ್ಭಾಗಕ್ಕೆ ಕುಪ್ಪಸ 
ಧರಿಸುತ್ತಿದ್ದರು. ಉದ್ದನೆಯ ಜರಿ ರೀತಿಯ ಬಟ್ಟೆಯನ್ನು ಕೊರಳ ಭಾಗದಿಂದ ಮೊಳಕಾಲಿನ 
ಕೆಳಭಾಗದವರೆಗೂ ಧರಿಸುತ್ತಿದ್ದರು. ಕಟಿವಸ್ತ, ತೊಳ್ಳಂದಿ, ಪೈಜಾಮ (ಕಾಲಿಗೆಹಾಕುವ ಆಭರಣ) 
ಕಾಲ್ಲಡಗ, ಕಾಲ್ಫೆಜ್ಜೆ, ಬಳೆಗಳು, ಸೊಂಟಪಟ್ಟಿ, ಡಾಬು, ಕಿವಿ ಓಲೆ, ಕಂಠಹಾರ, ಕೊರಳ ಹಾರ, ತುರುಬಕ್ಕೆ 
ಹಾಕುವ ಹೂವಿನ ಅಲಂಕಾರದ ಆಭರಣ ಮತ್ತು ಕೈ ಬೆರಳುಂಗುರ, ಕಾಲ್ಬೆರಳುಂಗುರ, ಸಿಂಧೂರ, 
ಭುಜಬಂ೦ದಿ, ಬಾಹುವಲ್ಯ, ಸ್ತನಹಾರ, ಕುಚಹಾರ ಧರಿಸುತ್ತಿದ್ದರು. 


ಪುರುಷರು ವೇಷಭೂಷಣ. 


313 


"ವಿ' ಆಕಾರದ ಮತ್ತು ಮಿನಿಸ್ಕರ್ಟ್‌ನಂತಹ ಉಡುಪು ಧರಿಸುತ್ತಿದ್ದರು. ತೋಳ್ಳಂದಿ, ಬಾಹುವಲ್ಯ, 
ವಕ್ಷಬಂಧ, ಕಟಿವಸ್ತ್ರ ಸೊಂಟಪಟ್ಟಿ, ಕರ್ಣಕುಂಡಲ, ಹಾರ, ಸರ, ಕಂಠಹಾರ, ಕಾಲ್ಲಡಗ, ಕೈ ಉಂಗುರ 
ಧರಿಸುತ್ತಿದ್ದರು. ರಾಜವರ್ಗದವರು ಮತ್ತು ಶ್ರೀಮಂತರು ಧೋತರ («ಜರೆ ಮತ್ತು ರೇಷೈ) ಪಂಚೆ, ಕಿರೀಟ, 
ಪೇಟಕೆಯನ್ನು ಮತ್ತು ಅಲಂಕಾರಿಕ ಹಣೆಪಟ್ಟ ಧರಿಸುತ್ತಿದ್ದರು. ಮಣಿಕ೦ಠ, ಮುತ್ತಿನಹಾರ ಮತ್ತು 
ಕೈಯೂರ ಧರಿಸುತ್ತಿದ್ದರು. ವೀರರು ಮುಡಿ ಧರಿಸುತ್ತಿದ್ದರು. 


ಆಯುಧಗಳು:- ಭರ್ಜಿ, ಖಡ್ಗ, ಚಾಕು, ಚೂರಿ, ಗುರಾಣಿ, ಬಿಲ್ಲು. ಬಾಣ, ತೋಪು ಇತ್ಯಾದಿ ಯೋಧರ 
ಆಯುಧಗಳಾಗಿದ್ದವು. 


ಪ್ರಾಣಿಗಳು ಉಲ್ಲೇಖ:- ಕೋಣ, ಎತ್ತು ಕವಿಲೆ, ಕುದುರೆ, ಕತ್ತೆ ಆಕಳು, ಕರು, ಆನೆ, ಸಿಂಹ, 
ಹುಲಿಗಳಿದ್ದವು. 


ಆಹಾರ ಮತ್ತು ಪಾನೀಯ:- ಹಾಲು, ಹಾಲಿನ ಉತ್ಪಾದನೆಗಳು, ತರಕಾರಿಗಳು, ಹಣ್ಣುಗಳು, ಜೋಳದ 
ರೋಟ್ಟ, ಅನ್ನ, ಗೋಧಿ ಹಿಟ್ಟಿನ ರೋಟ್ಟಿ ಉಪಯೋಗಿಸುತ್ತಿದ್ದರು. ನಿಂಬರಗಾ ಶಾಸನದಲ್ಲಿ ಗೋದುವೆ, 
ಅನ್ನ, ಆಹಾರ, ಜಿರಿಗೆ, ಕಂಗೊ, ತೆಂಗು, ಅಲ್ಲ, ಅರಶಿಣ, ಬಾಳೆಹಣ್ಣು, ಈಳೆ, ಖಜೂರ, ಪಂಕೇರುಹ, 
ಪಾದರಿಗಳ ಉಲ್ಲೇಖಗಳಿವೆ. ಅಡಕೆ, ಎಲೆಯ ಉಲ್ಲೇಖ ಮಡಿಹಾಳ ಶಾಸನದಲ್ಲಿದೆ. ಫೃತ ಪಾಯಸ 
ದಾನ ಮಾಡಿದ ಉಲ್ಲೇಖ ಶಾಸನದಲ್ಲಿದೆ. 


ಹಬ್ಬಗಳು:- ಪರ್ವ ಎಂಬುವ ಸಂಸ್ಕೃತ ಶಬ್ದವು ಅಪಬ್ರಂಶವಾಗಿ ಪಬ್ಬ, ಹಬ್ಬವಾಗಿ ಕನ್ನಡದಲ್ಲಿ 
ರೂಪವಾಯಿತು. ಅಳ೦ದ ಶಾಸನದಲ್ಲಿ 'ದುಂದುಭಿ ಸಂವತ್ಸರದ ಪುಷ್ಕ ಶುದ್ಧ ೫ ಆದಿವಾರದ 
ಉತ್ತರಾಯಣ ಸಂಕ್ರಾತಿ ಪರ್ವ' ಎ೦ದು ಉಲ್ಲೇಖಿಸಿದೆ. 


ಶೈಕ್ಷಣಿಕ ವ್ಯವಸ್ಥೆ. 


ದೇವಸ್ಥಾನದ ಆಚಾರ್ಯ ಮತ್ತು ಗುರುಗಳು:- ಮನ್ನೆದಡಿ ಸಾಸಿರದ ಆಚಾರ್ಯ ಮತ್ತು ಗುರುಗಳು 
ರಾಮೇಶ್ವರರು (ಹೊಡಲ ಕ್ರಿಶ೧೨೬೭). ವಾಸುದೇವ ಭಟ್ಟೋಪಧ್ಯಾಯರು (ರುದವಾಡಿ ಕ್ರಿ.ಶ.೧೧೦೩). 
ಮುನೀ೦ದ್ರ-ಸುರೇಶ್ವರ, ಮಾಡಿಫಳದ ಆಚಾರ್ಯ-ಧುವೇಶ(ನಿಂಬರ್ಗಾ ಕ್ರಿಶ೧೨ನೆಯ ಶತಮಾನ). 
ಸ್ಥಾನಪತಿ ಪಂಡಿತರು ಮತ್ತು ಶೇಷ ಪಂಡಿತರು (ಮೋಘಾ ಕ್ರಿಶ.೧೧೭೦) ಎಂದು ಆಗಿನ ಕಾಲದ 
ಗುರುಗಳ ಮತ್ತು ಆಚಾರ್ಯರ ಹೆಸರುಗಳನ್ನು ಉಲ್ಲೇಖಿಸಿವೆ. ಮೋಘಾನಂ೦ದಿ (ಗಡಿಕೇಶಾವರ ಶಾಸನ), 
ಶರೀರಪ್ಪ ಮಾತೆರಂಡೋಜ್ಜಳ (ಶಿರೋಳ ಶಾಸನ), ಗುರುಗಳು ಮೀಮಾಂಸೆ ಶಾಸ್ತ್ರ ಹದಿನೆಂಟು ಪುರಾಣ 
ಯಜನ, ಯಾಜನ, ದಾನ, ಪ್ರತಿಗ್ರಹ, ಷಟ್ಟರ್ಮದಲ್ಲಿ ನಿರತರಾಗಿದ್ದರು. ಅಗ್ನಿ ಹೋಮ, ವಾಜಪೇಯ 
ಯಜ್ಞಾವಭೃತಾವಗಾಹನ, ಪವಿತ್ರೀಕೃತ ಶರೀರಪ್ಪ ಎಂದು ಶಿರೋಳ್ಳಿ ಶಾಸ ಸನ ತಿಳಿಸುತ್ತದೆ. ಶಿರೋಳ್ಳಿ 
ಶಾಸನದ ಉಪಾಧ್ಯಾಯರಿಗೆ ಮತ್ತು ಅಲ್ಲಿಯ ಪಟ್ಟಹ ವಿದ್ಯಾರ್ಥಿ ಮಣೆಯರ ಗ್ರಾಸಕ್ಕೆಂದು ಭೂದಾನ 
ನೀಡಿದ ವಿವರವಿದೆ. * ,ಶಾವರ(ಗಡಿ)- ಕುಂಬಾರ ದೇಗುಲದ ಶಾಸ ಸನ ಮತಿಸೆಟ್ಟಿಯ ಗುರು ಮಾಘನಂದಿ 
ಎ೦ದು ಸೂಚಿಸುತ್ತದೆ. 


ಶಿಕ್ಷಣ ಕೇಂದ್ರಗಳು. 


ಶಿರೋಳ್ಳಿ, ಸುಲೇಪೇಟೆ, ತೋನಿಪಲ್ಲಿ, ಮೋಘಾ, ಹರಸೂರು, ರುಮ್ಮನ ಗೂಡು, ದೇಗಲ್ಮಡಿ, 
ಮಿರ್ಕಾಣ, ಗಡಿಕೇಶಾವರಗಳಾಗಿದ್ದವು. ಶಿಕ್ಷಣವನ್ನು ದೇವಾಲಯಗಳಲ್ಲಿ, ಅಗ್ರಹಾರಗಳಲ್ಲಿ, ಘಟಿಕಸ್ಥಾನಗಳಲ್ಲಿ 
ಮತ್ತು ಮಠಗಳಲ್ಲಿ ನೀಡಲಾಗುತ್ತಿತ್ತು. ದೇವಾಲಮಗಳಲ್ಲಿ ಸಮಾನ್ಯ ಶಿಕ್ಷಣ ಮತ್ತು ಅಕ್ಷರ ಜ್ಞಾನ 
ನೀಡುತ್ತಿದ್ದರು. 


314 


ಅಗ್ರಹಾರಗಳು. 


ಶಿರೋಳ್ಳಿ, ಸುಲೇಪೇಟೆ, ಮೋಘಾ, ತೋನಿಪಲ್ಲಿ, ಹರಸೂರುಗಳಾಗಿದ್ದವು. ಮಹಾಜನರು 
ಅಗ್ರಹಾರಗಳಲ್ಲಿ ವಾಸಿಸುತ್ತಿದ್ದು ಊರಲ್ಲಿ ಕರಗಳನ್ನು ನಿಗದಿ ಪಡಿಸುತ್ತಿದ್ದರು. ಕುಂಬಾರರಿಗೆ ಹಲವು 
ಕರಗಳನ್ನು ನಿಗದಿಸಿದ್ದರು (ಮುದ್ದೂರು ಶಾಸನ). ೫ನ 


ಶಿವಪುರಿಗಳು. 


ಶೈವರ ನ ಪರಿಸರದಲ್ಲಿ ಶಿವಾರ್ಚಕರು ಶೈವಾಗಮ, ಕೋವಿದರ ಮತ್ತು ಶಿವಭಕ್ತ ಪ್ರಜೆಗಳ 
ವಾಸಸ್ಥಾನವಾಗಿತ್ತು? 


ಬ್ರಹ್ಮಹುರಿಗಳು. 


He 


ಬ್ರಾಹ್ಮಣರು ವಾಸಿಸುವ ಓಣಿಗಳಾಗಿದ್ದವು. ಬ್ರಹ್ಮಪ್ರರಿಯ ಬ್ರಾಹ್ಮಣವರ್ಗ್ಗೆ (ಮಂದ ಕ್ರಿ.ಶ.೧೧೦೮), 
ನಿಂಬರಗಿ (ಕ್ರಿ.ಶ.೧೧೩೪), ಬ್ರಹ್ಮಪುರಿಯಲ್ಲಿ ಅಗ್ಗಿಷ್ಟಿಗೆಯನ್ನು ನಿಯಮಿತವಾಗಿ ಕಾಯ್ದು ಕೊಂಡಿರಲು 
ಬಿಟ್ಟ ವೃತ್ತಿಗಳು ಉಲ್ಲೇಖ ಹಿರೇಮುದುನೂರು ಶಾಸನದಲ್ಲಿದೆ. ಬ್ರಾಹಾಣರು ಉಂಬವಂತಾಗಿ 
ಮಾನ್ಯಮಾಡಿದ ಉಂಬಳಿ ಗ್ರಾಮಮನ್ನು ಬ್ರಹ್ಮಪುರಿಯೆಂದಿರುವುದು ರುದ್ರವಾಡಿ ಶಾಸನದಲ್ಲಿ 
ಕಂಡುಬರುತ್ತದೆ." 


ಅಗ್ರಹಾರ ಮತ್ತು ಬ್ರಹ್ಮಪುರಿ. 


ಬ್ರಾಹ್ಮಣ ವಿದ್ವಾಂಸರು ನೆಲೆಸುವ ಪ್ರದೇಶವನ್ನು ಬ್ರಹ್ಮಪುರಿ ಎಂದು ಕರೆಯುತ್ತಿದ್ದರು. 
ಅಗ್ರಹಾರಗಳು ಬ್ರಾಹ್ಮಣರು ನೆಲೆಸುವ ಸ್ಥಳಗಳಾಗಿದ್ದರು, ವಿದ್ಯಾರ್ಥಿಗಳು ನೆಲೆಸುತ್ತಿದ್ದರು. ಬೀಚವಳ್ಳಿಯನ್ನು 
ಬ್ರಹ್ಮಪುರಿಯನ್ನಾಗಿ ಮಾಡಿದ ಉಲ್ಲೇಖವಿದೆ (ಅಫ್‌ಜಲ್‌ಪುರ ಶಾಸನ-ಕ್ರಿಶ.೧೧೦೭). ಬಂದರವಾಡ 
ಅಗ್ರಹಾರ (ಬಂದರವಾಡ ಕ್ರಿಶ.೧೧೧೮). ರುದ್ರವಾಡಿ ಅಗ್ರಹಾರ (ರುದವಾಡಿ ಕ್ರಿ.ಶ.೧೧೦೩). 
ಜಯಂತಿಪುರದ ಮನ್ನೆಯಕೆರೆ ಅಗ್ರಹಾರ ಮತ್ತು ಬ್ರಹ್ಮಪುರ ಎಂದು ಉಲ್ಲೇಖಿತವಾಗಿದೆ (ರುದವಾಡಿ 
ಕ್ರಿಶ.೧೧೦೩). ಸುಲ್ಯಗ್ರಾಮ ಅಗ್ರಹಾರ (ಸುಲೆಪೇಟೆ ಕ್ರಿಶ.೧೦-೧೧ನೆಯ ಶತಮಾನ). ಎನಗುಂಟೆ 
ಅಗ್ರಹಾರ (ಎನಗುಂಟೆ ಕ್ರಿಶ.೧೧೨೨). ಹಿರಿದಾದ ಅಗ್ರಹಾರ ಮತ್ತು ಮದನಂದಿಯ ಅಗ್ರಹಾರ ಮೈಗೆಹ 
(ಮೋಘಾ) ಎಂದಿದೆ (ಮೋಘಾ ಕ್ರಿಶ.೧೧೭೦). ಬಾಡಂ ರುದ್ರವಾಡಿ ಬ್ರಹ್ಮಪುರಿ ಎಂದಿದೆ (ರುದವಾಡಿ 
ಕ್ರಿಶ೧೧೫೪). 


ಮಠಗಳು. 


ನಿರ್ಗತಿಕರಿಗೆ, ಅನಾಥರಿಗೆ, ಬಡವರಿಗೆ, ಸನ್ಯಾಸಿಗಳಿಗೆ, ಬಿಕ್ಷುಕರಿಗೆ ಮತ್ತು ಪ್ರವಾಸಿಗರಿಗೆ, 
ಆಹಾರದಾನ ಮಾಡುವ ಸ್ಥಳವಾಗಿತ್ತು” ಮುಂದೆ ವಿದ್ಯಾಕೇಂದ್ರಗಳಾಗಿ ಸತ್ರಗಳಾಗಿ, ವೈದ್ಯಶಾಲೆಗಳಾಗಿ 
ಸಕಲರ ಹಿತರಕ್ಷಿಸುವ ಕಾಮಧೇನುಗಳಂತಿದ್ದವು. ಶಾಸನಗಳಲ್ಲಿ ಮಠ ಎಂದರೆ ಶಾಲೆಗಳೆಂಬ 
ಅರ್ಥದಲ್ಲಿದೆ. ಉದಾ-ಕಾಳಗಿ. ನಿಂಬರ್ಗಾದ ಕ್ರಿಶ೧೦೯೮ರ ಶಾಸನದಲ್ಲಿ ಅಹವಮಲ್ಲನ ಬಿನ್ನಪದಿಂದ 
ಮಾಡಿಫಳದ ಸ್ವಯಂಭೂ ಕೋಟಿಶಂಕರ ದೇವಾಲಯದ ಮಠದ ಸರ್ವೇಶ್ವರ ಚಾರ್ಯ ೨೦೦ 
ಮತ್ತರು ಭೂಮಿದಾನ ಕೊಟ್ಟ ವಿಷಯ ತಿಳಿಸುತ್ತದೆ. "ನೈಷ್ಠಿಕ ಮಠ'ದ ಉಲ್ಲೇಖವಿದೆ. ಕಾಳಾಮುಖ 
ನೈಷ್ಠಿಕ ಮಠದಾಚಾರ್ಯರು ಮಿನಿತುಮ೦ ತಪೋದನಲಾಗವೇಳ್ಕಂ ಮಠದಾಚಾರ್ಯರು ಮಿನಿತುಮಂ 
ನಡೆಯಿಸುವರು (ಕಿ.ಶ.೧೦೮೨) ಅಲಂದೆಯಲ್ಲಿ “ಪಂಚಮಠ'ಗಳಿದ್ದ ಉಲ್ಲೇಖಗಳಿವೆ. ಶಾಸನಗಳಲ್ಲಿ ಮಠ 
ಎಂದರೆ ಶಾಲೆಗಳೆಂಬ ಅರ್ಥದಲ್ಲಿದೆ. ಉದಾ:-ಕಾಳಗಿ. ನಿಷ್ಠೆಯಿ೦ದ ಮಠವನ್ನು ನಡೆಸಿಕೊಂಡು 
ಹೊಗುವ ಮಠದ ಆಚಾರ್ಯರು ಸಕಲ ಶಾಸ ಸ್ತಗಳಲ್ಲಿ ಪಾರ೦ಗತರಾಗಿರುತ್ತಿದ್ದರು. 


315 


ಘಟಿಕಾಸ್ಥಾನಗಳು. 


ಉನ್ನತ ಶಿಕ್ಷಣ ಕೇ೦ದ್ರವಾಗಿತ್ತು. “ಗಳಿಗೆಯ ಬಟ್ಟಿಲುಗಳನ್ನು' ಸಮಯ ತಿಳಿಯಲು 
ಇಡುತ್ತಿದ್ದುದರಿಂದ ಘಟಕಾಸ್ಥಾನಗಳೆಂದು ಕರೆಯತ್ತಿದ್ದರು. ನಾಗಾವಿ ಪ್ರಮುಖ ಘಟಿಕಸ್ಥಾನವಾಗಿತ್ತು. ತ 
ರಟ್ಕಲ್‌, ಮಿರ್ಯಾಣ, ಕೇಶಾವರ್‌(ಗಡಿ). ರುಮ್ಮನಗೂಡು, ಶಿರೋಳ್ಳಿ, ಮೋಘಾ ಇವುಗಳಲ್ಲಿ ಕೆಲವು 
ಘಟಿಕಸ್ಥಾನಗಳಾಗಿದ್ದವು. ಇಲ್ಲಿ ಉನ್ನತ ಶಿಕ್ಷಣ ನೀಡಲಾಗುತ್ತಿತ್ತು 9 


ಕಲ್ಯಾಣ ಚಾಲುಕ್ಕರ ಜಗದೇಕಮಲ್ಲ ದೇವರ ವಿಶಾಳ ವೃಕ್ಷ ಸ್ಥಳ ನಿವಾಸಿ ಸುಗ್ಗಲದೇವಿ ರೂಪ 
ವಿದ್ಯಾಧರಿಯಾಗಿರುವುದರೊಂದಿಗೆ ಕಲಿಕಾಲ ಸರಸ್ವತಿ ಎಂದು ಶಾಸನ ವಿಶ್ಲೇಷಿಸಿದೆ. ತ್ರಿಭುವನ ಮಲ್ಲ 
ಆರನಯ ವಿಕ್ರಮಾದಿತ್ಯನ ಪಟ್ಟ ಮಹಾದೇವಿ ಮೈಳಲ ಮಹಾದೇವಿ ಕಲಿಕಾ ಸರಸ್ವತಿ, ಸಾಹಸ ವಿದ್ಯಾಧರಿ, 
ಸಕಳ ಕಲಾವತಿ ಎನಿಸಿದ್ದಳು ಎಂದು ತಾ ಬಗ ಉಲ್ಲೇಖಿಸಿವೆ.” 


ಶಾಸನ, ಕವಿಗಳು, ಭಾಷೆ, ಶೈಲಿ, ವಿಚಾರ. 


ಕವಿಗಳು- ಕ್ರಯದಾನವಾಗಿಕೊಂಡ ಕಾಲ್ಗರ್ಜಿ, ಕರ್ನಾಟಕ, ಸಂಸ್ಕೃತ, ಆಂಧ್ರ ಕವಿಯೆಂದು ಮತ್ತು 
ಕವಿರತ್ನ ಭೂಷಣನೆಂದು ವಿಷ್ಣುಭಟ್ಟರಿಗೆ ಕರೆಯಲಾಗಿದೆ (ರುದವಾಡಿ ಕ್ರಿಶ.೧೧೦೩). ಭುವನಗಿರಿಯ 
ಕವಿರತ್ನ ಭೂಷಣ ವಿಷ್ಣುಭಟ್ಟರ ಕಾವ್ಯ ಜಯಂತಿಪುರದ ಮನ್ನೆಯಕೆರೆ ಅಗ್ರಹಾರ ಮತ್ತು ಬ್ರಹ್ಮಪುರ 
ಎಂದು ಉಲ್ಲೇಖಿತವಾಗಿದೆ(ರುದವಾಡಿ ಕ್ರಿ.ಶ.೧೧೦೩). ಚಿಂಚನಸೂರ ಕ್ರಿಶ.೧೩೦೨ರ ಶಾಸನ ಶಿಕ್ಷಣ, 
ವೇದಭ್ಯಾಸ ಮತ್ತು ಮಹಾಕಾವ್ಯಗಳ ಬಗ್ಗೆ ವಿವರಿಸುತ್ತದೆ. ಉಪಾಧ್ಯಾಯರಿಗೆ ಉತ್ತಮ ಸ್ಥಿತಿಯಲ್ಲಿದೆ. 
ಅಗ್ರಹಾರದಲ್ಲಿನ ವಿದ್ಯಾರ್ಥಿಗಳಿಗಾಗಿ ಭೂದಾನ ಬಿಟ್ಟ ವಿಷಯ ಉಲ್ಲೇಖಿಸುತ್ತದೆ (ಶಿರೋಳ್ಳಿ ಕ್ರಿಶ.೧೨ನೆಯ 
ಶತಮಾನ). ವಿದ್ಯಾದಾನಕ್ಕೆ ಮತ್ತರು ೩೦ ಬಿಟ್ಟ ಉಲ್ಲೇಖ(ಸರಡಗಿ ಕ್ರಿ.ಶ.೧೦೧೧). ವಿದ್ಯಾ ದಾನಕ್ಕೆ 
ಮತ್ತರು ೩೦ ಬಿಟ್ಟ ವಿಷಯ ಕ್ರಿಶ೧೦೧೧ರ ಸರಡಗಿ ಶಾಸನ ತಿಳಿಸುತ್ತದೆ. ಕಲ್ಯಾಣ ಚಾಲುಕ್ಕರ 
ಕಾಲಾವಧಿಯಿಂದ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ದಾನಗಳಾಗಿರುವುದು ಕಂಡು ಬರುತ್ತದೆ. 
ಇದಕ್ಕಿಂತ ಮುಂಚಿನ ಶಾಸನಗಳು ದೇವಾಲಯಗಳಿಗೆ ನೀಡಿದ ದಾನ ಮತ್ತು ಧಾರ್ಮಿಕ ಕಾರ್ಯಗಳಿಗೆ, 
ರಾಜರ ಸೇವೆಗೆ ಹೆಚ್ಚಾಗಿ ದಾನ, ಉಂಬಳಿ ನೀಡುತ್ತಿದ್ದರು. 


ಕ್ರಿಶ.೧೧೪೩ರ ಭೋಧನ ಶಾಸನದಲ್ಲಿ ವಾಶ್ರೀಧವ ಅವಧಾನ ನಿಧಾನ ಮಾಧವ ಕವಿ ಎಂದು 
ಉಲ್ಲೇಖವಿದೆ. ಕ್ರಿಶ.೧೧೪೬ ಹಂದರ್ಕಿ ಶಾಸ ಸನದಲ್ಲಿ ಬಾಚಲದೇವಿ ಅತ್ಯಾನಂದದಿ ಇತ್ತು ಶಾಸನಮಂ 
ಬರೆಯಸಿದಳ್‌ ಎ೦ಬ ಉಲ್ಲೇಖವಿದೆ. ಕುಣಲಂಗೇರಿಯ ಹಂಪ ಕವಿಯ ಮಹಾದೇಮಣ್ಣನ ಒಕ್ಕಣಿಕೆಯ 
ಧರ್ಮಕ್ಕೆ ಧಾರಾಪೂರ್ವಕ ಮಾಡಿ (ಕುಳಿಗೇರಿ ಕ್ರಿ.ಶ.೧೧೦೫) ಎಂದು ಉಲ್ಲೇಖಿಸಿದೆ. ಕ್ರಿಶ್ವ೧೩೮೦ 
ಅಂದೇಲಿ ಶಾಸನದಲ್ಲಿ, “ಈ ಶಾಸನಂ ಬರೆದಾತ ಬಿರಿಮಾಳ ರುದವಾಡಿಗೆಯ ಪ್ರಭುಗಿಂಪಾದ ಸುತಂ 
ಗುರುಚರಣಾಂಜೋಜ ಬೃ೦ಗ೦ ಮಹಾಗಣ೦ಗಳ ಕುಮಾರ ರಾಮದೇವ ಇಳತಕ್ಕುದಾತ ಶ್ರೀ ಆನೆದೆಲೆಯ 
ಕಂಮಾರಿಕೆ ರಾಜನ ಮಗ ಭೋಜಯ್ಯನು” ಎಂದಿದೆ. ಭೋಧನದ ಮಾಧವ ರಚಿಸಿದ ಶಾಸನ ಚಂಪೂ 
ಕಾವ್ಯಗಳಂತಿದ್ದು ಅವರ ಶೈಲಿ ಫ್ರೌಢ್ಯವಾಗಿದೆ.. ೧೯ *ಶ್ರೀಮತೈಳಾಸದಿನಖಿಳಾಮರ ಮಣಿ ಮುಕುಟ ಖಚಿತ 
ಜಿಂಕೆ ಸೋಮೇಶ್ವರ ನವತರಿಸಿದ ನೀ 8 ತಿಳಕಮನಿಪ್ಪಲನ್ಹಾರ್ಪುದೊಳ್‌' (ಅಲಂದೆ 
ಶಾಸನ ಕ್ರಿ.ಶ.೧೦೮೨) ಅಲನ್ಹಾ ಪುರ ವರ್ಣನೆಯಿದೆ. 


ಕವಿಯ ಉಲ್ಲೇಖ:- ಕ್ರಯದಾನವಾಗಿಕೊಂಡ ಕಾಲ್ಗರ್ಜಿ, ಕರ್ನಾಟಕ, ಸಂಸ್ಕೃತ, ಆಂಧ್ರ ಕವಿಯೆಂದು 
ಮತ್ತು ಕವಿರತ್ನ ಭೂಷಣನೆಂದು ವಿಷ್ಣುಭಟ್ಟರಿಗೆ ಕರೆಯಲಾಗಿದೆ (ರುದ್ರವಾಡಿ ಕ್ರಿಶ.೧೧೦೩). 
ಭುವನಗಿರಿಯ ಕವಿರತ್ನ ಭೂಷಣ ವಿಷ್ಣುಭಟ್ಟರ ಕಾವ್ಯ ಜಯಂತಿಪುರದ ಮನ್ನೆಯಕೆರೆ ಅಗ್ರಹಾರ ಮತ್ತು 


316 


ಬ್ರಹ್ಮಪುರ ಎಂದು ಉಲ್ಲೇಖಿತವಾಗಿದೆ(ರುದವಾಡಿ ಕ್ರಿ.ಶ.೧೧೦೩). ಚಿಂಚನಸೂರ ಕ್ರಿ.ಶ.೧೩೦೨ರ ಶಾಸನ 
ಶಿಕ್ಷಣ, ವೇದಭ್ಯಾಸ ಮತ್ತು ಮಹಾಕಾವ್ಯಗಳ ಬಗ್ಗೆ ವಿವರಿಸುತ್ತದೆ. ಉಪಾಧ್ಯಾಯರಿಗೆ ಉತ್ತಮ 
ಸ್ಥಿತಿಯಲ್ಲಿದೆ. ಅಗ್ರಹಾರದಲ್ಲಿನ ವಿದ್ಯಾರ್ಥಿಗಳಿಗಾಗಿ ಭೂದಾನ ಬಿಟ್ಟ ವಿಷಯ ಉಲ್ಲೇಖಿಸುತ್ತದೆ (ಶಿರೋಳ್ಳಿ 
ಕ್ರಿ.ಶ.೧೨ನೆಯ ಶತಮಾನ). 


ವಿದ್ವಾಂಸರು ಧರ್ಮ ಶಾಸನ ಕಾಲ 

ಜಗದ್ಗುರು ಕೇಶವ ವೈದಿಕ ನಿಂಬರಗಿ ಕ್ರಿ.ಶಣ೧೩೪ 
"ದ್ವೇದಿ' 

ಧುವೇಶ್ವರ ಪಣ್ಣಿತ ವೈದಿಕ ನಿಂಬರಗಿ ಕ್ರಿ.ಶ.೧೧೩೪ 

'ವಾಗ್ಧಧೂ ಪ್ರೀಯ' ಶೈವ ಹಂದರಕಿ ಕ್ರಿಶ. ೧೧೧೮ 

ಶ್ರೀಮದಾಚಾರ್ಯ 

ಅಘೋರಶಕ್ತಿ ಪಂಡಿತ | ಶೈವ ಮಣ್ಣೂರು ಕ್ರಿ.ಶ. ೧೦೭೮ 

ಗಂಗರಾಸೀಜೀಯರು 

'ರಾಯರಾಜಗುರು' 

ವೀರ ಕೇದಾರದೇವ ಶೈವ ಚಿನಮಳ್ಳಿ ಕ್ರಿಶ 2೨ 

ರುದ್ರೇಶ್ವರ ಶಿವದೇವ 

ಯಾರೇಶ್ವರಪಂಡಿತದೇವ ಶೈವ ಹೊಡಲ ಕ್ರಿ.ಶ.೧೨೦೦ 

'ವಾದಿದೇವ' ವೈದಿಕೆ ಅಲಂದೆ ಕ್ರಿ.ಶ.೧೦೮೨ 


ಡಡ ಕಾರಕ ಮುಸಂಬಿ. 
ಶೈಕ್ಷ ಣಿಕ ವವಸೆಗೆ ನೀಡಿದ ದಾನದ ಉಲೇಖ. 
ಲ ತ: ಸ್ರ 


“ಅರಲು ಮುನ್ನೂರ' ಹಂದರಕಿ (ಪಂದಿರ್ಕೆ) ಶಾಸನದಲ್ಲಿ (ಕ್ರಿಶ.೧೧೧೮) ಲೋಕರಸ ಮಂತ್ರಿ 
ಲೋಕೇಶ್ವರ ದೇವಾಲಯಕ್ಕೆ ಬಿಟ್ಟದತ್ತಿಯಲ್ಲಿ “ಕಂನದಡವಕ್ಕರವೋದುವ ಎದ್ಯಾರ್ಥಿ ಮಾಣಿಗಳಿಗೆ 
ವೋದಿಸುವ ಉಪಾಧ್ಯಾಯರ್ಗಂ' ಎಂದು ತಿಳಿಸಿದೆ.” ಈ ಶಾಸನದಲ್ಲಿ “ನೈಷ್ಠಿಕ ಮಠ'ದ ಉಲ್ಲೇಖವಿದೆ. 
ಕಾಳಾಮುಖ ನೈಷ್ಠಿಕ ಮಠದಾಚಾರ್ಯರು ಮಿನಿತುಮ೦ ತಪೋದನಲಾಗವೇಳ್ಕಂ ಮಠದಾಚಾರ್ಯರು 
ಮಿನಿತುಮಂ ನಡೆಯಿಸುವರು (ಕಿ.ಶ.೧೦೮೨) ಅಲಂದೆಯಲ್ಲಿ "ಪಂಚಮಠ'ಗಳಿದ್ದ ಉಲ್ಲೇಖವಿದೆ.” 
ಶಿರೋಳ್ಳಿ ಅಗ್ರಹಾರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಭೂದಾನ ಬಿಟ್ಟರು (ಶಿರೊಳ್ಳಿ ಕ್ರಿ.ಶ.೧೨ನೆಯ ಶತಮಾನ). 
ತೋನಿಪಲ್ಲಿ ಅಗ್ರಹಾರ ಮಾಡಿ ಬ್ರಾಹ್ಮಣರಿಗೆ ದಾನಕೊಟ್ಟ ಉಲ್ಲೇಖವಿದೆ (ಪಸ್ತಾಪುರ ಕ್ರಿಶ ೧೧- 
೧೨ನೆಯ ಶತಮಾನ). ವಿದ್ಯಾದಾನಕ್ಕೆ ಮತ್ತರು ೩೦ ಬಿಟ್ಟ ಉಲ್ಲೇಖ (ಸರಡಗಿ ಕ್ರಿಶ.೧೦೧೧). 
ವಿದ್ಯಾದಾನಕ್ಕೆ ಮತ್ತರು ೩೦ ಬಿಟ್ಟ ವಿಷಯ ಕ್ರಿಶ.೧೦೧೧ರ ಸರಡಗಿ ಶಾಸನ ತಿಳಿಸುತ್ತದೆ. ಕಲ್ಯಾಣ 
ಚಾಲುಕ್ಕರ ಕಾಲಾವಧಿಯಿಂದ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ದಾನಗಳಾಗಿರುವುದು ಕಂಡು 
ಬರುತ್ತದೆ. ಇದಕ್ಕಿಂತ ಮುಂಚಿನ ಶಾಸನಗಳು ದೇವಾಲಯಗಳಿಗೆ ನೀಡಿದ ದಾನ ಮತ್ತು ಧಾರ್ಮಿಕ 
ಕಾರ್ಯಗಳಿಗೆ, ರಾಜರ ಸೇವೆಗೆ ಹೆಚ್ಚಾಗಿ ದಾನ, ಉಂಬಳಿ ನೀಡುತ್ತಿದ್ದರು. 


ಶಾಸನಗಳಲ್ಲಿ ವಾರದ ಉಲ್ಲೇಖ. 


ದೇಗಲ್ಮಡಿ ಶಾಸನದ ೧೨ನೆಯ ಸಾಲಿನಲ್ಲಿ ಆದಿತ್ಯವಾರ ಎಂದು ಉಲ್ಲೇಖಿತವಾಗಿದೆ. ನವಕೋಟಿ 
ನಾರಾಯಣ ಗುಡಿಯ ಶಾಸನದ ನಾಲ್ಕನೆಯ ಸಾಲಿನಲ್ಲಿ ಸೋಮವಾರ ಎಂದು ಉಲ್ಲೇಖಿಸಿದೆ. 
ನೀಡಗುಂದಿ ಕಾಳಮ್ಮನ ದೇವಾಲಯದಲ್ಲಿ ನಾಲ್ಕನೆಯ ಸಾಲಿನಲ್ಲಿ ಬೃಹಸ್ಪತಿ ವಾರ ಎಂದು ಉಲ್ಲೇಖಿಸಿದೆ. 
ಶಿರೋಳ್ಳಿ ೫೭ನೆಯ ಸಾಲು ಮತ್ತು ಮೋಘಾದ ೮೮ನೆಯ ಸಾಲು ಸೋಮವಾರ ಎಂಬುದು 
ಉಲ್ಲೇಖಿಸಿದೆ. ಅಲ್ಲದೆ ವಿಕ್ರ್ತಮಶಕೆ ಉತ್ತರಾಯಣ ಸಂಕ್ರಮಣ ಬಹುಳದಮಾವಸ್ಥೆ, ಸೂರ್ಯಗ್ರಹಣದ 


317 


ಬಗ್ಗೆ ಚಾಳುಕ್ಯ ವಿಕಮ ವರ್ಷವೆಂದು ಪರಾಭವ ಸಂವತ್ಸರ, ಅಷಾಢ ವಿಕ್ರಮ ಸಂವತ್ಸರ ನೃಪಕಾಳಾತೀತ 
ಸಲವತ್ತರ, 6 ಸಂವತ್ಸರ, ಇತ್ಯಾದಿ ಶಾಸನಗಳಲ್ಲಿ ಉಲ್ಲೇಖವಾಗಿವೆ. 


ಶಾಸನೋಕ್ತ ವಾರಗಳ ಸೂಚಿ. 


ವಾರಗಳು ಶಾಸನ ಪು.ಸಂ. | ಸಾಲುಗಳು ಪ್ರಕಟಣೆ 
ಆದಿವಾರ ದೇಗಲ್ಮಡಿ ೧೨ನೆಯ ಕೆ.ಜೆ.ಶಾ. 
ತಡಕಲ್‌-೧೧-೧೨ನೆಯ | -೪೫ ಸಾಲು ಹನುಮಾಕ್ತಿಗೋಗಿ.೧೯೯೬ 
ಶತಮಾನ ೧೧ನೆಯಸಾಲು 
ಸೋಮವಾರ | ಶ್ರೀನಿವಾಸ ಸರಡಗಿ |-೯₹೯€ ೦೮ನೆಯ ಕ.ಜಿ.ಶಾ. 
ಕ್ರಿ.ಶ.೧೦೧೧ ಸಾಲು ಹನುಮಾಕ್ತಿಗೋಗಿ.೧೯೯೬ 
ಮಂಗಳವಾರ ಮಣೂರು — — ಿ.ಕ.ಭಾ.ಕ.ಶಿ.ಶಾ- 
ಕ್ರಿ.ಶ.೧೧೨೦ ೧೧೮ ವ್ಹಿ.ಶಿವಾನಂದ ೧೯೯೨. 
೧೧೯ 
ಬುಧುವಾರ- 
ಚಿಂಚನಸೂರು -೧೭ ೦೧ನೆಯ ಗು.ಜಿ.ಇ. ಮತ್ತು ಪು- 
ಕ್ರಿ.ಶ.೧೩೦೨ ಸಾಲು ಸಂ.ಡಾ.ಆರ್‌.ಗೋಪಾಲ್‌ 
ಬೃಹಸ್ಪತಿವಾರ ನಿಂಬರಗಿಕ್ರಿಶ.೧೦೯೮ -೫೪ ೦೭ನೆಯ ಕ.ಜಿ.ಶಾ. 
ಸಾಲು ಹನುಮಾಕ್ತಿಗೋಗಿ.೧೯೯೬ 
ಸುಕವಾರ ಪಡಸಾವಳಗಿಕಿ.ಶ.೧೧೧೦ | -೬೦ ೦೮ನೆಯ ಕ.ಜಿ.ಶಾ. 
ಸಾಲು ಹನುಮಾಕ್ತಿಗೋಗಿ.೧೯೯೬ 
ಬೃಹವಾರ?- ಹರಸೂರುಕ್ರಿಶ.೧ಿ೦ಲೀ ೭, —-೧೦೯ -೪೨ನೆಯ ಕ.ಜಿ.ಶಾ. 
ರುದವಾಡಿಕ್ರಿಶ.೧೧೦೩ -೭(೧) ಸಾಲು ಹನುಮಾಕ್ತಿಗೋಗಿ.೧೯೯೬ 
ವಡ್ಡವಾರ- ಮತರ್ತೂರುಕ್ರಿಶ.೧೧೨೪ |-೧೨೭ -೨೧ನೆಯ ಹೈ.ಕ.ಭಾ.ಕ.ಶಿ.ಶಾ- 
ಸಾಲು ವ್ಹಿಕೆ.ಶಿವಾನಂದ-೧೯೯೨ 
-೨೬ನೆಯ 
ಸಾಲು 


ಶಾಸನಗಳಲ್ಲಿ ಸ್ತೀ ಸಮಾಜ. 


ಪ್ರಾಚೀನ ಭಾರತದಲ್ಲಿ ಸ್ತ್ರೀಯರು ಬಹಳಷ್ಟು ಸ್ಪತಂತ್ರರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ಅದಕ್ಕೆ 
ವೇದಗಳು ಸಾಕ್ಷಿಯಾಗಿವೆ. ಗಾರ್ಗಿ, ಮೈತ್ರಿಯರಂಥಹ ವಿದ್ವಾಂಸರಿದ್ದರು. ಮಹಿಳೆಯರಿಗೆ" ವಿವಾಹದ 
ಆಯ್ಕೆಯ ಸ್ವಾತಂತ್ರ ಹತ್ತು ನಂತರದ ದಿನಗಳಲ್ಲಿ ಸ್ತ್ರೀಯು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಎಂದು 
ಮನುಸ್ಮೃತಿಯಲ್ಲಿ ತಿಳಿಸಿದನು. ಅದು ಮುಂದೆ ಕಠೋರವಾಗಿ ಮಹಿಳೆ ಕತ್ತಲೂ ಅಡುಗೆ 
ಮನೆಯಲ್ಲಿರುವಂತೆ ಮಾಡಿತು. ಅದು ಎಷ್ಟರ ಮಟ್ಟಿಗೆ ಬೇರೂರಿದೆ ಎಂದರೆ, ಅದನ್ನು ಇಂದಿಗೂ ಕಿತ್ತು 
ಹಾಕುವ ಎಷ್ಟೇ ಪ್ರಯತ್ನ ಮಾಡಿತ್ತಿದ್ದಾರೆ. ಮಹಿಳೆಯರ ಹಕ್ಕು ಭಾಧ್ಯತೆಗೆ ಅನೇಕ ಕಾನೂನಾತ್ಮಕ ಕ್ರಮ 
ಕೈಗೊಂಡಿವೆ. ಸುಮಾರು ೧೧ನೆಯ ಶತಮಾನದಿಂದ ಇಚಿಗೆ ಮಹಿಳೆಯರಿಗೆ ಉನ್ನತ ವರ್ಗದಲ್ಲಿ ಕಠಿಣ 
ಕ್ರಮಗಳಿಂದ ಮುಕ್ತಗೋಳಿಸುವ ಪ್ರಯತ್ನ ಮಾಡಲಾಗಿತ್ತು. ಅದಕ್ಕೆ ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ 
ರಾಣಿಯರಿಗೆ ಆಡಳಿತ ಮಾಡಲು ಮತ್ತು ಧಾರ್ಮಿಕ, ಶೈಕ್ಷಣಿಕ ವಿಷಯಗಳಿಗೆ ದಾನ ದತ್ತಿ ನೀಡುವ 
ಸ್ವಾತಂತ್ರ್ಯ ನೀಡಲಾಗಿತ್ತು. ಶಾಸನದಲ್ಲಿ ಬರ್ಮಲದೇವಿ ನಿಂಬರಗೆ ಆಳುವ ಉಲ್ಲೇಖವಿದೆ. 
ಮಹಾಮಂಡಲೇಶ್ಚರ ಸೋಮರಸನ ಪತ್ನಿ ಎಂಗಲದೇವಿಯನ್ನು ಬೆಳಮಗಿ ಶಾಸನ ಉಲ್ಲೇಖಿಸುತ್ತದೆ. 


318 


ಆರನೆಯ ವಿಕ್ರಮಾದಿತ್ಯನ ರಾಣಿ ಚ೦ದಲದೇವಿ ಅಳಂದೆ ಸಾಸಿರವನ್ನು ಆಳುವ ಉಲ್ಲೇಖ ನೀಡುತ್ತದೆ. 
ಜಗದೇಕಮಲ್ಲನ ರಾಣಿ ಅಭಿನವ ಸರಸ್ವತಿ ಮಲಯವತಿ ದೇವಿಯ ಬಗ್ಗೆ ಕ್ರಿಶ೧೧೪೩ರ ಬೋಧನ 
ಶಾಸನ ಉಲ್ಲೇಖಿಸುತ್ತದೆ. 


ಮೋಘಾ ಶಾಸನದಲ್ಲಿ ಸಾವಿತ್ರಿ ಪುತ್ರ ವೆಸಮಯ್ಯ ದಂಡಾಧೀಶ ಎಂದು ಹೇಳಿರುವುದು ಇಲ್ಲಿ 
ತಾಯಿ ಸ್ಥಾನ ಪ್ರಮುಖವಾಗಿತ್ತೆಂದು ತಿಳಿಯುತ್ತದೆ. ಸೋ ಶಾಸನವು ಮಹೇಶ್ವರಿ ಮೈಲಳದೇವಿ ದಾನ 
ನೀಡಿದ ವಿಷಯ ತಿಳಿಸುತ್ತದೆ. ಹುಣಸಿ ಹಡಗಲಿ ಶಾಸನವು ತ್ರಿಭುವನಮಲ್ಲ ಆ ಮ 
ಪಿರಿಯರಸಿ ಚಂದಲದೇವಿ ಅಲಂದೆ-೧೦೦೦ ಆಳುತ್ತಿದ್ದಳು. ೨೮ ಕೆಳಸ್ತರದಲ್ಲಿರುವ ಸ್ತ್ರೀಯರನ್ನು 
ತಳ ಸಮುದಾಯದವರೆಂದು ಕರೆಯಲಾಗುತ್ತದೆ. ಅವರಲ್ಲಿ ದೇವದಾಸಿಯರು, ಕರಿಬದ ಹ 
ಬರುತ್ತಾರೆ. ಮಡಿಹಾಳ ಶಾಸನದಲ್ಲಿ ಸೂಳೆಗೆರೆಯ ಪ್ರಸ್ತಾಪವಿದೆ. ಅವರಿಗೆ ಒಂದು ಪ್ರತ್ಯೇಕ ಸ್ಥಾನ ಆ 
ಕಾಲದಲದಲ್ಲಿತ್ತು. ಶಾಸನಗಳಲ್ಲಿ ಅಭ್ಯಸುವಾಗ ಕ್ರಿಶ.೧೧೧೯ರ ಹಂದರ್ಕೆ ಶಾಸ ಸನದಲ್ಲಿ ಕಂಬದ 
ಸೂಳೆಯರ ಪ್ರಸ್ತಾಪವನ್ನು ನೊಡಬಹುದಾಗಿದೆ. ದೇವದಾಸಿಯರು ಎಂದರೆ ದೇವರ ಸೇವೆಗೆ 
ಮೀಸಲಿರುವರು ಎಂಬರ್ಥವಿದೆ. ಈ ಪದ್ದತಿ ಹುಟ್ಟಿಕೊಂಡಿದ್ದೇ ಅಂಗ ಭೋಗ ಮತ್ತು ರಂಗ ಭೋಗದ 
ನೃತ್ಯಗಾರ್ತಿಯರಿಂದ ಎನ್ನಬಹುದು. ಆರಂಭದಲ್ಲಿ ಪೂಜಾದಿ ವೇಳೆಯಲ್ಲಿ ದೇವರ ಸೇವೆಗೆ ಬರುತ್ತಿದ್ದ 
ನೃತ್ಯಗಾರ್ತಿಯರು ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಧಿಕಾರಿಗಳು. ಪೂಜಾರಿಗಳು ಧರ್ಮದ 
ಹೆಸರಲ್ಲಿ ತಮ್ಮ ಸೇವೆಗೆ ಅಣಿಗೊಳಿಸಿದರು. ದೇವಾಲಯಗಳಲ್ಲಿ ದಾನದಿಂದ ಬಂದಂಥ ಭೂಮಿ, 
ಧ್ಯಾನ್ಯಗಳು ಮತ್ತು ಹಣದಿ೦ದ ಆರ್ಥಿಕವಾಗಿ ಸಬಲರಾಗಿದ್ದ ಇವರನ್ನು ಎದುರಿಸಲಾಗದೆ ಅವರ ಸೇವೆಗೂ 
ಮುಂದಾದರು. ಹೀಗೆ ದೇವದಾಸಿಯರು ಧರ್ಮದ ಹೆಸರಲ್ಲಿಯೂ, ಅಂಧ ಶ್ರದ್ಧೆಯಿ೦ದಲೂ 
ಆರ್ಥಿಕವಾಗಿ ಸಬಲರಾಗಿರುವವರ ತುಳಿತಕ್ಕೊಳಗಾದರು. ಮುಂದೆ ಅವರ ಬಯಕೆಗಳು ಹೆಚ್ಚಾದಂತೆ 
ದೇವಾಲಯದ ಕಂಬಕ್ಕೆ ಒಬ್ಬೊಬ್ಬರಂತೆ ಕಂಬದ ಸೂಳೆಯರ ಹೆಸರಲ್ಲಿ ನೇಮಕ ಮಾಡಿಕೊಂಡು ತಮ್ಮ 
ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಾರಂಭಿಸಿದರು. ಮುಂದಿನ ದಿನಗಳಲ್ಲಿ ದೇವದಾಸಿ ಎಂಬ ಪವಿತ್ರ ಅರ್ಥ 
ಹೊಂದಿರುವ ಪದ್ಧತಿ ಸೂಳೆಯರ ಅರ್ಥಕ್ಕೆ ತಲುಪಿತು. ಅವರಿಗೆ ಹುಟ್ಟಿದ ಮಕ್ಕಳು ದೇವರ ಮಕ್ಕಳು 
ಎಂದು ಕರೆಯಲಾರಂಭಿಸಿದರು. ಅವರನ್ನು ಸಹ ಈ ಪದ್ಧತಿಗೆ ತಳ್ಳಿದರು. ಮುಂದೆ ಅವರ 
ವಂಶಪಾರಂಪರ್ಯವಾಯಿತು? 


ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ಕ್ರಿಶ.೧೦೫೫ತ ನಿಂಬರ್ಗಾ ಶಾಸನದಲ್ಲಿ "ಸನಯುಗಯೆನಿಪ 
ಚಂದಲ ದೇವಿಯರುಂ' ಹೆಣ್ಣಿನ ಆಳ್ವಿಕೆ ಕಾಲ ಬಂದಿತು ಎಂಬ ವ್ಯಂಗ್ಯವಾದ ಧ್ವನಿಯಿಲ್ಲಿ ತೋರಿದಂತೆ 
ಕಾಣುತ್ತದೆ. ಆರನೆಯ ವಿಕ್ರಮಾದಿತ್ಯನು ತನ್ನ ಬ್ರಹತ್‌ ಸಾಮ್ರಾಜ್ಯ ಸಾಂಮಂತರು, ಅಧಿಕಾರಿ 
ವರ್ಗಗಳಿಂದ ರಕ್ಷಿಸಿಕೊಳ್ಳಲು ತನ್ನ ರಾಣಿಯರಿಗೆ ಅಧಿಕಾರಕ್ಕೆ ತಂದು ಆಳ್ವಿಕೆಗೆ ಪ್ರೊತ್ಸಾಹಿಸಿದನು. ದಕ್ಷ 
ಅಧಿಕಾರಿಗಳ ಕೊರತೆ ಕಂಡುಕೊಂಡ ಎಕ್ರಮಾದಿತ್ಯ ತನ್ನ ಪತ್ನಿಯರು ತನಗೆ ವಿಧೆಯರಾಗಿರುತ್ತಾರೆ ಎಂದು 
ಆಡಳಿತಕ್ಕೆ ನೇಮಿಸಿದನು. 


ಮಾಸ್ತಿಗಲ್ಲು ಮತ್ತು ಮೂರ್ತಿ ಶಿಲ್ಪಗಳಲ್ಲಿ ಮಹಿಳೆಯರ ಸ್ಥಿತಿಗತಿ. 


ಕಲಬುರಗಿಯ ಮ್ಯೂಸಿಯಂನಲ್ಲಿರುವ ಶಿಲ್ಪಗಳಲ್ಲಿ ಸ್ತಿ ಶಿಲ್ಪಗಳು ಪ ಪ್ರಾಚೀನ ಕಾಲದ ಸ್ತೀಯರ ಸ್ಥಿತಿಗತಿ 
ತಿಳಿಸುತ್ತವೆ. ಜನ ಸಾಮಾನ್ಯ ಸ್ವೀಶಿಲ್ಪಗಳು, ದಂಪತಿಯರ ಶಿಲ್ಪಗಳು, ಮಗುವನ್ನೇತ್ತಿಕೊ೦ಡ ತಾಯಿಯ 
ಶಿಲ್ಪ. ನಾಟ್ಯವಾಡುವ ನೃತ್ಯಗಾತ್‌ ಯರ ಶಿಲ್ಪ. ತೋರಣ ಸುಂದರಿಯರ ಶಿಲ್ಪ. ಆ ಓಕ ಶಿಲ್ಪ. 
ಸ್ಮಂಭದಲ್ಲಿ ನಂತಿರುವ ಶಲ, ಸತಿ ಹೋದ. ಮಹಿಳೆಯರ ಶಿಲ್ಪ. ಹೀಗೆ ಎನಿದ ರೂಪಗಳಲ್ಲಿ ಸ್ತ್ರೀಯರ 
ಸ್ಥಾನಮಾನ ವಿವರಿಸುವ ಪ್ರಿ ಶಿಲ್ಪಗಳು ಸ್ತ್ರೀಯರ ಜೀವನ, `'ನೇಷಭೂಷಣ, ಅಲಂಕಾರ, ಆ "ಲದ 


ಸಾಮಾನ್ಯ ಸ್ತೀಯರ ಬಗ್ಗೆ ತಿಳಿಯಲು ಇಷ್ಟಗಳು ನಮಗೆ ಸಹಾಯಕವಾಗಿವೆ. ಮಹಿಳೆಯರು ಪ್ರಾಚೀನ 


319 


ಕಾಲದಲ್ಲಿ ಯಾವ ರೀತಿಯ ಜೀವನ ನಡೆಸುತ್ತಿದ್ದರೆಂಬುದು ಇವು ತಿಳಿಸುತ್ತವೆ. ಕೌಟುಂಬಿಕ ಜೀವನ, 
ಧಾರ್ಮಿಕ ಜೀವನ, ಆರ್ಥಿಕ ಸ್ಥತಿಗತಿ, ಸಾಮಾಜಿಕ ಜೇವನ ಬಗ್ಗೆ ಈ ಶಿಲ್ಪಗಳು ಬೆಳಕು ಚೆಲ್ಲುತ್ತವೆ. 


ಸಾಮಾನ್ಯವಾಗಿ ಕಲಬುರಗಿ ಜಿಲ್ಲೆಯ ಶಾಸನಗಳು ಅಧ್ಯಯನಕ್ಕೋಳಪಡಿಸಿದಾಗ ಅವುಗಳು ನಮಗೆ 
ಮಹಿಳೆಯರ 'ಜೀವನದಲ್ಲಿ ಹೆಚ್ಚಾಗಿ ಧಾರ್ಮಿಕ. ಕೌಟುಂಬಿಕ ಜೀವನದಲ್ಲಿ ಅವಳ ಅಸ್ತಿತ್ವ 
ಕಾಣಬಹುದಾಗಿದೆ. ಸುಮಾರು ೧೧ನೆಯ ಶತಮಾನದಿಂದ ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ಅವರ 
ರಾಣಿಯರು ರಾಜಕೀಯದಲ್ಲಿ ಪ್ರಾಂತ್ಯಾಧಿಕಾರಿಗಳಾಗಿ ಆಡಳಿತ ನಡೆಸಿರುವ ಬಗ್ಗೆ ಮಾಹಿತಿ 
ದೊರೆಯುತ್ತದೆ. ಕಲ್ಯಾಣ ಚಾಲುಕ್ಕರ ಆರನೇಯ ವಿಕ್ರಮಾದಿತ್ಯನ ಕಾಲವನ್ನು ನಾವು ಇಲ್ಲಿ 
ಉದಾಹರಿಸಬಹುದಾಗಿದೆ. ಇನ್ನು ಕರ್ನಾಟಕದ ವೀರಗಲ್ಲುಗಳನ್ನು ಅಧ್ಯಯನ ಮಾಡಿದಾಗ ಅನೇಕ 
ಮಹಿಳೆಯರು ತುರುಗೋಳ್‌ ಕಾಳಗದಲ್ಲಿ ಆಕಳುಗಳನ್ನ ರಕ್ಷಿಸಿ ವೀರ ಮರಣ ಹೋಂದಿದ 
ಉದಾಹರಣೆಗಳುಂಟು. ಅದೇ ರೀತಿ ಆಕಳುಗಳನ್ನ ಕದ್ದು ಶತ್ರುಗಳನ್ನು ಯುದ್ದಕ್ಕೆ ಆಹ್ವಾನಿಸಿರುವರು. 
ಇಂತಹ ವೀರ ಧೀರ ಮಹಿಳೆಯರ ಜೀವನಕ್ಕೆ ಅವಕಾಶಗಳ ಕೋರತೆ ಆ ಕಾಲದಲ್ಲಿ ಎದ್ದು ಕಾಣುತ್ತಿತ್ತು. 
ಒಂದು ವೇಳ ಅವರಿಗೆ ಎಲ್ಲಾ ಸ್ವಾತಂತ್ರ್ಯಗಳು ದೋರೆತಿದ್ದರೆ ಅವರ ಸ್ಥಾನಮಾನ, ಸ್ಥಿತಿಗತಿ 
ಉತ್ತಮವಾಗಿರುತ್ತಿತ್ತು ಇನ್ನು ಅವರ ಧಾರ್ಮಿಕ ಜೀವನವನ್ನು ನೋಡಿದರೆ ಅವರು ತಮ್ಮ ಜೀವನದ 
ಹೆಚ್ಚಿನ ಭಾಗ ಧಾರ್ಮಿಕ ಕಾರ್ಯಗಳಲ್ಲಿ ತೋಡಗಿಸಿರುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಪ್ರಾಚೀನ 
ಕಾಲದ ಸ್ತ್ರೀಯರೂ ಸಹ ಅಲಂಕಾರ ಪ್ರೀಯರಾಗಿದ್ದರೆಂಬುದು ಈ ಶಿಲ್ಪಗಳಿಂದ ತಿಳಿದುಬರುತ್ತದೆ. ಅವರು 
ಧರಿಸಿರುವ ಆಭರಣಗಳು, ಕಟ್ಟಿಕೊಂಡ ಕೂದಲಿನ 'ವಿನ್ಮಾಸ, ನಿಂತ ಭಂಗಿ, ವೇಷ ಭೂಷಣ ಇವೆಲ್ಲವೂ 
ಅವರು ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಿದ್ದರೆನ್ನು ವದಕ್ಕೆ ಇವುಗಳು ಉದಾಹರಣೆಯಾಗಿವೆ. 


ಕಲಬುರಗಿಯ ಶಾಸನಗಳಲ್ಲಿ ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ಆಳಿದ ರಾಣಿಯರು, ಸಾಮಂತರ, 
ಪ್ರಾಂತ್ಕಾಧಿಕಾರಿಯರ ಪತ್ನಿಯರು ನೀಡಿದ ದಾನಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಅವರು ಶಿಕ್ಷಣಕ್ಕಾಗಿ 
ದೇವಾಲಯಗಳಿಗೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ದಾನ ನೀಡಿರುವ ಬಗ್ಗೆ ತಿಳಿದುಬರುತ್ತದೆ. 
ನಿಂತಿರುವ ಮಹಿಳೆಯ ಶಿಲ್ಪ ಇದು ಸೇಡಂನಿಂದ ಕಲಬುರಗಿಯ ಮ್ಯೂಸಿಯಂಗೆ ತರಲಾಗಿದೆ. ಇದು 
ಸುಮಾರು ೧೩ನೆಯ ಶತಮಾನದ್ದಾಗಿದ್ದು ಕಲಚೂರಿಗಳ ಅವಧಿಯಲ್ಲಿ ಕೆತ್ತಲ್ಪಟ್ಟಿದೆ... ಇದು ಪ್ರಸ್ತುತ 
ತ್ರುಟಿತವಾಗಿದೆ. ಕಿವಿ ಓಲೆ, ತುರುಬ ಕಟ್ಟಿರುವುದು, ಸೋಂಟಪಟ್ಟಿ, ಕಾಲ್ಲಡಗ, ಕೈಬಳೆ ಧರಿಸಿರುವ ಕೆತ್ತನೆ 
ಇದೆ. 


ನಾಯಕದಲ್ಲಿ ದೋರೆತಿರುವ ಈ ಶಿಲ್ಪ ಕಲ್ಯಾಣ ಚಾಲುಕ್ಕರ ಕಾಲದ್ದಾಗಿದೆ. ಇದು ಪ್ರಸ್ತುತ ಕಲಬುರಗಿಯ 
ಮ್ಯೂಸಿಯಂನಲ್ಲಿದೆ. ತ್ರುಟಿತವಾಗಿರುವ ಶಿಲ್ಪದಲ್ಲಿ ಜಡೆ, ಜಡೆಯಲ್ಲಿ ಅಲಂಕಾರಿಕ ಆಭರಣ, ಉದ್ದನೆಯ 
ಶಾಲು, ಕೊರಳಿನ ಹಾರ, ಸೋಂಟಪಟ್ಟಿ, ಸೋಂಟಕ್ಕೆ ಅಲಂಕಾರಿಕ ಡಾಬು, ಕೈಬಳೆ, ತೋಳ್ಪಂದಿ, ನೆಕ್ಷೇಸ್‌, 
ಕಿವಿ ಓಲೆ ಧರಿಸಿರುವ ಕೆತ್ತನೆಯಿದೆ. 


ವೀರ ಮಾಸ್ತಿಗಲ್ಲು ಶಿಲ್ಪವು ಕಲ್ಯಾಣ ಚಾಲುಕ್ಕರ ಕಾಲದ್ದಾಗಿದೆ. ಇದರಲ್ಲಿ ಪತಿ ಯುದ್ದದಲ್ಲಿ 
ಹೋರಾಡಿ ವೀರ ಮರಣ ಹೋಂದಿರುವ ಕುರಿತು ತಿಳಿಸುತ್ತದೆ. ಇದರಲ್ಲಿ ಆ ವೀರ ಯೋಧನ 
ಪತ್ನಿಯೂ ತನ್ನ ಪತಿಯೋಂದಿಗೆ ಸಹಗಮನ ಹೋಂದಿರುವ ಬಗ್ಗೆ ಮತ್ತು ಪತಿಯೋಂದಿಗೆ ಪತ್ನಿಯೂ 
ಸ್ವರ್ಗದಲ್ಲಿ ಕುಳಿತಂತೆ ಈ ಶಿಲ್ಪದಲ್ಲಿ ಚಿತ್ರಿಸಲಾಗಿದೆ. ಪಶ್ನಿಯಾದವಳು ಪತಿಗಾಗಿಯೇ ಜೀವಿಸಬೇಕು. 
ಪತಿಯಿ೦ದಲೇ ಅವಳ ಬದುಕು, ಅವನಿಲ್ಲದೇ ಅವಳ ಬದುಕಿಗೆ ಅರ್ಥವಿಲ್ಲ, ಅವನೊಂದಿಗೆ ಬದುಕಿ 
ಅವನು ಸತ್ತಮೇಲೆ ಸತಿಹೋದರೆ ದೇವಲೋಕದಲ್ಲಿಯೂ ಮತ್ತು ಭೂಲೋಕದಲ್ಲಿ ಅವಳು ದೇವತೆಯಾಗಿ 
ಯೋಗ್ಯ ಸ್ಥಾನಮಾನ ಹೋಂದುವಳು. ಇಲ್ಲದಿದ್ದರೆ ಅವಳಿಗೆ ಉತ್ತಮ ಗೌರವ ದೋರೆಯದು ಎಂಬಂತೆ 
ಈ ಶಿಲ್ಪ ಮೇಲ್ನೋಟದಲ್ಲಿ ತೋರಿಸುತ್ತದೆ. ಆದರೆ ಇದರಲ್ಲಿ ಪತಿಯ ಮರಣದ ನಂತರ ಕುಟುಂಬದಲ್ಲಿ 
ವಿಧವೆಯಾದವಳಿಗೆ ಯಾವ ಸ್ಥಾನವೂ ಇರದೇ ಅವಳು ಪತಿಯೋಂದಿಗೆ ಸಾಯುವುದು ಉತ್ತಮ 


320 


ಎನ್ನುವುದು ತಿಳಿದು ಬರುತ್ತದೆ. ಕುಟುಂಬದಿಂದ, ಸಮಾಜದಿಂದ ಆಕೆ ವಿವಿಧ ಧಾರ್ಮಿಕ ಕಾರ್ಯಗಳಿಂದ 
ಕಡೆಗಣಿಸಲ್ಪಟ್ಟಿರುತ್ತಾಳೆ. ಸಮಾಜದಲ್ಲಿ ಆಕೆಗೆ ಯಾವುದೇ ರಕ್ಷಣೆ ಇಲ್ಲದೇ ಅವಳ ಪಾವಿತ್ಯತೆ 
ಕಾಪಾಡಿಕೊಂಡು ಪತಿವೃತೆಯಾಗಿ ಸಾಯುವುದು ಉತ್ತಮ ಎಂಬುದು ಇದರಲ್ಲಿ ಕಂಡುಬರುತ್ತದೆ. ಈ 
ಪದ್ದತಿ ಸ್ತ್ರೀಯರ ಸ್ಥಾನಮಾನ, ನೈಜ ಸ್ಥಿತಿಗತಿಯನ್ನು ತಿಳಿಸುತ್ತದೆ. ಮದುವೆಯಾದ ನಂತರ ಪತಿಯ 
ರಕ್ಷಣೆಯಫ್ಲೆರುವ "ಆಕೆ ಪತಿ ಮರಣದ ನಂತರ. ಸಮಾಜದಲ್ಲಿರುವ ಕಾಮುಕರ 
ಬಲಿಯಾಗಬಾರದೆಂಬುದು, ಸಮಾಜದಲ್ಲಿ ಅವಳ ಜೀವನ ದುಸ್ಥರವಾಗುವುದು. 


ಸಮಾಜದಲ್ಲಿನ ಸಮಸ್ಯೆಗಳು, ಅಂಧ ಆಚರಣೆಗಳು, ಮಹಿಳೆಯರನ್ನು ಇನ್ನಷ್ಟು ಬಲಿಪಶುಗಳಾಗಿ 
ಮಾಡಿದವು. ಅವರು ಸಮಾಜದಲ್ಲಿನ ಕಾಮುಕರ ತಪ್ಪಿಗೆ ಮಹಿಳೆಯರಿಗೆ ಶಕ್ಷಿಸಿದವು. ಮಹಿಳೆಯರು 
ಯಾವ ತಪ್ಪು ಮಾಡದೇ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಪತಿವೃತೆಯಾಗಿರುವಂತೆ, ಪತಿಯ 
ಸತಿಯಾಗುವಂತೆ ಪ್ರೇರೆಪಿಸಿದವು. ಆಕೆಯ ಅಸ್ಥಿತ್ವ ಕೇವಲ ಕುಟುಂಬಕ್ಕಾಗಿ, ಧಾರ್ಮಿಕ ಕಾರ್ಯಕ್ಕಾಗಿಯೇ 
ಸೀಮಿತಗೊಳಿಸಲಾಗಿತ್ತು ಅಲ್ಲಿ ಆಕೆಯ ಭಾವನೆಗಳಿಗಾಗಲಿ, ಆಸೆಗಳಿಗಾಗಲಿ ಯಾವುದೇ ಬೆಲೆಯಿರಲಿಲ್ಲ. 


೧೨ನೆಯ ಶತಮಾನದ ಚಾಲುಕ್ಕ ಕಾಲದ ಶಿಲ್ಪ ನಾಯಕಿಯ ಶಿಲ್ಪವಾಗಿದ್ದು ಇದರಲ್ಲಿ ಮೂರು 
ಸುತ್ತಿನ ತುರುಬು, ಅಲಂಕಾರಿಕ ಆಭರಣ, ತೋಳಬಂದಿ, ಕೈಬಳೆ, ಸೋಂಟದ ಆಭರಣ, ಕಿವಿಓಲೆ, 
ಕೊರಳ ಹಾರಗಳ ಧರಿಸಿರುವ ಚಿತ್ರಣವಿದೆ. ೧೨ನೆಯ ಶತಮಾನದಲ್ಲಿ ಕೆತ್ತಲ್ಪಟ್ಟ ಈ ಶಿಲ್ಪವೂ ಪುರುಷ 
ಮತ್ತು ಸ್ತ್ರಿ ರತಿ ಲೀಲೆಯಲ್ಲಿ ತೋಡಗಿರುವಂತೆ ಕೆತ್ತಲಾಗಿದೆ. ಶಿಲ್ಪದಲ್ಲಿ “ಕೂದಲುಗಳನ್ನು ವಿವಿಧ 
ವಿನ್ಯಾಸದಲ್ಲೆ ಕಟ್ಟಿ ಅದಕ್ಕೆ "ಆಭರಣಗಳಿಂದ ಅಲಂಕಾರವಿದೆ. ವಿವಿಧ. ರೀತಿಯ ಆಭರಣಗಳನ್ನ 
ದರಿಸಿರುವಂತೆ ಕೆತ್ತಲಾಗಿದೆ. ಪತಿ ಪತ್ನಿಯರ ಸಂಬಂಧಗಳ ಬಗ್ಗೆ ವಿವರಿಸುತ್ತದೆ. ಸುಮಾರು ೨ನೆಯ 
ಶತಮಾನದ ಶಾತವಾಹನರ ಕಾಲದ ಬಿಳಿಶಿಲೆಯಲ್ಲಿ ಕೆತ್ತಲ್ಪಟ್ಟ ಈ ಶಿಲ್ಪವು ತಾಯಿಯ ತೋಡೆಯ ಮೇಲೆ 
ಮಲಗಿರುವ ಮಗುವಿನ ಶಿಲ್ಪವಿದೆ. ಒ೦ದು ಪೀಠದ ಮೇಲೆ ಕುಳಿತ ತಾಯಿ ಮತ್ತು ಅವಳ ಪೀಠದ ಕೆಳಗೆ 
ಕುಳಿತಿರುವ ಮಹಿಳೆಯರ ಶಿಲ್ಪಗಳ ಕೆತ್ತನೆ ಅದು ತಾಯಿ-ಮಗುವಿನ ಕಾರ್ಯಕ್ರಮದ ಬಗ್ಗೆ ತಿಳಿಸುವಂತೆ 
ತೋರುತ್ತದೆ? 


ಕಲಬುರಗಿಯ ಮ್ಯೂಸಿಯಂನಲ್ಲಿರುವ ಶಾಸನ ಶಿಲ್ಪವು. ಶಾತವಾಹನರ ಕಾಲದ್ದಾಗಿದೆ. 
ರಾಜದಂಪತಿಗಳು ಕುಳಿತಿರುವ ಮತ್ತು ಅವರಿಗೆ ಸೇವಕಿಯರು ಚಾಮರ ಬೀಸುತ್ತಿರುವಂತೆ ಕೆತ್ತಲಾಗಿದೆ. 
ಇದರಲ್ಲಿ ರಾಜನ ಪತ್ನಿಯ ಮತ್ತು ಸೇವಕಿಯರ ವಿವರಣೆ ನೀಡಲಾಗಿದೆ. ಮೇಲ್‌ ಸ್ಥರದಲ್ಲಿ ರಾಜ ಮತ್ತು 
ರಾಣಿಯ ಮುಖಗಳ ಕೆತ್ತನೆಯಾಗಿದೆ. ರಾಣಿಯ ಅಲಂಕಾರಿಕ ಆಭರಣಗಳು, ಸೇವಕಿಯರ ಅಲಂಕಾರಿಕ 
ಆಭರಣಗಿಂತ ವಿಭಿನ್ನವಾಗಿವೆ. ರಾಣಿಯ ಭುಜಕ್ಕೆ ಎತ್ತರದ ಆಭರಣವೋಂದು ಧರಿಸಿದ್ದು, ಅದರಲ್ಲಿ ಬಟ್ಟೆ 
ಸೇರಿಸಿ ಉದ್ದನೆಯ ಬಟ್ಟೆ ಬೀಡುವಂತೆ ತೋರುತ್ತದೆ? ತೋಳ್ಟಂದಿ, ಕೈಬಳೆಗಳು ಎದೆಬಂದಿ, ಕೋರಳ 
ಹಾರ, ಸೋಂಟಪಟ್ಟಿ. ಕಾಲ್ಲಡಗ, ತಲೆಗೆ ಹಾಕಿರುವ ಮುತ್ತಿನ? ಆಭರಣ, ಕಾಲ್ಲೇಜ್ಜೆ ಸೋಂಟದಿಂದ 
ತೋಡೆಯವರೆಗೂ ಧರಿಸಿರುವ ತೆಳುವಾದ ಬಟ್ಟೆ ಇದು ೨ನೆಯ ಶತಮಾನದ ರಾಣಿಯರು ಧರಿಸುವ 
ವೇಷಭೂಷಣಗಳನ್ನ ಚಿತ್ರಿಸುತ್ತದೆ. ಸೇವಕಿಯರಲ್ಲಿ ಚಾಮರಧಾರಿಣಿಯು ಸೋಂಟದಿಂದ ತೆಳುವಾದ ಬಟ್ಟೆ, 
ಆಭರಣಗಳಲ್ಲಿ ಕೋರಳ ಹಾರ, ಕೈಬಳೆ, ಧರಿಸಿದೆ. ರಾಜನ ಹಿಂದೆ ನಿಂತಿರುವ ಚಾಮರಧಾರಿಣಿ ಮತ್ತು 
ಹಣ್ಣಿನ ತಟ್ಟೆ ಹಿಡಿದಿರುವ ಸೇವಕಿಯರ ಶಿಲ್ಪದಲ್ಲಿ ಹಣೆಪಟ್ಟಿ, ಕೈಬಳೆ, ಎದೆ ಬಂದಿ, ಸೋಂಟದ 
ಪಟ್ಟಿ ಡಾಬು, ಭುಜದ ಎತ್ತರಕ್ಕಿರುವ ಆಭರಣದಲ್ಲಿ ಬಟ್ಟೆ ಅದರೋಳಗೆ ಸೇರಿಸಿದ್ದು ಎದೆಬಂದಿ ಧರಿಸಿದ 
ಚಿತ್ರಣವಿದೆ. 


ಬಂದರವಾಡದಲ್ಲಿ ದೋರೆತಿರುವ ಹಲವು ಶಿಲ್ಪಗಳು ಸ್ತ್ರೀಯರ ಬದಕು ಯಾವ ರೀತಿಯಾಗಿತ್ತು 
ಎಂದು ಚಿತ್ರಿಸುತ್ತವೆ. ರುಮ್ಮನಗೂಡಿನ ಶಂಕರನಾರಾಯಣ ದೇವಾಲಯದ ಭಿತ್ತಿ ಭಾಗದಲ್ಲಿರುವ ಶಿಲ್ಪಗಳು, 
ಮಾಸಿಗಲ್ಲು, ಸೇಡಂನ ಪಂಚಲಿಂಗೇಶ್ವರ ದೇವಾಲಯದ ಶಿಲ್ಪಗಳು, ಚಿತಾಪೂರ ತಾಲೂಕಿನ, ಆಳಂದ. 


321 


ಅಪ್ಪಲ್‌ಪೂರದ ಹಲವು ದೇವಾಲಯಗಳ ಶಿಲ್ಪಗಳು ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ ತಿಳಿಸುತ್ತವೆ. ಇವು 
ಹೆಚ್ಚಾಗಿ ಸ ಸಾಂಸ್ಕೃತಿಕ ಜೀವನದ ಬಗ್ಗೆ ತಿಳಿಸುತ್ತದೆ. ಮಹಿಳೆಯರು ನೃತ್ಯ, ಸಂಗೀತದಲ್ಲಿ. ಆಸಕ್ತಿ ತೋರಿಸುವ 
ಚಿತ್ರಣಗಳು ಶಿಲ್ಪಗಳು ವಿವರಿಸುತ್ತವೆ. ಚಿಂಜೋಳಿ ತಾಲೂಕಿನ ರುಮ್ಮನಗೂಡಿನ. ಶಂಕರನಾರಾಯಣ 
ದೇವಾಲಯದ ಭಿತ್ತಿ ಭಾಗದ ಶುಕ ಸುಂದರಿಯರ ಶಿಲ್ಪಗಳು ಆ ಕಾಲದ ವೇಷ-ಭೂಷಣಗಳ ಬಗ್ಗೆ 


ವಿವರಿಸುತ್ತವೆ. 
ಶಾಪಾಶಯಗಳಲ್ಲಿ ಸ್ತ್ರೀಯರು. 


ಚಿನಮಳ್ಳಿ ಶಾಸನ ಕ್ರಿಶ.೧೨೬೦ ಲಿಂಗ, ರಾಜಚಿಹ್ನೆ ಗಂಟೆ, ಧೂಪಾರತಿ ಬೆಳಗುವ ಕನ್ಯೆ, ಪಕ್ಕದಲ್ಲಿ 
ತಾಳ-ಮದ್ದಳ ಬಾರಿಸುವವರು, ಒಬ್ಬಳು ನಾಟ್ಯ ಸೇವೆಯಲ್ಲಿರುವ ಶಿಲ್ಪಗಳ ಕೆತ್ತಲ್ಪಟ್ಟದೆ. 
ಕಲಬುರ್ಗಿ ಶಾಸನ ಕ್ರಿಶ.೧೬೦೦ರ ಶಾಸನದ ಕೆಳಭಾಗದಲ್ಲಿ ಕತ್ತೆ ಹಾಗೂ ನಿಂತ ಸ್ತೀ ಗೊಂಬೆ” 


ಶಾಪಾಶಯಗಳುಳ್ಳ ಶಿಲ್ಪಗಳ ಉದ್ದೇಶವೂ ದಾನದ ಧರ್ಮ ಉಳಿಯಲಿ ಎಂಬುದಾಗಿತ್ತು. 


ವ್‌ 


ಅನೇಕ ಶಾಸನಗಳಲ್ಲಿ ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ಬೈದಿರುವುದು, ಶಾಸನಗಳ 
ರಕ್ಷಣೆಗೋಸ್ಕರ ಮಹಿಳೆಯರನ್ನು ಈ ರೀತಿ ಉಪಯೋಗಿಸಿಕೋಂಡಿರುವುದು ಕಂಡುಬರುತ್ತದೆ. ಇದರಿಂದ 
ಆ ಕಾಲದಲ್ಲಿ ಮಹಿಳೆಯರು ಕುಟುಂಬದ ಮಾನ, ಗೌರವವಾಗಿದ್ದರೆಂದು, ತಿಳಿದುಬರುತ್ತದೆ. ಅಲ್ಲದೆ 
ಹಲವು ವೇಳೆ ಶತ್ರುಗಳು ಯುದ್ದಕ್ಕೆ ಕೆರಳಿಸಲು ತಮ್ಮ ಶತ್ರುಗಳ ಊರಿನ ಮಹಿಳೆಯರ ಮಾನ ಹಾನಿ 
ಮಾಡುವ ವಿವರಗಳು ನಮಗೆ ಶಾಸನ ಮತ್ತು ಶಿಲ್ಪಗಳಲ್ಲಿ ದೋರೆತಿವೆ. ಇವುಗಳ ಅಧ್ಯಯನದಿಂದ 


ಮಹಿಳೆಯರು ಊರಿನ, ಸಮಾಜದ ಗೌರವ ಘನತೆಯಾಗಿದ್ದರು ಎನ್ನುವುದು ಸ್ಪಷ್ಟವಾಗುತ್ತದೆ. 
ವೇಶ್ಯಾ ಪದ್ಧತಿ 


ಪ್ರಾಚೀನ ಭಾರತದಲ್ಲಿ ವೇಶ್ಯಾಪದ್ಧತಿ ಆಚರಣೆಯಲ್ಲಿತ್ತು ಮತ್ತು ಅದಕ್ಕೆ ಅದರದೇಯಾದ ಸ್ಥಾನ 
ಮಾನಗಳಿದ್ದವು. ಆಮ್ರಪಾಲಿಯೆನ್ನುವ ವೇಷ್ಠೆಯೂ ಆರಂಭದಲ್ಲಿ ರಾಜನ ಮಗಳಾಗಿದ್ದು ನಂತರ 
ದಿನಗಳಲ್ಲಿ ಅವಳಿಗೆ ರಾಜಕೀಯ ಕುಂತಂತ್ರಗಳಿಂದ ವೇಷ್ಠಯನ್ನಾಗಿ ಮಾಡಲಾಯಿತು ಎಂಬುದನ್ನು 
ರೇಡಿಯೋದ ನಾಟಕದಲ್ಲಿ ಆಲಿಸಿದ್ದೆನು. ಆಕೆಯು ಹಲವು ಷರತ್ತುಗಳನ್ನು ಪುರುಷರಿಗೆ ವೀಧಿಸಿ ಅಷ್ಟು 
ಹಣ ನೀಡಿದವರಿಗೆ ಮಾತ್ರ ತಾನೂ ಸಿಗುವುದಾಗಿ ತಿಳಿಸಿರುತ್ತಾಳೆ. ಯಗ್ಗೇದದ ಕಾಲದಲ್ಲಿ ವೇಶ್ಯೆಯರಿಗೆ 
ಗಣಿಕೆಯರೆಂದು ಉಲ್ಲೇಖಿಸಿದೆ? ಪುರಾಣಗಲ್ಲಿ, ಮಹಾ ಕಾವ್ಯಗಳಲ್ಲಿ, ಐತಿಹಾಸಿಕ ಕಥನಗಳಲ್ಲಿ, 
ಸ್ಮೃ ತಿಗಳಲ್ಲಿರುವ ಉಲ್ಲೇಖಗಳಿವೆ. ಕರ್ನಾಟಕದಲ್ಲಿ ಕ್ರಿಶ.೬-೯ನೆಯ ಶತಮಾನದಲ್ಲಿ ಭಂ ದೊಡ್ಡಿ. 
ಪೋಟ, ಬೊಡ್ಡಿ ಎಂದು ಕರೆಯುತ್ತಿದ್ದರು ಮತ್ತು ಇವರು ಆರ್ಥಿಕವಾಗಿ ಸಬಲರಾಗಿದ್ದರು.* ೨ ಪ್ರಾಚೀನ 
ಮತ್ತು ಮಧ್ಯಕಾಲದಲ್ಲಿ ಅರಸರು ವೇಶ್ಯೆಯರನ್ನು. ಹೊಂದುವುದು ವೈಭವದ ವಿಷಯವಾಗಿತ್ತು. ಇವರು 
'ವೇಶಾಭಜಂಗ, ವಾರವನಿತಾರಾಮ' 1] ಬಿರುದುಗಳಿಂದ ಅರಸರನ್ನು ಕರೆಯುವುದು ಶಾಸನಗಳು 
ಉಲ್ಲೇಖಿಸಿವೆ.” ಈ ಭಾಗದ ಶಾಸನಗಳಲ್ಲಿ ಸೂಳೆಯರು ಮಾಡುವುದು ಜಾಡು ವೃತ್ತಿ, ಅದು ಒಂದು 
ಜನಾಂಗವಾಗಿ ಅವರಿಗಾಗಿಯೇ ಕೇರಿಗಳಿದ್ದದ್ದು ಉಲ್ಲೇಖಿಸಿವೆ. ಮಡಿಹಾಳ ಶಾಸನದಲ್ಲಿ “ಸೂಳೆಗೇರಿ 
ಭೂಮಿಯು ಆ ದೇವರ ಪುರದಲು ದಂಡದೋಷವಾಗಿ ಮಾಡಿಕೊಟ್ಟರು' ಎಂದಿದೆ. ಶಾಸನಗಳಲ್ಲಿ 
ಗಣಿಕೆಯರು, ಕಂಬದ ಸೂಳೆಯರು, ದೇವದಾಸಿಯರು, ಸೂಳೆಯರು ಎಂದು ಉಲ್ಲೇಖಿಸಿವೆ. 
ವೇಶ್ಯೆಯರು ಸಾರ್ವಜನಿಕರ ಭೋಕಕ್ಕೆ ಸೀಮಿತವಾಗಿರಬಹುದು. ಸೂಳೆಯರು ನಿರ್ದಿಷ್ಟ ಅಧಿಕಾರಿಗಳ 
ಸೇವೆಗೆಯಿರುತ್ತಿದ್ದರು. ದೇವದಾಸಿಯರು ದೇವರ ಸೇವೆಯ ಜೊತೆಗೆ ಧಾರ್ಮಿಕ ಪುರೋಹಿತ, 
ಪೂಜಾರಿಗಳ ಸೇವೆ ಕೈಗೊಳ್ಳುತ್ತಿದ್ದರು. ಕಂಬದ ಸೂಳೆಯರು ನೃತ್ಯದಿ೦ದ ದೇವರ ಸೇವೆ ಮಾಡುತ್ತಿದ್ದು, 
ಧಾರ್ಮಿಕ ಅಧಿಕಾರಿಗಳ ಮತ್ತು ಪುರೋಹಿತರ ಸೇವೆಯೂ ಮಾಡುತ್ತಿದ್ದರು. ಗಣಿಕೆಯರು ರಾಜಕೀಯ 
ಕಾರ್ಯಗಳಿಗೆ, ರಾಜ್ಯ ರಕ್ಷಣಾ ಕಾರ್ಯ ಮತ್ತು ಇತರ ರಾಜ್ಯ ಮತ್ತು ರಾಜರ, ಆಡಳಿತ ವಿಷಯ, 
ಗೌಪ್ಯಗಳನ್ನು ತಿಳಿಯಲು ಈ ವೃತ್ತಿ ಕೈಗೊಂಡು ದೇಶ ಸೇವೆ ಮಾಡುತ್ತಿದ್ದರು. ಇವರು ಉನ್ನತ 


322 


ಸ್ಥಾನದಲ್ಲಿದ್ದರು. ಶತೃಗಳ ನಾಶಕ್ಕೆ ವಿಷ ಕನ್ಯೆಯರನ್ನು ಬಿಡುತ್ತಿರುವ ಉದಾಹರಣೆಗಳನ್ನು 
ನೋಡಬಹುದು. ಶಾಸನಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುವ ಕಾರಣ ಅವರ ಉದ್ದೇಶ ಮತ್ತು 
ವೃತ್ತಿ ಧರ್ಮ ಬೇರೆಯಾಗಿದ್ದಿರಬಹುದು. ದೇವಾಲಯಗಳಲ್ಲಿ ದೇವದಾಸಿಯರು ಮತ್ತು ಕಂಬದ 
ಸೂಳೆಯರಿದ್ದರು. ಅದಕ್ಕಾಗಿ ಅವರ ಓಣಿಗಳು ದೇವಾಲಯಕ್ಕೆ ಹತ್ತಿರವಾಗಿಯೇ ಇರುತ್ತಿದ್ದವು. 
ಮಡಿಹಾಳ ಶಾಸನದ ಉಲ್ಲೇಖದಿಂದ ಮತ್ತು ಹಲವು ಶಾಸನಗಳು ಸಹ ಇದಕ್ಕೆ ಪುಷ್ಟಿ ನೀಡುತ್ತವೆ. 
ವೇಶ್ಯಾವೃತ್ತಿಯ ಮೇಲೆ ತೆರಿಗೆಗಳಿದ್ದವು. "ಸೂಳೆದೆರೆ, "ಸೂಳೆಯರಲ್ಲಿನ ಕನ್ನಡಿವಣ' ಎಂದಿದ್ದವು.? 
“ದೇವಿಗೇರಿಯ ಜರಿದೇರಿಯಂ ಕಟ್ಟಲು ಹೊಕ್ಕ ಮಣ್ನಂ ಕಳೆಯಲು' ಎಂದು ಮಡಿಹಾಳ ಶಾಸನ 
ಉಲ್ಲೇಖಿಸಿದೆ. ದೇವಿಗೇರಿ ಎಂದರೆ ದೇವದಾಸಿಯರ ಕೇರಿಯಾಗಿರಬಹುದು. ಜರಿದೇರಿ ಎಂದರೆ 
ಜಾರಣಿಯರು9 ಎಂಬುದಾಗಿರಬಹುದು. 


ಲೋಕೋಪಯೋಗಿ ಕಾರ್ಯಗಳು. 


ಕುಡಿಯುವ ನೀರಿನ ವ್ಯವಸ್ಥೆ, ಅನ್ನ ಛತ್ರಗಳು, ತಂಪಾದ ನೀರು ಕುಡಿಯಲು ಗಡುಗೆಗಳ ವ್ಯವಸ್ಥೆ 
ಮಾಡುತಿದ್ದರು. ಅರವಟ್ಟಿಗೆ, ಮಠಗಳಲ್ಲಿ ವಿದ್ಯಾಥಿಗಳಿಗೆ ಅನ್ನ ದಾನ ಮಾಡಲಾಗುತಿತ್ತು 
ಪಡೆವೊಡೆರಕ್ಕಸನಂತಿರೆ ಪಡೆವುದು 
ಪುರುಷಾರ್ಥಮಂ ಮಹಾಪುರುಷನವಂ 
ಕುಡುದ ಚತುರ್ವಿಧ ದಾನಂ 
ಕುಡುಗುಂ ಸ್ಪಾರ್ಗಾಪವರ್ಗ ಸುಖಸಂಪದಮಂ 
(ಹುಣಸಿ ಹಡಗಲಿ ಕ್ರಿತ.೧೦೯೯).೫ 
ಅನ್ನಸತ್ರ-ಅರವಟ್ಟಿಗೆ ಮಠದಲ್ಲಿಪ್ಪವರ ಗ್ರಾಸಕ್ಕಂ ಮತ್ತರು (ಅಂದೇಲಿ ಕ್ರಿ.ಶ.೧೦೫೦), ಶೀತಳ 
ಗಡುಗೆಯ ಅರವಟ್ಟಿಗೆ (ನಿ೦ಬರಗಿಕ್ರಿ.ಶ.೧೧೩೪), ನಂದನಾಳಿಗಳು ಮಾವಿನ ಅರವೆ 
(ಅಲಂದೆಕ್ತಿಶ.೧೦೮೨), ಪಡುವಣಿ ಬಲದೇವನಾರವೆಯಲು ನಾಲ್ಕು ಮಾವಿನ ಮರಬಿಟ್ಟುದು 
(ಅಲಂದೆಕ್ರಿಶ.೧೦೮೨), ಮಹಾಮಂಡಲೇಶ್ವರ ಮಲ್ಲಿದೇವರಸರು ಮುಖವಾಗಿ (ಅಂದೇಲಿ ಕ್ರಿ.ಶ.೧೩೩೮) 
ಶಾಸನಗಳಲ್ಲಿ ಉಲ್ಲೇಖಿತವಾಗಿದೆ. ಇವುಗಳಿಂದ ತಿಳಿದು ಬರುವುದೆನೆಂದರೆ ವಿದ್ಯಾರ್ಥಿಗಳಿಗೆ ಅನ್ನ-ಛತ್ರ 
ಮತ್ತು ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆಗೆ ಗಡುಗೆಗಳಲ್ಲಿ ನೀರು 
ತುಂಬಿಡುತ್ತಿದ್ದರು. ಈ ಪ್ರದೇಶದಲ್ಲಿ ಬಿಸಿಲು ಹೆಚ್ಚಾಗಿತ್ತು ಎಂಬುದು ಇದರಿಂದ ತಿಳಿದು ಬರುತ್ತದೆ. 
ಅಲ್ಲದೆ ನೀರನ್ನು ಅರವಟ್ಟಿಗೆಗಳಲ್ಲಿ ತುಂಬಿಡುತ್ತಿದ್ದರು. 


ಧಾರ್ಮಿಕ ಸ್ಥಿತಿಗತಿ. 


ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಅಂಶ ನಮಗೆಲ್ಲಾ ತಿಳಿದಿರುವ ವಿಚಾರವಾಗಿದೆ. ಪ್ರಾಚೀನ 
ಭಾರತೀಯರು ಧರ್ಮಕ್ಕೆ ಹೆಚ್ಚಿನ ಪ್ರಾಧ್ಯಾನ್ಯತೆ ಕೊಟ್ಟಿದ್ದರು. ಧರ್ಮ ಎನ್ನುವ ಪದ "ಧೃ' ಎನ್ನುವ 
ಧಾತುವಿನಿಂದ ಹುಟ್ಟಿತು. 'ಧೃ' ಎಂದರೆ ಧರಿಸು, ಧಾರಣೆ ಮಾಡು ಎಂದರ್ಥ ಹೊಂದಿವೆ. ಇದು 
ಮಾನವ ಜೀವನಕ್ಕೆ ನೈತಿಕ ನೆಲೆಗಟ್ಟನ್ನು ನೀಡುತ್ತದೆ. ಧರ್ಮವು ಮಾನವ ಸಮಾಜ ಜೀವಿ ಎಂದು 
ತೋರಿಸುವ ಒಂದು ಒಳ್ಳೆಯ ಉದಾರಣೆ ಎ೦ತಲೂ ಹೇಳಬಹುದು. ಮೊದಲಿಗೆ ಅಲೆಮಾರಿಯಾಗಿದ್ದ 
ಮಾನವನು ತನ್ನ ಅಸ್ಥಿತ್ವ ಒಗ್ಗಟ್ಟಾಗಿ ಬಾಳುವ ನೆಲೆಯನ್ನು ಹುಡಿಕಿ, ಕುಟುಂಬ, 
ಸಮಾಜದಲ್ಲಿರಲಾರಂಭಿಸಿದನು. ತನ್ನ ಪರಿಚಯ ಅಥವಾ ತನ್ನ ಸಮಾಜದ ಪರಿಚಯ ಧಾರ್ಮಿಕ 
ಆಚರಣೆಯ ಮೂಲಕ ತೋರಿಸಲಾರಂಭಿಸಿದನು. ಈ ಮೂಲಕ ದೇವರ ಪೂಜೆಗಳು, ಆಚರಣೆಗಳು 


ಮತ್ತು ಧರ್ಮ ವ್ಯವಸ್ಥೆ ಜನಾಂಗದಿಂದ ಜನಾಂಗಕ್ಕೆ ಭಿನ್ನವಾಗಿ ಬೆಳೆಯಿತು. ಹೀಗೆ ಧಾರ್ಮಿಕ ವ್ಯವಸ್ಥೆ 


323 


ಬೆಳೆಯಿತು. ಪ್ರಸ್ತುತ ನಾನು ಧಾರ್ಮಿಕ ಸ್ಥಿತಿಗತಿಯನ್ನು ಶಾಸನಗಳು, ದೇವಾಲಯಗಳು ಮತ್ತು 
ಮೂರ್ತಿಶಿಲ್ಪಗಳ ಅಧ್ಯಯನದಲ್ಲಿ ಕಂಡು ಕೊಂಡಂತೆ ವಿವರಿಸುವ ಪ್ರಯತ್ನ ಮಾಡಿದ್ದೆನೆ. 


ವೈದಿಕ ಧರ್ಮ. 


ಚಾಲುಕ್ಕರು ವೈದಿಕ ಧರ್ಮದವರಾಗಿದ್ದರು.-ಚೆನ್ನಮಾದವ (ಅಂದೇಲಿ ಕ್ರಿಶ. ೧೧೫೦), ಗ್ರಾಮ 
ದೇವೋಪಾಸನೆ ಬಟ್ಟೆಯ ಭೈರವ (ಹಂದಿರ್ಕೆಕ್ತಿಶ.೧೧೦೯). ಶ್ರೀಗಿರಿ ಮಲ್ಲಿಕಾರ್ಜನ (ಚಿನವಳ್ಳು** 
ಎಂಬುದಾಗಿ ಶಾಸನಗಳು ಉಲ್ಲೇಖಿಸಿವೆ. 


ಬೌದ್ಧ ಧರ್ಮ. 


ಗುಲಬರ್ಗಾ ಜಿಲ್ಲೆಯ ಉತ್ತರ ಭಾಗದ ಶಾಸನಗಳು, ದೇವಾಲಯಗಳು ಮತ್ತು ಮೂರ್ತಿ 
ಶಿಲ್ಪಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ಬೌದ್ಧ ಧರ್ಮದ ಕುರುಹುಗಳು ನಮಗೆ ಗುಲಬರ್ಗಾದ 
ಮ್ಯೂಸಿಯಂನಲ್ಲಿ ಸಿಗುತ್ತವೆ. ವಿವಿಧ ಸ್ಥಳಗಳಿರಿದ ತಂದ ಹಲವು ಮೂರ್ತಿ ಶಿಲ್ಪಗಳು ಪ್ರಾಚೀನ 
ಕಾಲದಲ್ಲಿ ಬೌದ್ಧ ಮತ್ತು ಜೈನ ಧರ್ಮ ಇಲ್ಲಿ ಪ್ರಚಲಿತದಲ್ಲಿತ್ತು ಎಂದು ತಿಳಿದು ಬರುತ್ತದೆ. ಮೌರ್ಯರ 
ಕಾಲದಲ್ಲಿ ಪ್ರಚಶಿತದಲ್ಲಿರುವ. ಬೌದ್ಧ ಧರ್ಮವು ನಂತರದ. ದಿನಗಳಲ್ಲಿ ಹೆಚ್ಚು ಪ್ರಚುರಗೊಳ್ಳದೇ ಅವಸಾನ 
ಹೊಂದಿತು. ಶಾತವಾಹನರ ಕಾಲದಲ್ಲಿ ವೈದಿಕ ಧರ್ಮ ಬೆಳವಣಿಗೆ ಕಂಡಿತು. 


ಜೈನ ಧರ್ಮ. 


ಕೈವಲ್ಯ (ಕೇವಲ) ಜ್ಞಾನ ತಮ್ಮ ಜೀವನದಲ್ಲಿ ಪಡೆಯುವ ಗುರಿಯಿಂದ ಹುಟ್ಟಿದ 
ಧರ್ಮವಿದಾಗಿದೆ. ದಕ್ಷಿಣ ಭಾರತದಲ್ಲಿಯ ಕರ್ನಾಟಕದಲ್ಲಿ ಜೈನಧರ್ಮ ಅತ್ಯಂತ ಪ್ರಬಲವಾದ 
ಧರ್ಮವಾಗಿತ್ತು. ಜೈನ ಧರ್ಮವು ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪದಿದ್ದರೂ, ಪರಿಪೂರ್ಣವಾದ ದಿವ್ಯಾತ್ಮದ 
ಭಾವನೆಯನ್ನೊಳಗೊಂಡಿದೆ. ಕರ್ಮದಿಂದ ಬಂಧಿತನಾದವನನ್ನು ತಡೆಯುವುದುರಿಂದ ಕರ್ಮದ 
ಸಂಸ್ಕಾರ ಅಳಿದು ಹೋಗುವುದು ಈ ಮೂಲಕ ಮಾನವ ಮೋಕ್ಷವನ್ನು ಪಡೆಯುವನು ಎಂಬ 
ಸಿದ್ದಾಂತವಿದೆ. ಆಸ್ಪವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಜೀವ ಮತ್ತು ಅಜೀವಗಳ ಸ ಸಪ್ತ ತತ್ವಗಳನ್ನು 
ಜೈನ' ಧರ್ಮ ಒಳಗೊಂಡಿದೆ. ` ಜೈನ ಧರ್ಮದ ದಿಗಂಬರ ಪಂಥದಲ್ಲಿ ಸಂಘ, ಗಣ, ಗುಚ್ಛ ಅನ್ವಯ, 
ಎಂಬ ಭೇದಗಳಿದ್ದವು. ಅವುಗಳ ಹುಟ್ಟು ಮತ್ತು ವೈವಿಧ್ಯತೆಯ ಬಗ್ಗೆ ವಿದ್ವಾಂಸ ಸರಲ್ಲಿ 
ಭಿನ್ನಾಭಿಪ್ರಾಯಗಳಿವೆ.” ದಿಗಂಬರ ಪರಂಪರೆಯಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಪ್ರಥಮ ಸಂಘವೆಂದರೆ 
ಹಾ ಸಂಘವಾಗಿದೆ. ತಡಕಲ್‌ ಶಾಸನದಲ್ಲಿ ಹಂ ಉಲ್ಲೇಖವಿದೆ. 


ಈ ಭಾಗದ ಹಲವು ಶಾಸನಗಳು ಜೈನ ಧರ್ಮದ ಬಗ್ಗೆ ಉಲ್ಲೇಖಿಸಿವೆ. ತಡಕಲ್‌ ಕ್ರಿಶ೧೬೦೧, 
೧೬೨೭ರ ಶಾಸನದಲ್ಲಿ “ಶ್ರಿ ಮೂಲಸಂಘದೇಸಿಮಯ್ಯ.....ಬಾನು ಚಂದ್ರದೇವ” ಎಂದು ಉಲ್ಲೇಖಿಸಿದೆ. 
ಕ್ರಿಶ.೧೬-೧೭ನೆಯ ಶತಮಾನದ ಶಾಸನದಲ್ಲಿ ಪಾರ್ಶ್ವನಾಥನ ಪ್ರಭಾವಳಿಗಳಿವೆ. ಸು.೧೧ನೇ ಶತಮಾನದ 
ಶಾಸನ ಮಸಣಯ್ಯನು ಈ ಪಾರ್ಶ್ವನಾಥನ ಚೈತ್ಯಾಲಯವನ್ನು ನಿರ್ಮಿಸಿದನೆಂದು ತಿಳಿಸುತ್ತದೆ (ಕೇಶಾವರ್‌ 
ಗಡಿ ಕ್ರಿಶ.೧೧-೧೨ನೆಯ ಶತಮಾನ). ವಿಕ್ರಮಾದಿತ್ಯನ ರಾಣಿ ಜಾಕಲದೇವಿ ಬರೆಸಿದ ೧೦೯೪ರ 
ಶಾಸನವು ಜೈನ ಧರ್ಮದ ವೈಭವವನ್ನು ತಿಳಿಸುತ್ತದೆ.” ತಡಕಲ್‌ ಶಾಸನದಲ್ಲಿ ಜೈನ ಮಂದಿರುದ 
ತೀರ್ಥಂಕರರ ಪೀಠವನ್ನು ಜು ಮಲ್ಚಶೆಟ್ಟ ಮಾಡಿಸಿದನೆಂದು ತಿಳಿಸುತ್ತದೆ. ಸರ ಮಾಲ 
ಸಂಘದೇಸೀಗಣ ಪುಸ್ತಕ "ಗುಚ್ಛದ ಜೈನಾಚಾರ್ಯರುಗಳ ಗುರು-ಶಿಷ್ಯ ಸೂತ್ರಾನ್ವಯದ ಹೆಸರುಗಳನ್ನು 
ಕ್ರಿ.ಶ.೧೦೯೯ ಹುಣಸಿಹಡಗಲಿ ಶಾಸನದಲ್ಲಿ ಉಲ್ಲೇಖವಾಗಿದೆ. ಕಾಳಾಮುಖದ ಅಘೋರ ಶಕ್ತಿ ಪಂಡಿತ 
(ಪಂದಿರ್ಕೆ), ರಾಮೇಶ್ವರ ಗುರು (ಹೊಡಲು ಕ್ರಿ.ಶ.೧೨೮೧), ಕೇದಾರದೇವ ಆಚಾರ್ಯ ಹಾಗೂ 
ಕೇತಿದೇವಯ್ಯ (ಚಿನಮಳ್ಳಿ ಕ್ರಿಶ.೧೧೭೪) ಎಂಬ ಉಲ್ಲೇಖವಿದೆ. ಅಳಂದದಲ್ಲಿ ಪಾರ್ಶ್ವನಾಥನ 


324 


ಬಸದಿಯಲ್ಲಿ ಚೌವ್ದೀಸ್‌ ತೀರ್ಥಂಕರ ಶಿಲ್ಪಗಳಿವೆ. ಕಡಗಂಚಿ, ಕೇಶಾವರ್‌(ಗಡಿ), ನೀಡಗುಂದ, ದೇಗಲ್ಮಡಿ, 
ಸುಲೇಪೇಟೆ, ಚಿಂಚೋಳಿ, ಮಿರ್ಕಾಣ, ಮಡಿಹಾಳ, ಹೊನ್ನ ಕಿರಣಗಿ, ತಿಳಗೊಳ, ಹಾಗರಗುಂಡಗಿ, 
ಕಲಬೆನ್ನೂರು ಹೀಗೆ ಹಲವು ಸ್ಥಳಗಳಲ್ಲಿ ಜೈನ ಮೂರ್ತಿ ಶಿಲ್ಪಗಳು ದೊರತಿವೆ. ಅಲ್ಲದೆ ಜೈನ 
ದೇವಾಲಯಗಳು ಶೈವ ದೇವಾಲಯಗಳಾಗಿ ಮಾರ್ಪಟ್ಟಿವೆ. ಚಿಂಚೋಳಿ, ಸುಲೇಪೇಟೆ, ನಿಂಬರ್ಗಾ, 
ಕೇಶಾವರ್‌(ಗಡಿ), ದೇಗಲ್ಮಡಿ, ಮಿರ್ಯಾಣ, ಅಳಂದ, ತಡಕಲ್‌ಗಳಲ್ಲಿ ಜೈನ ಬಸದಿಗಳಿವೆ. ಇವೆಲ್ಲವೂ ಜೈನ 
ಧರ್ಮ ಈ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿದ್ದವು ಎನ್ನುವುದಕ್ಕೆ ಸಾಕ್ಷಿಗಳಾಗಿವೆ. 


ವೈಷ್ಣವ ಧರ್ಮ. 


ವಿಷ್ಣುವು ವೇದಗಳಲ್ಲಿ ಮೊದಲಿಗೆ ಪ್ರಧಾನ ದೇವತೆಯಾಗಿರಲಿಲ್ಲ. ಖಗ್ಗೇದದಲ್ಲಿ ವಿಷ್ಣು ತನ್ನ 
ಮೂರು ಹೆಜ್ಜೆಗಳಿ೦ದ ಈಡಿ ಪ್ರಪಂಚವನ್ನೇ ಅಳೆದನು ಎಂದು ಉಲ್ಲೇಖಿಸುತ್ತದೆ. ನಂತರ ಬ್ರಾಹ್ಮಣಕಗಳಲ್ಲಿ 
ವಿಷ್ಣುವಿನ ಸ್ಥಾನ ಹೆಚ್ಚಿತು. ಆರಂಭದಲ್ಲಿ ಅಗ್ನಿ ವರಿಷ್ಠ ದೇವತೆಯಾಗಿದ್ದನು. ಆದರೆ ಬ್ರಾಹ್ಮಣಕಗಳಲ್ಲಿ 
ಎಷ್ಟು ವರಿಷ್ಠ ಸ್ಥಾನಕ್ಕೇರಿದ ಮತ್ತು ಅಗ್ನಿ ಕೊನೆಯ ಸ್ಥಾನಕ್ಕೀಳಿದನು. ಅಸುರರನ್ನು ಸೋಲಿಸಲು ಸದ 
ಪಾತ್ರ ವಿಷ್ಣುವಹಿಸಿದ್ದನು ಮತ್ತು ದೇವತೆಗಳಿಗೆ ಅಸುರರಿಂದ ರಕ್ಷಣೆ ನೀಡುತ್ತಿದ್ದ ಎಂದು ತಿಳಿಸುತ್ತ ಸ 
ಭಕ್ತಿ ಭಾವಕ್ಕೆ ಹೆಚ್ಚಿನ ಮಹತ್ವ ನೀಡಿರುವ ವೈಷ್ಣವ ಧರ್ಮ ಭಾಗವತ ಧರ್ಮ ಎಂದು ಭಾರತದಲ್ಲಿ 
ಪ್ರಚಲಿತದಲ್ಲಿತ್ತು ನಾನಾಘಾಟ ಶಾಸನದಿಂದ ದಕ್ಷಿಣ ಭಾರತದಲ್ಲಿ ಸುಮಾರು ಕ್ರಿಸ್ತಶಕ ಪೂರ್ವದಲ್ಲಿ 
ಪ್ರವೇಶ ಪಡೆದಿತ್ತು ಎಂದು ತಿಳಿದು ಬರುತ್ತದೆ. ಹಲ್ಮಿಡಿ ಶಾಸನದಲ್ಲಿ ವಿಷ್ಣುವಿನ ಪ್ರಾರ್ಥನೆಯಿದೆ. 
ಹರಸೂರು ಕ್ರಿ.ಶ.೧೧೩೭ರ ಶಾಸನ, ರುದ್ರವಾಡಿ ಕ್ರಿಶ.೧೧೧೭ರ ಶಾಸನ, ರುದವಾಡಿ ಕ್ರಿಶ.೧೧೦೩ರ 
ಶಾಸನಗಳಲ್ಲಿ ಪ್ರಾರ್ಥನೆ ವಿಷ್ಣು ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. 


ಶಾಸನಗಳಲ್ಲಿ ವೈಷ್ಣವ ಧರ್ಮ. 


ಹರಸೂರು ಕ್ರಿಶ.೧೧೩೭ರ ಶಾಸನ, ರುದವಾಡಿ ಕ್ರಿಶ.೧೧೧೭ರ ಶಾಸನ, ರುದ್ರವಾಡಿ 
ಕ್ರಿಶ.೧೧೦೩ರ ಶಾಸನಗಳಲ್ಲಿ ಪ್ರಾರ್ಥನೆ ವಿಷ್ಣು ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಬೆಳಂಬಗಿ ಶಾಸನವು 
ಎಷ್ಟು ಸ್ತುತಿಯೊಂದಿಗೆ ಆರಂಭವಾಗುತ್ತದೆ. ಭಾರತದಲ್ಲಿ ವೈಷ್ಣವ ಧರ್ಮ ಭಾಗವತ ಧರ್ಮವೆಂದು 
ಆರಂಭದಲ್ಲಿ ಪ್ರಚಲಿತದಲ್ಲಿತ್ತು ಶಾಸನಗಳಲ್ಲಿ ಭಾಗವತ ಮತ್ತು ವೈಷ್ಣವ ಧರ್ಮ ಎ೦ಬ ಉಲ್ಲೇಖಗಳಿವೆ. 
ಕನ್ನಡ ಭಾಷೆಯ ಪ್ರಾಚೀನ ಶಾಸನವಾದ ಹಲ್ಲೀಡಿ ಶಾಸನವು ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ 
ಆರಂಭವಾಗುತ್ತದೆ.” ಇದು ಕರ್ನಾಟಕದಲ್ಲಿಯೂ ಅದರ ಪ್ರಾಚೀನತೆಯಿತ್ತು ಎಂಬುದು ಶಾಸನಗಳ 
ಮೂಲಕ ತಿಳಿಯಲು ಸಾಧ್ಯವಾಗಿದೆ. ಶಾಸನಗಳಲ್ಲಿ ಭಾಗವತ ಮತ್ತು ವೈಷ್ಣವ ಎಂಬ ಉಲ್ಲೇಖಗಳು 
ದೊರೆಯುತ್ತವೆ. 


“ಜಯತ್ಯಾವಿಷ್ಯತಂ ವಿಷ್ಣೋರ್ವಾರಾಹ೦ ಕ್ಷೋಭಿತಾರ್ಣವಂ। ದಕ್ಷಿಣೋನ್ನತದಷ್ಟಾಗ ವಿಶ್ರಾನ್ತ 
ಭುವನಂವಪ್ಪು” ಎಂದು ಶಾಸನಗಳಲ್ಲಿ ಉಲ್ಲೇಖಿತಗೊಂಡಿವೆ. ಬ್ರಾಹ್ಮಣರೆಲ್ಲರೂ ವೈಷ್ಣವ ಧರ್ಮ 
ಪ್ರತಿಪಾಲಕರಾಗಿದ್ದರು. ಹೀಗಾಗಿ ಇಲ್ಲಿ ದೊರೆತ ಹಲವು ಅಗ್ರಹಾರಗಳು ವೈಷ್ಣವ ಧರ್ಮದ ಉನ್ನತಿಯ 
ಪ್ರತೀಕವಾಗಿವೆ. ಅಗ್ರಹಾರ ರುದ್ರವಾಡಿ ಅಲಂದೆ ಸಾಸಿರಕ್ಕೆ ಸೇರಿದ್ದು ಇಲ್ಲಿ ಐವತ್ತು ಮಹಾಜನರಿದ್ದರು. 
ಎಕ್ರಮಾದಿತ್ಯನ ರಾಣಿ ಚಂದಲದೇವಿಯ ಬೇಡಿಕೆಯಂತೆ ದಂಡನಾಯಕ ಮಲ್ಲಿ ದಂಡನಾಥರು 
ರುದ್ರವಾಡಿಯಲ್ಲಿ ತ್ರಿಕೂಟ ಲಕ್ಷೀಶನ ದೇವಾಲಯ ಮತ್ತು ಚತುರ್‌ವ್ಲಿಂಶತಿಯ ವಿಷ್ಣುವಿನ ಮೂರ್ತಿಗಳ 
ಸೇವೆಗೆ ದಾನ ಬಿಟ್ಟ ವಿಷಯ ಕ್ರಿಶ.೧೧೦೩ರ ಶಾಸನ ತಿಳಿಸುತ್ತದೆ. ಕ್ರಿಶ೧೧೧೯ರ ರುದ್ರವಾಡಿಯ 
ಶಾಸನದಲ್ಲಿ ಸೋಮಯಾಜಿ ಪಂಡಿತರ ವಿನಂತಿಯ ಮೇರೆಗೆ ರುದ್ರವಾಡಿಯ ಚೆನ್ನಕೇಶವ ದೇವರು 
ಮತ್ತು ಚತುರ್‌ವ್ಹಿಂಶತಿ ಮೂರ್ತಿಗಳ ಪೂಜಾ ವಿಧಿಗೆಂದು ಬ್ರಹ್ಮಪುರಿಯ ೫೦ ಮಹಾಜನರ ಕೈಯಲ್ಲಿ 
ಒಟ್ಟು ೯೦೦ ಮತ್ತರು ಭೂಮಿ ಜವಳಿಗೆ ಮತ್ತು ಬಿಬ್ಬಲೇಶ್ವರ ಗ್ರಾಮಗಳನ್ನು ದಾನ ಕೊಟ್ಟ ವಿಷಯವನ್ನು 
ಉಲ್ಲೇಖಿಸುತ್ತದೆ.** 


325 


ಶೈವ ಧರ್ಮ. 


ಪ್ರಾರ್ಥನೆ ಮತ್ತು ಶಾಸನ ಲಲಾಟ ಬಿಂಬಗಳಲ್ಲಿರುವ ಕೆತ್ತನೆಗಳ ಮೂಲಕ ಅವು ತಮ್ಮ ಧಾರ್ಮಿಕ 
ವಿವರಗಳನ್ನು ತಿಳಿಸುತ್ತವೆ. ಮೋಘಾ ಕ್ರಿಶ.೧೧೭೦ರ ಶಾಸನದ ಲಲಾಟ ಬಿಂಬದ ಕೆತ್ತನೆಯು ಲಿಂಗ, 
ನಂದಿ, ಮತ್ತು ಚಂದರನ್ನೋಳಗೊಂಡಿದೆ. ಪ್ರಾರ್ಥನೆ ಶೈವ ಧರ್ಮಕ್ಕೆ ಸಂಭಂಧಿಸಿದ್ದ ಕಾರಣ ಇದು ಶೈವ 
ಶಾಸನವಾಗಿದೆ. 


ಫಿರೋಜಾಬಾದ್‌ ಕ್ರಿಶ.೧೨ನೆಯ ಶತಮಾನ, ಮರ್ತೂರು ಕ್ರಿಶ.೧೧೨೩ ಶಾಸನ ಶಿವನ 
ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತದೆ. ಸತ್ಯ ಶಿವಚಾರ ಚಾರಿತ್ರ್ಯ ಹೊಂದಿರುವ ವೀರಶೈವ?) ಧರ್ಮ 


ನದ) 


0೪ 
ಪ್ರತಿಪಾಲಕರಾದ ಮುದನೂರಿನ ಸ್ವಾಮಿಗಳು ಎಂದಿದೆ (ಚಿನಮಳ್ಳಿ ಶಾಸನ). 


ಕ್ರಿಶ.೧೦೪೬ ಮತ್ತು ೧೦೫೫ರ ಶಾಸನಗಳು ಮಹಾ ಮಂಡಳೇಶ್ವರ ದೇವ ನಾಗರಸರು ತಾನೇ 
ನಿರ್ಮಿಸಿದ ಮಾಡಿಫಳದಲ್ಲಿ ಸ್ವಯಂಭೂ ಕೋಟಿಶಂಕರ ದೇವಾಲಯಕ್ಕೆ ನಿಂಬರಗಿ ಗ್ರಾಮವನ್ನು ದಾನ 
ಬಿಟ್ಟ ವಿಷಯ ತಿಳಿಸುತ್ತದೆ. ೧೦೯೮ರ ನಿಂಬರ್ಗಾ ಶಾಸನ ಅಹವಮಲ್ಲನ ಬೇಡಿಕೆಯಂತೆ ಕೋಟಿಶಂಕರ 
ಗುಡಿಯ ಮಠದ ಸರ್ವೇಶ್ವರ ಆಚಾರ್ಯರಿಗೆ ೨೦೦ ಮತ್ತರು ಭೂಮಿಯನ್ನು ದಾನ ಕೊಟ್ಟ 
ವಿಷಯವನ್ನು ತಿಳಿಸುತ್ತದೆ. ಅಮೋಘವರ್ಷ ನೃಪತುಂಗನ ತಡಕಲ್‌ ಶಾಸನವು ಬೀಳೇಶ್ವರ ದೇವರಿಗೆ, 
ಪೂಜಾರಿಗೆ ಮತ್ತು ಗುಡಿಯ ನೃತ್ಯ ಸೇವೆಗೆಂದು ದಾನಕೊಟ್ಟ ವಿಷಯವನ್ನು ಉಲ್ಲೇಖಿಸುತ್ತದೆ." 


ಕಾಳಾಮುಖ ಶೈವ ಧರ್ಮ. 


ಪಾಶುಪತ ಶಾಖೆಯ ಸ್ಥಾಪಕನು ಲಕುಲೀಶನು ಶಿವಪುರಾಣ, ವಾಯುಪುರಾಣ, 
ಲಿಂಗಪುರಾಣಗಳಲ್ಲಿ ಸೂತ ಸಂಹಿತೆಗಳಲ್ಲಿ ಉಕ್ತನಾದವನು ರುದ್ರನ ಒಂದು ಅವತಾರವಾಗಿ ಗುಜರಾತಿನ 
ಕಾಯೋರೋಹಣದಲ್ಲಿ ಹುಟ್ಟಿದವನೆಂದು ತಿಳಿದು ಬರುತ್ತದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ 
ಪಾಶುಪತ ಸಿದ್ಧಾಂತವನ್ನು ಪ್ರತಿಪಾದಿಸಿದವನು ಶ್ರೀ ಕಂಠನೆಂದು ಹೇಳಲಾಗಿದೆ. ಕ್ರಿ.ಶ.೧೦೦ದ ಅಭಿನವ 
ಗುಪ್ತನ ತಂತ್ರಾಲೋಕವು ಶ್ರೀಕಂಠನ ಜೊತೆಯಲ್ಲಿಯೇ ಲಕುಲೀಶನನ್ನು ಹೆಸರಿಸಿ ಇವರಿಬ್ಬರೂ ಶಿವಶಾಸದ 
ಪ್ರತಿಪಾದನೆಗೆ ಅಧಿಕಾರಿಗಳೆಂದು ಅಭಿಪ್ರಾಯಪಟ್ಟಿದೆ. ಕ್ರಿ.ಶ.೬ನೆಯ ಶತಮಾನದಷ್ಟು ಹಿಂದೆ ಪ್ರಾಚೀನದಲ್ಲಿ 
ಕರ್ನಾಟಕದಲ್ಲಿತ್ತೆಂಬುದಕ್ಕೆ ನಿದರ್ಶನಗಳಾಗಿವೆ." ಕಾಳಾಮುಖ ಪಾಶುಪತರು ರಾಜಕೀಯ ಪೋಷಣೆ 
ಮತ್ತು ಉನ್ನತ ಸ್ಥಾನ ಪಡೆದಿದ್ದರು. ಇವರು ಸಾರ್ವಜನಿಕರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ, ನೈತಿಕ 
ಕಟ್ಟಳೆಗಳನ್ನು ತಿಳಿಸುವ ಮೂಲಕ ಜನರ ನಿಕಟವರ್ತಿಗಳಾದರು. ಶೈವ ದೇವಾಲಯಗಳ ಪೂಜೆ, ದೇವರ 
ಅಂಗಭೋಗ, ರಂಗಭೋಗ, ಖಂಡಸ್ಟಟಿತ, ಜೀಣೋದ್ಧಾರ, ತಪೋಧನ ವಿದ್ಯಾರ್ಥಿಗಳ ಆಹಾರ, ಔಷಧ 
ಮೊದಲಾದವುಗಳಿಗೆ ದಾನ ಬಿಡುವ ಅನೇಕ ಶಾಸನಗಳ ವಿವರಣೆ ಈ ಭಾಗದಲ್ಲಿನ ಶಾಸನಗಳಲ್ಲಿವೆ. 
ಕ್ರಿಶ.೧೦೮೨ರ ಶಾಸನವು ಯುವರಾಜ ಮಲ್ಲಿಕಾರ್ಜುನನು ಅಲಂದೆ ಸಾಸಿರದ ಆಡಳಿತ ನಡೆಸುತಿದ್ದನು. 
ಆರನೆಯ ವಿಕ್ರಮಾದಿತ್ಯನ ರಾಣಿ ಚಂದಲದೇವಿಯ ವಿನಂತಿಯ ಮೇರೆಗೆ ನಾಚಣ ದಂಡನಾಥನು 
ಅಲಂದಾಪುರದಲ್ಲಿ ನಿರ್ಮಿಸಿದ ಸ್ವಯಂಭೂ ಸೋಮೇಶ್ವರ ದೇವರ್ಗೆ ೧೦೦೦ ಹೇರು ಎತ್ತಿನ 
ಪೆರ್ಜೂಂಕ, ಬಿಲ್ಕೊಡೆ ವಡ್ಡರಾವುಳ್ಳ ಮುಂತಾದ ಸುಂಕಗಳನ್ನು ದೇವರ ಸ್ಥಾನಾಚಾರ್ಯರಾದ ಸರೇಶ್ವರ 
ಪಂಡಿತರಿಗೆರ ಧಾರೆ ಎರೆದು ಕೊಟ್ಟಾಗ ಯುವರಾಜನನ್ನೂ ಸೇರಿದಂತೆ ಇತರರು ವಿವಿಧ ಸುಂಕಗಳನ್ನು 
ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ದೇವರ ನಂದಾ ದೀಪಕ್ಕೆ ಅಲಂದೆಯ ಮುದ್ರಾವಣದಲ್ಲಿ 
ತಿಂಗಳು ತಿಂಗಳಿಗೆ ೧೦ ಪಣಗಳನ್ನು ದಾನ ಬಿಟ್ಟ ವಿಷಯ ತಿಳಿಸುತ್ತದೆ." ಗುಲಬರ್ಗಾ ಜಿಲ್ಲೆಯ 
ಅಂದೇಲಿ ಶಾಸನವು ಪಾಶುಪತ ಕಾಳಾಮುಖರ ವಿವರಣೆ ನೀಡುತ್ತದೆ. ಕ್ರಿಶ.೧೧೩೪ರ ನಿಂಬರ್ಗಾ 
ಶಾಸನ, ಭೋಧನದ ಕ್ರಿಶ.೧೧೪೨ರ ಶಾಸನ ಮತ್ತು ಕ್ರಿಶ.೧೦೯೩ರ ಬೆಳಂಬಗಿ ಶಾಸನಗಳು 
ಕಾಳಾಮುಖರ ವಿವರಣೆ ನೀಡುತ್ತವೆ. 


326 


ಶೈವ ಸಂಪ್ರದಾಯದ ಪಾಶುಪತ ಕಾಳಾಮುಖ ಪಂಥಕ್ಕೆ ಸೇರಿದ ದೇವಸ್ಥಾನ, ಮಠಗಳ 
ಆಚಾರ್ಯರೇ ಸ್ಥಾನಾಚಾರ್ಯರು ಅಥವಾ ಸ್ಥಾನ ಪತಿಗಳಾಗಿದ್ದರು. ಹತ್ತನೆಯ ಶತಮಾನದ ಕೊನೆಯಲ್ಲಿ 
ಜೈನರ ಪ್ರಭಾವವು ಕಡಿಮೆಯಾಗಿ ಶೈವರ ಪ್ರಭಾವ ಹೆಚ್ಚಿತು. ರಾಜರು, ರಾಣಿಯರು, ಯುವರಾಜರು, 
ಸಾಮಂತರು, ಮಂಡಳೇಶ್ವರರು, ದಂಡನಾಥರಲ್ಲದೇ ಜನಸಾಮಾನ್ಯರು ಇವರಿಗೆ ದಾನ ನೀಡಿರುವ ಬಗ್ಗೆ 
ಶಾಸನಗಳು ಉಲ್ಲೇಖಿಸುತ್ತವೆ. ನೈಷ್ಠಿಕ ಸ್ಥಾನಾಚಾರ್ಯರಿಗೆ ಮಾತ್ರ ದೇವಾಲಯ ಪೂಜೆಗೆ ಅರ್ಹರು 
ಎ೦ದು ವಿಧಿವತ್ತಾಗಿ ಶಾಸನಗಳು ತಿಳಿಸುತ್ತವೆ. ಅಂದರೆ ಕಠೋರ ಬ್ರಹ್ಮಚಾರ್ಯ ಆಚರಿಸುವವರು ಮಾತ್ರ 
ದೇವಾಲಯ ಪೂಜೆಗೆ ಅರ್ಹರೆಂದು ತಿಳಿಸುತ್ತವೆ. ಮನ್ನೆದಡಿ ಸಾಸಿರದ ದೇವಸ್ಥಾನದಾಚಾರ್ಯರು 
ರಾಮೇಶ್ವರ ಗುರುಗಳಿಗೆ ಧಾರಾಪೂರ್ವಕವಾಗಿ ದಾನ ಮಾಡಿದ ವಿಷಯ ತಿಳಿಸುತ್ತದೆ (ಹೊಡಲ 
ಕ್ರಿಶ.೧೨೬೭). 


ವೀರಶೈವ ಧರ್ಮ. 


ಹಿರೇರುಳಕಿಯ ಶಾಸನವು ಭೋಗೇಶ್ವರ ದೇವರಿಗೆ ಬಿಟ್ಟ ದತ್ತಿಯ ವಿಷಯ ಹೇಳುವುದು. 
ದುತ್ತರಗಾಂವದ ವೀರೇಶ್ವರ ಶರಣರು ಮಹಾಪವಾಡ ಪುರುಷರಾಗಿದ್ದರು. ಇವರು ವೀರಶೈವ 
ಧರ್ಮವನ್ನು ಪ್ರತಿಪಾದಿಸಿದರು. ದಿನ ನಿತ್ಯ ತಪ್ಪದೇ ಇಷ್ಟ ಲಿಂಗಾರ್ಚನೆ- ಅರ್ಪಣೆ-ಅನುಭಾವ 
ಮಾಡುತ್ತಿದ್ದರು.” ಏಕಾಂತ ರಾಮಯ್ಯ ಅಳಂದದ ಪೋತೆದಾರ ಮನೆತನದವನೆಂದು ಅಬ್ಬಲೂರು 
ಶಾಸನ ತಿಳಿಸುತ್ತದೆ.*” ಇವನು ಜನಿಸಿದ ಎಂದು ಹೇಳುವ ಸ್ಥಳದಲ್ಲಿ ಏಕಾಂತ ರಾಮಯ್ಯನ 
ದೇವಾಲಯವಿದೆ. ೧೨ನೆಯ ಶತಮಾನದಲ್ಲಿದ್ದ ಶಿವಶರಣ ಅಂಗಜೇಶ್ವರ ಮಸಣಯ್ಯ ದಂಪತಿಗಳು 
ಮುನ್ನಳ್ಳಿಯಲ್ಲಿದ್ದು ಕಲ್ಯಾಣ ಕ್ರಾಂತಿಯಲ್ಲಿ ತೊಡಗಿದ್ದರು. ಬಳ್ಳೇಶ ಮಲ್ಲಯ್ಯನು ಮೊದಲು ಜೈನನಾಗಿದ್ದು 
ನಂತರ ವೀರಶೈವ ಧರ್ಮವನ್ನು ಸ್ಟೀಕರಿಸಿದನು. ತನ್ನ ಆರಾಧ್ಯ ದೇವರು ಬಳ್ಳೇಶ್ವರನಾದುದ್ದರಿ೦ದ ತನ್ನ 
ವಚನಗಳಿಗೆ “ಬಳ್ಳೇಶ್ವರ' ಎ೦ಬ ಅಂಕಿತ ನಾಮವಿಟ್ಟು ವಚನ ರಚಿಸುತ್ತಿದ್ದನು.  ತಡಕಲ್‌ ಶಾಸನವು 
ಬಳ್ಳೇಶ್ವರ ದೇವರಿಗೆ ಬಿಟ್ಟ ದತ್ತಿಯ ಕುರಿತು ವಿವರಿಸುತ್ತದೆ.” 


ಶಾಕ್ತ ಧರ್ಮ. 


ಶಾಕ್ತ ಧರ್ಮ ಹೆಚ್ಚು ಪ್ರಚಾರದಲ್ಲಿರದಿದ್ದರು ಕೆಲವು ಶಾಸನಗಳಲ್ಲಿ ಭಾಗಲದೇವಿಯ ಉಲ್ಲೇಖ 
ಕಾಣಬಹುದಾಗಿದೆ. ಕಾಳಿಕಾ ದೇವಿಯ ದೇವಾಲಯಗಳು, ಗ್ರಾಮ ದೇವತೆಗಳು, ಅಧಿದೇವತೆಗಳು, 
ಮಹಿಷಾಸುರ ಮರ್ದಿನಿ, ಭೈರವಿ, ನಾಟ್ಯಭೈರವಿಯರ ಶಿಲ್ಪಗಳು. ಅಲ್ಲಲ್ಲಿ ಶಾಕ್ತ ಧರ್ಮದ 
ಆಚರಣೆಯಲ್ಲಿರುವುದಕ್ಕೆ ಕುರುಹುಗಳಾಗಿವೆ. 


ಸುಮಾರು ೧೦ನೆಯ ಶತಮಾನದಲ್ಲಿ ಜೈನ ಮತ್ತು ವೈಷ್ಣವ ಧರ್ಮಗಳ ಪ್ರಭಾವ ಹೆಚ್ಚಾಗಿತ್ತು. 
ಕ್ರಿಶ.೧೧-೧೩ನೆಯ ಶತಮಾನದಲ್ಲಿ ಶೈವ ಧರ್ಮದ ಪ್ರಾಬಲ್ಯತೆ ಹೆಚ್ಚಾಗಿತ್ತು ಶಿವದೇವಾಲಯ 
ಅಳಿದುದಕ್ಕೆ ತನ್ನ ಅಧಿಕಾರಿಯನ್ನು ಕೊಂದು ಗಂಗರಾಸಿಜೀ ತಾನೂ ಪ್ರಾಣ ಬಿಟ್ಟ ಬಗ್ಗೆ ಕ್ರಿಶ.೧೧೨೧ 
ಮಾಶಾಳ ಶಾಸನ ವಿವರಿಸುತ್ತದೆ. ಸುಮಾರು ೧೧ನೆಯ ಶತಮಾನದ ಕೊನೆಯಲ್ಲಿ ೧೨ನೆಯ 
ಶತಮಾನದ ಆರಂಭದಲ್ಲಿ ಮಠಗಳು ಹುಟ್ಟಿಕೊಂಡಿದ್ದವು. ಮಠದ ಉಲ್ಲೇಖ(ಮಡಿಹಾಳ ಕ್ರಿಶ೧೩ನೆಯ 
ಶತಮಾನ). ಕ್ರಿಶ.೧೧೫೪ರ ಶಿರೋಳ್ಳಿ ಶಾಸನವು ಪ್ರಶಸ್ತಿ ಸಹಿತ ದಾನ ಶಾಸನವಾಗಿದೆ. ಶಾಸನ 
ದಂಡನಾಯಕ ವಿಮಲಾದಿತ್ಯ ಮತ್ತು ಅವನ ಸೋದರ ಚಂದ್ರಾದಿತ್ಯ ಸಿರಿವೋಳಲಲ್ಲಿ ಮೂರು 
ದೇವಾಲಯಗಳನ್ನು ಮತ್ತು ಒಂದು ಕೆರೆಯನ್ನು ನಿರ್ಮಿಸಿ ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ನಿಂಬರಗಿ 
ಶಾಸನಗಳಲ್ಲಿ ಸೂರ್ಯನಾರಾಯಣನ ಪ್ರತಿಷ್ಠೆ ಮಾಡಿದ ವಿಷಯ ವಿರುವುದರಿಂದ ಸೂರ್ಯರಾಧನೆಯೂ 
ಸಹ ಶಾಕ್ತ ಪಂಥದಲ್ಲಿ ಬಹುಕಾಲ ರೂಢಿಯಲ್ಲಿದ್ದಿರಬೇಕು.”” 


ದೇವಾಲಯಗಳ ಧಾರ್ಮಿಕ ಕೊಡುಗೆ. 


327 


ದೇವಾಲಯಗಳಲ್ಲಿ ಧಾರ್ಮಿಕ ಪ್ರಭಾವ ಹೇಗಿತ್ತು ಎಂದರೆ, ಮಾಶಾಳ ಶಾಸನವು ತಿಳಿಸುವಂತೆ 
ಗಂಗರಾಸಿಜೀಯವರು ಶಿವ ದೇವಾಲಯ ನಾಶವಾಗಿದ್ದಕ್ಕೆ ಅಧಿಕಾರಿಯನ್ನ ಕೊಂದರು. ಅಲ್ಲಿನ ಅಧಿಕಾರಿ 
ವರ್ಗದವರಿಗೆ, ಜನಸಮುದಾಯಕ್ಕೆ ಕ್ಷಮೆಯನ್ನು ಕೇಳಿ ಆತ್ಮಬಲಿದಾನ ಮಾಡಿಕೊಂಡರು. ಇದನ್ನು 
ಸೂಕ್ಷವಾಗಿ ಗಮನಿಸಿದರೆ ಧಾರ್ಮಿಕ ಪ್ರಭಾವದ ಜೊತೆಗ ಅದರ ಒತ್ತಡವೆಷ್ಟಿತ್ತು ಎನ್ನುವುದು ನಮ್ಮ 
ಗಮನಕ್ಕೆ ಬರುತ್ತದೆ. ಶೈವ, ವೈಷ್ಣವ, ಜೈನ, ಶಾಕ್ಯ. ಇವೆಲ್ಲವೂಗಳ ಬೆಳವಣಿಗೆಯಾದವು. ತಮ್ಮ 
ಪ್ರಭಾವ ಬೀರಲು ಎಷ್ಟರ ಮಟ್ಟಿಗೆ ಪ್ರಯತ್ನಿಸಲು ಪ್ರಾರಂಭಿಸಿದವೆಂದರೆ, ಧಾರ್ಮಿಕ ಕಲಹಗಳಿಗೂ 
ನಾಂದಿಯಾಯಿತು. ಈ ಕಲಹಗಳನ್ನು ತೀರ್ಮಾನಿಸುವಲ್ಲಿ ಆಡಳಿತ ವರ್ಗದವರು, ರಾಜರು 
ಭಯಪಡುತ್ತಿದ್ದರು. ಒಂದನೆಯ ಬುಕ್ಕರಾಯನ ಶಾಸನ, ಶೃಂಗೇರಿ, ಕಲ್ಯಾ ಶಾಸನಗಳು ಇಲ್ಲಿ ನಾವು 
ಉದಾಹರಿಸಬಹುದು. 


ದೇವಸ್ಥಾನ-ದೇವಾಲಯ ಆಡಳಿತ. 
ಸ್ಥಾನಪತಿ ಗೋರವನಕ್ಕೀ 
ಸ್ಥಾನದ ಸಮಯಂಗಳಕ್ಕೆ ರತಿಲಂಪಟನೀ 
ಸ್ಥಾನದೋಳಿರಲಾಗವನಂ 
ಸ್ಥಾನಮುಮನರಸುಗಳು ಮಿಳ್ದೆ ಕಳೆಯತ್ವೀಳ್ಳುಂ 
ಅಂದೇಲಿ ಕಿ.ಶ.೧೩೩೮ ಶಾಸ ಸನಂತ್ಯ ಉದ್ದರಣೆ ಇಂತುಹುದೆ ನಿಯಮ ದೇವಸ್ಥಾನದಲ್ಲಿದ್ದ ಎಂಬುದಕ್ಕೆ 
ಆಧಾರವಾಗಿವೆ. 


ಆಯಾ ಧರ್ಮದ ದೇಗುಲಗಳಲ್ಲಿ ಪೂಜಾ ಸಿಬ೦ದ್ದಿಯಲ್ಲದೆ ದೇವರ ಸೇವೆಗಾಗಿ ಎಂತಹ 
ತ್ಯಾಗಕ್ಕೂ ಸಿದ್ದರಾಗಿರುತ್ತಿದ್ದ ಲೆಂಕ, ಗರುಡ, ದೇವರುಣುಗ, ತೋತ್ತು ಗೊತ್ತಳಿ, ಅಲ್ಲದೆ ಗಡ್ಡ ಹೆಸರಿನ 
ಶಿಷ್ಟರಿದುದಾಗಿ ಇಲ್ಲಿನ ಶಾಸನಗಳಿಂದ ಗೊತ್ತಾಗುತ್ತದೆ.” ರಾಷ್ಟಕೂಟ ಆಳ್ವಿಕೆಯ *ಅಂದೇಲಿ 
ಶಾಸನದಲ್ಲಿ(ಅಂದೇಲಿ ೯೩೯-೯೬೬)ಪೇರ್ಗಡೆ ಗುಣ್ಣಮಯ್ಯನ ಹೆಸರಿನಲ್ಲಿ ಅವನ ಮಗೆ ಹಾಗೂ ನಾಲ್ವರು 
ಅಧಿಕಾರಿಗಳು ಗುಣ್ಣಿಗೇಶ್ವರ ಲಿಂಗ ಪ್ರತಿಸ್ಟಾಪಿಸಿದ ಸಂಗತಿಯಿದೆ. ಶ್ರೀ ಪರ್ವತದ ಮಲ್ಲಿಕಾರ್ಜುನ 21೪ 
ಮಾಡಿಸಿದ ವಿಷಯ ಕ್ರಿ.ಶ.೧೨೯೨ ಚಿನಮಳ್ಳಿ ಶಾಸನದಲ್ಲಿದೆ. ಶಿವಾಲಯವಳಿಯಲು ಗ೦ಗರಾಸಿಜೀಯರು 
ಸತ್ತ ಸಂಬಂಧದೋಳ್‌ ದೇವಾಲಯ ನಾಶವಾದಾಗ ಆತ್ಮ ಬಲಿದಾನ ಪ್ರಕರಣವಿದೆ. ಅಲ್ಲಿನ ಅಧಿಕಾರಿಗಳು 
ಕ್ಷಮೆಯಂಗೋಟ್ಟು ಆ ಧಾರ್ಮಿಕ ವೀರನ ಸ್ಮಾರಕವಾಗಿ ದತ್ತಿಯನ್ನು ನೆಲೆಗೊಳಿಸಿದ್ದಾಗಿ ಮಣೂರ ಶಾಸನ 
ತಿಳಿಸುತ್ತದೆ (ಕ್ರಿ.ಶ. `೧೧೨೦. ೪೨ ವೈದಿಕ ಧರ್ಮಶಾಸ್ತಾಭ್ಯಾಸದ ಪ್ರಮುಖ ವಿದ್ಯಾಪೀಠ ಮಣೂರಿನಲ್ಲಿದೆ.** 
ಹಂದರಕಿ (ಕ್ರಿಶ.೧೧೧೮) ಶಾಸನದಲ್ಲಿ ನೈಷ್ಠಿಕ ವರೆದಾಚಾರ್ಯರಾದ ಕಾಳಾಮುಖ ತಪೋಧನರಾದ 
ಅಘೋರ ಶಕ್ತಿ ಪಂಡಿತ ಎಂದು ಉಲ್ಲೇಖಿಸಿದೆ. ಕ್ರಿಶ.೧೨೮೮-೧೨೮೯ರಲ್ಲಿ ಲಿಖಿತವಾದ ಭೀಮರಥೀ 
ತೀರದ ಅಭಿನವ ಕೈಲಾಸವೆಂದು ವರ್ಣಿತವಾದ ಚಿನಮಳ್ಳಿ ಶಾಸನದ ಆಭಿನವ ಮಲ್ಲಿಕಾರ್ಜನ ದೇವರ 
ಸ್ಥಾನಿಕಾಚಾರ್ಯರಾದ ಶಿವದೇವಯ್ಯ ಹಾಗೂ ರಾಯ ರಾಜಗುರು ವೀರ ಕೇದಾರದೇವ 
ಮೊದಲಾದವರು ಶೈವಧರ್ಮದ ಕಟ್ಟೂಗ ಮೂರ್ತಿಗಳಾಗಿ ಪ್ರಭಾವ ಬಿರಿದ್ದವು* ಎಂದಿದೆ. 


ದೇವಸ್ಥಾನಗಳಲ್ಲಿನ ಉತ್ಪವ ಆಚರಣೆಗಳು. 


ದೇವರಿಗೆ ಪಟ್ಟೆ (ರೇಶ್ಮೆದುಕೂಲ) ಹೊನ್ನ ಹರಿವಾಣ ಹಾಗೂ ಕಪಿಲೆಯನ್ನು ದಾನ ಮಾಡಿರುವದು 
ಚಿನಮಳ್ಳಿ ಕ್ರಿಶ೧೨೯೨" ಶಾಸನ ಉಲ್ಲೇಖಿಸುತ್ತದೆ. ದೇವರಿಗೆ ಹರಕೆ ರೂಪದಲ್ಲಿ ೧೦೦ಕೋಣ ಹಾಗೂ 
ಎತ್ತುಗಳನ್ನು ಬಿಟ್ಟುಕೊಟ್ಟ ಸಂಗತಿ ಹೊಡಲು ಶಾಸನದಲ್ಲಿದೆ (ಕ್ರಿ.ಶ.೧೧೮೧). 


ತೀರ್ಥಕ್ಷೆ ತ್ರಗಳು. 


328 


ದಕ್ಷಿಣ ವಾರಣಾಸಿ ಮುದುನೂರಿನ ರಾಮೇಶ್ವರ-ಲಕ್ಷಣೇಶ್ವರ ತೀರ್ಥಗಳು ತ್ರಿಭುವನ 
ಮಲ್ಲದೇವರು ಗೋದಾವರಿ ತೀರದ ಕೋಟಿ ತೀರ್ಥದಲಿ ತುಲಾ ಪುರಿಷ ದಾನ೦ಗಳನ್ನು ಮಾಡಿದ 
ಉಲ್ಲೇಖ ಕ್ರಿಶ. ೧೦೯೯ರ ಹುಣಸೀಹಡಗಲಿ ಶಾಸನದಲ್ಲಿದೆ. ಚಂದ್ರಾದೇವಿಯ ತಡಿ (ಕುಳಗೇರಿ 
ಕ್ರಿಶ.೧೧೦೫) ಶಾಸನದಲ್ಲಿ ಉಲ್ಲೇಖಸಿದೆ. ಪಶ್ಚಿಮಾಭಿಮುಖವಾಗಿ ಹರಿವ ತೊರೆಯ ಕೂಡಲು 
(ಹರಸೂರು ಕ್ರಿ.ಶ.೧೧೭೨) ಎಂದಿದೆ. "ಯರಡು” ಹಳ್ಳದ ಕೂಡಲು ಮೊದಲು ಕಟ್ಟೆಯಲು ಗರ್ದೆಯ 
ಕಾಲಡಿಯ ಮತ್ತರು'(ಹೊಡಲು ಕ್ರಿಶ.೧೧೮೧)** ಎಂದು ಉಲ್ಲೇಖವಿದೆ. ಎರಡು “ಅಥವಾ ಮೂರು 
ನದಿಗಳು ಸೇರುವ ಸ್ಥಳಗಳಿಗೆ ಪವಿತ್ರವೆಂದು ಅಲ್ಲಿ ಅದು ತೀರ್ಥ ಸ್ಥಳವಾಗಿ ದೇವಾಲಯ ಕಟ್ಟಲಾಗುತ್ತಿತ್ತು. 
ಅಭಿನವ ಶ್ರೀಶೈಲ ಎಂದು ಚಿನಮಳ್ಳಿಗೆ ಕರೆಯಲಾಗುತ್ತಿತ್ತು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ 
ಸಿಗಲಿ ಎಂದು ಶಾಪಾಶಯಗಳಲ್ಲಿ ತಿಳಿಸಲಾಗಿದೆ. ಕ್ರಿಶಣ೧೮೧ರ ಹೊಡಲು ಶಾಸನದಲ್ಲಿ ಶ್ರೀ ರಾಮ- 


ಸೀತೆಯರ, ಲಂಕೆ ಮತ್ತು ದಶಾನನ ಉಲ್ಲೇಖವಿದೆ. 
ಶಾಸನೋಕ್ತ ದೇವಾಲಯ. 


ಮಲ್ಲಿಕಾರ್ಜುನ ದೇವಾಲಯ ಕಡಗಂಚಿಯ ಗೋವಿಂಜಿಯರ ಅಧೀನದಲ್ಲಿತ್ತು (ಕಡಗಂಚಿ 
ಕ್ರಿಶ.೧೧೧೮). ತ್ರಿಕೂಟ ದೇವಾಲಯ-ಲಕ್ಷ್ಮೀಶರಾವಾಸಮಂ, ಚೆನ್ನಕೇಶವ ದೇವಾಲಯ ಮತ್ತು 
ಚತುರ್ವಿಂಶತಿ ಮೂರ್ತಿಯ ಉಲ್ಲೇಖ (ರುದ್ರವಾಡಿ ಕ್ರಿಶ.೧೧೦೩). ಕೇಶವಪುರದ ಪಾರ್ಶ್ವನಾಥನ 
ಚೈತ್ಯಾಲಯ (ಗಡಿ ಕೇಶಾವರ್‌ ಕ್ರಿಶ೧೪ನೆಯ ಶತಮಾನ). ಧರ್ಮ ಕ್ಷೇತ್ರವಾದ ಭಾಗಲದೇವಿ ಮತ್ತು 
ಬಿಬ್ಬರ ದೇವದ ಉಲ್ಲೇಖ(ಮೋಘಾ ಕ್ರಿಶ.೧೧೭೦). ರಾಮತೀರ್ಥ ಪರಿಛತ್ರದ ಉಲ್ಲೇಖ (ಮೋಘಾ 
ಕ್ರಿಶ.೧೧೭೦). ಸಿರವಳ್ಳಿಯ ಪಶ್ಚಿಮ ದಿಕ್ಕಿಗೆ "ಹರಿಹರ ಭವನ ತ್ರಯಮಲ' (ತ್ರಿಕೂಟ ದೇವಾಲಯ), 
ವಜಘಟಿತ ಪ್ರಾಕಾರ ಮತ್ತು ನಿರ್ಮಲ ತೀರ್ಥ ಚಂದ್ರಾದಿತ್ಯ ಕಟ್ಟಸಿದನು(ಶಿರೋಳ್ಳಿ ಕ್ರಿ.ಶ.೧೧೫೪). 
ಸರಸ್ಪತೀವರಹಸ್ಕಿಮುಖೆ ಎಂದು ಪ್ರಾರ್ಥನೆಯೊಂದಿಗೆ ಹರಸೂರು ಕ್ರಿಶ.೧೦೯೭ರ ಶಾಸನದಲ್ಲಿ 
ಉಲ್ಲೇಖವಾಗಿದೆ. 


ಧಾರ್ಮಿಕ ಸಂಹಿಷ್ಣುತೆ. 


ಕರ್ನಾಟಕದ ದಕ್ಷಿಣ ಹಾಗೂ ದಕ್ಷಿಣ ಪೂರ್ವಭಾಗಗಳಲ್ಲಿ ಪಗಲ್ಪಸ್ಥಿತಿಯಲ್ಲಿದ್ದ ವೈಷ್ಣವ ಧರ್ಮ 
ಉತ್ತರ ಭಾಗದ ಶೈವಧರ್ಮದೊಂದಿಗೆ ಹೊಂದಾಣಿಕೆ ಮತ್ತು "ಅನುಸಂಧಾನ ನಡೆಸಿತ್ತು. ಕ ಶಿರೋಳ್ಳಿ 
ಶಾಸನದ ಚ ಮಧ್ಯದಲ್ಲಿ ನಾರಾಯಣ ಮತ್ತು ಶಿವಲಿಂಗಗಳ ಕೆತ್ತನೆಯಿದೆ. ಪ್ರಾರ್ಥನೆಯೂ 
ಆರಂಭಿಕ ಸಾಲುಗಳು ವಿಷ್ಣುವಿನ ಸ್ತುತಿ ಮತ್ತು ನಂತರ ಶಿವನ ಸ್ತುತಿಯನ್ನು ವಿವರಿಸುತ್ತದೆ (ಶಿರೋಳ್ಳಿ 
ಕ್ರಿಶ.೧೧೫೪). 


ಶಾಪಾಶಯಗಳಲ್ಲಿ ಧರ್ಮ. 


ಕ್ರಿಶ.೧೧೧೯ರ ಮಾಶಾಳ ಶಾಸನದ್ದಲಿ ಲಿಂಗ ಪೂಜಿಸುವವರನ್ನು ಕೊಂದ ಪಾಪಬರುವುದು 
ಎ೦ದು ತಿಳಿಸುತ್ತದೆ. ಕ್ರಿಶ.೧೨೬೦ರ ಚಿನಮಳ್ಳಿಯ ಶಾಸನ ಶತ ಸಹಸ್ರ ಲಿಂಗಮಂ ಪೂಜಿಸಿದ 
ಪುಣ್ಯಮಕ್ಕು ಎಂದು ತಿಳಿಸುತ್ತದೆ. ಶಾಸನದ ಶಾಪಾಶಯದಲ್ಲಿ ಶೈವ ಧರ್ಮದ ಪ್ರಾಬಲ್ಯ 
ನೋಡಬಹುದಾಗಿದೆ. 


ಸಾಂಸ್ಕೃತಿಕ ವವಸೆ. 
5 ೨ 


ಗೀತ, ವಾದ್ಯ ಮತ್ತು ನೃತ್ಯದ ಉಲ್ಲೇಖ (ಹೊಡಲ ಕ್ರಿಶ೧೨೬೭ ಮತ್ತು ಕ್ರಿಶ.೧೧ನೆಯ 
ಶತಮಾನದ ತಡಕಲ್‌ ಶಾಸನ). ಕ್ರಿಶ೧೦೧೧ರ ಸರಡಗಿ ಶಾಸನ ಹಳವಿಗ ಬಿಕ್ಕೋಜನಿಗೆ, ಹಾಡುವ, 
ಪಾತ್ರ ಮಾಡುವರಿಗೆ ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಶಾಸನಗಳಲ್ಲಿ ಸಾಂಸ್ಕೃತಿಕತೆಯ ಉಲ್ಲೇಖ 


329 


ದೇವಾಲಯಗಳಿಗೆ ಸಂಬಂಧಿಸಿದ ದಾನ-ದತ್ತಿ ಶಾಸನಗಳಿಂದ ಕಂಡು ಬರುತ್ತದೆ. ದೇವರ ಪೂಜೆಯ 
ಸಮಯದಲ್ಲಿ ದೇವರಿಗೆ ಸಂತೈಸಲು ಸಂಗೀತ, ವಾದ್ಯಗಳು ಭಾರಿಸುತ್ತಿದ್ದರು. ನೃತ್ಯದ ಮೂಲಕ ದೇವರಿಗೆ 
ತಮ್ಮ ಭಕ್ತಿ ತೋರಿಸುತ್ತಿದ್ದರು. 


ಆಭರಣಗಳ ಉಲ್ಲೇಖ-ಬೆಳ್ಳಿಯ ಹಾಗ ಎಂಬ ಆಭರಣದ ಉಲ್ಲೇಖ (ಹರಸೂರು ೧೧೭೨). 
ಈ ಭಾಗದ ಶಾಸನಗಳಲ್ಲಿ ಮತ್ತು ಅಧಿಕ ಶಾಸನಗಳಲ್ಲಿ ಆಭರಣಗಳ ಉಲ್ಲೇಖ ಕಂಡುಬರುವುದಿಲ್ಲ, 
ಪ್ರಾಚೀನ ಕಾಲದ ಇತಿಹಾಸ ಅಧ್ಯಯನದಲ್ಲಿ ಹಾಗ ಎನ್ನುವ ನಾಣ್ಯದ ಮಾಹಿತಿಯಿತ್ತು. ಆದರೆ 
ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ಉಲ್ಲೇಖವಾಗಿದೆ. 


ದೇವಾಲಯಗಳ ಸಾಂಸ್ಕೃತಿಕ ಕೊಡುಗೆ. 


ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡಿದಾಗ ದೇವಾಲಯಗಳು ಸಂಗೀತಗಾರರಿಗೆ, ನೃತ್ಯಗಾರರಿಗೆ 
ಪ್ರೇರಕವಾದವು.  ಕೋಳಲು-ಷೆಹನಾಯಿ ಊದುವವರು, ಜಾಗಟೆ, ತಬಲ ಬಾರಿಸುವ, ಪಾತ್ರದವರ 
ಹುಟ್ಟಿಗೆ ಮೂಲ ನೆಲೆ ದೇವಾಲಯಗಳಾದವು. ಇದಕ್ಕಿಂತ ಮುಂಚೆ ಸಂಗೀತ, ನೃತ್ಯ ಎಲ್ಲಿ ಮಾಡುತ್ತಿದ್ದರು? 
ಎ೦ಬ ಪ್ರಶ್ನೆ ಹಾಕಿ ಕೊಂಡರೆ ರಾಜರು ತಮ್ಮ ವಿಲಾಸಕ್ಕಾಗಿ ತಮ್ಮ ಆಸ್ಥಾನದಲ್ಲಿ ಮಾಡಿಸುತ್ತಿದ್ದರು. ಆದರೆ 
ಅಷ್ಟು ಪ್ರಚುರವಾಗಿರಲಿಲ್ಲ. ಅದು ರಾಜರಿಗೆ ಮಾತ್ರ ಸೀಮಿತವಾಗಿತ್ತು ದೇವಾಲಯಗಳ ಪೂಜಾ 
ಸಂದರ್ಭದಲ್ಲಿ ಭಕ್ತಿ ಈ ಮೂಲಕ ತೋರಿಸುವ ಪದ್ದತಿ ಬಂದಿತು. ಹೀಗೆ ಕಲೆ ಸಾರ್ವಜನಿಕರಿಗೆ 
ಪ್ರೇರಕವಾಗಿದ್ದು, ಸಾಂಸ್ಕೃತಿಕ ಬೆಳವಣಿಗೆಗೆ ಕಾರಣವಾಯಿತು. ಪ್ರಾಥಮಿಕ ಹಂತದ ವಿದ್ಯಾದಾನ, 
ಆಧ್ಯಾತ್ಮಿಕತೆಯ ಶಿಕ್ಷಣ ದೇವಾಲಯಗಳಲ್ಲಿ ನೀಡುತ್ತಿದ್ದರು. 


ಮೂರ್ತಿ ಶಿಲ್ಪಗಳಲ್ಲಿ ಕಂಡು ಕೊಂಡ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ. 


ದೇವಾಲಯಗಳ ಬಾಗಿಲು, ತೋರಣ, ಭಿತ್ತಿ ಅಧಿಷ್ಠಾನ ಮತ್ತು ದೇವ ಕೋಷ್ಟದಲ್ಲಿರುವ ಹಲವು 
ಶಿಲ್ಪಗಳು ಮತ್ತು ಮೂರ್ತಿ ಶಿಲ್ಪಗಳು ನಮಗೆ ಇತಿಹಾಸ ತಿಳಿಸುತ್ತವೆ. ಆ ಕಾಲದ ಜನ ಜೀವನ, ವೇಷ- 
ಭೂಷಣ ಉಪಯೋಗಿಸುವ ವಸ್ತುಗಳು, ಪ್ರಾಣಿ, ಪಕ್ಷಿಗಳ ಬಗ್ಗೆ ತಿಳಿಸುತ್ತವೆ. ದಂತ ಕಥೆಗಳು, ಕಾಲ್ಪನಿಕ 
ಪ್ರಾಣಿ-ಪಕ್ಷಿಗಳು, ಪೌರಾಣಿಕ, ಪಂಚತಂತ್ರ, ರಾಮಾಯಣ, ಮಹಾಭಾರತದ ಕಥೆಗಳನ್ನು ವಿವರಿಸುತ್ತವೆ. 
ಕಥಾ ಹ೦ದರ ಕಟ್ಟುವಲ್ಲಿ ಶಿಲ್ಪಗಳು ಪ್ರೇರಕವಾದವು. ವೆಯ್ಯಾವಳಿಗಳು, ಗಂಡಭೇರುಂಡ, ನಾಲ್ಕು ತಲೆಯ 
ಸಿಂಹ, ಅರ್ಧ ಪ್ರಾಣಿ ಮತ್ತು ಅರ್ಧ ಮನುಷ್ಯನ ಕೆತ್ತನೆಗಳು, ಹತ್ತು ಕೈಯಿರುವ ದೇವರುಗಳ ಶಿಲ್ಪಗಳು 
ಹೀಗೆ ಹಲವು ಕಾಲ್ದನಿಕತೆಯಿಂದ ತಮ್ಮ ಭಾವನೆಗಳೊಂದಿಗೆ ತಮ್ಮ ಧರ್ಮ ದೇವರು ಹೆಚ್ಚು ಬಲಶಾಲಿ 
ಎಂದು ತೋರಿಸುತ್ತಿದ್ದರು. 


ಸೈನ್ಯ ಪದ್ಧತಿಯಲ್ಲಿ ಕಾಲ್ಬಳ, ಅಶ್ವದಳ, ರಥದಳ, ಗಜದಳವಿರುವ ಬಗ್ಗೆ ಅವರ ಜು ಬಗ್ಗೆ 
ಸ "ತಿಳಿಸುತ್ತವೆ. ಅವರು” ಹಾಕಿಕೊಂಡ ಆಭರಣ, ವಸ್ತ್ರ-ಕೇಶ ವಿನ್ಯಾಸ ತಿಳಿಸುತ್ತವೆ. "ಏ' ಆಕಾರದ 
ವಸ್ತ್ರ ವೀರ ಮುಡಿ "ಕಟ್ಟುತ್ತಿರುವುದು ಸಾಮಾನ್ಯವಾಗಿ ಈ ಭಾಗದಲ್ಲಿ ಕಾಣುತ್ತವೆ. ಖಡ್ಗ, ಗುರಾಣಿ, ಬಿಲ್ಲು- 
ಬಾಣ, ಭರ್ಚಿ, ಚಾಕು, ಜೊರಿಗಳನ್ನು ಬಳಸುತ್ತಿದ್ದರು. 

ನೃತ್ಯ ಮಾಡುವ ಭಂಗಿಗಳು, ನೃತ್ಯಗಾರರ ಅಲಂಕಾರಿಕ ಆಭರಣ, ವಸ್ತ್ರ ಎನ್ಯಾಸ, 
ಕೇಶಾಲಂಕಾರದ ಕೆತ್ತನೆಗಳಿಂದ ನೃತ್ಯದ ಬೆಳವಣಿಗೆ, ನೃತ್ಯಗಾರರ ಅಲಂಕಾರದ ವಿಧಾನ 
ತಿಳಿಯಬಹುದಾಗಿದೆ. ಕೊರಳಾಭರಣ-ಹಾರ, ಕುತ್ತಿಗೆ ಹಾರ(ನೆಕ್ಷೇಸ್‌), ಸ್ತನ ಬಂಧ, ವಕ್ಷ ಬಂಧ, 
ತೋಳ್ಟಂದಿ, ಕಿವಿ ಓಲೆಯಲ್ಲಿ (ಮಕರ, ಕುಮುದ) ಹಲವು ರೀತಿಯ ಎನ್ಯಾಸಗಳಿದ್ದವು. ಕೈ-ಉ೦ಗುರ, 
ಕಾಲುಂಗುರ, ಕಾಲ್ಗಡಗ, ಪೈಜಾಮ, ಕಾಲ್ಫಜ್ಜೆ ಹಾಕುತ್ತಿದ್ದರು. ಸ್ತ್ರೀಯರು ಕೇಶಾಲಂಕಾರದಲ್ಲಿ ತುರುಬ, 


330 


ಜಡೆ, ವೃತ್ತಾಕಾರದ ತುರುಬ, ಪ್ರಭಾವಳಿಯಂತೆ ತುರುಬದೊಂದಿಗೆ ಜಡೆ ಹೀಗೆ ವಿವಿಧ ಎನ್ಯಾಸದ ಜಡೆ 


ಹಾಕುತಿದರು. 
೧ 


ಶಿಲ್ಪಗಳ ಕೆತ್ತನೆಗಳಿಂದ ಧಾರ್ಮಿಕ ಮನೋಭಾವ, ಉನ್ನತ ವರ್ಗದವರ ಮತ್ತು ಸಾಮಾನ್ಯ 
ಜನರ, ತಳ ಮಟ್ಟದವರ ಜೀವನ ವೈಖರಿ ತಿಳಿಯಸುತ್ತವೆ. ಸಂಗೀತದ ಸಾಧನಗಳಾದ ಕೋಳಲು, 
ಷಹನಾಯಿ, ಡೋಲು, ತಬಲ, ಶಂಖ, ತಮಟೆ, ಡಮರು, ಪಾಳ್ಯಗಳ ವಿವರಣೆ ಸಿಗುತ್ತದೆ. 


ಅಡಿ ಟಿಪ್ಪಣಿಗಳು. 


ಇಂಣ ಗ BLEEP LD 


ನಾಗಯ್ಯಜೆ.ಎಂ-ನಾಗರಖಂಡ-೭೦ ಒಂದು ಅಧ್ಯಯನ ಪು.ಸಂ೧೫೪ 
ಪೂರ್ವೋಕ್ತ ಪು.ಸಂ೧೫೪ 
ಚೆನ್ನಬಸವಯ್ಯ ಹಿರೇಮಠ ಕುರುಗೋಡು ಸಿ೦ಧರು. ಪು.ಸಂ.೧೮೧ 
ಶಿವಾನ೦ದ.ವಿ.ಹೈ.ಕ.ಭಾ.ಶಿ.ಶಾ.೧೯೯೨,ಪು.ಸಂಳ೪೦-೪೧ 
ಹನುಮಾಕ್ಷಿ ಗೋಗಿ-ಕಲಬುರ್ಗಿ ಜಿಲ್ಲೆಯ ಶಾಸನಗಳು ಪು.ಸಂ.೬೨ 
ಚೆನ್ನಕ್ಕ ಎಲಿಗಾರ- ಶಾಸನಗಳಲ್ಲಿ ಕರ್ನಾಟಕ ಸ್ತ್ರೀ ಸಮಾಜ, ಪು.ಸಂ೨೪ 
ಹನುಮಾಕ್ಸ ಗೋಗಿ, ಕಲಬುರ್ಗಿ ಜಿಲ್ಲೆಯ ಶಾಸನಗಳು. ಹು.ಸಂ೯ 
ಪೂರ್ವೋಕ್ತ ಪು.ಸಂ.೩೭ 
ಶಿವಾನಂದ.ವಿ-ಹೈದ್ರಾಬಾದ ಕರ್ನಾಟಕದ ಶಿಲಾ ಶಾಸನಗಳು, ಪು.ಸಂ-೨೫೮. 
ಪೂರ್ವೋಕ್ತ ೧೯೯೨ ಪು.ಸಂ.೨೦ 
ಪೂರ್ವೋಕ್ತ ಪು.ಸಂ.೨೦ 
ಗೋಪಾಲ್‌.ಆರ್‌.ಗು.ಜಿ.ಇ ಮತ್ತು ಪು-೨೦೦೭ಪು.ಸಂ,೧೦೪ ಮತ್ತು ೧೦೫ 
ಹನುಮಾಕ್ಷಿಗೋಗಿ.ಕ.ಜಿ.ಶಾ.೧೯೯೬,ಪು.ಸ೦.೨೩ 
ಗೋಪಾಲ್‌.ಆರ್‌.ಗು.ಜಿ.ಇ ಮತ್ತು ಪು-೨೦೦೭,ಪು.ಸಂ.೩೦೧ 
ಶಿವಾನಂದ.ವಿ.ಕ.ಜಿ.ಶಿ.ಶಾ೧೯೭೮,ಪು.ಸಂ.೪೩ 
ಕೊಪ್ಪಾ.ಎಸ್‌.ಕೆ-ತರ್ದವಾಡಿ ನಾಡು ಒಂದು ಅಧ್ಯಯನ ಪು.ಸಂ.೧೮೪ 
ಶಿವಾನಂದ.ವಿ.ಹೈ.ಕ.ಭಾ.ಶಿ.ಶಾ.೧೯೯೨,ಪು.ಸಂ೨೩-೨೮ 
ಶಿವಾನಂದ.ವಿ.ಕ.ಜಿ.ಶಿ.ಶಾ೧೯೭೮ ಪು.ಸಂ-೪೪ 
ಹನುಮಾಕ್ಷಿಗೋಗಿ.ಕ.ಜಿ.ಶಾ.೧೯೯೬,ಪು.ಸಂ.೨೯ 
ಶಿವಾನ೦ದ.ವಿ.ಹೈ.ಕ.ಭಾ.ಶಿ.ಶಾ.೧೯೯೨,ಪು.ಸಂ.೩೯-೪೦ 
ಪೂರ್ವೋಕ್ತ ಪು.ಸ೦.೨೬೨ 
ಕೊಪ್ಪಾ.ಎಸ್‌.ಕೆ-ತರ್ದವಾಡಿ ನಾಡು ಒಂದು ಅಧ್ಯಯನ, ಪು.ಸಂ.೧೬೬ 
ಚೆನ್ನಬಸವಯ್ಯ ಹಿರೇಮಠ-ಕುರುಗೋಡು ಸಿ೦ಧರು, ಪು.ಸಂ.೧೯೧ 
ಪೂರ್ವೋಕ್ತ ಪು.ಸಂ.೧೯೧ 
ಶಿವಾನಂದ.ವಿ.ಹೈ.ಕ.ಭಾ.ಶಿ.ಶಾ.೧೯೯೨,ಪು.ಸಂ೨೩-೨೮ 
ಪೂರ್ವೋಕ್ತ ಪು.ಸಂ. ಅಂದೇಲಿ ಕ್ರಿಶ.೧೦೫೦, ಹುಣಸೀಹಡಗಲಿ ಕ್ರಿಶ.೧೦೯೮ 
ಚಿದಾನಂದ ಮೂರ್ತಿ.ಎಂ.ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಪು.ಸಂ.೭೪ 
ಚೆನ್ನಬಸವಯ್ಯ ಹೀರೆಮಠ ಕುರುಗೋಡು ಸಿ೦ಧರು ಪು.ಸಂ೨೪೬ 
ಹನುಮಾಕ್ಷಿ ಗೋಗಿ೧೯೯೬ ಕಲಬುರ್ಗಿ ಜಿಲ್ಲೆಯ ಶಾಸನಗಳು ಪು.ಸಂ೨೧ 
ಪಾಟೀಲ್‌.ಎಂ.ಬಿ. ಗುಲಬರ್ಗಾ ಜಿಲ್ಲೆಯ ಗ್ಯಾಸೆಟಿಯರ್‌ ಪು.ಸಂ.೭೨೪ 
ಚಿದಾನಂದ ಮೂರ್ತಿ.ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 


331 


ಡಾ 
೩೩೩. 
೩೪. 
೩೫. 
ಖಲಿ 
೩೭. 
೩೮, 
೩೮. 
೪೦. 
೪೧. 
ಸಲಿ 
ಅಪ್ಲಿ, 
ಲಲ, 
೪೫. 
೪೬ 


ಪು.ಸಂ.೧೭೯ 

ಪೂರ್ವೋಕ್ತ ಪು.ಸಂ.೧೮೨ 

ಹನುಮಾಕ್ಷಿ ಗೋಗಿ ೧೯೯೬ ಕಲಬುರ್ಗಿ ಜಿಲ್ಲೆಯ ಶಾಸನಗಳು ಪು.ಸಂ.೭೫ 
ಪೂರ್ವೋಕ್ತ ಪು.ಸಂ.೭೮ 

ಚೆನ್ನಬಸವಯ್ಯ ಹೀರೆಮಠ ಕುರುಗೋಡು ಸಿ೦ಧರು ಪು.ಸಂ೨೪೮ 
ಪಾಟೀಲ್‌.ಎಂ.ಬಿ. ಗುಲಬರ್ಗಾ ಗೆಜೆಟಿಯರ್‌ ಪು.ಸಂ.೬೮೨ 
ಹೀರೆಮಠ.ಎಸ್‌.ಎಂ.ಸಾವಿರದ ಆಳಂದ- ಸಾಂಸ್ಕೃತಿಕ ಸಮೀಕ್ಷೆ ಪು.ಸಂ.೧೫ 
ಪಾಟೀಲ್‌.ಎಂ.ಬಿ. ಗುಲಬರ್ಗಾ ಗೆಸೆಟಿಯರ್‌ ಪು.ಸಂ.೬೮೨ 
ಹೀರೆಮಠ.ಎಸ್‌.ಎಂ.ಸಾವಿರದ ಆಳಂದ- ಸಾಂಸ್ಕೃತಿಕ ಸಮೀಕ್ಷೆ ಹು.ಸಂ.೦೪ 
ಹನುಮಾಕ್ಷಿಗೋಗಿ.ಕ.ಜಿ.ಶಾ.೧೯೯೬ಪು.ಸಂ.೨೪ 
ಶಿವಾನ೦ದ.ವಿ.ಹೈ.ಕ.ಭಾ.ಶಿ.ಶಾ.೧೯೯೨,ಪು.ಸಂ.೩೦-೩೨ 

ಶಿವಾನಂದ.ವಿ. ಕ.ಜಿ.ಶಿ.ಶಾ೧೯೭೮ ಪು.ಸಂ.೩೩ 
ಪೂರ್ವೋಕ್ರ.ಪು.ಸಂ.೩೫-೩೬ 
ಶಿವಾನ೦ದ.ವಿ.ಹೈ.ಕ.ಭಾ.ಶಿ.ಶಾ.೧೯೯೨,ಪು.ಸಂ.೩೩-೩೪ 
ಶಿವಾನ೦ಂದ.ವಿ.ಕ.ಜಿ.ಶಿ.ಶಾ.೧೯೭೮,ಪು.ಸಂ.೩೮ 

ಚೆನ್ನಬಸವಯ್ಯ ಹಿರೇಮಠ ಕುರುಗೋಡು ಸಿ೦ಧರು ಪು.ಸಂ.೨೪೯. 


332 


ಸುರಪುರ ಸಂಸ್ಥಾನದ ಸೈನ್ಯ ಮತ್ತು ನ್ಯಾಯಾಡಳಿತ. 


ಕುಂಬಾರ ಓಣಿ, ಹ ಯಾದಗಿರಿ. 


ಸುರಪುರ ಎಂದಾಕ್ಷಣ ನೆನಪಾಗುವುದೇ ದೆಹಲಿ ಸೈನ್ಯವನ್ನು ನಡುಗಿಸಿದ್ದು ಇಲ್ಲಿನ ಧೈರ್ಯಶಾಲಿ 
ಸೈನಿಕರ ಕೇಚ್ಛೆದೆಯನ್ನು. `ಬಿಟಿಷರ ವಿರುದ್ದ ಸಿಡಿದೆದ್ದು ಹೋರಾಡಿದ ನಾಲ್ವಡಿ ದಂಕಟಪ್ಪನಾಯಕ, 
೧೮೫೭ರ ಸರಿಗ್ರಾಮದಲ್ಲಿ ಮುಂದಾಳತ್ವವನ್ನು ವಹಿಸಿದ್ದು ಕಂಡುಬರುತ್ತದೆ. ಇದು ಕಂಡುಬರುವುದು 
ಕೃಷ್ಣ-ಭೀಮಾ ನದಿಗಳ ಮಧ್ಯಭಾಗದ ಗ ಪ್ರದೇಶವನ್ನು. ನಾಗರಾಜ ಕವಿಯ 'ಪುಣ್ಯಾಸವ' ಕಾವ್ಯದಲ್ಲಿ 
ಸಗರನಾಡಿನ ವರ್ಣನೆ ಇದ್ದು, ಅದು ಸುರಪುರ ಸಂಸ್ಥಾನದ ಅಧಿಕಾರ ವ್ಯಾಪ್ತಿಯಲ್ಲಿಯ ಒಂದು 
ಭಾಗವಾಗಿತ್ತೆಂದು, ಗೋಸಲವಂಶದ ಗಡ್ಡಿಪಿಡ್ಡನಾಯಕ ಸಂಸ್ಥಾನದ ಸ್ಥಾಪನೆಯ ಮೂಲಪುರುಷಸನೆಂದು 
ತಿಳಿದುಬರುತ್ತದೆ. 


ಸುರಪುರದ ಅರಸರು ಅಸಮಾನ್ಯ ಶೂರರು, ಮಹಾದಾನಿಗಳು, ಪಂಡಿತಗುಣಜನ ಪೋಷಕರು, 
ಕರುಣಾಳುಗಳು ಹಾಗೂ ನ್ಯಾಯಪ್ರೀಯರು ಆಗಿದ್ದರು. ಸುರಪುರದ ಇತಿಹಾಸ ಹಾಗೂ ಶೌರ್ಯಗಳ 
ವೃತ್ತಾಂತವು ಕೇವಲ ಸುರಪುರದ ಪಂಡಿತರ ಸಂಗ್ರಹ ಅಲ್ಲ ; ಬದಲಾಗಿ ಅದು ಅವರ ಶತ್ರುಗಳೇ ಬರೆದ 
ಮೆಚ್ಚುಗೆಯ ನುಡಿಗಳು ಕಂಡುಬರುತ್ತದೆ. 


ಜೊತೆಗೆ ಬಿಜಾಪುರದ ಆದಿಲ್‌ ಶಾಹಿಗಳಿಂದ ಹಿಡಿದು ಹೈದರಾಬಾದ ನಿಜಾಮರು, ಬ್ರಿಟಿಷರ 
ಆಳ್ವಿಕೆಯ ಸಂದರ್ಭದಲ್ಲಿ ಸ್ವತಂತ್ರ್ಯ ಸಂಸ್ಥಾನವನ್ನು ಬೆಳೆಸಿ ಪೋಷಿಸಿರುವುದು ಇವರ ಸಾಹಸಕ್ಕೆ ಹಿಡಿದ 
ಕನ್ನಡಿಯಂತಿದೆ. ಅಂತೆಹೆ ಮೊಘಲ್‌ ದೊರೆ ಔರಂಗಜೇಬ ಮತ್ತು ಪ್ರೆಂಚರನ್ನು ಸೋಲಿಸಿದ ಕೀರ್ತಿ ಈ 
ಸೈನ್ಯಕ್ಕೆ ಸಲ್ಲುತ್ತದೆ. ಇವರ ಧೈರ್ಯ, ಸಾಹಸ ಶೌರ್ಯಗಳಿಂದಾಗಿ ಈ ಸೈನ್ಯವು ಭಾರತದ ಚರಿತ್ರೆಯಲ್ಲಿ 
ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. 


ಸುರಪುರ ಸಂಸ್ಥಾನದ ನ್ಯಾಯಾಡಳಿತ. 


ಸುರಪುರದ ನ್ಯಾಯಾಂಗ ವ್ಯವಸ್ಥೆಯು, ಸುರಪುರ ಭದ್ರಕೋಟೆಯಪ್ಪೇ ಭದ್ರವಾಗಿದ್ದು. 
ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಜನೆ ಪ್ರಧಾನವಾಗಿದ್ದುಕೊ೦ಡು ಅಧಿಕಾರವನ್ನು ವಿವಿದ ಭಾಗಗಳಲ್ಲಿ ಹಂಚಿಕೆ 
ಮಾಡಿದ್ದರು. 


ಗುರಿಕಾರನ ಅಧೀನದಲ್ಲಿ ಕಟ್ಟಿಮನಿಗಳು, ಪಟ್ಟಣಶೆಟ್ಟಿಗಳು, ಗೌಡ ಮುಂತಾದವರು ಇರುತ್ತಿದ್ದರು. 
ಕಟ್ಟಮನಿಗಳು ಆಯಾ ಜಾತಿಗಳಲ್ಲಿ ಮುಂಚುಣಿಯಲ್ಲಿರುವ ವ್ಯಕ್ತಿಯೆ ನೇಮಕಗೊಳ್ಳುತ್ತಿದ್ದರು. ಇವರು ತಮ್ಮ 
ಜಾತಿ-ಜನಾಂಗದ(೧೨ ಕುಲ ಕಸುಬಿನವರಿಗೆ ಮಾತ್ರ) ನ್ಯಾಯ ಮತ್ತು ವ್ಯಾಜ್ಯಗಳನ್ನು ಸಾರ್ವಜನಿಕರ 
ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ವಿಚಾರಣೆ ನಡೆಸುತ್ತಿದ್ದರು ಮತ್ತು ಅವುಗಳಿಗೆ ಪರಿಹಾರ ಹಾಗೂ 
ದಂಡಗಳನ್ನು ವಿಧಿಸುವ ಅಧಿಕಾರವನ್ನು ಇವರು ಹೊಂದಿದ್ದರು. ಹಾಗೆಯೇ ಪಟ್ಟಣಶೆಟ್ಟಿಯವರು 
ಲಿಂಗಾಯತರ ವ್ಯಾಜ್ಯಗಳನ್ನು ಪರಿಹರಿಸುತ್ತಿದ್ದರು ಹಾಗೂ ಗೌಡ(ಪಂಚಾಳ)ರು ಪಂಚಾಳ, ವಿಶ್ವಕರ್ಮ 
ಇತರ ಜನಾಂಗಗಳ ನ್ಯಾಯ ಪಂಚಾಯಿತಿಯನ್ನು ನೋಡಿಕೊಳ್ಳುತ್ತಿದ್ದರು. 


ಉಪ್ಪಾರ, ಗೊಲ್ಲ ಜನಾಂಗದ ನ್ಯಾಯ ನಿರ್ಣಯಗಳನ್ನು ಮತ್ತು ವೇಶ್ಯಾಂಗನೆಯರಿಗೆ(ಸ್ತೀ 
ಪ್ರಧಾನವಾಗಿರುವುದರಿಂದ) ಸೇರಿದ ವ್ಯಾಜ್ಯಗಳನ್ನು ಸಂಸ್ಥಾನದ ರಾಜರು ತಮ್ಮ ಗುರುಗಳ ಮೂಲಿಕ 
ಸೂಕ್ಷವಾಗಿ ಪರಿಶೀಲಿಸಿ ಸ್ತ್ರೀ ಸಮಸ್ಯೆಗಳನ್ನು, ಗಮನದಲ್ಲಿಟ್ಟುಕೊಂಡು ಯಾವುದೇ ತೋಷ ಣೆಗೆ ಒಳಪಡದ 


333 


ರೀತಿಯಲ್ಲಿ ನ್ಯಾಯದಾನಗಳನ್ನು ನೀಡುತ್ತಿದ್ದರು, ಇದರಿಂದ ಬರುವ ಆದಾಯವು ಗುರುವಿಗೆ 
ಸಂದಾಯವಾಗುತ್ತಿತ್ತು. ಬ್ರಹ್ಮಸಭೆಯ ಅಧ್ಯಕ್ಷತೆಯನ್ನು ರಾಜನೆ ವಹಿಸಿಕೊಳ್ಳುತ್ತಿದ್ದು ಇದರಲ್ಲಿ ಸ್ಥಳೀಯ 
ಪಂಡಿತರು ಸದಸ್ಯರಾಗಿರುತ್ತಿದ್ದರು. ಬ್ರಾಹ್ಮಣರು ತಮ್ಮ ಸಮಸ್ಯೆಗಳಿಗೆ ಬ್ರಹ್ಮಸಭೆಯ ಮೂಲಕ 
ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದರು ಎಂದು ತಿಳಿದುಬರುತ್ತದೆ. 


ವ್ಯಾಜ್ಯಗಳ ವರ್ಗಿಕರಣ. 
೦೧. ಕುಲದ ಜಗಳಗಳು 
೦೨. ಸಣ್ಣ ಪುಟ್ಟ ಊರ ತಂಟೆಗಳು 
೦೩. ವತನಿ ಜಗಳಗಳು (ನಾಪಿತ, ಬಡಿಗ, ಅಕ್ಕಸಾಲಿಗ, ಕಂಬಾರ, ಕುಂಬಾರ, ಅಗಸ, ಹೊಲೆಯ, 
ಮಾದಿಗ, 

ಗೌಡ, ಕುಲಕರ್ಣಿ, ಜೋಯಿಸ, ಮಠಪತಿಯವರಿಗೆ ಸಂಬಂಧಿಸಿದ ಜಗಳಗಳನ್ನು ವತನಿ ಎಂದು 

ಕರೆಯುತ್ತಾರೆ) 
೦೪. ಕೊಲೆ ಇತ್ಯಾದಿ ಘನ ಅಪರಾಧಗಳು. 

ಪ್ರತಿಯೊಂದು ವ್ಯಾಜ್ಯವನ್ನು ಮೌಖಿಕವಾಗಿ ವಿಚಾರಣೆ ನಡೆಸುತ್ತಿದ್ದರು ಆದರೆ ನ್ಯಾಯ 

ನಿರ್ಣಯಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸುತ್ತಿದ್ದರು. ಇದನ್ನು ಸುರಪುರ ಸಂಸ್ಥಾನದಲ್ಲಿ “ತಾಕೀದಿ' 
ಎಂದು ಕರೆಯುತ್ತಿದ್ದರು. ತಾಕೀದಿಯನ್ನು ಯಾರು ಉಲ್ಲ್ಬಂಘಫಿಸುವಂತಿರಲಿಲ್ಲ ಹಾಗೆನಾದರೂ 
ಉಲ್ಲಂಘಿಸಿದರೆ ಬಹಿಷ್ಕಾರದಂತಹ ಶಿಕ್ಷೆಯನ್ನು ನೀಡುತ್ತಿದ್ದರು. ಪ್ರತಿ ಜಾತಿಯವರು ವಾರ್ಷಿಕ ೪ 
ಆಣೆಯಿಂದ ೧ ರೂಪಾಯಿವರೆಗೆ ಶುಲ್ಕವನ್ನಾಗಿ ಭರಿಸಬೇಕಾಗಿತ್ತು.. ಈ ದಂಢದಿಂದ ಸಂಗ್ರಹವಾದ 
ಹಣದಲ್ಲಿ ಗುರಿಕಾರನಿಗೆ ಸ್ವಲ್ಪ ಭಾಗವನ್ನು ಹಂಚಿ ಉಳಿದ ಮೊತ್ತವು ರಾಜ ಬೊಕ್ಕಸಕ್ಕೆ ಸೇರುತಿತ್ತು. 


ಇಲ್ಲಿನ ಆಡಳಿತದ ಇನ್ನೊಂದು ವಿಶೇಷವೆಂದರೆ ಪ್ರತಿಯೊಂದು ಕುಟುಂಬವು ಭೂ ಸಹಿತ 
ಕುಟುಂಬವಾಗಿದ್ದವೆ ವಿನಃ ಭೂ ರಹಿತ ಕುಟುಂಬವಿರಲಿಲ್ಲ. ಏಕೆಂದರೆ ಪ್ರತಿ ಕುಟುಂಬದಲ್ಲಿ ಜನಿಸಿದ ಪ್ರತಿ 
ಗಂಡಿಗೆ ಒಂದು ಹಾಲು ಕೊಡುವ ಆಕಳು ಮತ್ತು ಭೂಮಿಯನ್ನು ನೀಡುವ ಪದ್ಧತಿ ಸಂಸ್ಥಾನದಲ್ಲಿತ್ತು. 
ಅದು ಪ್ರತಿಯೊಬ್ಬರು ವಯಸ್ಕರಾದ ಮೇಲೆ ಜನ್ಮ ಭೂಮಿಯ ಖಯಣವನ್ನು ತೀರಿಸಲು ಯುದ್ಧಕ್ಕೆ 
ಹೋಗಬೇಕೆನ್ನುವ ಪದ್ಧತಿಯನ್ನು ರಾಜರು ಇಟ್ಟುಕೊಂಡಿದ್ದರು. ಇಲ್ಲಿ ರಾಜಾಶ್ರಯ ವ್ಯವಸ್ಥೆಯಲ್ಲಿ 


ಮೇಲೂ-ಕೀಳು ಎಂಬ ಭಾವನೆಯನ್ನು ರಾಜರು ಹೊಂದಿರಲಿಲ್ಲ. ಆದ್ದರಿಂದಲೇ ತಮ್ಮ ಅಂಗರಕ್ಷರನ್ನಾಗಿ 
ಕೊಟಗಾರ ಎಂಬ ಹೊಲೆಯ, ಗಾರ್ದಿ ಎಂಬ ಮಾದಿಗರನ್ನು ನೇಮಿಸಿಕೊಂಡಿದ್ದರು. 


ಸುರಪುರ ಸಂಸ್ಥಾನದಲ್ಲಿ ಪ್ರತಿಯೊಬ್ಬರು ಬೇಡ, ಹಿಂದುಳಿದ ಹಾಗೂ ದಲಿತ ಜನಾಂಗದವರು 
ಶಸ್ತ್ರಾಸ್ತಗಳನ್ನು ಹೊಂದಿರುತ್ತಿದ್ದರು. ಆದರೆ ಎಂತಹ ಸಂದರ್ಭದಲ್ಲಿಯೇ ಆಗಲಿ ಆವೇಶಕ್ಕೆ ಒಳಗಾಗಿ 
ಒಂದೇ ಒಂದು ಗುಂಡು ಹಾರುತ್ತಿರಲಿಲ್ಲವೆ೦ದು ಟೇಲರ್‌ ತಮ್ಮ “ದಿ ಸ್ಟೋರಿ ಆಫ್‌ ಮೈ ಲೈಫ್‌'ನಲ್ಲಿ 
ವಿವರಿಸಿದ್ದಾರೆ. 


ಸುರಪುರ ಸಂಸ್ಥಾನದ ನ್ಯಾಯದ ನುಡಿಗಟ್ಟುಗಳು. 


೦೧. ಕಟ್ಟೆಕಲ್ಲು ಕಟ್ಟೆಗೆ: ಮುರಿದುಹೋದ ಕುಟುಂಬ ವ್ಯವಸ್ಥೆಯನ್ನು ನ್ಯಾಯಮಾಡಿ ಕೂಡಿಸಿದಾಗ 
ಹೇಳುವ ಮಾತು. 

೦೨. ಶಾಪುರ ನ್ಯಾಯ: ಸಗರನಾಡಿನ ಮಧ್ಯಭಾಗದಲ್ಲಿರುವ ಊರು ಶಹಾಪುರ, ಯಾರೂ 
ಸೋಲದೆ ಯಾರೂ ಗೆಲ್ಲದೆ ರಾಜಿಯಾಗುವ ನ್ಯಾಯ ಶಾಪುರ ನ್ಯಾಯ 
ಎ೦ದು ಪ್ರಸಿದ್ದಿ. 

೦೩. ಸೂಗೂರಿಗೂ ನೆಂಟ ಬಾಗೂರಿಗೂ ನೆಂಟ: ಯಾರಿಗೂ ಕೆಟ್ಟಾಗದೆ ಎರಡು ದಡದ ಮೇಲೆ ಕ್ರೈ 

ಇಟ್ಟವ. 


334 


೦೪. ತೊಡೆ ಹೇಸಿಗೆ ಆಗಿಲ್ಲ: ಒಂದು ಹೆಣ್ಣು ಇನ್ನೊಬ್ಬ ಗಂಡಿನ ಜೊತೆ ಹೋದಾಗ ಅವರಿಬ್ಬರಲ್ಲಿ 
ಲೈಂಗಿಕ ಸಂಬಂಧ ಆಗಿಲ್ಲ ಎನ್ನುವ ಮಾತು. 
೦೫. ಆಳು ನೋಡಿ ಜೀತ ಬರಿ: ದಂಡ ಮುಂತಾದ ಪ್ರಸಂಗಗಳಲ್ಲಿ ಅವನ ಆರ್ಥಿಕ ಸ್ಥೀತಿ 
ನೋಡಿ ಭಾರವಾಗದ ಹಾಗೇ ಮಾಡುವುದು. 


ಹೀಗೆ ಸುರಪುರ ಸಂಸ್ಥಾನದ ನ್ಯಾಯಾಂಗ ವ್ಯವಸ್ಥೆಯು ಜನತಾ ನ್ಯಾಯಾಂಗ ವ್ಯವಸ್ಥೆಯಾಗಿತ್ತು 
ಎಂದು ತಿಳಿದುಬರುತ್ತದೆ. 


ಸುರಪುರ ಸಂಸ್ಥಾನದ ಸೈನ್ಯ. 


ಸುರಪುರ ಸಂಸ್ಥಾನದ ಸೈನ್ಯದಲ್ಲಿ ಬೇಡರು, ಮರಾಠರು, ದಖನಿಗಳು, ಮಾದಿಗರು, 
ಕೊಟಗಾರರಿಂದ(ಹೊಲೆಯ) ಕೂಡಿದ ಸುಸರ್ಜಿತವಾದ ಸೈನ್ಯವಿತ್ತು. ಪ್ರಾರಂಭದ ದಿನಗಳಲ್ಲಿ ಈ 
ಕೊಟಗಾರರನ್ನು ಕೋಟೆಯ ಕಾವಲುಗಾರರನ್ನಾಗಿ ನೇಮಿಸಿಕೊಳ್ಳುತ್ತಿದ್ದರು. ಅಂತೆಹೆ ಪ್ರತಿ ಪ್ರವೇಶ ದ್ವಾರಕ್ಕೆ 
ಹೊಂದಿಕೊಂಡಂತೆ ಇವರ ಮನೆಗಳಿದ್ದು, ಇವರ ಸಾಹಸ ಪ್ರವೃತ್ತಿ ಮತ್ತು ನಂಬಿಕೆಯನ್ನು ಕಂಡ ಅರಸರು 
ಇವರನ್ನು ತಮ್ಮ ಅಂಗರಕ್ಷಣಾ ಪಡೆಯ ರಕ್ಷಕರನ್ನಾಗಿ ನೇಮಿಸಿಕೊಂಡರು, ಇವರು ಬೃಹತ್‌ ಗಾತ್ರದ 
ದೇಹಸಿರಿಯನ್ನು. ಹೊಂದುವುದರ ಜೊತೆಗೆ ಶಸ್ತಾಸ್ತರಹಿತವಾಗಿ ಯುದ್ಧವಾಡುವುದನ್ನು ಕರಗತ 
ಮಾಡಿಕೊಂಡಿದ್ದರು. ಅರಸರು ಇವರಿಗೆ ಕೋಣದ ಚಪ್ಪೆಯೆನ್ನು ಊಟಕ್ಕಾಗಿ ನೀಡುತ್ತಿದ್ದರು. 


೧೯೦೦ಜನ ಕೊಟಗಾರರು ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು, ಇವರ ಮೇಲ್ವಿಚಾರಣೆಯನ್ನು 
ಸ್ವತಃ ಅರಸರೆ ನೋಡಿಕೊಳ್ಳುತ್ತಿದ್ದರು. ಕೊಟಗಾರ ಸೈನಿಕರು ತುಂಬಾ ಕ್ರೂರಿಗಳಾಗಿದ್ದರು, ಇವರು 
ಬೃಹದಾಕಾರದ ದೇಹವನ್ನು ಆನೆ-ಕುದುರೆಗಳಿಂದ ತುಳಿಸಿದರು ಯಾವುದೇ ತೊಂದರೆಯಾಗುತ್ತಿರಲ್ಲಿಲ್ಲ. 
ಇಂತಹ ಕೊಟಗಾರರು ಯುದ್ದದಲ್ಲಿ ಭಾಗವಹಿಸಿದರೆ ವೈರಿಗಳು ಸ್ಪಬ್ದರಾಗುತ್ತಿದ್ದರು, 
ನಿರಾಯುದರಾಗಿರುತ್ತಿದ್ದ ಇವರು ವೈರಿಪಡೆಯ ಸೈನಿಕರನ್ನು ಬರಿಗೈಯಲ್ಲಿ ನಾಶ ಮಾಡುವ 
ಸಾಹಸಿಗರಾಗಿದ್ದರು. 


ಪಿತಾಂಬರ ಬಹರಿ ಪಿಡ್ಡನಾಯಕ ರಾಜ್ಯದಾನಿಯನ್ನು ವಾಗಣಗೇರಿಯಿಂದ ಸುರಪುರಕ್ಕೆ 
ವರ್ಗಾಯಿಸಿದಾಗ ೧೪ ಕೇರಿಗಳನ್ನಾಗಿ ವಿಭಾಗಿಸಿದನ್ನು. ಇವುಗಳ ಕಾವಲಿಗಾಗಿ ಪ್ರತಿಯೊಂದು 
ಕೇರಿಗಳಿಗೂ ಕೊಟಗಾರ ಸೈನಿಕರನ್ನು ನೇಮಿಸಿದನು, ಇವರನ್ನು ದಾಟಿ ಕೋಟೆಯನ್ನು ಪ್ರವೇಶಿಸುವುದು 
ಸಾಹಸದ ವಿಷಯವಾಗಿತ್ತು. 


ಮೊಂಡಗೈ ವೆಂಕಟಪ್ಪ ನಾಯಕನ ಅಧಿಕಾರವಧಿಯ ಸ೦ದರ್ಭದಲ್ಲಿ ಪಾಂಡಿಚೇರಿಯು ಪ್ರೆಂಚರ 
ವಶದಲ್ಲಿತ್ತು. ಇದನ್ನು ವಶಪಡಿಸಿಕೊಳ್ಳಲು ಹೈದರಾಬಾದ ನಿಜಾಮರು ನಾಲ್ಕು ಬಾರಿ ಮುತ್ತಿಗೆ ಹಾಕಿದರು 
ಸಹ ಪಾಂಡಿಚರಿಯನ್ನು ವಶಪಡಿಸಿಕೊಳ್ಳಲು ಸಾದ್ಯವಾಗದಿದ್ದಾಗ. ನಿಜಾಮನು ನಾಯಕನ 
ಸಹಾಯವನ್ನು ಅಪೇಕ್ಷಿಸುತ್ತಾನೆ. ನಾಯಕನು ನಿಜಾಮನ ಆಸೆಯಂತೆ ಪಾಂಡಿಚರಿಗೆ ಸೈನ್ಯವನ್ನು ರವಾನೆ 
ಮಾಡಲು ಆದೇಶಿಸುತ್ತಾನೆ. ನಾಯಕನ ಆಜ್ಞೆಯಂತೆ ೧೨,೦೦೦ ವೀರ ಸೈನಿಕರು ಪಾಂಡಿಚರಿಯನ್ನು 
ತಲುಪಿ, ಪಾಂಡಿಚರಿ ಕೋಟೆಯ ಹಿಂಬದಿಯ ಕಂದಕದ ಮೂಲಕ ಕೋಟೆಯನ್ನು ಪ್ರವೇಶಿಸಲು ನಾಯಕ 
ಆದೇಶಿಸುತ್ತಾನೆ. ಕೊಟಗಾರ ಸೈನಿಕರು ನಾಯಕನ ಆಜ್ಞೆಯಂತೆ ಕಂದಕದಲ್ಲಿ ಹಾರಿ ಕಣಕಿಯ(ಜೋಳದ 
ದಂಟು) ಹೊರೆ ಮತ್ತು ಹಗ್ಗದ ಸಹಾಯದಿಂದ ಕೋಟಿಯನ್ನು ಮುತ್ತಿಗೆ ಹಾಕುತ್ತಾರೆ. ಇನ್ನು ಕೇಲವರು 
ಕಂದಕದಲ್ಲಿಯ ನೀರಿನಲ್ಲಿ ಈಜಿ ಕೋಟೆಯನ್ನು ಪ್ರವೇಶಿಸುತ್ತಾರೆ. ಕೋಟೆಯನ್ನು ಪ್ರವೇಶಿಸಿದ ಸೈನಿಕರು 
ಮದ್ದು-ಗುಂಡುಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಇದರಲ್ಲಿ ಪ್ರೆಂಚ್‌ ಸೈನಿಕರ ಜೊತೆ ಸುರಪುರದ ಸೈನಿಕರು 
ಆಹುತಿಯಾಗುತ್ತಾರೆ. ಇದನ್ನು ಲೆಕ್ಕಿಸದ ಪ್ರೆಂಚರು ದಾಳಿಯನ್ನು ಮುಂದುವರಿಸುತ್ತಾರೆ. ಈ ವೀರ 
ಕೊಟಗಾರರ ಮುಂದೆ ಮದ್ದು-ಗುಂಡುಗಳು ಮುಗಿದು ಪ್ರೆಂಚರು ಶರಣಾಗತರಾಗುತ್ತಾರೆ. ಇದನ್ನು ತಿಳಿದ 


335 


ನಿಜಾಮನು ನಾಯಕನಿಗೆ ಶುಭಾಶಯವನ್ನು ತಿಳಿಸಲು ಬರುತ್ತಾನೆ. ಆಗ ನಿಜಾಮನು ನಾಯಕನಿಗೆ ನಮ್ಮ 
ಹತ್ತಿರ ಲಕ್ಷಗಟ್ಟಲೇ ಸೈನಿಕರಿದ್ದರು ಯುದ್ದದಲ್ಲಿ ಜಯಗಳಿಸಲು ಸಾಧ್ಯವಾಗಿರುವುದಿಲ್ಲ. ನೀವು ಕೇವಲ 
೧೨,೦೦೦ ವೀರ ಸೈನಿಕರ ಸಹಾಯದಿಂದ ಅದು ಒಂದೇ ಬಾರಿಗೆ ಯುದ್ದದಲ್ಲಿ ಜಯಗಳಿಸಿದ್ದಿರಿ ಅದು 
ಹೇಗೆ ಸಾದ್ಯ ಎಂದು ಪಶ್ಲಿಸುತ್ತಾನೆ. ನಿಮ್ಮ ಸೈನಿಕರು ವಿಶ್ವಾಸ, ನಿಷ್ಠೆ ಆಜ್ಞಾಪಾಲಕರಲ್ಲ ಆದುದ್ದರಿಂದ 
ನೀವು ಗೆಲ್ಲಲಾಗಲಿಲ್ಲ, ನಮ್ಮ ಸೈನಿಕರು ಸ್ವಾಮಿ ನಿಷ್ಠೆ, ವಿಶ್ವಾಸ, ಆಜ್ಞಾಪಾಲಕರಾಗಿರುವುದರಿಂದ ನಾವು 
ಯುದ್ಧದಲ್ಲಿ ಗೆಲ್ಲಲ್ಲು ಸಾಧ್ಯವಾಯಿತು ನನ್ನ ಒಬ್ಬ ಕೊಟಗಾರ "ಸೈನಿಕನ ಮುಂದೆ ನಿಮ್ಮ ಲಕ್ಷ ಸೈನ್ಯ ವ್ಯರ್ಥ 
ಎಂದು ವರ್ಣಿಸುತ್ತಾನೆ ಇಡದ? ಇವರುಗಳನ್ನು “ಆತ್ಮ ಹತ್ತೆಯ ದಳ'ವೆಂದು ಕರೆಯುತ್ತಾನೆ. 


ಇಂತಹ ಶೂರತ್ವದ ಸಂಕೇತವಾಗಿದ್ದ ಈ ಕೊಟಗಾರರ ಜನಾಂಗದಲ್ಲಿ ಗಂಡು ಮಗು ಜನಿಸಿದರೆ 
ಆ ಮಗುವಿನ ಲಾಲನೆ-ಪಾಲನೆ-ಪೋಷಣೆಗಾಗಿ ಹಾಲು ಮತ್ತು ಹಣವನ್ನು ಖಜಾನೆಯಿಂದ 
ನೀಡಲಾಗುತ್ತಿತ್ತು. ಅಲ್ಲದೆ ಆ ಮಗು ತರುಣಾವಸ್ಥೆಗೆ ಬಂದಾಗ ಸಕಲ ಎದ್ಯೆಗಳನ್ನು ಅರಸರು ಪ್ರ 
ನೀಡಿಸುತ್ತಿದ್ದರು. ಇದರ ಜೊತೆಗೆ ಪ್ರೌಡನಾದ ಯುವಕನಿಗೆ ಇವರ ಸಮ್ಮುಖದಲ್ಲೆ ವಿವಾಹವನ್ನು 
ನಡೆಸಿಕೊಡುತ್ತಿದ್ದರು. ವಿವಾಹ ಸಂದರ್ಭದಲ್ಲಿ ಶಸ್ತ್ರಾಸ್ತ ಸ್ವಗಳ ಜೊತೆಗೆ ಉಡುಗೂರೆಗಳನ್ನು ೩. 
ಯುದ್ಧ ಸಮಯದಲ್ಲಿ ಅರಸರ ಆಜ್ಞೆಯಾದರೆ ತಾಯ್ನಾಡಿನ ರಕ್ಷಣೆಗಾಗಿ ಎಂತಹ ಸ೦ದರ್ಭದಲಿದ್ದರು 
ಧಾವಿಸುವ ಪ್ರವೃತ್ತಿ ಈ ಕೊಟಗಾರ ಸೈವಿಕರಲ್ಲಿತ್ತು. 


ಸಂಸ್ಥಾನಕ್ಕೆ ಬೆನ್ನೆಲುಬಾಗಿ ನಿಂತು ಹೋರಾಡುವ ಕೊಟಗಾರರ ಯುದ್ಧಕಲೆಯನ್ನು ಅವರ 
ಸಾಹಸ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆ ಮತ್ತು ಆಜ್ಞಾಪಾಲನೆಯನ್ನು ಮಾಡುತ್ತಿದ್ದರು ಎಂದು 
ತಿಳಿದುಬರುತ್ತದೆ. 


ಆಕರ ಗ್ರಂಥಗಳು. 

೦೧. ಅಮರೇಶ್‌ ಯತಗಲ್‌; ಇತಿಹಾಸ ಮಂಥನ, ಅದಿತಿ ಪ್ರಕಾಶನ, ಲಿಂಗಸೂಗೂರು-೨೦೦೭. 

೦೨. ಕಪಟರಾಳ ಕೃಷ್ಣರಾಯರು; ಸುರಪುರ ಸಂಸ್ಥಾನದ ಇತಿಹಾಸ, ಪುಸ್ತಕಶಕ್ತಿ ಪ್ರಕಾಶನ 
ಬೆಂಗಳೂರು-೨೦೦೫. 

೦೩. ಕೊಟ್ರೇಶ್‌.ಎಂ; ಕಲ್ಯಾಣ ಕರ್ನಾಟಕದ ಅರಸು ಮನೆತನಗಳು, ಪ್ರಸಾರಂಗ ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೧೦. 

೦೪. ತಾರಿಹಳ್ಳಿ ಹನುಮಂತಪ್ಪ(ಸಂ); ನಾಯಕರ ಮಹಾಸಂಸ್ಥಾನ ಸುರಪುರ, ಪ್ರಸಾರಾಂಗ; ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ-೨೦೧೨- 

೦೫. ತಿರುಮಲ ತಾತಾಚಾರ್ಯ ಶರ್ಮ; ಕರ್ಣಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಮೈಸೂರು ಸಂಸ್ಥಾನದ 
ಸರಕಾರ, ಬೆ೦ಗಳೂರು-೧೯೫೭. 

೦೬. ನಾಯಕ್‌ ಪಲಿಮಾರ್ಕರ್‌; ಸುರಪುರ ವೆಂಕಟಪ್ಪನಾಯಕ, ರಾಷ್ಟ್ರೋತ್ಥಾನ ಸಾಹಿತ್ಯ, 
ಬೆಂಗಳೂರು-೨೦೧೧. 

೦೭. ಭಾಸ್ಕರ್‌ರಾವ್‌ ಮುಡಬೂಳ; ಮರೆತುಹೋದ ಸುರಪುರ ಇತಿಹಾಸ, ಕೃಷಿ ನಿವಾಸ, 
ಶಹಾಪುರ-೨೦೧೫. 

೦೮. ಮಲ್ಲಿಕಾರ್ಜುನ ಸಿ.ಬಾಗೋಡಿ; ಸುರಪುರದ ಚಿತ್ರಕಲೆ, ಸರಚಂದ್ರ ಪ್ರಕಾಶನ, ಚಿತ್ತಾಪುರ-೨೦೧೦. 

೦೯. ಲಕ್ಷ್ಮಣ ತೆಲಗಾವಿ(ಸಂ); ಕರ್ನಾಟಕ ಪಾಳೆಗಾರರ ನ್ಯಾಯಾಡಳಿತ, ವಾಲ್ಮೀಕಿ ಸಾಹಿತ್ಯ ಸಂಪದ, 
ಹರ್ತಿಕೋಟೆ-೨೦೦೮. 

೧೦. ಸೂರ್ಯನಾಥ ಕಾಮತ್‌;ಸ್ಥಾತಂತ್ರ್ಯ ಸಂಗ್ರಾಮದ ಸ್ಮತಿಗಳು.ಗೀತಾ ಬುಕ್‌ಹೌಸ್‌,ಮೈಸೂರು- 

ಕತೆ 


336 


ಬಹುಮನಿ ಸುಲ್ತಾನರ ಕೊಡುಗೆಗಳು - ಒಂದು ಅವಲೋಕನ. 


-ಶ್ರೀ ಅಲ್ಲಾಭಕ್ಸ್‌ ಎಲ್‌. ಪಟೇಲ್‌, 
ಸಂಶೋಧನಾರ್ಥಿ, ಇತಿಹಾಸ ಅಧ್ಯಯನ ವಿಭಾಗ, 
ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಲಬುರ್ಗಿ. 


ಬಹಮನಿ ರಾಜ್ಯ ೧೩೪೭-೧೫೩೮ರ ಅವಧಿಯ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ 
ಮತ್ತು ದಖನ್ನಿನ ಬಹುಭಾಗದ ಮೇಲೆ ಒಡೆತನ ನಡೆಸಿದ ಮತ್ತು ಕರ್ನಾಟಕದಲ್ಲಿ ನೆಲೆಹೂಡಿದ ಪ್ರಥಮ 
ಇಸ್ಲಾಮ್‌ ರಾಜ್ಯ. ಸುಮಾರು ಎರಡು ಶತಮಾನಗಳ ಕಾಲ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಈ ರಾಜ್ಯ 
ಪ್ರಮುಖ ಪಾತ್ರ ವಹಿಸಿತು. ದೆಹಲಿಯ ಸುಲ್ತಾನ ಮಹಮ್ಮದ್‌-ಬಿನ್‌-ತುಗಲಕನ ಆಳ್ವಿಕೆಯ ಕಾಲದಲ್ಲಿ 
ಅವನ ದುರಾಡಳಿತದ ಎರುದ್ಧ ದಖನ್ನಿನ ಸರದಾರರು ದಂಗೆಯೆದ್ದು ದೌಲತಾಬಾದ್‌ ಕೋಟೆಯನ್ನು 
ಸ್ವಾಧೀನಪಡಿಸಿಕೊಂಡು ತಮ್ಮಲ್ಲೇ ಒಬ್ಬನಾದ ಆಫ್ಟನ್‌ ಇಸ್ಮಾಯಿಲ್‌ ಮುಖ್‌ ಎಂಬುವನನ್ನು 
ನಾಸಿರುದ್ದೀನ್‌ ಷಾ ಎಂಬ ಬಿರುದನ್ನು ನೀಡಿ ದಖನ್ನಿನ ರಾಜನೆಂದು ಘೋಷಿಸಿದರು. ಇಸ್ಮಾಯಿಲ್‌ 
ಮುಖ್‌ ಬದ ಸುಖಲೋಲುಪ, ಜವಾಬ್ದಾರಿ ಸ್ಥಾನಕ್ಕೆ. ಅನರ್ಹನೆನಿಸಿದ. ಸ್ವಲ್ಪ ಕಾಲದಲ್ಲಿಯೇ" ಈತ 
ತನಗಿಂತಲೂ ಸಮರ್ಥನಾದ ಹಸನ್‌ ಗಂಗುವಿಗೆ ಅಧಿಕಾರ ಬಿಟ್ಟುಕೊಟ್ಟ. ದಖನ್ನಿನ ಸರದಾರರು 
ಇವನನ್ನು ಅಬುಲ್‌ ಮುಜಫರ್‌ ಅಲ್ಲಾಉದ್ದೀನ್‌ ಹಸನ್‌ ಬಹಮನ ಷಾ ಎಂಬ ಬಿರುದಿನಿಂದ ೧೩೪೭ 
ಆಗಸ್ಟ್‌ ೩ರಂದು ರಾಜನೆಂದು ಘೋಷಿಸಿದರು. 


ಹಸನ್‌ ಷರ್ಷಿಯನ್‌ ವೀರ ಇಸ್‌ ಫಂದಿಯಾರ್ನ ಮಗ ಬಹುಮನನ ಸಂತತಿಯವನೆಂದು 
ಕೆಲವರ ಅಭಿಪ್ರಾಯ. ಕೆ. ಆರ್‌. ಕಾನುಂಗೋ ಅವರ ಪ್ರಕಾರ ಈ ಸಂತತಿಯ ಮೂಲಪುರುಷ ಹಸನ್‌ 
ಗಂಗು ಮತಾಂತರಗೊಂಡ ರೈನ್‌ ಎಂಬ ಹಿಂದು ಪಂಗಡಕ್ಕೆ ಸೇರಿದವ. ಗಂಗೂ ಎಂಬುವುದು ಪಶ್ಚಿಮ 
ಪಂಜಾಬಿನಲ್ಲಿದ್ದ ರೈನ ಪಂಗಡದ ಉಪಶಾಖೆ ಎಂದು ಈ ವಿಷಯದ ಮೇಲೆ ಹೊಸ ಬೆಳಕನ್ನು 
ಚೆಲ್ಲಿದ್ದಾರೆ. ಹಸನ್‌ ಬಡತನದಲ್ಲಿ ಹುಟ್ಟಿ, ತನ್ನ ಸ್ಪಸಾಮಥ್ಯದಿಂದ ಉಚ್ಛ ಸ್ಥಾನಕ್ಕೇರಿದ ಎಂಬುದು 
ನಿರ್ವಿವಾದದ ಸಂಗತಿ. 


ಬಹಮನಿ ರಾಜ್ಯದ ಆಳ್ವಿಕೆಯ ಕಾಲವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು. 
ಗುಲ್ಬರ್ಗವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದ ಕಾಲ (೧೩೪೭-೧೪೨೨) ಮತ್ತು ಬಿದರ 
ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ್ದು (ಜೂನ್‌ ೧೪೨೪-೧೫೨೮). ಇದಾದ ನಂತರ 
ಬಹುಮನಿ ರಾಜ್ಯ ಐದು ಷಾಹಿ ರಾಜ್ಯಗಳಾಗಿ ಒಡೆದು ಹೋಯಿತು. ಈ ಎರಡೂ ಕಾಲಗಳಲ್ಲಿ ಬಹುಮನಿ 
ರಾಜ್ಯ ವಿಸ್ತರಣೆ ಮತ್ತು ವಿಜಯನಗರದೊಡನೆ ಸತತವಾಗಿ ಯುದ್ಧ ನಡೆಯುತ್ತಿದ್ದುದು ಮುಖ್ಯಾಂಶ. 
ಮೊದಲನೆಯ ದೊರೆ ಅಲ್ಲಾಉದ್ದೀನ್‌ ಹಸನ್‌ ಬಹಮನ್‌ ಷಾ (೧೩೪೭-೫೮) ದೂರದೃಷ್ಟಿಯುಳ್ಳ 
ಸಮರ್ಥ ದೊರೆ. ರಾಜಧಾನಿಯನ್ನು ದೌಲತಾಬಾದಿನಿಂದ ಗುಲ್ಬರ್ಗಕ್ಕೆ ಬದಲಾಯಿಸಿ ಅದಕ್ಕೆ 
ಅಹಸಾನಬಾದ್‌ ಎಂದು ಹೆಸರಿಟ್ಟ ಇದು ದಖನ್ನಿನ ಕೇಂದದಲ್ಲಿದ್ದುದರಿಂದ ಈ ನಗರ ಕರ್ನಾಟಕ, 
ಆಂಧ್ರ ಮತ್ತು ಮಹಾರಾಷ್ಟದ ಪ್ರದೇಶಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗಿತ್ತು. ಅಧಿಕಾರ 
ಸ್ಥಾಪಿಸಿದ ತತ್‌ಕ್ಷಣ ಬಹಮನ್‌ ಷಾ ಚಿಕ್ಕಪುಟ್ಟ ಪಾಳೆಯಗಾರರನ್ನು ತನ್ನ ಹತೋಟಿಗೆ ಒಳಪಡಿಸಿದ. 
ದಖನ್ನಿನಲ್ಲಿದ್ದ ತುಘಲಕ್‌ನ ಸೇನೆಯನ್ನು ಹೊಡೆದೋಡಿಸಲು ನಾಸಿಕ್‌ ನಗರಕ್ಕೆ ಈತ ಸೇನೆಯ 
ತುಕಡಿಯೊಂದನ್ನು ಕಳುಹಿಸಿದ. ಬಿಜಾಪುರವನ್ನು ಆಕ್ರಮಿಸಿಕೊಂಡು ಕೊಲ್ಲಾಪುರ, ಮತ್ತು ಕೊಂಕಣ 
ಬಂದರುಗಳಾದ ದಾಬೋಲ್‌ ಮತ್ತು ಖಾರೆ ಪಟ್ಟಣಗಳನ್ನು ಗೆದ್ದು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. 
ಗುಲ್ಬರ್ಗದ ಪೂರ್ವ ಮತ್ತು ದಕ್ಷಿಣ ಭಾಗಗಳಿಗೆ ದಂಡಯಾತ್ರೆ ಕೈಗೊಂಡ. ಸೂರೆ ಮಾಡಿದ ನಿಧಿಯಿಂದ 
ಬಲವಾದ ಸೇನೆ ಕಟ್ಟಿದ. ಈತನ ರಾಜ್ಯ ಉತ್ತರದಲ್ಲಿ ವೈನಗಂಗಾ ನದಿಯಿಂದ ದಕ್ಷಿಣದಲ್ಲಿ ಕೃಷ್ಣ 
ನದಿಯವರೆಗೂ ಪಶ್ಚಿಮದಲ್ಲಿ ದೌಲತಾಬಾದ್ನಿಂದ ಪೂರ್ವದಲ್ಲಿ ಬೊಂಗೀರ್‌ ನಡುವೆ ವ್ಯಾಪಿಸಿತ್ತು. 


po) 


337 


ಆಡಳಿತ ವ್ಯವಸ್ಥೆಗಾಗಿ ಈತ ತನ್ನ ರಾಜ್ಯವನ್ನು ಗುಲ್ಬರ್ಗ, ದೌಲತಾಬಾದ್‌, ಬೀರಾರ್‌ ಮತ್ತು ಬೀದರ್‌ 
ಎ೦ಬ ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಿಸಿ, ಪ್ರಾಂತ್ಯಾಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟ. ಈತನ ಸಾಹಸ 
ಕಾರ್ಯಗಳು ದಕ್ಷಿಣದ ಪ್ರಬಲ ರಾಜ್ಯಗಳಾದ ವಾರಂಗಲ್‌ ಮತ್ತು ವಿಜಯನಗರಗಳ ಗಮನ 
ಸೆಳೆಯುವಂತೆ ಮಾಡಿದುವು. ಸಮಕಾಲೀನ ಬರೆಹಗಾರರು, ಈತ ನಿಷ್ಪಕ್ಷಪಾತ ದೊರೆ, ಪ್ರಜಾರಕ್ಷಕ 
ಹಾಗೂ ಧರ್ಮಶ್ರದ್ಧೆಯುಳ್ಳವ, ಇವನ ಆಳ್ವಿಕೆಯ ಕಾಲದಲ್ಲಿ ಇವನ ಪ್ರಜೆಗಳೂ ಸೈನಿಕರೂ 
ಸಂಪೂರ್ಣವಾಗಿ ತೃಪ್ತ ಜೀವನ ನಡೆಸುತ್ತಿದ್ದರೆಂದು ಪ್ರಶಂಸಿಸಿದ್ದಾರೆ. ಹಸನ್‌ ಗಂಗು ೧೩೫೮ರಲ್ಲಿ 
ಮರಣ ಹೊಂದಿದ ಮೇಲೆ ಅವನ ಮಗ ಒಂದನೆಯ ಮಹಮ್ಮದ್‌ (೧೩೫೮-೭೫) ಸಿಂಹಾಸನಕ್ಕೆ 
ಬಂದ. ಈತನ ಆಳ್ವಿಕೆಯ ಉದ್ದಕ್ಕೂ ವಿಜಯನಗರದೊಡನೆ ಸತತವಾಗಿ ಯುದ್ಧ ನಡೆಯಿತು. ವಾರಂಗಲ್‌ 
ಮತ್ತು ವಿಜಯನಗರಗಳು ಒಂದುಗೂಡಿ ಬಹಮನಿ ರಾಜ್ಯದ ಮೇಲೆ ದಾಳಿ ನಡೆಸಿದುವು. ಮಹಮ್ಮದ್‌ ಈ 
ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿದ. ಮತೀಯವಾದ ಅಂಶಕ್ಕಿಂತ ರಾಜಕೀಯ ಮತ್ತು ಆರ್ಥಿಕ 
ಅಂಶಗಳೇ ಬಹಮನಿ ವಿಜಯನಗರಗಳ ನಡುವಣ ಕಹಿ ಸಂಬಂಧಗಳಿಗೆ ಪ್ರೇರಕಶಕ್ತಿಯಾಗಿದ್ದುವು. 


ಮಹಮ್ಮದ್‌ನ ಉತ್ತರಾಧಿಕಾರಿಗಳು ಅಷ್ಟು ಸಮರ್ಥರಾಗಿರಲಿಲ್ಲ ಈತನ ಮಗ ಮುಜಾಹಿದ್‌ 
(೧೭೭೫-೭೮) ಮೂರು ವರ್ಷಗಳ ಕಾಲ ಆಳಿದ. ವಿಜಯನಗರದ ಮೇಲೆ ನಡೆಸಿದ ಯುದದಿಂದ 
ಹಿಂತಿರುಗಿ ಬರುತ್ತಿದ್ದಾಗ ಇನನ ದಾಯಾದಿ ದಾವೂದ್‌ ಎಂಬಾತ ಇವನನ್ನು ಕೊಲೆ ಮಾಡಿದ. ಮುಂದೆ 
ದಾವೂದನಿಗೂ ಅದೇ ಗತಿಯಾಯಿತು. ದಾವೂದನ ತಮ್ಮ ಎರಡನೆಯ ಮಹಮ್ಮದ್‌ (೧೩೭೮-೯೭) 
ಸಿಂಹಾಸನ ಏರಿದ. ಸುಸಂಸ್ಕೃತನಾಗಿದ್ದ ಎರಡನೆಯ ಮಹಮ್ಮದ್ದ ಆಳ್ವಿಕೆ ಶಾಂತಿಪೂರ್ಣವಾಗಿತ್ತು 
ಸಾಧುಸಂತರು ಮತ್ತು ಪಂಡಿತರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯ ನೀಡಿದ. ಸ್ವತಃ ಪಂಡಿತನಾಗಿದ್ದ ಈ 
ಸುಲ್ತಾನನನ್ನು ಪ್ರಜೆಗಳು ಆದರದಿಂದ ಗೌರವಿಸಿದರು. ಕ್ಷಾಮ ತಲೆದೋರಿದಾಗ ಅನಾಥಾಲಯಗಳನ್ನು 
ರಾಜ್ಯದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಿದ. ಎರಡನೆಯ ಮಹಮದ್‌ನ ಅನಂತರ ಎರಡನೆಯ 
ಫಿಯಾಸುದ್ದೀನ್‌ ಸಿಂಹಾಸನಕ್ಕೆ ಬಂದು ಸ್ವಲ್ಪಕಾಲ ಆಳಿ, ಆಸ್ಥಾನದ ಕುತಂತ್ರಗಳಿಗೆ ಬಲಿಯಾಗಿ 
ಸಿಂಹಾಸನ ಕಳೆದುಕೊಂಡ. 


ಅನಂತರ ಅಧಿಕಾರಕ್ಕೆ ಬಂದವ ತಾಜುದ್ದೀನ್‌ ಫಿರೋಜ್‌ (೧೩೯೭-೧೪೨೨). ಬಹುಮನಿ 
ವಂಶದಲ್ಲಿ ಪ್ರಸಿದ್ಧ ಸುಲ್ತಾನ್‌ ಫಿರೋಜ್‌ ಷಾನು ಕುರಾನಿನ ಪ್ರತಿಗಳನ್ನು ತಯಾರಿಸಿ ತನ್ನ ಜೀವನಾಂಶ 
ಸಂಪಾದಿಸುತ್ತಿದ್ದನು ೧೩೯೭, ೧೪೦೬ ಮತ್ತು ೧೪೧೭ ರಲ್ಲಿ ಈತ ವಿಜಯನಗರದ ಮೇಲೆ ಯುದ್ಧ 
ನಡೆಸಿದ್ದರಿಂದ ಈತನ ಆಳ್ವಿಕೆ ಪ್ರಸಿದ್ಧಿ ಪಡೆಯಿತು.ತಮ್ಮನ ಪರವಾಗಿ ಫಿರೋಜ್‌ ಸಿಂಹಾಸನ 
ತ್ಯಾಗಮಾಡಿದ ಕೆಲವು ದಿವಸಗಳ ತರುವಾಯ ಫಿರೋಜ್‌ ೧೪೨೨ರಲ್ಲಿ ಮರಣಹೊಂದಿದ. ಫಿರೋಜ್‌ 
ಒಳೆಯ ದೊರೆ, ಪಂಡಿತ. ಅವನು ತತ್ನಶಾಸ್ತ್ರಜ್ಞರಿಗೂ ಕವಿಗಳಿಗೂ ಇತಿಹಾಸಕಾರರಿಗೂ ಆಶ್ರಯ ನೀಡಿದ. 
ಖಗೋಳಶಾಸ್ತ್ರದಲ್ಲಿ ಅಪಾರ ಆಸಕ್ತಿ. ಠ್‌ ದೌಲತಬಾದಿನಲ್ಲಿ ಒಂದು ವೀಕ್ಷಣಾಲಯವನ್ನು ಸ್ಥಾಪಿಸಿದ. 
ಭೀಮಾನದಿಯ ದಂಡೆಯ ಮೇಲೆ ಫಿರೋಜಾಬಾದ್‌ ಎಂಬ ನ ಹೊಸನಗರವನ್ನು ನಿರ್ಮಿಸಿದ. ದಾಬಲ್‌ 
ಮತ್ತು ಚೌಲ್‌ ಬಂದರುಗಳನ್ನು ಅಭಿವ ೈದ್ದಿಪಡಿಸಿದ. ರ್ಷಿಯ, SR. ಆಫ್ರಿಕ ಮತ್ತು 
ಯೂರೋಪ್‌ ದೇಶಗಳ ಹಡಗುಗಳು ಈ ಬಂದರುಗಳಿಗೆ 1. 


೧೪೨೨ ಸೆಪ್ಟೆಂಬರ್‌ ೨೨ರಂದು ಶಿಹಾಬುದ್ಧಿನ ಅಹ್ಮದ್‌ ಸಿಂಹಾಸನಕ್ಕೆ ಬಂದ. ಜೂನಿನಲ್ಲಿ 
ಅಹ್ಮದ್‌ ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರಿಗೆ ಬದಲಾಯಿಸಿದ, ವಾರಂಗಲ್ಲಿನ ಕಡೆಗೆ ರಾಜ್ಯ 
ವಿಸ್ತರಿಸಿದ. ಇವನ ಕಾಲದಲ್ಲಿ ಆಸ್ಥಾನದ ಸರದಾರರ ನಡುವೆ ಅಧಿಕಾರಕ್ಕಾಗಿ ಅಂತಃಕಲಹ ಉಂಟಾಗಿ 
ಎರಡು ಪ್ರಮುಖ ಪಕ್ಷಗಳೇರ್ಪಟ್ಟು ರಾಜ್ಯದ ಏಕತೆ ಮತ್ತು ಸಮಗ್ರತೆಗೆ ಅಪಾಯ ಒದಗಿತು. ಒಂದು ಕಡೆ 
ದಖನ್ನಿನ ಸರದಾರರು ಮತ್ತೊಂದು ಕಡೆ ಪರದೇಶಿ ಸರದಾರರ ನಡುವೆ ಸ್ಥಾನಮಾನಗಳಿಗಾಗಿ ಪೈಪೋಟಿ 
ಆರಂಭವಾಗಿ ಅನೇಕ ಕೊಲೆ ಸುಲಿಗೆಗೆ ಕಾರಣವಾದವು. ದಖನ್ನಿನ ಪಕ್ಷದಲ್ಲಿ ಸ್ಥಳೀಯ ಮುಸ್ಲಿಮ್‌ 


ಸರದಾರರು ಮತ್ತು ಆಫ್ರಿಕನ್‌ ಮಿತ್ರರು, ವಿದೇಶಿ ಸರದಾರರಲ್ಲಿ ತುರ್ಕರು, ಅರಬರು, ಪರ್ಷಿಯನ್ನರು 


338 


ಮತ್ತು ಮೊಗಲರು ಪ್ರಮುಖರಾಗಿದ್ದರು. ದಖನ್ನಿಗಳು ಪ್ರಧಾನವಾಗಿ ಸುನ್ನಿ ಪಂಥಕ್ಕೆ ಸೇರಿದವರಾಗಿದ್ದಾರೆ 
ಅವರ ಎದುರಾಳಿಗಳು ಷಿಯಾ ಪಂಗಡಕ್ಕೆ ಸೇರಿದವರಾಗಿದ್ದರು. ಹೀಗಾಗಿ ಬಹಮನಿ ರಾಜ್ಯದ ಇತಿಹಾಸ 
ಇನ್ನು ಮುಂದೆ ಪಿತೂರಿ, ಕೊಲೆಗಳ ಕಥೆಯಾಗಿದ್ದು ಇದು ರಾಜ್ಯ ಛಿದಗೊಳ್ಳುವತನಕವೂ ಅದರ 
ಜೀವಸತ್ವವನ್ನು ಹೀರಿತು. 


ಅಹ್ಮದ್‌ ಪ್ರಬಲವಾದ ವಿದೇಶಾ೦ಗ ನೀತಿಯನ್ನು ಅನುಸರಿಸಿ ವಿಜಯನಗರದ ಮೇಲೆ ಯುದ್ಧ 
ಘೋಷಿಸಿದ. ಅಹ್ಮದ್‌ ೧೪೩೬ ಏಪ್ರಿಲ್‌ ೧೭ರಂದು ನಿಧನನಾದ. ಒಂದನೆಯ ಅಹ್ಮದ್‌ನ ಹಿರಿಯ ಮಗ 
ಅಲಾಉದ್ದೀನ್‌ ಅಹ್ಮದ್‌ ಪಟ್ಟಕ್ಕೆ ಬಂದ (೧೪೩೬-೫೮). ವಿಜಯನಗರದ ಎರಡನೆಯ 
ದೇವರಾಯನನ್ನು ಸೋಲಿಸಿ ಸಂಗಮೇಶ್ವರ ಮತ್ತು ಖಾನ್ಬೇಶದ ರಾಜರುಗಳನ್ನು ಹತ್ತಿಕ್ಕಿದ. ತನ್ನ ತಂದೆಯ 
ಗೋರಿಯ ಮೇಲೆ ಭವ್ಯವಾದ ಗೋಳವನ್ನು ನಿರ್ಮಿಸಿದ. ೧೪೩೬ರಲ್ಲಿ ಮತ್ತು ೧೪೪೩ರಲ್ಲಿ 
ವಿಜಯನಗರದೊಡನೆ ದೋ ಅಬಲ್ಲಿ ಯುದ್ಧಗಳು ನಡೆದವು. ಅಲ್ಲಾವುದ್ದೀನ್‌ ಕೊಂಕಣದ 
ಪಾಳೆಯಗಾರರನ್ನು ಶರಣಾಗತರಾಗುವಂತೆ ಮಾಡಿದ. ಪ್ರಸಿದ್ಧ ಮಹಮ್ಮದ್‌ ಗವಾನ್‌ ಇವನ 
ಮಂತ್ರಿಯಾಗಿದ್ದ. 


ಎರಡನೆಯ ಅಲಾಉದ್ದೀನ್‌ ಅಹ್ಮದ್‌ನ ಮರಣಾನಂತರ ಅವನ ಹಿರಿಯ ಮಗ ಹುಮಾಯೂನ್‌ 
ಪಟ್ಟಕ್ಕೆ ಬಂದು (೧೪೫೮-೬೧) ಮೂರು ವರ್ಷಗಳ ಆಳ್ವಿಕೆ ನಡೆಸಿದ. ಇವನ ಮಗ ನಿಜಾಮುದ್ದೀನ್‌ 
ಅಹ್ಮದ್‌ (೧೪೬೧-೬೩) ಸಿಂಹಾಸನಕ್ಕೆ ಬಂದಾಗ ಅವನು ಎಂಟು ವರ್ಷದ ಬಾಲಕ. ಈ ಕಾಲದಲ್ಲಿ 
ಮಹಮದ್‌ ್ಹಗವಾನ್‌(೧೪೬೩-೧೪೮೧) ಸಮರ್ಥ ಆಡಳಿತ ನಡೆಸಿದ. ಸುಲ್ತಾನ 
ಅಪ್ರಾಪ್ತವಯಸ್ಕನಾದ್ದರಿ೦ಂದ ಒಂದು ರಾಜಪ್ರತಿನಿಧಿ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಸುಲ್ತಾನನ ತಾಯಿ 
ಮತ್ತು ಪ್ರಧಾನಿಯೂ ಈ ಪ್ರತಿನಿಧಿ ಮಂಡಲಿಯಲ್ಲಿದ್ದರು. ಸುಲ್ತಾನನ ತಾಯಿ ಮಧ್ಯಕಾಲೀನ ಭಾರತದ 
ಇತಿಹಾಸದಲ್ಲಿ ಒಬ್ಬ ಸಮರ್ಥ ಮಹಿಳೆಯಾಗಿದ್ದು, ಗವಾನನಂಥ ಶ್ರೇಷ್ಠ ಆಡಳಿತಾಧಿಕಾರಿಯನ್ನು 


ವಿ 
ಆಯ್ಕೆಮಾಡಿ ರಾಜ ಕಷ್ಟಕಾಲದಲ್ಲಿದ್ದಾಗ ಅದನ್ನು ಕಾಪಾಡುವ ಹೊಣೆ ಹೊತ್ತಳು. ಒರಿಸ್ಸಾದ ದೊರೆ 


ಕಪಿಲೇಂದ್ರ ಈ ಸಂದರ್ಭ ಉಪಯೋಗಿಸಿಕೊಂಡು ಬಿದರೆಯ ಮೇಲೆ ದಂಡಯಾತ್ರೆ ಕೈಗೊಂಡಾಗ 
ಗವಾನ್‌ ಅವನನ್ನು ಹಿಮ್ಮೆಟ್ಟಿಸಿದ. ಮಾಳ್ಪದ ದೊರೆ ಇದನ್ನ ಅನುಸರಿಸಿದಾಗ ಗುಜರಾತಿನ 
ಸಹಾಯದಿಂದ ಗವಾನ್‌ ಅವನನ್ನು ಹಿ೦ದಕ್ಕಟ್ಟಿದ. ನಿಜಾಮುದ್ದೀನ್‌ ಅಹ್ಮದ್ನ ಮರಣಾ ನಂತರ ಅವನ 
ಕಿರಿಯ ತಮ್ಮ ಮೂರನೆಯ ಮಹಮ್ಮದ್‌ (೧೪೬೩-೮೨) ಪಟ್ಟಕ್ಕೆ ಬಂದ. ೧೪೬೬ರ ತನಕ 
ರಾಜಪ್ರತಿನಿಧಿ ಮಂಡಲಿ ಅಸ್ತಿತ್ವದಲ್ಲಿತ್ತು ಆ ವರ್ಷ ಗವಾನ್‌ ಪ್ರಧಾನಮಂತ್ರಿಯಾಗಿ ನೇಮಿಸಲ್ಪಟ್ಟ. 
ಗವಾನನ ಯುದ್ಧ ನಿಪುಣತೆಯಿಂದಾಗಿ, ರಾಜ್ಯ ಒರಿಸ್ಸಾದಿ೦ದ ಗೋವಾವರೆಗೆ ವಿಸ್ತರಿಸಿತು. ಹುಬ್ಬಳ್ಳಿ, 
ಬೆಳಗಾಂವಿ ಮತ್ತು ಬಾಗಲಕೋಟೆ ಗೆದ್ದು ಉತ್ತರ ಕರ್ನಾಟಕ ಹಾಗೂ ಕೊಂಕಣದ ಕರಾವಳಿ 
ಪ್ರದೇಶವನ್ನು ಸಂಪೂರ್ಣವಾಗಿ ತನ್ನ ಆಡಳಿತಕ್ಕೆ ಸೇರಿಸಿಕೊಂಡು ವಿಜಯನಗರದ ಅಧೀನದಲ್ಲಿದ್ದ 
ಗೋವಾವನ್ನು ವಶಪಡಿಸಿಕೊಂಡ. ಇದೆಲ್ಲದರ ಪರಿಣಾಮವಾಗಿ ರಾಜ್ಯದ ಐಶ್ವರ್ಯ ಹೆಚ್ಚಿತು. ಗವಾನನ 
ನೇತೃತ್ವದಲ್ಲಿ ಸುಲ್ತಾನ ರಣರಂಗದಲ್ಲಿ ಧೈರ್ಯ ಪ್ರದರ್ಶಿಸಿ ಲಷ್ಕರಿ ಎಂಬ ಬಿರುದಿಗೆ ಪಾತ್ರನಾದ. 
ಕಂಚಿಯವರೆಗೂ ಅವನು ನಡೆಸಿದ ದಾಳಿ ಹೆಸರಾದದ್ದು. 


ಗವಾನ್‌ ಪ್ರತಿಯೊಂದು ಇಲಾಖೆಯನ್ನೂ ಸುಧಾರಣೆಗೆ ಒಳಪಡಿಸಿದ. ಹಣಕಾಸು ನ್ಯಾಯಾಡಳಿತ 
ಮತ್ತು ವಿದ್ಯಾಭ್ಯಾಸ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದ. ಪ್ರಾಂತ್ಯಗಳ ಸಂಖ್ಯೆ ದ್ವಿಗುಣವಾಯಿತು. 
ಪ್ರಾಂತ್ಕಾಧಿಕಾರಿಗಳ ಹೆಚ್ಚಿನ ಅಧಿಕಾರವನ್ನು ಮೊಟಕುಗೊಳಿಸಿ ಕೇಂದ್ರವನ್ನು ಬಲಪಡಿಸಿ ಪ್ರಾಂತೀಯ 
ಮನೋಭಾವನೆಯನ್ನು ಹತ್ತಿಕ್ಕಿದ. ಹೊಸ ಕಂದಾಯ ಪದ್ಧತಿ ಜಾರಿಗೆ ತಂದ. ಭೂಮಿಯನ್ನು ಅಳೆಸಿ 
ಕಂದಾಯವನ್ನು ಹಣದ ರೂಪದಲ್ಲಿ ಕೊಡುವ ಕ್ರಮ ಜಾರಿಗೆ ತಂದ. ಸೇನೆಯನ್ನು ಸುಧಾರಿಸಿ ಅದರ 
ಶಕ್ತಿಯನ್ನು ಹೆಚ್ಚಿಸಿದ. ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟ, ಸಾಹಿತ 


ಬಿ 


ಕಲೆಗೆ ಪ್ರೋತ್ಸಾಹ ನೀಡಿದ. ೧೪೬೧ರಲ್ಲಿ ರಾಜಧಾನಿ ಬಿದರೆಯಲ್ಲಿ ಮದಸಾವನ್ನು ಸ್ಥಾಪಿಸಿದ. ಸ್ವತಃ 


339 


ಪಂಡಿತನಾಗಿದ್ದ ಗವಾನ ಅನೇಕ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ. ಮದಸಾಕ್ಕೆ ಅನೇಕ ಪಂಡಿತರನ್ನು 
ಆಹ್ವಾನಿಸಿದ. "ಮೂರು ಅ೦ತಸ್ತುಳ್ಳ ಶ್‌ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಿಗೂ ವಿದ್ಯಾರ್ಥಿಗಳಿಗೂ ಸ್ಥಳಾವಕಾಶ. 
ಮಾಡಿಕೊಡಲಾಗಿದ್ದಿತು. ಗವಾನನ ಬಳಿ ಇದ್ದ ಪುಸ್ತಕ ಭಂಡಾರದಲ್ಲಿ ೧೦೦೦ ಹಸ್ತಪತಿಗಳಿದ್ದುವು. 


ಗ್ರಂಥಾಲಯದಲ್ಲಿ ೩೦೦೦ ಹಸ್ತಪ್ರತಿಗಳಿದ್ದುವು. 


ಗವಾನನ ಆಡಳಿತ ವಚಕ್ಷಣೆ ಹಾಗೂ ಸರ್ಕಾರದ ಮೇಲಿನ ಅವನ ಹತೋಟಿಯಿಂದ ದಖ್ಬುನ್‌ 
ಸರದಾರರಿಗೆ ಅಸೂಯೆ ಯುಂಟಾಯಿತು. ಅವನನ್ನು ಕೊಲೆ ಮಾಡಲು ಯೋಚಿಸಿದರು. ದಖ್ಹನ್‌ ಮತ್ತು 
ವಿದೇಶೀ ಸರದಾರರ ನಡುವೆ ಮನಸ್ತಾಪ ಉಂಟಾಯಿತು. ಗವಾನ ಸ್ವಲ್ಪಕಾಲ ಬುದ್ದಿವಂತಿಕೆಯಿಂದ ಈ 
ಎರಡು ಪಕ್ಷಗಳನ್ನು ಹತೋಟಯಲ್ಲಿಟ್ಟುಕೊಳ್ಳಲು ಯತ್ನಿಸಿದ. ಆದರೂ ದಖನೀ ಸರದಾರರ ಕುತಂತ್ರಕ್ಕೆ 
ಬಲಿಯಾಗಬೇಕಾಗಿ ಬಂತು. ಗವಾನನ ಮರಣದಿಂದ ಬಹಮನಿ ರಾಜ್ಯದ ಶಕ್ತಿ 
ಉಡುಗಿಹೋಯಿತೆನ್ನಬಹುದು. 


ಮೂರನೆಯ ಮಹಮ್ಮದ್‌ನ ನಂತರ ಶಿಹಾಬುದ್ದೀನ್‌ ಮಹ್ಮೂದ್‌ (೧೪೮೨-೧೫೧೮) ಪಟ್ಟಕ್ಕೆ 
ಬಂದ. ಇವನಿಗೆ ವೈಯಕ್ತಿಕ ಸತ್ವವಾಗಲಿ ರಾಜ್ಯದ ಐಕ್ಯವನ್ನು ಉಳಿಸಿಕೊಳ್ಳಲು ನೆರವಾಗಬಲ್ಲ 
ದಕ್ಷಮಂತ್ರಿಯ ಮಾರ್ಗದರ್ಶನವಾಗಲಿ ದೊರಕಲಿಲ್ಲ. ದಖ್ಹನ್ನಿ ಮತ್ತು ಪರದೇಶೀ ಸರದಾರರ ನಡುವೆ 
ದ್ವೇಷಾಸೂಯೆ ನೂರ್ಮಡಿಗೊಂಡಿತು. ಪ್ರಾಂತೀಯ ಗೌರ್ನರುಗಳು ಈ ಅನಾಯಕತ್ವ ಪರಿಸ್ಥಿತಿಯ 
ಅವಕಾಶವನ್ನು ತಮ್ಮ ತಮ್ಮ ಸ್ವಾತಂತ್ರ್ಯ ಘೋಷಿಸಲು ಉಪಯೋಗಿಸಿಕೊಂಡರು. ಮಹಮ್ಮದ್‌ನ ನಾಮ 
ಮಾತ್ರದ ಅಧಿಕಾರ ರಾಜಧಾನಿಯ ಸುತ್ತ ಮುತ್ತಲ ಭಾಗಗಳಿಗೆ ಸೀಮಿತವಾಗಿತ್ತು. ಇವನು ಮತ್ತು ಇವನ 
ನಾಲ್ವರು ಉತ್ತರಾಧಿಕಾರಿಗಳು ತುರ್ಕಿವಂಶದ ಖಾಸಿಮ್‌ ಬರೀದ್‌ ಅನಂತರ ದಖನ್ನಿನ ನರಿ ಎಂದು 
ಪ್ರಸಿದ್ದನಾದ ಅವನ ಮಗ ಆಮೀರ್‌ ಅಲಿ ಬರೀದ್ರ ಕೈಗೊಂಬೆಗಳಾಗಿದ್ದರು. ಈ ಸಂತತಿಯ ಕೊನೆಯ 
ದೊರೆ ಕಲೀಮುಲ್ಲಾ ಕಳೆದ ಹೋಗಿದ್ದ ತನ್ನ ರಾಜ್ಯದ ಭಾಗವನ್ನು ಮತ್ತೆ ತಡೆಯಲು ಬಾಬರನ ನೆರವನ್ನು 
ಪಡೆಯಲು ರಹಸ್ಕವಾಗಿ ಪ್ರಯತ್ನಿಸಿ ನಿರಾಶನಾದ. ಸುಮಾರು, ೧೫೩೮ರಲ್ಲಿ ಈತ ಕಾಲವಾದ ಮೇಲೆ 
ಸುಮಾರು ಹಂದ ನೂರ ಎಂಬತ್ತು ವರ್ಷಗಳ ಆಳ್ವಿಕೆಯ ಬಹಮನೀ "ಮನೆತನ ಕೊನೆಗೊಂಡಿತು. 
ಮುಂದೆ ಆಸ್ಥಾನದ ಎರಡು ಪಕ್ಷಗಳಿಗೂ ಅದರಲ್ಲೂ ದಖನ್‌ ಪಕ್ಚ ನಾಯಕ ಹಸನ್‌ ನಿಜಾಮ್‌ ಉಲ್‌ 
ಮುಲ್ಕ್‌ ಮತ್ತು. ಪರದೇಶಿಗಳ ಪಕ್ಷದ ನಾಯಕ ಯೂಸ ಫ್‌ ಆದಿಲ್‌ ಖಾನರ ನಡುವೆ ಪ್ರತಿಸರ್ಧೆ ಹೆಚ್ಚುತ್ತ 
ನಡೆಯಿತು. ಕೊನೆಗೆ ಪರದೇಶಿ ಪಕ್ಷ ಬಿಜಾಪುರಕ್ಕೆ ನಿರ್ಗಮಿಸಿತು. ಅದರ ನಾಯಕ ಆದಿಲ್ಲಾನ್‌ ಸ್ವತಂತ್ರ 
ರಾಜ್ಯ ಕಟ್ಟಿದ. ಬಹಮನಿರಾಜ್ಯ ಐದು ಷಾಹಿರಾಜ್ಯಗಳಾಗಿ ಒಡೆಯಿತು. ಅವುಗಳೇ ಬಿಜಾಪುರದ ಆದಿಲ್ದಾಹಿ, 
ಗೊಲ್ಕೊಂಡದ ಕುತೂಬ್‌ ಷಾಹಿ, ಅಹಮದ್‌ ನಗರದ ನಿಜಾಂಷಾಹಿ, ಬಿರಾರಿನ ಇಮಾಮ್‌ ಷಾಹಿ ಮತ್ತು 
ಬಿದರೆಯ ಬರೀದ್‌ ಷಾಹಿ ರಾಜ್ಯಗಳು. 


ಆಡಳಿತ: 


ಇಸ್ಲಾಂ ಮತ ಶಾಸ್ತ್ರ ಆಧಾರಿತವಾದ ಇವರ ಆಡಳಿತದಲ್ಲಿ ಕೇ೦ದ್ರ ಪ್ರಾಂತೀಯ ಹಾಗೂ 
ಗಾಮಾಡಳಿತವೆಂಬ ಮೂರು "ಭಾಗಗಳಿದ್ದು, ಇವುಗಳಲ್ಲಿ ಕಂದಾಯ ನ್ರಾಯ ಮತ್ತು ಸೈನ್ಯಾಡಳಿತಗಳಿದ್ದವು. 
ದೆಹಲಿ ಸುಲ್ತಾನರ ಆಡಳಿತಕ್ಕಿಂತ ಬಹಮನಿ ಸುಲ್ತಾನರ ಆಡಳಿತ ಹೆಚ್ಚು ಭಿನ್ನವಾಗಿರಲಿಲ್ಲ. ರಾಜನೇ 
ರಾಜ್ಯದ ಪ್ರಮುಖ ನ್ಯಾಯಧೀಶ, ಮುಖ್ಯ ಸೇನಾಪತಿ ಮತ್ತು ಧಾರ್ಮಿಕ" ಮೂಡ: ರಾಜ ದೇವರ 
ಪ್ರತಿನಿಧಿ ಎಂಬ ನಂಬಿಕೆಯಿತ್ತು ಅವನ ಅದಿಕಾರ ಸೀಮಾತೀತ. ದೇಶದ ವ್ಯವಹಾರಗಳಲ್ಲಿ ಸುಲ್ತಾನ 
ಮಂತ್ರಿಗಳ ಸಲಹೆ ಕೇಳುತ್ತಿದ್ದ ಮಂತ್ರಿಮಂಡಲಕ್ಕೆ ಮಲ್ಲಿಸ್‌-ಇಲ್ಪಿತ್‌ ಎನ್ನುತ್ತಿದ್ದರು. ಗವಾನನು ಸುಮಾರು 
ಮುವತ್ತು ವರ್ಷ ಮಂತ್ರಿಯಾಗಿದ್ದ ಕಾಲದಲ್ಲಿ ಸುಲ್ತಾನ ನೆಪಮಾತ್ರಕ್ಕಿದ್ದನೆಂದು ಹೇಳಬಹುದು. 
ರಾಜಾಜ್ಞೆಗಳೆಲ್ಲ ಮುಖ್ಯಮಂತ್ರಿಯ ಮೂಲಕವೇ ಹೋಗಬೇಕಾಗಿತ್ತು. ಅಮೀರಿ ಜುಮ್ಹ ಎಂದು 
ಅರ್ಥಮಂತ್ರಿಯನ್ನು, ಎದೇಶಾಂಗ ಮಂತ್ರಿಯನ್ನು ಆಷಾಫ್‌ ಎ೦ದೂ ನ್ಯಾಯಾಡಳಿತ ಮುಖ್ಯಸ್ಥನಿಗೆ 


340 


ಸದರ್‌-ಇ-ಜಹಾನ್‌ ಎಂದೂ ಕರೆಯುತ್ತಿದ್ದರು. ಸಾಮಾನ್ಯ ವ್ಯವಹಾರಗಳ ನಿರ್ವಹಣೆಯನ್ನು ಪೇಷ್ಟಾ 
ನೋಡಿಕೊಳ್ಳುತ್ತಿದ್ದ. ವಜೀರ್‌, ಕೊತ್ವಾಲ್‌ ಮತ್ತು ದಿವಾನೆಂಬ ಉಪಮಂತಿಗಳಿದ್ದರು. 


ಪ್ರಾಂತ್ಯಗಳ ಗವರ್ನರ್‌ಗಳಿಗೆ ತರಫ್ಹಾರರೆಂದು ಕರೆಯುತ್ತಿದ್ದರು. ಬಹಮನಿ ರಾಜ್ಯದ ಸ್ಥಾಪಕ 
ಹಸನ್‌ಗಂಗು ರಾಜ್ಯವನ್ನು ನಾಲ್ಕು ತರಫ್‌ಗಳಾಗಿ ವಿಂಗಡಿಸಿದ್ದ. ಈ ಪ್ರಾಂತ್ಯಾಧಿಕಾರಿಗಳು ಹೆಚ್ಚಿನ ಅಧಿಕಾರ 
ಪಡೆದಿದ್ದರು. ಗವಾನ್‌ ಪ್ರಾಂತ್ಯಗಳನ್ನು ೮ ಘಟಕಗಳಾಗಿ ಮತ್ತು ಪ್ರಾಂತ್ಯಗಳನ್ನು ೧೫ ಸರ್ಕಾರ ಗಳಾಗಿ 
ವಿಂಗಡಿಸಿದ.ಅಧಿಕಾರ ವರ್ಗದ ವರಿಷ್ಠರಿಗೆ ಕುತುಬ್‌-ಉಲ್‌-ಮುಲ್ಮ್‌ ಮತ್ತು ಖ್ವಾಜಾ-ಜಹಾನ್‌ ಎಂಬ 
ಬಿರುದುಗಳನ್ನು ನೀಡುತ್ತಿದ್ದರು. ಅವರು ಅಧಿಕಾರವರ್ಗದ ಉಕ್ಕಿನ ಚೌಕಟ್ಟಿನಂತ್ತಿದ್ದರು. ಕಂದಾಯ 
ವಸೂಲಿ, ಸೇನೆಯ ಜಮಾವಣೆ, ಸೇವೆಯ ನಾಯಕತ್ವ ಮತ್ತು ಅಧಿಕಾರಿಗಳ ನೇಮಕ ಇವು 
ಪ್ರಾಂತ್ಯಾಧಿಕಾರಿಗಳ ಕರ್ತವ್ಯಗಳಾಗಿದ್ದುವು. ಒಂದೇ ಕಡೆ ತಳವೂರದಂತೆ ಮಾಡಲು ತರಫ್ಪಾರರನ್ನು ಬೇರೆ 
ಬೇರೆ ಕಡೆಗೆ ವರ್ಗಾಯಿಸುವ ಸಂಪ್ರದಾಯವಿತ್ತು. ಕೆಲವು ವೇಳೆ ಒಂದಕ್ಕಿಂತ ಹೆಚ್ಚು ತರಫ್ಪಾರರು 
ಬಹಮನಿ ಆಸ್ಥಾನದಲ್ಲಿ ಮಂತ್ರಿಗಳಾಗಿರುತ್ತಿದುದ್ದು ಉ೦ಟು. ಉದಾಹರಣೆಗೆ ಮಹಮದ್‌ ಗವಾನ್‌ 
ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿದ್ದುದಲ್ಲದೆ ಬಿಜಾಪುರ ವಿಭಾಗದ ತರಫ್ಲಾರನೂ ಆಗಿದ್ದ. ಇದರ ಜೊತೆಗೆ 
ಅವನು ಆಮೀರಿ ಜುಮ್ಲಾ ಸಹ ಆಗಿದ್ದ. ತರಫ್ಹಾರನ್ನೂ ಸರ್ಕಾರಗಳಾಗಿ, ಸರ್ಕಾರಗಳನ್ನು ಪರಗಣಗಳಾಗಿ 
ವಿಂಗಡಿಸಲಾಗಿತ್ತು. ಪ್ರತಿಯೊಂದು ಪರಗಣದಲ್ಲೂ ಗೊತ್ತಾದ ಸಂಖ್ಯೆಯ ಹಳ್ಳಿಗಳಿರುತ್ತಿದ್ದವು. ಗ್ರಾಮಾಡಳಿತ 
ಪ್ರಾಥಮಿಕ ಘಟಕವಾಗಿತ್ತು ಇದನ್ನು ಪಟೇಲ್‌, ಕುಲಕರ್ಣಿ, ಮತ್ತು ಕಾವಲುಗಾರ ಎ೦ಬ ಅಧಿಕಾರಿಗಳು 
ನೋಡಿಕೊಳ್ಳುತ್ತಿದ್ದರು. 


ಶಾಸನಗಳು: 


ಬಹಮನಿ ಸುಲ್ತಾನರ ಶಾಸನಗಳು ವಿಶೇಷವಾಗಿ ಕಂಡು ಬಂದಿರುವುದು ಪಾರಸೀ ಮತ್ತು ಅರಬ್ಬಿ 
ಭಾಷೆಗಳಲ್ಲಿ. ಅಪರೂಪವಾಗಿ ಸಂಸ್ಕೃತ, ಕನ್ನಡ, ತೆಲುಗು, ಮರಾಠಿ ಮುಂತಾದ ಸಳೀಯ ಭಾಷೆಗಳನ್ನು 
ಬಳಸಿದ ದ್ವಿಭಾಷಾ ಶಾಸನಗಳು ಕಾಣಿಸಿಕೊಂಡಿವೆ. ಆರಂಭದ ಶಾಸನಗಳಿರುವುದು ಅರಬ್ಬಿ ಭಾಷೆಯ 
ಗದ್ಯದಲ್ಲೆ. ಅನಂತರ ಬಳಕೆಗೆ ಬಂದ ಪಾರಸಿ ಭಾಷೆಯ ಶಾಸನಗಳು ಹೆಚ್ಚು ಹೆಚ್ಚು ಪದ್ಯಶೈಲಿಯನ್ನು 
ಆಶ್ರಯಿಸಿವೆ. ಈ ಭಾಷೆಯ ಗದ್ಯ ಶಾಸನಗಳು ಆರಂಭದಲ್ಲೆ ಬಳಕೆಯಲ್ಲಿದ್ದುವು. ಮಹಮ್ಮದೀಯ 
ಶಾಸನಗಳು ಸಾಮಾನ್ಯವಾಗಿ ಭಾಷಾ ದೃಷ್ಟಿಯಿಂದ ಗಮನಾರ್ಹವಾದದ್ದು. ಆದರೆ ಬಹಮನಿ ಸುಲ್ತಾನರ 
ಪಾರಸೀ ಭಾಷೆಯ ಪದ್ಯ ಶಾಸನಗಳಲ್ಲಿ ಕಾಣಿಸಿಕೊಂಡಿರುವುದು ಕಲುಷಿತ ಭಾಷೆ. ವ್ಯಾಕರಣ ಹಾಗೂ 
ಛಂದಸ್ಸಿನ ನಿಯಮಗಳನ್ನು ಪಾಲಿಸದ ಈ ಶಾಸನಗಳಲ್ಲಿ ದೋಷಗಳೇ ಹೆಚ್ಚು ಆದರೆ ಬಳಸಿದ 
ಲಿಪಿಮಾತ್ರ ಕಾಗದಗಳ ಮೇಲಿನ ಬರಹಗಳಷ್ಟೇ ಸುಂದರ ಆಲಂಕಾರಿಕ, ಕುಫಿ, ನಸ್ಟ್‌, ಥುಲ್ತ್‌, ನಸ್ತಾಲಿಕ್‌ 
ಹಾಗೂ ತುಘ್ರಾ ಇವರು ಬಳಸಿದ ಲಿಪಿಗಳು. ಇವುಗಳಲ್ಲೆ ಹೆಚ್ಚು ಆಲಂಕಾರಿತವಾದದ್ದು ನಸಖ್‌ ಲಿಪಿ. 
ಬಿಲ್ಲು ಮತ್ತು ಬಾಣದ ಆಕಾರದಲ್ಲಿ ಅಥವಾ ಧ್ವಜಗಳನ್ನು ಎತ್ತಿಹಿಡಿದ ಸೈನ್ಯ ಶಿಸಿನಿಂದ 
ಮುಂದುವರಿಯುತ್ತಿರುವ ರೀತಿಯಲ್ಲಿ ಈ ಅಕ್ಷರಗಳನ್ನು ಜೋಡಿಸಲಾಗಿದೆ. ತುಪ್ರಾ ಶೈಲಿಯಲ್ಲಿ 
ಅಕ್ಷರಗಳನ್ನು ಪಕ್ಷಿಗಳ ಅಥವಾ ಪ್ರಾಣಿಗಳ ಆಕಾರದಲ್ಲಿ ಜೋಡಿಸಲಾಗಿದೆ. ಇವುಗಳಲ್ಲಿ ಸಿಂಹ ಅಥವಾ 
ಹುಲಿಯ ಚಿತ್ರ ಹೋಲುವ ಅಕ್ಷರ ಜೋಡಣೆ ಪ್ರಮುಖವಾಗಿದ್ದು ಇದು ಸೂಚಿಸುವುದು ದೈವ 
ಸಿಂಹವೆನಿಸಿದ ಆಲಿಯನ್ನು. ಆದರೆ ಇವನ್ನು ದೃಷ್ಟಿದೋಷಪರಿಹಾರಕ್ಕಾಗಿ ಬಳಸಲಾಗಿದೆ ಎಂಬ ಒಂದು 
ಅಭಿಪ್ರಾಯವಿದೆ. ಇಂತಹ ಲಿಪಿಯನ್ನು ಸಾಧಾರಣವಾಗಿ ದಖನ್ನಿನ ಕೋಟೆಗಳ ಗೋಡೆಗಳ ಮೇಲೆ 
ಕಾಣಬಹುದು. ಥುಲ್ತ್‌ ಹಾಗೂ ಸನ್ಮಾಲಿಕ್‌ಗಳು ನಸಖ್‌ ಉಪಶೈಲಿಗಳು. 


ಈ ಶಾಸನಗಳನ್ನು ಬಲುಮಟ್ಟಿಗೆ ಮಸೀದಿ, ಗೋರಿ ಅಥವಾ ಧಾರ್ಮಿಕ ಕಟ್ಟಡಗಳಲ್ಲಿ 
ಬರೆಸಲಾಗಿದೆ. ಇವುಗಳಲ್ಲಿ ಸಾಮಾನ್ಯವಾಗಿ ಸುಲ್ತಾನರ ಹೆಸರು, ಕಟ್ಟಡ ಕಟ್ಟಸಿದವನ ಹೆಸರು, ಶಾಸನದ 
(ಅಥವಾ ಕಟ್ಟಡ ಕಟ್ಟಿಸಿದ) ಕಾಲಗಳನ್ನು ಒಳಗೊಂಡ ವಿವರಗಳಿವೆ. ಕೋಟೆ, ಬಾಗಿಲುವಾಡ, ಬಾವಿ, 


341 


ಮುಂತಾದವನ್ನು ಕಟ್ಟಸಿದ ಅಥವಾ ಜೀರ್ಣೋದ್ಧಾರ ಮಾಡಿಸಿದ ಸಂದರ್ಭಗಳಲ್ಲಿಯೂ ಶಾಸನಗಳನ್ನು 
ಕೆತ್ತಿಸಲಾಗಿದೆ, ತ್ತಿ ಬಂದೂಕು ಮುಂತಾದ ಶಸ್ತ್ರಾಸ್ತ್ರಗಳ ಮೇಲೂ ಮುದ್ರೆಗಳು, "ಪತ್ರಗಳು, ಮಂಡ 
ದೈನಂದಿನ ಬಳಕೆಯ ವಸ್ತುಗಳ ಮೇಲೂ ಶಾಸನಗಳನ್ನು ಕೆತ್ತಿಸಿರುವ ಉದಾಹರಣೆಗಳಿವೆ. ಇದು ಆ 
ಹ ಪದ್ಧತಿಯಾಗಿತ್ತು ಎನ್ನಬಹುದು. ನಯಗೊಳಿಸಿದ "ಶಿಲೆಗಳನ್ನು ಶಾಸನಗಳಿಗೆ ಬಳಸಲಾಗಿದೆ. ಈ 
ಅವಧಿಯಲ್ಲಿ” ಒಂದೂ ತಾಮಶಾಸ ನ ಕಂಡು ಬಂದಿಲ್ಲ. ಕೆಲವೊಮ್ಮೆ ಶಾಸನ ಕಲ್ಲುಗಳನ್ನು ಅವುಗಳ 
ಸಂರಕ್ಷಣೆಗಾಗಿ ಸ್ಥಾನಪಲ್ಲಟಗೊಳಿಸಿರುವುದರಿಂದ, ಹಲವಾರು "ಸಂದರ್ಭಗಳಲ್ಲಿ. ಮಸೀದಿಗಳಲ್ಲಿ 
ಇರಬಹುದಾದ ಶಾಸನಗಳು ಗೋರಿಗಳ ಮೇಲೂ ಗೋರಿಯ ಶಾಸನಗಳು ಮಸೀದಿಗಳ ಮೇಲೂ 
ಕಾಣಿಸಿಕೊಂಡಿವೆ. ಕಲ್ಲಿನೊಳಗೆ ಅಕ್ಷರಗಳನ್ನು ಕೊರೆಯುವ ಪದ್ಧತಿಯ ಜೊತೆಗೆ ಸುತ್ತಲಿನ ಭಾಗವನ್ನು 
ತೆಗೆದು ಅಕ್ಷರಗಳು ಉಬ್ಬಿದಂತೆ ಕಡೆದಿರುವುದೂ ಬರೆಹದ ವೈಶಿಷ್ಟ್ಯವಾಗಿದೆ. 


ಬಹಮನಿಯ ಸುಲ್ತಾನರ ಕಾಲಕ್ಕೆ ಕಾಗದದ ಬಳಕೆ ತಿಳಿದಿತ್ತಾದ್ದರಿಂದ ಶಾಸನಗಳನ್ನು 
ಕೊರೆಯಿಸುವ ಪದ್ಧತಿ ಕ್ರಮೇಣ ಕಡಿಮೆಯಾಗುತ್ತ ಬಂತು. ಇದರಿಂದ ವಿಶೇಷ ಪ್ರಯೋಜನ 
ಕಂಡುಬರಲಿಲ್ಲ ಎಂತಲೆ ಈ ಸಮಕಾಲೀನ ಶಾಸ ಸನಗಳಲ್ಲಿ ಐತಿಹಾಸಿಕವಾಗಿ ಮಹತ್ವದ್ದನಿಸುವ ಯಾವ 
ಶಾಸನಗಳೂ ಕಾಣಿಸಿಕೊಂಡಿಲ್ಲ. ಆದರೂ ಕೆಲವು ಸಂದರ್ಭಗಳಲ್ಲಿ ಅರಸರ ವಂಶಾವಳಿ ಆಳ್ವಿಕೆಯ ಕಾಲ 
ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಶಾಸನಗಳಲ್ಲಿ ಲಭಿಸುವ ವಿವರಗಳು ಸಮಕಾಲೀನ ಇತಿಹಾಸಕಾರರ, 
ಯಾತ್ರಿಕರ ಬರೆವಣಿಗೆಗಳಲ್ಲಿನ ಹೇಳಿಕೆಗಳಿಗೆ ಪುಷ್ಟಿ ನೀಡುತ್ತವೆ ಅಥವಾ ಆ ಹೇಳಿಕೆಗಳನ್ನು 
ಅಲ್ಲಗಳೆಯುತ್ತದೆ. ಬಹಮನಿ ಸುಲ್ತಾನರು ನಾಣ್ಯಗಳನ್ನು ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ಲೋಹಗಳಲ್ಲಿ ಅಚ್ಚ 
ಹಾಕಿಸಿದ್ದಾರೆ. ವಿನ್ಯಾಸ, ತೂಕ ಮತ್ತಿತರ ವಿಷಯಗಳಲ್ಲೂ ಇವರ ನಾಣ್ಯಗಳು ಸಮಕಾಲೀನ ದೆಹಲಿಯ 
ಸುಲ್ತಾನರ ನಾಣಯಗಳನ್ನೆ ಹೋಲುತ್ತವೆ. ಇವರು ಅಚ್ಚು ಹಾಕಿಸಿದ ಟ೦ಕಗಳು ಮಹಮ್ಮದ್‌ ಬಿನ್‌ 
ತೊಘಲಕ್‌ ದೀನಾರ್‌ಗಳಷ್ಟೆ ತೂಕವನ್ನು ಹೊಂದಿದ್ದುವು. ಚಿನ್ನದ ನಾಣ್ಯಗಳ ತೂಕ ಸುಮಾರು 
೧೭೦ರಿಂದ ೧೯೯ ಗ್ರೈನ್‌ಗಳು. ಬೆಳ್ಳಿ ಹಾಗ ತಾಮ್ರದ ನಾಣ್ಯಗಳು. ಸಾಮಾನ್ಯವಾಗಿ ಸುಮಾರು ೧೭೦ 
ಗ್ರೈನ್‌ ತೂಕದವು. ಆದರೆ ತಾಮ್ರದ ನಾಣ್ಯಗಳಲ್ಲಿ ಅತಿ ಹಚ್ಚಿನ ತೂಕದ ನಾಣ್ಯ ೨೬೦ ಗೈನ್‌ 
ಅತಿಕಿರಿದಾದ ನಾಣ್ಯ ಕೇವಲ ೨೬ ಗೈನ್‌ ತೂಕ "ಪಡೆದಿತ್ತು. ನಾಣ್ಯಗಳು ವೃತ್ತಾಕಾರದಲ್ಲಿದ್ದು ಪ್ರತಿ 
ಎರಡೂ ಕಡೆಗಳಲ್ಲಿ. ಆಲೇಖಗಳಿರುತ್ತವೆ. ಆಯಾಕಾರದ ನಾಣ್ಯಗಳು ಬಹಳ ಕಡಿಮೆ ಪ್ರಮಾಣದಲ್ಲಿವೆ. 
ಗುಲ್ಬರ್ಗ (ಅಹಸಾನಾಬಾದ್‌), ಬೀದರ್‌ (ಮಹಮ್ಮದಾಬಾದ್‌) ಮತ್ತು ದೌಲತಾಬಾದ್‌ಗಳಲ್ಲಿ 
(ಪುತಹಬಾದ್‌) ಇವರ ಟಂಕಸಾಲೆಗಳಿದ್ದುವು. 


ಮೊದಲನೆಯ, ಎರಡನೆಯ ಹಾಗೂ ಮೂರನೆಯ ಮಹಮ್ಮದ್‌, ಮುಜಾಹಿದ್‌, ಫಿರೋಜ್‌ 
ಎರಡನೆಯ ಹಾಗೂ ಮೂರನೆಯ ಅಹಮದ್‌, ಹುಮಾಯೂನ್‌ ಮತ್ತು ಮಹ್ಮೂದರ ಆಳ್ವಿಕೆಯ ಕಾಲದ 
ಚಿನ್ನದ ನಾಣ್ಯಗಳು ದೊರೆತಿವೆ. ಈ ನಾಣ್ಯಗಳ ಮುಖಗಳಲ್ಲಿ ಸುಲ್ತಾನನ ಹಾಗೂ ಒಮ್ಮೊಮ್ಮೆ ಅವನ 
ತಂದೆಯ ಹೆಸರು, ಅವನ ಬಿರುದುಗಳು ಹಾಗೂ ಕುರಾನಿನಿಂದ ಉದ್ದತವಾದ ವಾಕ್ಕಗಳನ್ನೂ 
ಆಲೇಖಗಳಾಗಿ ಖಂಡರಿಸಲಾಗಿದೆ. ಅಲಾಉದ್ದೀನ್‌ ಬಹಮನ್‌ ಬೆಳ್ಳಿಯ ನಾಣ್ಯದಲ್ಲಿ ಸುದೀರ್ಫ್ಥವಾದ 
ಅಸ್‌ ಸುಲ್ತಾನೂಲ್‌ ಅಜಮ್‌ ಅಲಾದ್ದು ಸ್ಯಾವದ್ದೀನ್‌ ಅಬುಲ್‌ ಮುರುಾಫರ್‌ ಬಹಮನ್‌ ಷಾ ಅಸ್‌ 
ಸುಲ್ತಾನ್‌ ಎಂಬ ನಾಲ್ಕು ಸಾಲುಗಳ ಅಲೇಖ್ಯವಿದೆ. ಅತಿ ಹಿರಿದಾದ ೧೯೬ ಗ್ರೈನ್‌ ತೂಕದ ಒಂದನೆಯ 
ಮಹಮ್ಮದನ ಚಿನ್ನದ ನಾಣ್ಯ ಆಹಸಾನಾಬಾದಿನ ಟಂಕಸಾಲೆಯಲ್ಲಿ ಅಚ್ಚಾಗಿದ್ದು, ಇದನ್ನು ಈ ಸುಲ್ತಾನ 
ಚಲಾವಣೆಗೆ ತಂದನೆಂಬುದರ ಬಗೆಗೆ ಏಕಾಭಿಪ್ರಾಯವಿಲ್ಲ. ಇದರ ಹಿಮ್ಮುಖದಲ್ಲಿ ಮಹಮ್ಮದ್‌ ಹಸನ್‌ 
ಬಹಮನೀ ಎಂಬ ಹೆಸರು ಮಾತ್ರ ಇರುವುದು ಸಂದೇಹಕ್ಕೆಡೆ ಮಾಡಲು ಕಾರಣವಾಗಿದೆ. ಚಿನ್ನ ಬೆಳ್ಳಿ 
ಮತ್ತು ತಾಮ್ರದ ನಾಣ್ಯಗಳನ್ನು ಟಂಕಿಸಿದ ಫಿರೋಜನ ಚಿನ್ನದ ನಾಣ್ಯದ ಸುತ್ತಲೂ ಬುರಿಬಾಹಜರ್‌ 
ದಿನಾರ್‌ ದಾರಲ್‌ ಮುಲ್ಕ್‌ ಅಹಸಾನಾಬಾದ್‌ ಎಂಬ ಆಲೇಖ್ಯವಿದೆ. ಇದರ ವರ್ಷವನ್ನು ೮೦೦ ಎಂದು 
ಸೂಚಿಸಿವೆ. ಸಾಮಾನ್ಯವಾಗಿ ಟಂಕಸಾಲೆಗಳನ್ನು ಸೂಚಿಸುವ ಆಲೇಖ ಜುರಿದಾಬೇ ಹಜರತ್‌ ಅಥವಾ 
ಹಿಫಾಜರತ್‌ ಅಹಸಾನಾಬಾದ್‌ (ಮಹಮ್ಮದಾಬಾದ್‌) ಎಂದಿರುತ್ತದೆ. ಫಿರೋಜನ ತಾಮ್ರದ ನಾಣ್ಯಗಳಲ್ಲಿ 


342 


ಕೆಲವು ಆಯಾಕಾರವುಳ್ಳವು. ಹುಮಾಯೂನ್‌ ಚಲಾವಣೆಗೆ ತಂದ ಎರಡು ವಿಧದ ಚಿನ್ನದ ಟಂಕಗಳಲ್ಲಿ 
ಒಂದರ ಮುಮ್ಮುಖದಲ್ಲಿ ಅಬ್ಬುತವಕ್ಕಿಲ್‌ ಅಲೈಲ್ಲಾಹಿಬ್‌ ಖವಿಯಿಲ್‌ ಘನಿ ಅಬ್ದುಲ್‌ ಮುಘಜಿ ಎಂದೂ 
ಹಿಮ್ಮುಖದಲ್ಲಿ ಅಲ್ಲಾದ್ದುನವದ್ದೀನ್‌ ಹುಮಾಯೂನ್‌ ಷಾ ಬಿನ್‌ ಅಹ್ಮದ್‌ ಅಲ್‌ ವಲಿಯಲ್‌ ಬಹಮನಿ 
ಎಂದೂ ಆಲೇಖಗಳನ್ನು ಕೆತ್ತಲಾಗಿದೆ. ಮುಜಾಹಿದ್‌ನ ಬೆಳ್ಳಿ ನಾಣ್ಯದ ಮುಮ್ಮುಖದ ಚೌಕದಲ್ಲಿ ಅಲ್‌ 
ಮುವಾಯ್ಕಿದ್‌ ಬಿನಸ್ಪಲ್ಲಾ ಯಮಿನೂಲ್‌ ಖಿಲಾಫತ್‌ ನಸಿರು ಅಮಿರಿಲ್‌ ಮೂಮಿನಿನ್‌ ಎಂದು ಕೆತ್ತಲಾದ 
ಆಲೇಖದ ಬರೆವಣಿಗೆ ಕಲಾತ್ಮಕವಾಗಿದ್ದು ಗಮನಾರ್ಹವಾಗಿದೆ. ಹಿಜಾರಾ ಕಾಲ ಗಣನೆಯ ೭೭೯ನೆಯ 
ವರ್ಷದಲ್ಲಿ ಟಂಕಿಸಲಾದ ಈ ನಾಣ್ಯ ೧೭೦ ಗೈನ್‌ ತೂಕ ಪಡೆದಿದೆ. ಇದನ್ನು ಅಹಸಾನಾಬಾದ್‌ 
ಟಂಕಸಾಲೆಯಲ್ಲಿ ಅಚ್ಚುಹಾಕಲಾಗಿತ್ತು. ೧೩೯೭ರಲ್ಲಿ ಕೇವಲ ಎರಡು ತಿ೦ಗಳು ಆಳಿದ ಫಿಯಾಸುದ್ದೀನ 
ಬೆಳ್ಳಿಯ ಹಾಗೂ ತಾಮ್ರದ ನಾಣ್ಯಗಳನ್ನು ಟಂಕಿಸಿದ್ದು ಉಲ್ಲೇಖನೀಯ. ಇವುಗಳಲ್ಲಿ ಈತನನ್ನು 
ತಹ೦ತನ್ಹಾ ಎಂಬ ಬಿರುದಿನಿಂದ ಕರೆಯಲಾಗಿದೆ. ಆದ್ದರಿಂದ ಇದು ಫಿಯಾಸುದ್ದೀನನದೆಂಬುದನ್ನು 
ಸಂದೇಹಿಸಲಾಗಿತ್ತು. ತಹ೦ತನ್‌ ಎಂಬುದನ್ನು ಬಹಮನ್‌ ಎಂದು ಕೆಲವರು ಓದಿದ್ದರಾದರೂ ಅದು 
ತಹ೦ತನ್‌ ಎಂಬುದೇ ಸರಿಯೆಂದು ಈಗ ಖಚಿತಗೊಳಿಸಲಾಗಿದೆ. ಇತ್ತೀಚೆಗೆ ಇಂತಹ ನಾಣ್ಯಗಳು 
ಇನ್ನಷ್ಟು ದೊರೆತಿವೆ. 
ವಾಸ್ತುಶಿಲ್ಪ; 
ಬಹುಮನಿಯ ವಾಸ್ತುಶಿಲ್ಲ ಬಲುಮಟ್ಟಿಗೆ ಗುಲ್ಬರ್ಗ ಮತ್ತು ಬಿದರಗಳಿಗೆ ಸೀಮಿತವಾಗಿದೆ. 
ಆರಂಭದಲ್ಲಿ ಸುಲ್ತಾನರು ಗುಲ್ಬರ್ಗವನ್ನು ರಾಜಧಾನಿಯಾಗಿ ಮಾಡಿಕೊಂಡಾಗ ಅಲ್ಲಿ ಕೋಟಿ ಮಸೀದಿ 
ಮುಂತಾದ ಇತರೆ ಕಟ್ಟಡಗಳನ್ನು ಕಟ್ಟಿಸಿದರು. ಕರ್ನಾಟಕದಲ್ಲಿ ಇಸ್ಲಾಮ್‌ ಸಂಪ್ರದಾಯಕ್ಕೆ ಸೇರಿದ 
ವಾಸ್ತುಶಿಲ್ಪ ಶೈಲಿರೂಢಿಗೆ ತಂದ ಶ್ರೇಯಸ್ಸು ಬಹಮನಿ ಸುಲ್ತಾನರದು. ಗುಲ್ಬರ್ಗದ ಕೋಟೆ ಅಲ್ಲಾಉದ್ದೀನ್‌ 
(೧೩೪೭-೫೦) ಕಾಲದ ಸುಮಾರು ೩ ಕಿ. ಮೀ. ಸುತ್ತಳತೆಯ ಸುಭದ್ರವಾದ ಕಟ್ಟಡ. ೧೫.೨೫ ಮೀ. 
ದಪ್ಪದ ಹೊರ ಗೋಡೆಯ ಸುತ್ತಲೂ ೯.೧೪ ಮೀ. ಅಗಲದ ಆಳವಾದ ಕಂದಕ. ಒಳಭಾಗದಲ್ಲಿರುವ 
ಶಿಲೆಯ ಮೇಲೆಯೇ ಕಟ್ಟಲಾದ ಗೋಡೆತಳ ಶಿಲೆಯ ಏರು ತಗ್ಗುಗಳನ್ನೊ ಅನುಸರಿಸಿದೆ. ಗೋಡೆಗಳ 
ಮೇಲೆ ಒಮ್ಮೊಮ್ಮೆ ೩ ಮೀ. ಗಳಷ್ಟು ಎತ್ತರದ ಏಕಶಿಲೆಯ ತೆನೆಗಳು. ಕೋಟೆಯೊಳಗಿನ ಕಟ್ಟಡಗಳೆಲ್ಲ 
ಈಗ ನೆಲಸಮವಾಗಿವೆ. ಆದರೆ ಒಂದನೆಯ ಮಹಮ್ಮದನ ಕಾಲದಲ್ಲಿ ಕಟ್ಟಲಾದ ಜುಮ್ಮಾಮಸೀದಿ ಇನ್ನೂ 
ಉಳಿದಿದೆ. ೬೫.೮-೪೫೩.೬೪ ಚ.ಮೀ. ಅಳತೆಯ ಈ ದೊಡ್ಡ ಮಸೀದಿಯ ಶಿಲ್ಪಿ ಇರಾನ್‌ ದೇಶದ 
ಕ್ವಾಜಿಪ್ರಾಂತ್ಯದಿಂದ ಬಂದ ರಫಿ ಎಂಬಾತನೆಂದು ತಿಳಿದು ಬಂದಿದೆ. ಒಳಹಜಾರದಲ್ಲಿ ಉದ್ದಗಲಗಳಲ್ಲಿ 
ಹಬ್ಬಿರುವ ಕಮಾನುಗಂಬಗಳ ಅಂಕಣಗಳಿರುವುದು ಇದರ ವೈಶಿಷ್ಟ್ಯ. ಒಂದೊಂದು ಅಂಕಣದ 
ಮೇಲೆಯೂ ಒಂದೊಂದು ಗುಮ್ಮಟವಿದೆ. ಕಮಾನುಗಂಬಗಳು ಹೆಚ್ಚು ಎತ್ತರವಾಗಿಲ್ಲ. ಆದರೆ 
ಪ್ರಾರ್ಥನಾಮಂದಿರದ ಕಮಾನುಗಳು ಇವುಗಳಿಗಿಂತ ಎತ್ತರವಾಗಿದ್ದು ಆ ಅಂಕಣಗಳ ಮೇಲಿನ 
ಹಿಂಬದಿಯ ಗುಮ್ಮಟಗಳು ಸಹ ಇತರ ಗುಮ್ಮಟಗಳಿಗಿಂತ ಎತ್ತರವಾಗಿವೆ. ಮಸೀದಿಯ ಮುಂಭಾಗ 
ಹಾಗೂ ಎರಡೂ ಪಕ್ಕಗಳು ತೆರೆದಿದ್ದು ಹಿಂಭಾಗದಲ್ಲಿ ಮಾತ್ರ ಮಟ್ಟ ಗೋಡೆಯಿದೆ. ಪ್ರವೇಶದ್ದಾರವಿರುವ 
ಪೂರ್ವಭಾಗದ ಕಮಾನಿನ ಚಾವಣಿಯ ಮೇಲೆ ಮೂಲೆಗಳಲ್ಲಿ ತೆಳುವಾದ ಅಷ್ಟೇನೂ ಎತ್ತರವಿಲ್ಲದ 
ಸಂಭಗೋಪುರಗಳಿವೆ. ಮಸೀದಿಯ ಮೇಲೇರಿ ಹೋಗಲು ಮುಂಭಾಗದ ಎಡಮೂಲೆಯಲ್ಲಿ 
ಮೆಟ್ಟಲುಗಳಿದ್ದು ಅದರ ಮೇಲೆ ನಿಂತಾಗ ಸಣ್ಣ ದೊಡ್ಡ ಗುಮ್ಮಟಗಳ ರಾಶಿಯೇ ಕಣ್ಣಿಗೆ ಬೀಳುತ್ತದೆ. 
ಸ್ಪೇನಿನ ಕಾರ್ಡೋವದ ಮಸೀದಿಯನ್ನು ಇದು ಹೋಲುತ್ತದೆ ಎಂಬುದು ಅಭಿಪ್ರಾಯ. ಆದರೆ ಶಿಲ್ಪಿ 
ಸಮಕಾಲೀನ ತುರ್ಕಿ ಮಸೀದಿಗಳ ಬೈಜಾ೦ಟಿನ್‌ ಶೈಲಿಯನ್ನು ಅನುಸರಿಸಿದ್ದಾನೆಂದು ಯಾಜ್ಞಾನಿಯವರು 
ಸೂಚಿಸಿದ್ದಾರೆ. 


ಸಮಕಾಲೀನ ಷಾ ಬಜಾರ್‌ ಮಸೀದಿ ಜುಮ್ಮಾಮಸೀದಿಯ ಶೈಲಿಗಿಂತ ಭಿನ್ನವಾದುದು. 
ಮುಂಭಾಗದಲ್ಲಿ ಕಮಾನಿನ ಪ್ರವೇಶದ್ವಾರವುಳ್ಳ ಇದರ ಎರಡೂ ಕಡೆಗಳಲ್ಲಿ ಎತ್ತರದ ಮಿನಾರ್‌ಗಳಿವೆ. 


343 


ಇದರ ಹಿಂದೆ ತೆರೆದ ಅಂಗಳ ಅದರ ಹಿಂದಕ್ಕೆ ಮುಚ್ಚಿದ ಹಜಾರ. ಇದು ಪ್ರಾರ್ಥನಾಮಂದಿರ. ೪೫.೭- 
೨೧೮.೨೯ ಚ.ಕಿ.ಮೀ. ವಿಸ್ತಾರವಾಗಿದೆ. ಹಜಾರದ ಮುಂಭಾಗದಲ್ಲಿ ೧೫ ಕಮಾನುಗಳಿದ್ದು ಇದೇ 
ನೇರದಲ್ಲಿ ಪ್ರತಿ ಸಾಲಿನಲ್ಲೂ ಕಮಾನುಗಳು. ಇದರ ಗೋಡೆಗಳು ಒಳಬಾರದಂತೆ ತೋರುತ್ತವೆ. ಬಹಮನಿ 
ಅರಸರ ಮತ್ತು ಅವರ ಪರಿವಾರದವರ ಏಳು ಸಮಾಧಿಗಳ ಸಮೂಹ ಹಪ್ತುಗುಂಬಜ್‌. ನಾಲ್ಕು 
ಸಮಾಧಿಗಳು ಸುಲ್ತಾನರದು. ಮುಜಾಹಿದ್‌ ಹಾಗೂ ಫಿರೋಜರ ಸಮಾಧಿಗಳು ಇವುಗಳಲ್ಲಿ ಸೇರಿವೆ. 
ಫಿರೋಜನ ಸಮಾಧಿಯ (೪೮.೧೬-೨೩.೭೭ ಚ.ಕಿ.ಮೀ.) ಗೋಡೆಗಳು ೧೨.೮ ಮೀ. ಎತ್ತರ 
ಮೇಲುಗಡೆ ೯.೧೪ ಮೀ. ಎತ್ತರದ ಎರಡು ಅರ್ಧವೃತ್ತಾಕಾರದ ಗುಮ್ಮಟಗಳು. ಒಳಗಿನ ಎರಡು 
ಸಮಾಧಿ ಗೃಹಗಳು ಚೌಕಾಕಾರದಲ್ಲಿದ್ದು ಅವಕ್ಕೆ ಎರಡಂತಸಿನ "ಅಲಂಕೃತ ಕಮಾನುಗಳಿವೆ. 


ಬಿದರೆಯ ಕಟ್ಟಡಗಳಲ್ಲಿ ಅರಮನೆ ಹಾಗೂ ಗವಾನನ ಮದರಸಾ ಗಮನಾರ್ಹ ಇವುಗಳಲ್ಲಿ 
ಪರ್ಷಿಯನ್‌ ಶೈಲಿಯ ಪ್ರಭಾವ ಕಂಡುಬರುತ್ತದೆ. ಮದರಸಾವನ್ನು ೧೪೭೨ರಲ್ಲಿ ಕಟ್ಟಲಾಯಿತು. ೬೮.೪- 
೮೫೪.೮೬ ತ ವಿಸ್ತಾರದ ಈ ಕಟ್ಟಡದ ಸುತ್ತಲೂ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಕೋಣೆಗಳ 
ಮಧ್ಯದಲ್ಲಿ ವಿಶಾಲವಾದ ಪ್ರಾಂಗಣ, ಕೋಟೆಯೊಳಗೆ ವ್ಯಾಸಗೃಹಗಳಾಗಿದ್ದ ತಖ್ತಮಹಲ್‌, 
ಜನಾನಾಮಹಲ್‌ ಕಾರಂಜಿಗಳು, ಹಮಾಮ್‌ಗಳು ಅವಶೇಷಗಳಾಗಿ ಉಳಿದಿವೆ. ಕೋಟೆ ಗುಲ್ಬರ್ಗದ 
ಕೋಟಿಗಿಂತಲೂ ದೊಡ್ಡದು, ಆದರೆ ಎನ್ಯಾಸದಲ್ಲಿ ಕಟ್ಟುವಿಕೆಯಲ್ಲಿ ಹೆಚ್ಚಿನ ವಿಶೇಷಗಳೇನೂ ಇಲ್ಲ. 
ಇಲ್ಲಿರುವ ಬಹಮನಿಯರ ಹನ್ನೆರಡು ಸಮಾಧಿಗಳಲ್ಲಿ ಸ್ಥಳೀಯ ದಖನೀ ಶೈಲಿಯನ್ನು ಗುರುತಿಸಬಹುದು. 


ಶಿಕಣ: 
ನೆ 


ಬಹುಮನಿ ಸುಲ್ತಾನರು ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದರು ಕಲಬುರಗಿ, ಬೀದರ್‌, ದೌಲತಾಬಾದ್‌, 
ಎಲಿಚಪುರ ಇಸ್ಲಾಮಿಕ್‌ ವಿದ್ಯಾ ಕೇಂದಗಳಾಗಿದ್ದವು. ಶಿಕ್ಷಣದ ಒಂದು ಭಾಗವಾಗಿ ಕುರಾನಿನ ಪಠಣ, 
ತರ್ಕಶಾಸ್ತ್ರ ಸೂಫಿ ಪಂಥದ ತತ್ವಗಳ ಬೋದನೆ, ಅಕ್ಷರ ಜ್ಞಾನ, ಕಾನೂನು, ಕಾವ್ಯ, ಅಲಂಕಾರ 
ಶಾಸ್ತ್ರಗಳನ್ನು ಬೋಧಿಸಲಾಗುತ್ತಿತ್ತು ಮದರಸಾಗಳು ಉನ್ನತ ಶಿಕ್ಷಣ ಕೇಂದಗಳಾಗಿದ್ದವು ಮಹಮ್ಮದ್‌ 
ಗವಾನ್‌ ೧೪೭೨ ರಲ್ಲಿ ಸ್ಥಾಪಿಸಿದ ದಖ್ಬುನ್‌ ಶೈಲಿಯ ಬೀದರ್‌ ನ ಮದರಸಾ ಮಹಾವಿದ್ಯಾಲಯ 
ಇದು ೨೪೨ ಅಡಿ ಉದ್ದ.೨೨೨ ಅಡಿ ಅಗಲ ಮತ್ತು ೫೬ ಅಡಿ ಎತ್ತರವಿರುವ ೩ ಅಂತಸ್ತಿನ ಕಟ್ಟಡ. 
ಇಲ್ಲಿ ೩೦೦೦ ಹಸ್ತಪ್ರತಿಗಳುಳ್ಳ ಗಂಥಾಲಯವಿತ್ತು. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮತ್ತು 
ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾಣವೊ ಆಗಿತ್ತು ಇಲ್ಲಿ "ಐಗೋಳಶಾಸ್ತ ವ್ಯಾಕರಣ, ಗಣಿತ. 
ತರ್ಕಶಾಸ್ತ್ರ ಚಹಾ ರಾಜ ನೀತಿಗಳ ಅಧ್ಯಯನ ನಡೆಯುತ್ತಿತ್ತು ಕೆಲವರ ಪಾರ ಮಹ್ಮದ್‌ ಗವಾನ್‌ 
ಮದರಸಾದಲ್ಲಿ ವಚನ ಸಾಹಿತ್ಯವನ್ನು ಕಲಿಸಲಾಗುತ್ತಿತ್ತು ಎಂದು. ಹೇಳಲಾಗುತ್ತದೆ. ಈ ಬಗ್ಗೆ ಹೆಚ್ಚಿನ 
ಸಂಶೋಧನೆಯ ಅಗತ್ಯವಿದೆ. 

ಸಾಹಿತ್ಯ: 
ಬಹುಮನಿ ಸುಲ್ತಾನರ ಕಾಲದಲ್ಲಿ ಪರ್ಷಿಯನ್‌, ಅರಬಿಕ್‌ ಮತ್ತು ಉರ್ದು ಭಾಷೆ ಸಾಹಿತ್ಯದ 
ಬೆಳವಣಿಗೆಯಾಯಿತು. ಪರ್ಷಿಯನ್‌ ಸುಲ್ತಾನರ ಆಡಳಿತ ಭಾಷೆಯಾಗಿತ್ತು. ಖಾಜಾ ಬಂದೇನವಾಜ್‌ ಈ 
ಕಾಲದ ಖ್ಯಾತ ಸೂಫಿಸಂತ ಹಾಗೂ ಗಂಥಕಾರ ಇವರ ಅವಧಿಯಲ್ಲಿ ದಖನಿ ಭಾಷೆ ಪರಿಚಿತವಾಗಿ 
ಮುಂದೆ ಇದು ಉರ್ದುಭಾಷೆಯ ಬೆಳವಣಿಗೆಗೆ ಕಾರಣವಾಯಿತು. ಸ್ವತಃ ಮಹಮ್ಮದ್‌ ಗವಾನ್‌ ಪರಿಚಯ 
ಭಾಷೆಯಲ್ಲಿ ರಿಯಾಜ್‌-ಉಲ್‌-ಇನಷಾ ಮತ್ತು ಮನರೀರಿಲ್‌-ಉಲ್‌-ಇನಷಾ ಎಂಬ ಕೃತಿಗಳನ್ನು 
ರಚಿಸಿದ್ದರು. ಸುಲ್ತಾನ್‌ ಹಸನ್‌ ಗಂಗು ಆಸ್ಥಾನದಲ್ಲಿ ಸದೃಶ್‌ ಷರೀಫ್‌ ಎಂಬ ಗಣಿತಶಾಸ್ತ್ರಜ್ಞ, ಮೀರ್‌ 
ಮಹಮ್ಮದ್‌ ಬಕ್ಷಿ ಎಂಬ ಖಗೋಳ ತಜ್ಞ ಹಕೀ೦ ಆಲಿ ಮತ್ತು ಹಕೀಂ ನಾಸಿರುದ್ದೀನ್‌ ಎಂಬ ಅರಬಿ 
ವೈದ್ಯಶಾಸ್ತ್ರಜೃರಿದ್ದರು. ಬದ್ರುದ್ದೀನ್‌, ಮಹಮ್ಮದ್‌ ಶೇಕ್‌, ಅಲ್ಲಾವುದ್ದೀನ್‌, ಖಾಜಿ ಶಿಹಾಬುದ್ದೀನ್‌, ಮತ್ತು 
ಸಾಮಾನ್ಯರ ದೊರೆ ಮತ್ತು ಗೇಸು ದರಾಜ್‌ ಎಂದೆ ಪ್ರಸಿದ್ಧರಾದ ಸೂಫಿಸಂತ ಖ್ಹಾಜಾ ಬಂದೇ ನವಾಜ್‌ 


344 


ಉರ್ದುವಿನ ಖ್ಯಾತ ಕವಿಗಳ ಆಗಿದ್ದರು. ಇವರು ದಕನಿ ಭಾಷೆಯಲ್ಲಿ ಗದ್ದೆ ರಚನೆ ಆರಂಭಿಸಿದ 
ಮೊದಲಿಗರು ಅವರು ೧೦೫ ಕೃತಿಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ . ಇದರಲ್ಲಿ ಷಿಖರ್‌ ಒ ನಾಮ ಒಂದು. 
ಸುಲ್ತಾನ್‌ ಫಿರೋಜ್‌ ಷಾ ಸ್ವತಃ ವಿದ್ವಾಂಸನಾಗಿದ್ದ ತನ್ನ ಆಸ್ಥಾನದಲ್ಲಿ ಕವಿಗಳಿಗೆ ಪಂಡಿತರಿಗೆ ತತ್ವಜ್ಞಾನಿ 
ಗಳಿಗೆ ಆಶ್ರಯ ನೀಡಿದ. ಸರ್‌-ಹಿಂದ್‌ ಪೈಜುಲ್ಲಾ ಅ೦ಜೂ, ಇಸ್ಲಾಖ್‌ ಸರ್‌ ಹಿಂದ್‌, ಮತ್ತು ಹಸನ್‌ 
ಗಿಲಾನಿ ಇವನ ಆಸ್ಥಾನದ ಗಳಾಗಿದ್ದರು ಸುಲ್ತಾನ್‌ ಎರಡನೇ ಮಹಮ್ಮದನು ಪಂಡಿತ ನಾಗಿದ್ದನು. 
ಮಧ್ಯಕಾಲೀನ ಭಾರತದಲ್ಲಿ ಮೂರು ದಶಕಗಳ ಚರಿತ್ರೆಯ ನಾಯಕ ಮಹಮ್ಮದ್‌ ಗವಾನ್‌ ಎಂಬ 
ಮಹಾಮಂತ್ರಿ ಸ್ವತಃ ಕವಿ ಲೇಖಕನಾಗಿದ್ದ ಆತನು ಪರ್ಷಿಯಾದ ಪ್ರಮುಖ ಕವಿ ವಿದ್ವಾಂಸ ಸರೊಂದಿಗೆ 
ಸ್ನೆಹ ಸಟ ಹೊಂದಿದ್ದ ಅವನು ತರ್ಕಶಾಸ್ತ್ರ ಗಣಿತ ವೈದ್ಯಶಾಸ್ತ್ರದಲ್ಲಿ ಪಂಡಿತನಾಗಿದ್ದ ಅಲ್ಲದೆ 
ಭಾಷೆಯಲ್ಲಿ ರಿಯಾಜ್‌- ಉಲ್‌ -ಇನ್ಶಾ, ಮನಜಿರುಲ್‌ ಇನ್ನಾ, ಡ್‌್‌ a -ಆಷರ್‌ ಎಂಬ ಕೃತಿಗಳನ್ನು 
ರಚಿಸಿದನು. ಇದಲ್ಲದೆ ಶಾಮಿರಂಜಿಯ ಖುಷ್‌ ನಾಮ ಮತ್ತು ಖುಷ್‌ ನಗಜ್‌, ಹಸನ್‌ ಹಯ 
ಫತನಾಮ, ಅಬ್ಬುಲ್ಲಾನ ಇಬ್ರಾಹಿಂ ನಾಮ, ಫಿರೋಜ್‌ ಬದ್ರ ಬಿದ್ರಿಯ ಪೀರತ್‌ ನಾಮ, ಮುಲ್ಲಾನ 
ಸರತಿಯ ಆಲಿ ನಾಮ, ಮುಲ್ಲಾ ಹರವಿ, ಹಕಿಂ ತಬ್ರಿಜಿ, ಹತಿ೦ ಶಿರಾಜ್‌, ಮುಂತಾದವರು ಪರ್ಷಿಯನ್‌ 
ಭಾಷೆಯಲ್ಲಿ ಕೃತಿಗಳನ್ನು ರಚಿಸಿದರು. 


ಸೈನ್ಯಾಡಳಿತ: 


ಸುಲ್ತಾನರ ಆಳ್ವಿಕೆಯಲ್ಲಿ ನಾಲ್ಕು ಬಗೆಯ ಸೈನಿಕ ವರ್ಗಗಳು ಇದ್ದವು. ೧.ಖಾಯಂ ಸೈನ್ಯ, 
೨.ಯುದ್ಧಕಾಲದಲ್ಲಿ ನೇಮಿಸಿಕೊಳ್ಳುತ್ತಿದ್ದ ಸೈನ್ಯಹಿ. ಯುದ್ಧಕ್ಕಾಗಿ ಸೇರಿಕೊಂಡ ಸೈನ್ಯ ೪. ಸುಲ್ತಾನ ಹಾಗೂ 
ಕೋಟೆಯ ಕಾವಲು ಪಡೆಗಳು. ಪದಾತಿ, ಅಶ್ವದಳ, ಗಜದಳ ಮತ್ತು ಸಿಡಿಮದ್ದು ಪಡೆಗಳು ಸೈನ್ಯದ 
ಮುಖ್ಯ ವಿಭಾಗಗಳಾಗಿದ್ದವು. ಅಮೀರ್‌-ಉಲ್‌-ಉಮ್ರಾ ಸೈನ್ಯದ ಮಹಾದಂಡನಾಯಕ ನಾಗಿದ್ದನು. 
ಪ್ರಥಮ ಬಾರಿಗೆ ಸುಲ್ತಾನರ ಕಾಲದಲ್ಲಿ ದಖನಿಗೆ ಬಂದೂಕು ಸಿಡಿಮದ್ದು ಬಳಕೆಯ ಪರಿಚಯವಾಯಿತು. 


ಕಂದಾಯ ವ್ಯವಸ್ಥೆ ಕ 
ಇ 


ಭೂಕಂದಾಯ ರಾಜ್ಯದ ಮುಖ್ಯ ಆದಾಯದ ಮೂಲವಾಗಿತ್ತು ಉತ್ಪನ್ನದ ೧/೬ ಅಥವಾ 
೧೩ರಿಂದ ೧೨ ಭಾಗದ ಭಾಗದಷ್ಟನ್ನು ಭೂ ಕಂದಾಯ ರೂಪದಲ್ಲಿ ಮಾಡಲಾಗುತ್ತಿತ್ತು ಕಂದಾಯವನ್ನು 
ಧಾನ್ಯ ಇಲ್ಲವೇ ಹಣದ ರೂಪದಲ್ಲಿ ಕೊಡಬಹುದಿತ್ತು ಭೂಕಂದಾಯದ ಜೊತೆಗೆ ವೃತ್ತಿ ವರಮಾನ, 
ಅರಣ್ಯ, ಗಣಿ, ಮಾರಾಟ, ಗಂಡ, ಯುದ್ಧ ತೆರಿಗೆ, ಮುಂತಾದ ೫೦ ಬಗೆಯ ತೆರಿಗೆಗಳು ಇದ್ದು ಬಂದ 
ಆದಾಯವನ್ನು ಅರಮನೆ, ಯುದ್ಧ, ಅಂಗರಕ್ಷಕರು. ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಕೆ 
ಮಾಡಲಾಗುತ್ತಿತ್ತು. ಮಹಮ್ಮದ್‌ ಗವಾನ್‌ ಕ್ರಮಬದ್ಧ ಭೂಮಾಪನ ಮಾಡಿಸಿ ಭೂಮಿಯ ಫಲವತ್ತತೆಯ 
ಆಧಾರಿತವಾಗಿ ನೀರಾವರಿ ಭೂಮಿ, ಖುಷ್ಕಿ ಭೂಮಿ, ಬ೦ಜರ ಭೂಮಿ, ಥೂ ಗೋಮಾಳ ಭೂಮಿ 
ಎಂದು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಕಂದಾಯ ನಿಗದಿ ಪಡಿಸುತ್ತಿದ್ದ. ಮಾಪನಕ್ಕೆ ಆತ ತೇನಾಬ್‌ 
ಎಂಬ ಕಬ್ಬಿಣದ ಸರಪಳಿಯನ್ನು ಬಳಸಿದನು. ಸುಬೇದಾರ್‌, ದೇಶ್ಕುಖ್‌ ದೇಸಾಯಿ ಕಂದಾಯವನ್ನು 
ಸಂಗ್ರಹಿಸುತ್ತಿದ್ದರು. 


ನ್ಯಾಯಾಡಳಿತ: 


ಸುಲ್ತಾನನೇ ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶ ಮತ್ತು ದಂಡಾಧಿಕಾರಿ ಆಗಿದ್ದ. ಇವರ ನೆರವಿಗೆ 
ಸದರ್‌ ಎಂಬ ನ್ಯಾಯಾಧೀಶನಿದ್ದನು. ನಗರ ಮತ್ತು ಪಟ್ಟಣಗಳಲ್ಲಿ ಖಾಜಿಗಳು, ಪ್ರಾಂತ್ಯಗಳಲ್ಲಿ ತರಫ್‌ 
ದಾರರು ಗ್ರಾಮಗಳಲ್ಲಿ ಪಟೇಲ ಸ್ಥಳೀಯ ವ್ಯಾಜ್ಯಗಳನ್ನು ಬಗೆಹರಿಸುತ್ತಿದ್ದರು. ಸುಲ್ತಾನನಿಗೆ ಸುದ್ದಿ ವಾಹಕ 
ಗುಪ್ತಚಾರರು ಇದ್ದರು. ಡಾಕಿ ಚೌಕಿ ಎಂಬ ಅಂಚೆ ವ್ಯವಸ್ಥೆ ಸುಲ್ತಾನರ ಕಾಲದಲ್ಲಿ ಮಾಡಲಾಗಿತ್ತು. ದಂಡ, 


345 


ಸೆರೆಮನೆ ವಾಸ, ಅಂಗಾಂಗ ವಿಚ್ಛೇದನ, ಗಡಿಪಾರು, ಮರಣದಂಡನೆ ಮೊದಲಾದ ಶಿಕ್ಷೆಗಳು 
ಜಾರಿಯಲ್ಲಿದ್ದವು. 


ಹೀಗೆ ಬಹಮನಿಗಳು ಈ ನಾಡಿಗೆ ತಮ್ಮ ಆಳ್ವಿಕೆಯ ಮೂಲಕ ಮಹತ್ವದ ಕೊಡುಗೆಗಳನ್ನು ಈ 
ನೆಲಕ್ಕೆ ನೀಡಿ ಹೋಗಿದ್ದಾರೆ. ಅವುಗಳನ್ನು ಮತ-ಧರ್ಮಗಳಾಚೆಗೆ ಚಾರಿತ್ರಿಕವಾಗಿ ಅವಲೋಕಿಸಬೇಕಾದ 
ಅವಶ್ಯಕತೆ ಇದೆ. 


346 


ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆಗಳಲ್ಲಿ ವಾರಕರಿ ಸಂಪ್ರದಾಯ ಮತ್ತು ಆಚರಣೆ : 
ಒಂದು ಅವಲೋಕನ. 
-ಶ್ರೀಮತಿ ಸುಧಾ ಲಕ್ಷ ದಾಸ್‌, 
ಸಂಶೋಧನಾರ್ಥಿ, 
ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, 
ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು. 


ಪೀಠಿಕೆ. 


ಕಲ್ಯಾಣವೆಂದರೆ ಅಭಿವೃದ್ಧಿ, ಪ್ರಗತಿ, ಬೆಳವಣಿಗೆ ಎಂಬ ಅರ್ಧನವಿದೆ. ಕಲ್ಯಾಣ ರಾಜ್ಯವೆಂದರೆ 
“ಸುಖೀರಾಜಗ್ಯಿದ ಪರಿಕಲ್ಪನೆಯಾಗಿದೆ. ಹೈದರಾಬಾದ್‌ ಪ್ರಾಂತ್ಯಕ್ಕೆ ಸೇರಿದ್ದ ಪ್ರದೇಶಗಳನ್ನೆಲ್ಲಾ ಒಟ್ಟಾಗಿ 
ಕಲ್ಯಾಣ ಕರ್ನಾಟಕ ಎನ್ನುವರು. ಇಲ್ಲಿನಅಭಿವೃದ್ಧಿಗೆ ಮೂರ್ತ ಪರಂಪರೆಗಳ ಕೊಡುಗೆಗಳ ಜೊತೆಗೆ 
ಗುರುತಿಸದ ಅನೇಕ ಅಮೂರ್ತ ಪರಂಪರೆಗಳ ಕೊಡುಗೆಗಳೂ ಸಹ ಇವೆ. ಅವುಗಳು ಆಚಾರ- 
ವಿಚಾರಗಳು, ಉಡುಗೆ-ತೊಡುಗೆಗಳು, ಆಹಾರಕ್ರಮ, ನಂಬಿಕೆಗಳು, ಪದ್ಧತಿಗಳು, ಆಚರಣೆಗಳು ಹಾಗೂ 
ಪರಂಪರಾನುಗತ ಅನುಕರಣೆಗಳನ್ನು ಒಳಗೂಂಡಿವೆ. ನಾಗ, ಕೌಲ, ಜೋಗಿಕುಣಿತ, ಆರೂಢ, ನಾಥ, 
ಸೋಮ, ಕಪಾಲಿಕ, ಕಾಳಮುಖ ಸಂಪ್ರದಾಯಗಳಂತಹ ಭಿನ್ನ-ಭಿನ್ನ ಆಚರಣೆಗಳು, ಬೌದ್ಧಮತ್ತು 
ಸೂಫಿಸಂ, ದತ್ತ ವಾರಕರಿಯಂತಹ ಪರಂಪರೆಗಳಿವೆ. ಇವುಗಳು ಹಬ್ಬ-ಹರಿದಿನಗಳಲ್ಲಿ, ಜಾತ್ರಾ 
ಸಮಯಗಳಲ್ಲಿ ಮೇಳಗಳಲ್ಲಿ ಹಾಗೂ ಉತ್ಸವಗಳಲ್ಲಿ ಹೆಚ್ಚಾಗಿ ಕ೦ಡು ಬರುತ್ತವೆ. 


ವಾರಕರಿ ಸಂಪ್ರದಾಯವು ಇಲ್ಲಿನ ಆಚರಣೆಗಳಲ್ಲಿ ಒಂದು. “ವಾರೀ' ಎಂದರೆ "ಯಾತ್ರೆ, “ಕರಿ ಎಂದರೆ 
ಹಿಂದಿಯಲ್ಲಿ “ಕರ್ನೇವಾಲ' (ಅದನ್ನೇ ಮಾಡುವವನು) ಕನ್ನಡದಲ್ಲಿಯಾತ್ರೆ ಮಾಡುವವನು”ಎಂದು 
ಹೆಸರು. ನಿರ್ದಿಷ್ಟ ದಿನಗಳಲ್ಲಿ ರಾಯಚೂರು, ಗುಲ್ಬರ್ಗ, ಗದಗ್‌, ಬಳ್ಳಾರಿ, ಬೀದರ್‌, ಯಾದಗಿರಿಹೆಚ್ಚಾಗಿ 
ಉತ್ತರಕರ್ನಾಟಕದ ಕೆಲವು ಆಸ್ತಿಕ ಜನರುಕೃಷ್ಣಾಮತ್ತು ಭೀಮಾನದಿಯ ಭಾಗದಲ್ಲಿ ಒಟ್ಟಾಗಿ ಸೇರಿಕೊಂಡು 
ಮಹಾರಾಷ್ಟ್ರದ ಚಂದ್ರಭಾಗ ನದಿಯ ದಂಡೆಯಲ್ಲಿರುವ ವಿಠ್ಠಲನ ದೇವಾಲಯದವರೆಗೂ 
ಕಾಲುನಡಿಗೆಯಲ್ಲಿಯೇ ಸಾಗುತ್ತಾ, ದಾರಿಯಲ್ಲಿ ವಿಷ್ಣು ಪ ಪಾರಮ್ಯದ ಭಜನೆ, ಕೀರ್ತನೆ ಮತ್ತು ಅಭಂಗಗಳ 
ಚೊತೆಯಲ್ಲಿ ಭಾಗವತದ ಕಥೆಗಳನ್ನೂ ಹೇಳುತ್ತಾ ಸಾಗುತ್ತಾರೆ. ಇವರುಗಳನ್ನು ವಾರಕರಿಗಳು ಎಂದೂ 
ಭಾಗವತದ ಕಥೆಗಳನ್ನು ಹೇಳುವವರನ್ನು ಭಾಗವತರು ವನು ವರು. ವಾರಕರಿ ಸಂಪ್ರದಾಯದ ಕೀರ್ತನವು 
ಇಂದು ಹರಿಕಥೆಯ “ಎಧಗಳಲ್ಲಿ ಬರಿಸಾಗಿದೆ. ಹಾಗೂ, ಜಾ ಪರ೦ಂಪರೆಗಳಲ್ಲಿಇರುವಜೀವ೦ತ 
ಪರಂಪರೆಯಾಗಿದೆ. 


ಅನುಷಂಗಿಕ ಪದಗಳು: 


ಕಲ್ಯಾಣ ಕರ್ನಾಟಕ, ಅಮೂರ್ತ ಪರಂಪರೆ, ವಾರಕರಿ ಸಂಪ್ರದಾಯ, ನಾಮಸ್ಕರಣೆ, 
ನಾಮಸಂಕೀರ್ತನೆ, ಕೀರ್ತನ, ಕಥಾಕೀರ್ತನ, ಹರಿಕಥಾ. 


ವಿವರಣೆ. 


ವಾರಕರಿ ಸಂಪ್ರದಾಯವು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂದ್ರಪದೇಶದಲ್ಲಿ ಹೆಚ್ಚಾಗಿ 
ಕಂಡುಬರುತ್ತದೆ. ವಿಷ್ಣುವಿನ ಆರಾಧನೆಗೆ ಇಲ್ಲಿ ಪ್ರಾಧಾನ್ಯತೆ ಇಡೆ. ಪಂಡರಾಪುರದ ವಿಠಲನಿಗೆ ಇವರು 
ಹೆಚ್ಚಾಗಿ ನಡೆದುಕೂಳುತ್ತಾರೆ. ವಿಠಲನಲ್ಲಿ ರ ಮೂಲಕ ಮುಕ್ತಿಯನ್ನು ಪಡೆಯಲು ಸಾದ್ಯ 


347 


ಎಂಬುದು ಇವರ ನಂಬಿಕೆ. ಗುರುವಿನಿಂದ ಧೀಕ್ಷೆ ಪಡೆದ ಯಾವುದೇ ಧರ್ಮದವರೂ ಸಹ ಈ 
ಸಂಪ್ರದಾಯವನ್ನು ಪಾಲಿಸಬಹುದು. ಇವರಲ್ಲಿ ಹೆಣ್ಣು-ಗಂಡು, ಬಡವ-ಶ್ರೀಮ೦ತ, ಮೇಲು-ಕೀಳು 
ಜಾತಿಗಳೆಂಬ ಯಾವುದೇ ಭೇಧಭಾವ ಕಂಡುಬರುವುದಿಲ್ಲ. ಹಿಂದೂ ಮಾಸಗಳಾದ ಚೈತ್ರ, ಮಾಘ, 
ಆಷಾಢ ಮತ್ತುಕಾರ್ತೀಕದಲ್ಲಿ ಹೆಚ್ಚಾಗಿ ವಾರಕರೀಗಳು ಭಜನೆ ಮತ್ತುಕೀರ್ತನೆಯೊಂದಿಗೆ ವಿಷ್ಣುವಿನ 
ನಾಮಸ್ಮರಣೆ, ನಾಮಸಂಕೀರ್ತನೆಯೊಂದಿಗೆ ಭಾಗವತದ ಕಥೆಗಳನ್ನು ಹೇಳುತ್ತಾ ಕಾಲು ನಡಿಗೆಯಲ್ಲಿಯೇ 
ಕೃಷ್ಣಾನದಿ ತೀರದಿಂದ ಚಂದ್ರಭಾಗ ನದಿತೀರದ ದಂಡೆಯಲ್ಲಿರುವ ವಿಠಲನ ದರುಷನಕ್ಕೆ ಗುಂಪು 
ಗುಂಪಾಗಿ ಯಾತ್ರೆ ಕೈಗೂಳ್ಳುತ್ತಾರೆ. ಈ ವಾರಕರಿ ಆಚರಣೆಯು "ಭಕ್ತಿಯನ್ನು ಅಭಿವ್ಯಕ್ತಗೊಳಿಸುವ ಒಂದು 
ವಿಧಾನವಾಗಿದೆ. ಜೆ ಇರು "೧೩ ರಿಂದ ೧೭ ನೆಯ ಶತಮಾನದವರೆಗೂ" ನಡೆದ" "ಹರಿದಾಸ ಚಳುವಳಿ 
ಅಥವಾ ಭಾಗವತದ ಚಳುವಳಿಗಳಿಗೆ ಇವರುಗಳ ಕೊಡುಗೆಗಳು ಸೇರಿವೆ. 


ವಾರಕರಿ ಸಂಪ್ರದಾಯ ಮತ್ತುಆಚರಣೆಗೆ ಸುಮಾರು ೮೦೦ ವರುಷಗಳ ಇತಿಹಾಸವಿದೆ 
ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಈ ಸಂಪ್ರದಾಯದವರು ಸಂತಜ್ಞಾನೇಶ್ವರರನ್ನು ಮೊದಲ 
ಗುರುವೆನ್ನುವರು. ಇವರ ಕಾಲ ಕ್ರಿಶ.೧೨೭೫, ಇಂದಿಗೆ ಸುಮಾರು ೭೪೬ ವರುಷಗಳು. ಪಂಡರಪುರದ 
ವಿಠಲನ ದೇವಾಲಯವನ್ನು ನಿರ್ಮಾಣ ಮಾಡಿದವರು ವಿಜಯನಗರದ ಅರಸು೨ನೇ 
ಪ್ರೌಢದೇವರಾಯತಕ್ರಿ.ಶ. ೧೪೨೨-೧೪೪೬ ಗುಡಿಯ ನಿರ್ಮಾಣವಾಗಿ ಸುಮಾರು ೫೭೩ 
ವರುಷಗಳಾಗಿವೆ. ಹಂಪಿಯಲ್ಲಿರುವ ವಿಜಯವಿಠಲನ ಗುಡಿಯಲ್ಲಿ ಇಂದು ಮೂಲ ವಿಠಲನಮೂರ್ತಿ 
ಇಲ್ಲ. ಒಂದುಐತಿಹ್ಯದ ಪ್ರಕಾರ ವಿಜಯನಗರದಅರಸುಕೃಷ್ಣದೇವರಾಯರುಯವನರ ಧಾಳಿಯಿಂದ 
ಕಾಪಾಡಲು ಪಂಡರಾಪುರದ ವಿಠಲನಮೂರ್ತಿಯನ್ನು ವಿಜಯನಗರಕ್ಕೆ ತಂದು ಪ್ರತಿಸ್ಟಾಪಿಸಿದರು 
ಎನ್ನುವರು. (ಕ್ರಿಶ. ೧೫೦೯-೧೫೨೯ ರಕೃಷ್ಣದೇವರಾಯರಿಗೂ ಹಿಂದೆಯೇ ವಿಜಯವಿಠಲನ ಗುಡಿ 
ನಿರ್ಮಾಣವಾಗಿದೆ) ಕಾಲಾನಂತರದಲ್ಲಿ ವಿಜಯನಗರವು ಯವನರ ಧಾಳಿಗೊಳಗಾದಾಗ ಅದನ್ನು 
ಭಾನುದಾಸ ಎಂಬ ವಾರಕರಿಯು ಪಂಡರಾಪುರದಲ್ಲಿ ಪ್ರತಿಸ್ಟಾಪನೆ ಮಾಡಿದನೆಂದು ಜನರು ನಂಬುತ್ತಾರೆ. 
ಈ ವಿವರಕ್ಕೆ ಯಾವುದೇ ಸ್ಪಷ್ಟದಾಖಲೆಗಳು ದೊರೆತಿಲ್ಲ. 


ಸಂತಜ್ಞಾನೇಶ್ವರರ ತಂದೆ ವಿಠಲಪಂತರು ವರಕ್ಷರಾಗಿದ್ದು ಸಂಸಾರದಲ್ಲಿ ಆಸಕ್ತಿಯಿಲ್ಲದೆ ನಿತ್ಯಹರಿ 
ಸೇವೆಯಲ್ಲಿ ನಿರತರಾಗಿದ್ದರು. ಇವರು ತಮ್ಮ ತಂದೆಯನ್ನು ಕುರಿತು ಬರಿದ ಒಂದು ಅಭಂಗದಲ್ಲಿ, 
“ಹರಿಕಥಾ ನಾಮ ಸಂಕೀರ್ತನೆ! ಸಾಧುಸಂತಾಂ ಚೇ ದರುಷನ ಸರ್ವಕಾಳೀ। ಪಂಡರೀಚೀ 
ವಾರಿಆಷಾಢೀಕಾರ್ತೀಕೀ। ವಿಠಲ ಏಕಾ ಏಕೀ ಸುಖರೂಪ॥”? ವಿವರಣೆ, ಪ್ರತಿದಿನವು ಹರಿಕಥೆ, 
ನಾಮಸಂಕೀರ್ತನೆ ಸಾಧು-ಸಂತರದರುಷನ, ಆಷಾಢ ಮತ್ತುಕಾರ್ತೀಕ ಮಾಸಗಳಲ್ಲಿ ಪಂಡರಾಪುರಕ್ಕೆ 
ಅಗಮಿಸುವ ಯಾತ್ರೀಕರನ್ನು(ವಾರೀಗಳುನ್ನು) ಗಮನಿಸುತ್ತಾ. ವಿಠಲನ ಭಕ್ತಿಯಲ್ಲಿ ನೆಮದಿಯನು, 
ಕಾಣುತ್ತಿದ್ದರು NE ಸಂತ ಬಹಿಣಾಬಾಯಿ ತನ್ನ ಒಂದು ಅಭಂಗದಲ್ಲಿ “ವಾರಕರಿ ಜಾ 
ಸಂಪ್ರದಾಯದ ಮಂದಿರಕ್ಕೆ ಜ್ಞಾನೇಶ್ವರರು ಅಡಿಪಾಯವಾದರೆ, ನಾಮದೇವರು ಆ ಮಂದಿರಕ್ಕೆ 
ಪೂಜಾರಿಯಗಿ, ಏಕನಾಥರು ಧ್ವಜಪ್ರಾಯರಾಗಿ, ಸ೦ತತುಕಾರಾಮರು ಕಲಶಪ್ರಾಯರು”ಎನ್ನುತ್ತಾರೆ. 


ವಾರಕರಿಗಳ ವೇಷಭೂಷಣಗಳುಮತ್ತು ಆಚರಣೆಗಳು. 


ಕತ್ತಿನಲ್ಲಿ ತುಳಸೀಮಾಲೆ, ಕೈಯಲ್ಲಿದ್ದಜ ಹಾಗೂ ತಾಳ, ಹಣೆಯಲ್ಲಿಗೋಪೀಚಂದನ ಮತ್ತು 
ಕಪ್ಪುಚುಕ್ಕಿಯನ್ನು ಮಂಗಲದ ಚಿನ್ನೆಯಾಗಿ ಧರಿಸುತ್ತಾರೆ. ರಾಮ, ಕೃಷ್ಣ ಹರಿಇವರ ಮಂತ್ರಹೆಚ್ಚಾಗಿ 
ಗೃಹಸ್ಥರಾಗಿದ್ದು ಸಂಸಾರದಲ್ಲಿ ನಿರ್ಲಿಪ್ತ ಭಾವ ಹೊಂದಿದವರಾಗಿರುತ್ತಾರೆ. ಲೌಕಿಕ ಜೀವನದಲ್ಲಿದ್ದೇ 
ಆಧ್ಯಾತ್ಮ ಸಾಧ್ಯ ಎ೦ಬುದು ಇವರ ನಿಲುವು. ಯಾವುದೇ ನಿರ್ಭ೦ದ ಇಲ್ಲದೆಯಾರು ಬೇಕಾದರು 
ಗುರುವಿನಿಂದ ವಾರಕರಿ ಧೀಕ್ಷೆಯನ್ನು ಪಡೆಯಬಹುದು. ಹೀಗೆ ಧೀಕ್ತಾಬದ್ದರಾದವರಿಗೆ ದೇವರ ಸಮೀಪಕ್ಕೆ 
ಹೋಗುವ, ಆತನನ್ನು ಮುಟ್ಟಿ ಪೂಜಿಸುವ, ಆಡುಭಾಷೆಯಲ್ಲಿ ಅಭಂಗಗಳನ್ನು ರಚಿಸಿ ಹಾಡುವ 


348 


ಅವುಗಳನ್ನು ಜನಸಾಮಾನ್ಯರಿಗೆ ವಿವರಿಸುವ ಅಧಿಕಾರವಿದೆ. ಈ ವಿಧಾನವು ಸಂಸ್ಕತ ಪಂಡಿತರೂ ಸಹ 
ಆಡುಭಾಷೆಯ ಸಾಹಿತ್ಯ, ಸಂಗೀತಕ್ಕೆ ಮಾರುಹೋಗುವಂತೆ ಪ್ರೋತ್ಸಾಹಿಸುತ್ತಿತ್ತು. “ಗಂಗೆಯಲ್ಲಿ ಸೇರುವ 
ಉಪನದಿಗಳೆಲ್ಲಾ ಗಂಗೆಯೇ ಆಗುವಂತೆ” ದೇವರಿಗೆ ಭಕ್ತೀ ಮುಖ್ಯವೇ ಹೊರತು, ಜಾತಿ-ಧರ್ಮ, 
ಮೇಲು-ಕೀಳು, ಹೆಣ್ಣು-ಗಂಡೆಂಬ ಭೇಧ-ಭಾವಗಳಿಲ್ಲ ಎಂದುತಮ್ಮ ವಿಚಾರಗಳನ್ನು ಓವಿ, ಅಭಂಗ, 
ಕಠಾವ್‌, ದಿಂಡಿ ಹಾಗೂ ಸಾಕಿ ಹೀಗೆ ವಿವಿಧ ಛಂದಸ್ಸುಗಳಲ್ಲಿ ಕೀರ್ತನೆಗಳನ್ನು ಹಾಡುತ್ತಾ ವಿವರಿಸುವ 
ಮೂಲಕ ವೈಚಾರಿಕತೆಯನ್ನು ಬೆಳೆಸುವುದರಿಂದ, ಸ್ಥಳೀಯ ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆಯಲ್ಲಿ 
ಇವರಕೊಡುಗೆಯೂಣಇದೆ. 


ಮಹಾರಾಷ್ಟ್ರದ ಮೇರೆಯಲ್ಲಿ ಇಂದು ಹರಿಕಥಾ ಪ್ರಾಕಾರವನ್ನು ನಾಲ್ಕು ವಿಧವಾಗಿ 
ಗುರುತಿಸಿದ್ದಾರೆ. ಅವುಗಳೆಂದರೆ, ೧.ವಾರಕರಿ  ಸಂಪ್ರದಾಯದಕೀರ್ತನ ಪದ್ದತಿ, ೨.ನಾರದೀಯ 
ಸಂಪ್ರದಾಯದ ಕೀರ್ತನ ಪದ್ದತಿ, ಓಔರಾಮದಾಸೀ ಸಂಪ್ರದಾಯದ ಕೀರ್ತನ ಪದ್ದತಿ, ೩.ರಾಷ್ಟೀಯ 
ಸಂಪ್ರದಾಯದಕೀರ್ತನ ಪದ್ಭತಿಗಳಾಗಿವೆ. ಉತ್ತರ ಕರ್ನಾಟಕದಲ್ಲಿ ಸಾಧುಗಳ, ಸಂತರ, ಶರಣರ 
ಗುರುಪರಂಪರೆಯನ್ನು ಹೆಚ್ಚಾಗಿ ಕಾಣುತ್ತೇವೆ. ಹಾಗೆಯೇ ದಕ್ಷಿಣ ಕರ್ನಾಟಕದಲ್ಲಿ ಆಚಾರ್ಯರ, ತೀರ್ಥರ, 
ಯತಿಗಳ,  ಯತಿಪರಂಪರೆಯಿದೆ. ಗುರುಪರಂಪರೆಯಿ೦ದ ಬಂದವರು ಇಂದು ಅನೇಕ 
ಮಾರ್ಪಾಡುಗಳಿಂದ ವಾರಕರಿ ಕೀರ್ತನವನ್ನು ಒಂದು ವೇದಿಕೆಯಲ್ಲಿ ಗುಂಪಾಗಿ ನಿಂತು, ಸಮಯ 
ಸಂದರ್ಬಕ್ಕೆ ತಕ್ಕಂತೆ ಕಥೆಗಳನ್ನು ಆರಿಸಿಕೊಂಡು ದೇವಾಲಯಗಳು ಹಾಗೂ ಮಠಗಳಲ್ಲಿ, ಹಬ್ಬ ಹರಿದಿನ, 
ಜಾತ್ರೆ, ಉತ್ಸವ ಹಾಗೂ ವಿಶೇಷ ದಿನಗಳಲ್ಲಿ ವಾರ, ತಿ೦ಗಳುಗಳ ಕಾಲ ಕಾರ್ಯಕ್ರಮಗಳನ್ನು ನೀಡುತ್ತಾರೆ. 


ಕರ್ನಾಟಕದಶ್ರೇಷ್ಠ ಹರಿದಾಸರಾದ ಪುರಂದರದಾಸರ ಆರಾಧ್ಯದೈವ ಪುರಂದರವಿಠಲ. ಇವರು 
ತಮ್ಮೆಲ್ಲಾ ಕೀರ್ತನೆಗಳಲ್ಲಿ ಪುರಂದರವಿಠಲ ಎಂಬ ಅಂಕಿತವನ್ನೇ ಬಳಸಿದ್ದಾರೆ. ಅನೇಕ ಬಾರಿ 
ಕಾಲ್ನಡಿಗೆಯಲ್ಲಿ ಪಂಡರಾಪುರಕ್ಕೆ ತೆರಳಿ ದೇವರದರುಷನ ಪಡೆದವರಾಗಿದ್ದಾರೆ. ಕನಕದಾಸರು, ಭಕ್ತಿ 
ಪ್ರತಿಪಾದನೆಯನ್ನು ವೈಚಾರಿಕತೆಯ ಹಿನ್ನೆಲೆಯಲ್ಲಿ ಪ್ರತಿಪಾದಿಸಿದವರು. ಇವರ ಕುಲ, ಜಾತಿಯ 
ನಿರಾಕರಣೆಗಳು, ಸಮಾನತೆಯ ಪ್ರತಿಪಾದನೆಗಳು, ಧಾರ್ಮಿಕ ಚಿಂತನೆಗಳು, ಮಡಿ ಮೈಲಿಗೆಯ 
ವಿಚಾರಗಳು ಅಂಧಶ್ರದ್ದೆಯ ಪರಿಪಾಲನೆಯ ವಿರುದ್ದದ ಸಾತ್ವಿಕ ಹೋರಾಟ, ಸಾಮಾಜಿಕ ಕಳಕಳಿಗಳೆಲ್ಲವೂ 


ಸಮಾಜದಅಜ್ಞಾನವನ್ನುತಿದ್ದಿಕಲ್ಯಾಣದ ಶಿಕ್ಷಣವನ್ನು ತಿಳಿಸಿಕೂಡುತ್ತವೆ. 


ಹರಿದಾಸರಾದ ವಿಜಯ ನವಿಠ್ಠಲದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು, ಕಾಖಂಡಕಿ 
ಮಹಿಪತಿರಾಯರು, ವಿಜಯದಾಸರು, ಗೋಪಾಲದಾಸರು, ಸುರಪುರದ ಆನಂ೦ದದಾಸರು, 
ಶ್ರೀರಾಮದಾಸರು ಹಾಗೂ ಇತರರನ್ನು ವಾರಕರಿಗಳು ಎಂದು ಹೇಳಲು ಆಗುವುದಿಲ್ಲ. ಇವರುಗಳು 
ದಾಸಕೂಟಕ್ಕೆ ಸೇರಿದ ಹರಿದಾಸರೇ ಆದರೂ ಪುಣ್ಯಕ್ಷೇತ್ರ ದರ್ಶನ ಮತ್ತು ತೀರ್ಥಯಾತ್ರೆಗಳನ್ನು 
ಮಾಡುತ್ತಾ ಜೀವನದ ಮೌಲ್ಯಗಳನ್ನು ತಮ್ಮ ಕಥಾ ಮತ್ತು ಕೀರ್ತನಗಳಲ್ಲಿ ಪ್ರತಿಪಾದಿಸಿದವರು. 
ಇವರೆಲ್ಲರೂ ವಾರಕರಿ ಸಂಪ್ರದಾಯ ಮತ್ತು ಅದರ ತತ್ವಗಳನ್ನು ಪಾಲಿಸಿಕೊಂಡು ಬಂದವರಾಗಿದ್ದಾರೆ. 
ಇಂದಿಗೂ ಇವರ ಪೀಳಿಗೆಯಿಂದ ಬಂದ ಅನೇಕ ಹರಿದಾಸರುಗಳು ಈ ಸಂಪ್ರದಾಯವನ್ನು ಎಲೆಮರೆಯ 
ಕಾಯಿಯಂತೆ ಯಾವುದೇ ಪ್ರಚಾರಗಳಿಲ್ಲದೇ ಹರಿಸೇವೆಯೇ ದಾಸರಕರ್ತವ್ಯ ಎಂದು ತಿಳಿದು 
ಮುಂದುವರೆಸುತ್ತಿದ್ದಾರೆ. 


ಕಾರ್ಯಕ್ರಮ ನೀಡುವಾಗಇವರುಧರಿಸುವ ವೇಷಭೂಷಣಗಳು. 


ಬಿಳಿಯ ಅಥವಾ ಖಾವಿ ಬಣ್ಣದ ನಿಲುವಂಗಿ ಹಾಗೂ ಧೋತಿಯನ್ನು ಧರಿಸಿರುತ್ತಾರೆ. ತಲೆಗೆ 
ಪೇಟ, ಸೊಂಟಕ್ಕೆ ರುಮಾಲನ್ನು ಬಿಗಿದಿರುತ್ತಾರೆ. ಸಣ್ಣತಂಬೂರಿ ಧರಿಸಿ ಮುಖ್ಯಕೀರ್ತನಕಾರರು ಮಧ್ಯದಲ್ಲಿ 
ನಿಂತಿರುತ್ತಾರೆ. ಪಕ್ಕದಲ್ಲಿ ಮೃದಂಗದವರಿದ್ದು ಹಾರ್ಮೋನಿಯಂ ಬಳಸುವುದಿಲ್ಲ. ಇವರ ಜೊತೆಗೆ 
ಗು೦ಪಾಗಿ ಅನೇಕ ಟಾಳಕರಿಗಳು (ತಾಳದ ಜೊತೆ ಭಜನೆ ಹಾಡುವವರು) ಸುತ್ತಲೂ ನಿಂತಿರುತ್ತಾರೆ. 


349 


ರೂಪಣೆಗೆ ಸಂತರ ಅಭಂಗವೊಂದನ್ನು ಆರಿಸಿಕೊಂಡು ಹಾಡುತ್ತಾ ವಿಷಯ ನಿರೂಪಣೆ ಮಾಡುತ್ತಾ 
ಮಧ್ಯದಲ್ಲಿ ಸಮಯ ಸಂಧರ್ಭಕ್ಕೆ ಹೊಂದುವಂತಹ ಪುರಾಣದ ಕಥಾಭಾಗವನ್ನು ಪ್ರಸ್ತುತ ಪಡಿಸುತ್ತಾರೆ. 
ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಉಪಕಥೆಗಳನ್ನು ಕೀರ್ತನೆಗಳನ್ನು ದಾಸರ ಪದಗಳನ್ನು ಹೆಚ್ಚಾಗಿ 
ಬಳಸುತ್ತಾರೆ. ತಲೆಗೆ ಬಿಳಿಯ ಅಥವಾ ಭಗವಾಟೋಪಿಯನ್ನು ಹಾಕಲೇಬೇಕು ಮತ್ತು ಗುರುವಿನಿಂದ 
ಧೀಕ್ಷೆ ಪಡೆದಿರಬೇಕೆಂಬ ನಿಯಮವಿದೆ. 


ಈ ವಿವರಗಳನ್ನು ಬೆಂಗಳೂರಿನ ಸಮೀಪದ ನೆಲಮಂಗಲ ವಿಶ್ವಶಾಂತಿ ಆಶ್ರಮದಲ್ಲಿ ೨೦೧೯ 
ಡಿಶೆಂಬರ್‌ ೨೧ರಲ್ಲಿ ನಡೆದ ಪುರಂದರೋತ್ತವದಲ್ಲಿ ಕ್ಷೇತ್ರಕಾರ್ಯ ನಡೆಸಿ ವಾರಕರಿಗಳಿಂದ ವಿಷಯ 
ಸಂಗ್ರಹಿಸಲಾಗಿದೆ. ಕಲ್ಯಾಣ ಕರ್ನಾಟಕದ ಹೆರಿದಾಸ ರುಗಳಾದ ಸಿದ್ದೇಶ್ವರಶಾಸ್ತ್ರೀ ತೆಲ್ಲೂರು, ಗದಗ, 
ನೀಲಮ್ಮ ತಾಯಿ ಅಸುಂಡಿ ಸಿದ್ದಲಿಂಗನಗರ, ಗದಗ, ಶಿವರಾಜಶಾಸ್ತ್ರೀ ೫. ಸಿಂದನೂರು ಕೊಪ್ಪಳ, 
ಮಲ್ಲಿಕಾರ್ಜುನಶಾಸ್ತ್ರೀ ಐನಾಪುರ ಕಲ್ಬುರ್ಗಿ, ಬಸವರಾಜಶಾಸ್ತ್ರೀ ಟರೇಮಠ, ಷಾಪುರ ಯಾದಗಿರಿ ಜಿಲ್ಲೆ 
ಹಾಗೂ ಕಲಾಶ್ರೀ” ಲಕ್ಷ ದಾಸರು, ತುಮಕೂರು ಇವರುಗಳ ಸಂದರ್ಶನ ನಡೆಸಿ ಮಾಹಿತಿ 
ಸಂಗ್ರಹಿಸಲಾಗಿದೆ. "ಗದಗದ ವೀರೇಶ್ವರ ಪುಣ್ಯಾಶ್ರಮ” ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಕೇ೦ದವಾಗಿದೆ. 


ಇದು ಸಂಗೀಶಕ್ಷೇತ್ರವಲ್ಲದೆ. ಕಥಾಕೀರ್ತನದ ಪರಂಪರೆಯನ್ನು ಹೊಂದಿದೆ. "ಪುಟ್ಟರಾಜ ಗವಾಯಿಗಳು' 
ಸ್ವತಃ ಕಥಾಕೀರ್ತನಕಾರರಾಗಿದ್ದರು. ಇವರ ಆಶ್ರಮವು ಸಾಕಷ್ಟು ಹರಿದಾಸರನ್ನು ತಯಾರಿಸಿದೆ. 
“ಇಳಕಲ್‌ಮಂ', ಹುಬ್ಬಳ್ಳಿಯ “ಮೂರುಸಾವಿರಮಠ'ಗಳಲ್ಲಿ ೧೧ದಿನ, ಒಂದು ತಿಂಗಳು ಹಾಗೂ 
ವರುಷಗಳ ಕಾಲವೂ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ನಾಡಿನ ಅಮೂಲ್ಯ ಪರಂಪರೆಯೊಂದು 
ಸದ್ದಿಲ್ಲದೆ ಸಾಗುತ್ತಿದೆ. 


“ಪದ್ಮಪುರಾಣ'ದಲ್ಲಿ ವಾರಕರಿ ಬಗ್ಗೆ ಉಲ್ಲೇಖ ಸಿಗುತ್ತದೆ. ಇದನ್ನು “ಪಾಲ್ಕೀಯಾತ್ರೆ'ಎ೦ದೂ ಸಹ 
ಕರೆಯುವರು. ಹರಿದಾಸರು ಗುಂಪು ಗುಂಪಾಗಿ ಸಾಗುವ ಈ ದಾರಿಗೆ "ಪಾಲ್ಕ್ಮೀಮಾರ್ಗ' ಎನ್ನುವರು. 
ಇಂದು ಭಾರತದಾದ್ಯಂತದ ಸಂತರು ಕಾಲುನಡಿಗೆಯಲ್ಲಿಯೇ ವಿಶೇಷ ದಿನಗಳಲ್ಲಿ ಪಂಡರಾಪುರಕ್ಕೆ 
ಬರುತ್ತಾರೆ. ಬಿಹಾರ, ಬಂಗಾಲ, ಒರಿಸ್ಸಾ. ಕಾಶ್ಮೀರ ಹಾಗೂ ಗುಜರಾತಿನ ಅನೇಕ ಪಂಥದ ಸಾಧುಸಂತರು 
ಈ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಕೇಂದ್ರ ಸಾರಿಗೆ ಇಲಾಖೆಯು ಕಾಲುನಡಿಗೆಯಲ್ಲಿ ಬರುವ 
ವಾರಕರಿಗಳಿಗೆ ಅನುಕೂಲವಾಗಲಿ ಎಂದು ಪುಣೆಯಿಂದ ಪಂಡರಾಪುರದವರೆಗೂ ಎರಡು ರಾಷ್ಟೀಯ 
ಹೆದ್ದಾರಿಗಳಲ್ಲಿ ಪಾಲ್ಕೀ ಮಾರ್ಗಗಳನ್ನು ನಿರ್ಮಿಸಿದ್ದಾರೆ. ಸಂತಜ್ಞಾನೇಶ್ವರ ಪಾಲ್ಕೀಮಾರ್ಗವು ಪುಣೆಯ 
ದೀವೆಘಾಟ್‌ನಿಂದ ಮೋಹೋಲ್‌ವರೆಗೂ ೨೨೧ ಕಿ.ಮೀಗಳವರೆಗಿದೆ. ಮದ್ಯದ ೧೨ ಸೂಕ್ತಜಾಗಗಳಲ್ಲಿ 
ಎಶ್ರಾಂತಿಧಾಮಗಳನ್ನೂ ನಿರ್ಮಿಸಿದ್ದಾರೆ. ಸಂತತುಕಾರಾಮ ಹೆಸರಿನ ಪಾಲ್ಕೀಮಾರ್ಗವು ಪುಣೆಯ 
ದೇಹುವಿನಿಂದ ಶುರುವಾಗಿ ಪಾಠಸ್‌ನಿಂದ ತೋಂಡಲೆವರಿಗೆ ೧೩೦ ಕಿ.ಮೀಗಳವರೆಗಿದೆ. ಯಾತ್ರಿಗಳಿಗಾಗಿ 
೧೧ ಸೂಕ್ತಜಾಗಗಳಲ್ಲಿ ವಿಶ್ರಾಂತಿ ಧಾಮಗಳನ್ನೂ ನಿರ್ಮಿಸಿದ್ದಾರೆ. ಕೇಂದ್ರ ಸರಕಾರ ಮತ್ತು ಕೇಂದ ಸಾರಿಗೆ 
ಇಲಾಖೆಯು ಈ ಮೂಲಕ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಪ್ರಗತಿಯನ್ನು ಉತ್ತೇಜಿಸುತ್ತಿದೆ. 

ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿನ ಮಾರ್ಪಾಡುಗಳೊಂದಿಗೆ ವಾರಕರಿ ಸಂಪ್ರದಾಯದ 


ನಲು 0 


ಕೀರ್ತನವು ಯಾವುದೇ ಹೆಚ್ಚಿನ ಪ್ರಚಾರ, ಪ್ರೋತ್ಸಾಹ ಹಾಗೂ ರಕ್ಷಣೆಗಳಿಲ್ಲದೆ ವರುಷವಿಡೀ 


ಮು 


ನಡೆಯುತ್ತಿರುತ್ತದೆ. ಸರಕಾರ, ಸಂಘ- -ಸಂಸ್ಥೆಗಳು ಹಾಗೂ ಸಮುದಾಯಗಳು ಇವರುಗಳನ್ನು ಗುರುತಿಸುವ, 


ಅವಲಂಬಿತರ ಜೀವನವನ್ನು ಉತ್ತಮ ಪಡಿಸುವ ಮೂಲಕ ನಾಡಿನ ಎತರ ಅಮೂಲ್ಯ 
ಪರಮಪರೆಯೊಂದನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ. 


ಆಕರ ಗಂಥಗಳು. 


350 


೧. ಬಿ.ಎಸ್‌.ಸ್ವಾಮಿ; ಹರಿಕಥೆ ಒಂದು ಅಧ್ಯಯನ; ಸ್ನೇಹ ಪಿಂಟರ್ಕ್‌ ಬೆ೦ಗಳೂರು-೨೦೧೨. 

೨. ದತ್ತಾತ್ರೇಯ ಎಲ್‌. ವೇಲಣಕರ್‌; (೨೦೧೯-ಪ್ರಕಟಣೆಯಾಗಿಲ್ಲ). ಕಥಾಕೀರ್ತನದ ಮೇಲೆ 
ಭಾರತೀಯ ಶಾಸ್ತ್ರೀಯ ಸಂಗೀತದ ಪ್ರಭಾವ; ಷಡ್ಡಕಲಾಕೇಂದ, ಬೆಂಗಳೂರು. 

೩. ಸೀ.ಚ.ಯತೀಶ್ವರ; ಭಾರತೀಯ ಭಕ್ತೆ' ಚಳುವಳಿಗಳು; ಮಹಿಮ ಪ್ರಕಾಶನ, ಮೈಸೂರು -೨೦೧೭. 

೪, ಕಾಡಶೆಟ್ಟಿಹಳ್ಳಿ "ಸತೀಶ್‌ (ಪ್ರ.ಸಂ), ರಂಗಕೀರ್ತನ ಕರ್ನಾಟಕ ಕಲಾಶ್ರೀ Up ಸಮಿತಿ 
ಬಡಗಿ ಪ್ರಕಾಶನ, ತುಮಕೂರು-೨೦೦೬. 

೫. ಕೀರ್ತನಾಚಾರ್ಯ ಲಕ್ಷಣದಾಸ್‌ ವೇಲಣಕರ್‌; ಕಥಾಕೀರ್ತನ ಶಾಸ್ತ್ರ (ಹರಿಕಥೆಯ ವಿಮರ್ಶಾತ್ಮಕ 
ಗಂಥ) ಷಡ್ಡಕಲಾಕೇಂದ್ರ, ಬೆಂಗಳೂರು ೨೦೧8. 


೬, Y.B.Damle; Harikatha - A study in communication”, Bulletin of the Deccan 
College Research Institute, Volume 20", Poona-1960. 


7. http://lib.unipune.ac.in>xmiui 
8. https://en.m.wikipedia.org. 


ಸಂದರ್ಶನಗಳು. 


೧. ಸಿದ್ದೇಶ್ವರಶಾಸ್ತ್ರೀ ತೆಲ್ಲೂರು, ೫ನೇ ಕ್ರಾಸ್‌ , “ಗುರು ಪಂಚಾಕ್ಷರಿನಗರ”, ಪುಟ್ಟರಾಜ ಗವಾಯಿಗಳ 
ಆಶ್ರಮದ ಹತ್ತೆರ, ಗದಗ- ೫೮೨ ೧೦೨ 

೨. ಕಲಾಶ್ರೀ ಲಕ್ಷ್ಮಣದಾಸರು, ಕಲಾಸಂಪದ, ಮಲ್ಲಸಂದ್ರ, ಮಲ್ಲಸಂದ್ರ ಅಂಚೆ, ತುಮಕೂರು- 
೫೭೨೧೦೭. 


351 


ಕಲ್ಯಾಣ ಕರ್ನಾಟಕದ ಜಾತ್ರೋತ್ಸವ ಹಾಗೂ ಪ್ರದರ್ಶನ ಕಲೆಗಳು. 


-ಡಾ. ಶಿವಲೀಲಾ ವೀರಯ್ಯ, 
ಇತಿಹಾಸ ಅತಿಥಿ ಉಪನ್ಯಾಸಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಟ್ಟಗುಪ್ಪ. 


ಪೀಠಿಕೆ. 


ದೇವರು ಮನುಷ್ಯನನ್ನು ಸೃಷ್ಟಿಸಿದಂತೆ ಮನುಷ್ಯ ಕಲೆಯನ್ನು ಸ್ಪಷ್ಟಿಸಿದ್ದಾನೆ. ಹೆತ್ತ ಮಗುವನ್ನು 
ಕಂಡು ಆನಂದಿಸುವ ಮಿ 'ಮಾನವ ತನ್ನ ಸೃಷ್ಟಿಯ ಕಲೆಯನ್ನು. ಕಂಡು ಖುಷಿ ಪಡುತ್ತಾನೆ. 
"ಕಲೆ? ಅಭಿವ್ಯಕ್ತಿ ಮಾಧ್ಯಮದ ವಿಶಿಷ್ಟ ರೂಪ ಇ ಕಲೆಗಳು ಜಟ ಸಟ ಕನ್ನಡಿಗಳು ಬದುಕಿನ 
ಬರ್ಬರತೆಯನ್ನು ಜನ ಮರೆಯುವ ಸಂತಸ ಪಡುವ ಸಾಧನ ಆರ್ಥಿಕ ದೃಷ್ಟಿಕೋನಕ್ಕಿಂತಲೂ, ವೈಯಕ್ತಿಕ, 
ಮನರಂಜನೆಯ ಆಯಾಮವೆ ಜನಪದ ಕಲೆಗಳ ವಿಶಿಷ್ಟತೆ. 


ಕಲ್ಯಾಣ ಕರ್ನಾಟಕದ ಜಾತ್ರೋತ್ಸವ. 


ಹಿಂದುಳಿದ ಪ್ರದೇಶವೆಂದೇ ಪ್ರಖ್ಯಾತವಾದ ನಮ್ಮ ಕಲ್ಯಾಣ ಕರ್ನಾಟಕ ತನ್ನದೇ ಆದ ಐತಿಹಾಸಿಕ, 
ಭೌಗೋಳಿಕ ಸಾಹಿತ್ಯಿಕ ಹಿನ್ನೆಲೆ ಇದಕ್ಕಿದೆ. ನಾನಾ ಜಾತಿ-ಮತ-ಪಂಥಗಳು, ಹಲವು ಭಾಷೆಗಳ 
ಸಂಗಮವಾಗಿದೆ. ಶ್ರೀಮಂತ ಖನಿಜ ಸಂಪತ್ತುಗಳಿಂದ. ಫಲವತ್ತಾದ ಭೂಮಿಗುಣದಿಂದ, ಕೃಷ್ಣ-ತುಂಗಾ, 
ಹಿರಿಯ ನದಿಗಳಿಂದ, ಕೈಗಾರಿಕೆಗೆ ಬೇಕಾಗುವ. ಕಚ್ಚಾ ವಸ್ತುಗಳಿದ್ದು, ಹೀಗೆ ಒಳ್ಳೆಯ ಭೌಗೋಳಿಕ ಹಿರಿತನ 
ಹೊಂದಿದೆ. 


ಬೀದರಿನ ಬಿದರಿ ಕೈಗಾರಿಕೆ, ರಾಯಚೂರು, ಜಿಲ್ಲೆಯ ಕಿನ್ಹಾಳದ ಗೊಂಬೆಗಳು ಹಟ್ಟಿಯ ಚಿನ್ನದ 
ಗಣಿ, ಶಾಹಾಬಾದದ ಹಾಗೂ ವಾಡಿಯ ಸಿಮೆಂಟ್‌ ಕಾರ್ಬಾನೆಗಳು ಅಂತರಾಷ್ಟ್ರೀಯ ಖ್ಯಾತಿ ಪಡೆದಿದೆ. 
ಇಂತಹ ವೈವಿಧ್ಯಮಯವಾದ ಹಿನ್ನಲೆ ಈ ಪ್ರದೇಶಕೆಕ ಇರುವಾಗಲೂ ಹಿಂದೂಳಿದ ಪ್ರದೇಶವನ್ನುವ 
ಗಣೆಪಟ್ಟೆ ತ ಮುಂದೆ ಬಂದಿ ನಾಯಕರ, ಮುಂಧೋರಣೆ, ಪರಿಶ್ರ ಮಗಳ ಅಭಾವವೇ ಮುಖ್ಯ 
ಕಾರಣವಾಗಿರಬಹುದು. 


ಅಲ್ಲದೇ ನಿಜಾಮರ ಸಾಮ್ರಾಜ್ಯಶಾಹಿ ಆಡಳಿತ ನೀತಿ, ರಜಾಕಾರರ ಹಾವಳಿ ಹ ರಾಜಕೀಯ 
ಧುರೀಣರ ಅಲಕ್ಷ್ಮತನದಿಂದಾಗಿ ಇದು ಕಡೆಗಣಿಸಲ್ಪಟ್ಟಿತು. ಇಲ್ಲಿ ತನಕ ಇಲ್ಲಿಯ ಅನೇಕ ಹಳ್ಳಿಗಳಲ್ಲಿ 
ನಾಗರಿಕತೆಯಗಾಳಿ ಅಷ್ಟಾಗಿ ಬೀಸಿಲ್ಲವಾದ್ದರಿಂದ ಜನಪದ ಸಾಹಿತ್ಯ ಸಂಪತ್ತು ಹಸಿರ ಜನಪದ ಸೊಗಡು 
ಇಲ್ಲಿನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಹೆಸರಾಂತ ಕಲಾವಿದರನ್ನು ಇಲ್ಲಿ ಗುರುತಿಸಬಹುದಾಗಿದೆ. 


ಜಾತ್ರಾಮಹೋತ್ಸವಗಳು ಜನಪದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ 
ಆಧಾರಸ್ತಂಭಗಳಾಗಿರುವುದರಿಂದ ಗ್ರಾಮೀಣ ಬದುಕಿನ ಜೀವಂತ ನಾಡಿಮಿಡಿತಗಳಾಗಿವೆ. ಸಾಮಾಜಿಕ 
ಧಾರ್ಮಿಕ ಹಾಗೂ ಕಲಾತ್ಮಕ ಬದುಕಿನ ಜೀವಸತ್ವ ಇಲ್ಲಿ ಹಲವು ಮುಖಗಳಲ್ಲಿ ವ್ಯಕ್ತಗೊ೦ಡಿರುವುದನ್ನು 
ಕಾಣುತ್ತೇವೆ. ಜಾತ್ರೆ ಕೇವಲ ಜನ-ದನಗಳ, ವ್ಯಾಪಾರ ವಹಿವಾಟುಗಳ ಕೇ೦ದ್ರವಪ್ಪೇ ಅಲ್ಲ ಅದೊಂದು 
ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಗಮ. ಒಂದೊಂದು ಜಾತ್ರೆಯೂ ಒಂದೊಂದು ಗ್ರಾಮದ 
ಗ್ರಾಮದೇವತೆಯ ಹಿನ್ನೆಲೆಯನ್ನು ಅಲ್ಲಿನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು 
ಒಳಗೊಂಡಿರುತ್ತದೆ. 


ಜಾತ್ರೆಗಳು ಹಲವಾರು ದೃಷ್ಟಿಯಿಂದ ಹಳ್ಳಿಗರ ಜೀವನದಲ್ಲಿ ಮಹತ್ವದ ಪಾತ್ರವಹಿಸಿದೆ. ಸಾಂಸ್ಕೃತಿಕ 
ಹಿನ್ನೆಲೆ ಇದಕ್ಕಿದೆ. ಪ್ರತಿಯೊಂದು ಜಾತ್ರೆ ಎಲ್ಲರಿಗೂ ಬಲ ಪ್ರೀತಿ. ಬಹಳ ಆಕರ್ಷಕವಾದ ವಿಷಯ. ಅದು 


352 


ಎಲ್ಲ ಕಡೆಗೂ ಕಂಡು ಬರುವ ಎಲ್ಲರನ್ನೂ ರಂಜಿಸುವ ಸಮಷ್ಟಿ ಬದುಕಿನ ಒಂದು ಸಂಕೀರ್ಣ ಹ 
ಸಾಮಾಜಿಕ ಧಾರ್ಮಿಕ ಸಂಗತಿಗಳಿಂದ ಸಮನ್ನಿತವಾದ, ಸಾಂಸ್ಕೃತಿಕ ಮೊತ್ತವಾಗಿದೆ. ಹಿ೦ದಿನ ಕಾಲದಲ್ಲಿ 
ಜಾತ್ರೆ ಜರುಗುವಾಗ ತೇರು ಏಳೆಯುವಾಗ ವೈಭವದಿ೦ದ ನಡೆಯುತ್ತಿತು. ಜಾತಿ-ಧರ್ಮ ಮರೆತು ಜನರು 
ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಇಟ ಮುಸ್ಲಿಂ ಬೌದ್ಧ- -ಕ್ರೈಸ್ತರೆಂಬ ಅಳುಕು ಅವರಿಗೆ ಇರಲಿಲ್ಲ. 
ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ ಅಂದಿನವರಲ್ಲಿ ಇತ್ತು ಆದರೆ ಈಗ ಜನಪದ ಸಂಸ್ಕೃತಿಯ 
ಮೇಲೆ ರಾಜಕೀಯ ಹಾ ಅಂತರಾಷ್ಟ್ರೀಯ ಪ್ರಭಾವವುಂಟಾಗಿ ಜಾತ್ರೆಗಳ ಆಚರಣೆಯ ಸಂಖ್ಯೆಗಳು 
ಕಡಿಮೆಯಾಗಿದೆ. ಅದರಲ್ಲೂ ಈ ಕಕೋನಾ ರೋಗ ಹರಡಿದ್ದಾಗಿನಿಂದ ಹಲವು ಜಾತ್ರೆಗಳನ್ನು 
ರದ್ದುಗೊಳಿಸಲಾಗಿದೆ. ಹಳ್ಳಿ-ಪಟ್ಟಣದಲ್ಲಿರುವ ದೇವರ ಮೂರ್ತಿಗಳು ಮೂಲೆ ಸೇರಿವೆ. ದೇವರ 
ಮೆರವಣಿಗೆ ಹೋಗಿ ಜನರ ಮೆರವಣಿಗೆಯೇ ಹೆಚ್ಚಾಗಿದೆ. 


ಜಾತ್ರೆಗಳಿಂದ ಬಳಿಕ ನೂರಾರು ಕಡೆಯಿಂದ ಜನರು ಸೇರುತ್ತಾರೆ. ಎರಡು-ಮೂರು, ಏಳು, 
ಹತ್ತು, ಹದಿನೈದು, ಇಪ್ಪತ್ತು ದಿನ ಹಾಗೂ ತಿಂಗಳವರೆಗೆ ಜರಗುತ್ತವೆ. ಜಾತ್ರೆಯಲ್ಲಿ ಸೇರಿರುವ ಭಕ್ತರು 
ಮನರಂಜನೆಯನ್ನು ಅನುಭವಿಸಲು, ನೋಡಲು ಒಳ್ಳೆ ವಿಚಾರವನ್ನು ಕೇಳಲು ಹಾತ್ತೊರೆಯುತ್ತಾರೆ. 
ಪ್ರೇಕ್ಷಕರ ಸಮ್ಮುಖದಲ್ಲಿ ಹತ್ತಾರು ಕಲಾ ತಂಡದ ಜನರೆಲ್ಲ ಸೇರಿ ಸಂಗೀತ, ನೃತ್ಯ ಓ ಅಭಿನಯದ 
ಮೂಲಕ ಹಾಡಿ-ಪಾಡಿ, ಕುಣಿದು ಕುಪ್ಪಳಿಸುವ ವಿಧಾನವೇ “ಪ್ರದರ್ಶನ ಕಲೆ”. 


ಈ ಪ್ರದರ್ಶನ ಕಲೆ ಭಜನೆ, ಡೊಳ್ಳು, ಪ್ರರವಂತಿಕೆ ನಂದಿಕೋಲು, ಕೋಲಾಟ ಹಲಗೆ ಮುಂತಾದ 
ಕಲೆಗಳ ಪ್ರದರ್ಶನದ ವ್ಯಾಪ್ತಿಗೆ ಒಳಪಡುತ್ತವೆ. 


ಈ ಜಾನಪದ ಪ್ರದರ್ಶನ ಕಲೆಗಳು ಮನುಷ್ಯನಿಗೆ ಮನೋರಂಜನೆಯಲ್ಲದೆ, ಮನಸಿಗೆ 
ನೆಮ್ಮದಿಯನ್ನು ಕೊಡುತ್ತದೆ. ಆನರ ಮನಸ್ಸನ್ನು ಕ್ಷಣ ಮಾತ್ರದಲ್ಲಿ ದುಃಖಗಳಿಂದ ದೂರ ಮಾಡಿ ಅದನ್ನು 
ಸುಲಭಗೊಳಿಸಿ ಶಾಂತಿ ಸಮಧಾನ ಸಂತೃಪ್ತಿಯನ್ನು ತಂದುಕೊಡುತ್ತದೆ. 


ಹೀಗಾಗಿಯೇ "ಪದರ್ಶನ ಕಲೆಗಳು” ಜಾತ್ರೋತ್ಸವಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ. 


ಪ್ರದರ್ಶನ ಕಲೆಗಳ ಉದ್ದೇಶ. 


ಕಲ್ಯಾಣ ಕರ್ನಾಟಕದ ಪ್ರದೇಶದ ಜಾತ್ರೆಗಳಲ್ಲಿ ಪ್ರದರ್ಶಿಸಲ್ಪಡುವ ಪ್ರದರ್ಶನ ಕಲೆಗಳು ಮೂರು 
ಉದ್ದೇಶಗಳಿಂದ ನೆರವೇರುತ್ತದೆ. 
೧) ಮನೋರಂಜನೆಗಾಗಿ 
೨)  ಉಪಜೀವನಕ್ಕಾಗಿ (ವೃತ್ತಿ) 
೩) ಆರಾಧನೆಯ ಹಿನ್ನೆಲೆ 

ಈ ನಾಡುಗಳಲ್ಲಿ ಯಾವುದೇ ಜಾತ್ರೆ ಜರುಗಲಿ ಅಲ್ಲಿ ಒಂದಾದರೂ ಪ್ರದರ್ಶನ ಕಲೆಗಳು 
ಪ್ರದರ್ಶಿಸಲ್ಪಡುತ್ತವೆ. ಬೀದರ, ಕಲಬುರ್ಗಿ, ರಾಯಚೂರು ಜಿಲ್ಲೆಗಳ ಜಾತ್ರೆಗಳಲ್ಲಿ ಪ್ರದರ್ಶನ ಕಲೆಗಳ 
ಕುರಿತಂತೆ ವಿಶೇಷವಾಗಿ ಜಾತ್ರೆಗಳಲ್ಲಿ ಪ್ರತಿನಿಧಿಸುವ ಪ್ರಮುಖ ಜನಪದ ಪ್ರದರ್ಶನ ಕಲೆಗಳು ಈ 
ಕೆಳಗಿನ೦ತಿವೆ. 


ಆನಪದರ ಮನಸ್ಸಿನಲ್ಲಿದ್ದ ಬೇಸರವನ್ನು ದೂರ ಮಾಡಲು ತಮ್ಮ ತಮ್ಮ ದೇಹದಾರ್ಡ್ಯತೆಯನ್ನು 
ಪ್ರದರ್ಶಿಸಿ ಪ್ರಾಣಿ ಪಕ್ಷಿಗಳ ಮೂಲಕ ಅಭಿನಯ ಮಾಡಿಸಿ, ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ 
ಕಲಾವಂತರೇ ಜನಪದ ಮನರಂಜಕರು, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ 
ಮನರಂಜನೆ ನೀಡುವುದೇ ಈ ಕಲಾವಿದರ ಪ್ರಧಾನ ಕಾಯಕವಾಗಿರುತ್ತದೆ. ಅವರ ಉಪ ಜೀವನದ 
ಕಲೆಯೇ ಇದಾಗಿರುತ್ತದೆ. ಈ ಪ್ರದೇಶದಲ್ಲಿ ಜಾತಗಾರರು, ಕೋಲೆ ಬಸವರು ಬೊಂಬಾಯಿ 


353 


ತಮಾಸೆದವರು, ಹಾಬಾಡಿಗರು, ದೊಂಬರಾಟದವರು ಭಜನಾ ಮೇಳಾ, ಹಲಗೆ ಮೇಳಾ, ಡೊಳ್ಳಿನ 
ಕುಣಿತ, ನಂದಿಕೋಲ ಕುಣಿತ, ಪುರುವಂತರ ಕುಣಿತ, ಬುಡಬುಡಿಕೆ, ಸುಡಗಾಡು ಸಿದ್ದರು, ಬಹುರೂಪಿ 
ಭೂತೇರು, ಕೋತಿ ಕುಣಿತ, ಕರಡಿ ಕುಣಿತ, ಜಾತಗಾರರು, ಬುರ್‌ ಬುರ್‌ ಪೋಚಮ್ಮ ಕೋಲಾಟ 
ಮುಂತಾದವು ಪ್ರದರ್ಶನ ಕಲೆಗಳಾಗಿವೆ. 


ಜಾತಗಾರರು. 


ನಾಟಕ ಮೊದಲಾದವುಗಳಲ್ಲಿ ಅಭಿನಯಿಸುವ ವೃತ್ತಿ ಕಲಾವಿದರಿಗೆ ಜಾತಗಾರರೆಂದು 
ಕರೆಯುತ್ತಾರೆ. ಡೋಲಕ, ತಬಲಾ, ಪೇಟಿ ಇತ್ಯಾದಿಗಳನ್ನು ಬಾರಿಸುವ ಒಂದೇ ಕುಟುಂಬಕ್ಕೆ ಸೇರಿದ ೩-೪ 
ಜನ ಸೇರಿ ತಮಗೆ ಇಷ್ಟವಾದ ಪಾತ್ರಗಳನ್ನು ಹಾಕಿರುತ್ತಾರೆ. ಕುಣಿತವೇ ಅಧಿಕವಾಗಿರುತ್ತದೆ. ಹಾಡು 
ಸಂಭಾಷಣೆಗಳಿಂದ ಕೂಡಿರುತ್ತದೆ. 


ಭಜನಾ ಮೇಳ. 


ತಾಳ, ದವಂಡಿ, ಹಾರ್ಮೋನಿಯಂ & ತಬಲಾ ವಾದ್ಯಗಳು ಭಜನಾ ಮೇಳದಲ್ಲಿರುತ್ತವೆ. ಗುಡಿ, 
ಮಠಗಳಲ್ಲಿ ಪ್ರತಿ ಸೋಮವಾರ ವಿಶೇಷವಾಗಿ ಶ್ರಾವಣ ಮಾಸ ಹ ಹಬ್ಬಹರಿ ದಿನಗಳಂದು ಭಜನೆಯನ್ನು 
ಮಾಡುತ್ತಾರೆ. ಶರಣರ ವಚನಗಳು, ತತ್ವಪದಗಳು, ಜಾನಪದ ಹಾಡುಗಳನ್ನು ಹಾಡುವರು. ಇಲ್ಲಿ 
ನಾಯಕನೊಬ್ಬನೇ ತಾಳ ಹಾಕಿ ರಾಗ ಎತ್ತುತ್ತಿದ್ದಂತೆ (ಜಯ, ಜಯ ನಮಃ ಪಾರ್ವತಿ ಪತೇ) ಹಿಮ್ಮೇಳದ 
ದವಂಡಿ ವಾದಕನು ರಾಣಕ್ಕೆ ತಾಳ ನೀಡುತ್ತಾನೆ. ಉದಾಃ ಕಲಬುರ್ಗಿ ಶರಣ ಬಸವೇಶ್ವರ, ಹುಮನಾಬಾದ 
ವೀರಭದ್ರೇಶ್ವರ, ಬೀದರಿನ ಪಾಪನಾಶಿನಿ, ಕೊಪ್ಪಳದ ಗವಿ ಸಿದ್ದೇಶ್ವರನ ಜಾತ್ರೆಯಲ್ಲಿ ವಿಶೇಷವಾಗಿ ಭಜನಾ 
ಮಂಡಳಿ ಭಾಗವಹಿಸುತ್ತವೆ. ಅಲ್ಲಿ ಅವರ ಕಲೆಯ ಹಿರೆಮೆ-ಗರಿಮೆಯನ್ನು ತೋರಿಸುತ್ತಾರೆ. 


ಹಲಗೆ ಮೇಳ. 


ಹಲಗೆ ಒಂದು ಚರ್ಮವಾದ್ಯ, ಇದರಲ್ಲಿ ೫ ರಿಂದ ೬ ಜನ ಕಲಾವಿದರಿರುತ್ತಾರೆ. ಇಬ್ಬರು ಹಲಗೆ 
ಬಾರಿಸುತ್ತಾರೆ. ಒಬ್ಬ ಟಕಾರಿಸುತಿ ಊದಿದರೆ ಇನ್ನೊಬ್ಬ ಶಹನಾಯಿ ಉಡಿಸುತ್ತಾನೆ. ಮತ್ತೊಬ್ಬ 
ಬಾರಿಸುವನು. ಜಾತ್ರೆಯ ಮೆರವಣಿಗೆಯಲ್ಲಿ ಹಲಗೆ ಮೇಳಗಳು ಭಾಗವಹಿಸುತ್ತವೆ. 


po) 


ಡೊಳ್ಳಿನ ಕುಣಿತ. 


“ಡೊಳ್ಳಿನ ಕುಣಿತ” ಹಲವು ದೇವಿ ಆರಾಧನೆಯ ಜನಪದ ಕಲೆಗಳಲ್ಲಿ ಒಂದು ಕುರುಬ 
ಜನಾಂಗದವರು ಡೊಳ್ಳು ಕುಣಿತವನ್ನು ಚೆನ್ನಾಗಿ ಮೈಗೂಡಿಸಿಕೊಂಡು ಅದರಲ್ಲಿ ಪರಿಣತಿಯನ್ನು 
ಸಾಧಿಸಿದ್ದಾರೆ. ಇದರಲ್ಲಿ ೨೦ ರಿಂದ ೪೦ ಜನರಿರುವುದು ವಾಡಿಕೆ. ಗೋಲಾಕಾರವಾಗಿ ನಿಂತು ಡೊಳ್ಳು 
ಬಾರಿಸುತ್ತಾರೆ. ಕ್ರಮೇಣ ಶಬ್ದ ಹೆಚ್ಚಾದಂತೆ, ಕಿವಿ ಗಡಚಿಕ್ಕುತ್ತದೆ. ಶಬ್ದ ಹೆಚ್ಚಾದಂತೆ ಮತ್ತೆ ನಿಧಾನಿಸಿ 
ಬೆರೊಂದು ರೀತಿಯಲ್ಲಿ ಬಾರಿಸಲು ಪ್ರಾರಂಭಿಸುತ್ತಾರೆ. ಕುಣಿತದ ಮುಖ್ಯ ಹಾಡುಗಾರ ಡೊಳ್ಳು ಭಾರಿಸುತ್ತ 
ಹಾಡಿನ ಚರಣ ಹೇಳಿದರೆ ಹಿಂದಿನ ಮೇಳದವರು ಅದನ್ನು ಪುನರುಚ್ಛರಿಸುತ್ತಾರೆ. ಹಾಡುಗಳಲ್ಲಿ 
ಮಾರ್ಕಂಡೇಯ, ಪಾಂಡವರು, ಬಸವಣ್ಣ, ಬೀರಲಿಂಗೇಶ್ವರ, ಮೈಲಾರ ಲಿಂಗೇಶ್ವರ ಪ್ರಸಂಗಗಳು 
ಸೇರಿರುತ್ತವೆ. ತಲೆ ತಲಾಂತರಗಳಿಂದ ದೈವಿ ಆರಾಧನೆಯ ಸಾಧನವಾಗಿ ಬೆಳೆದು ಬಂದ ಈ ಡೊಳ್ಳು ಕಲೆ 
ಇತ್ತೀಚಿಗೆ ಮನರಂಜನೆಯ ಮಾಧ್ಯಮವಾಗಿ ಜಾತ್ರೋತ್ಸವಗಳಲ್ಲಿ ಮನ್ನಣೆ ಗಳಿಸಿದೆ. ಡೊಳ್ಳು ಹಿಡಿದಾಂಗ 
ಬಿಟ್ಟಾಂ ಡುಬ್ಬದುರಿ ಎಂದು ಭಾರಿಸುವಾಗ ಚಿಕ್ಕ ಮಕ್ಕಳಂತೂ ಡೊಳ್ಳಿನ ಶಬ್ದದಂತೆ ಅಳುಕಿಸುತ್ತಾರೆ. 
(ಭಾಲ್ಕಿ ತಾಲ್ಲೂಕಿನ ಖಾನಾಪೂರದ ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ಈ ಪರಿಪಾಠವಿದೆ) 


ನಂದಿಕೋಲ ಕುಣಿತ. 


354 


ನಂದಿಕೋಲು ಎಂದರೆ ಧಡ್‌, ಧಕ್ಕ, ಧಕ್ಕು, ಧಡ್ಕೆ, ಧಡ್ಕೆ ಎಂಬ ಶಬ್ದ ನೆನಪಿಗೆ ಬರುತ್ತದೆ 
ಉತ್ಸಾಹಿ ಯುವಕರು ನಂದಿಕೋಲನ್ನು ಹಿಡಿದುಕೊಂಡು ಧಡ್‌, ಧಕ್ಕ, ಧಕ್ಕು ಧಡ, ಧಡ್ಕೆ ಎಂಬ 
ತಮಟೆಯ ನಾದಕ್ಕೆ ಹೆಜ್ಜೆ ಹಾಕುತ್ತ ಆಗೊಮ್ಮೆ ಈಗೊಮ್ಮೆ ಕಂಬವನ್ನು ಮೇಲಕ್ಕೆತಿ ಕುಲುಕಿ ರುಲಕ್‌ 
ರುಲಕ್‌ ಸದ್ದು ಕೇಳಿಸುವಂತೆ ಮಾಡುತ್ತಾರೆ. ಇದೇ ಸಮಯದಲ್ಲಿ ಸಂಬಾಳ ನುಡಿಸುವ ಕಲಾವಿದರು 
ಆಕಾಶಕ್ಕೆ ಧ್ವನಿ ಮುಟ್ಟುವಂತೆ ಸ೦ಬಾಳ ಬಡಿಯುತ್ತಾರೆ. ಶೈವ ಸ೦ಪ್ರದಾಯಸ್ಥರಲ್ಲಿ ಹೆಚ್ಚು ಜನಪ್ರಿಯವಾದ 
ಕಲೆ ಇದಾಗಿದೆ. ಈ ಕಲೆಯ ಹುಟ್ಟಿನ ಬಗ್ಗೆ ಪೌರಾಣಿಕ ಹಿನ್ನೆಲೆಯಿದೆ. ನಂದಿಕೋಲು ಜಾತ್ರೆ ಉತ್ಸವಗಳಲ್ಲಿ 
ಮಾತ್ರ ಹೊರಬಂದು ಮುಂದಿನ ಜಾತ್ರೆಯವರೆಗೆ ಅದೇ ಮಠದ ಒಳಗೆ ಧೂಳು ಹೊದ್ದುಕೊಂಡು 
ಮೊಲೆಯಲ್ಲಿ ಕುತಿರುತ್ತದೆ. (ಬಸವಕಲ್ಯಾಣದ ಬಸವೇಶ್ವರ ಜಾತ್ರೆಯಲ್ಲಿ ನಂದಿಕೋಲು ಕುಣಿತ 
ವಿಶೇಷವಾಗಿರುತ್ತದೆ) 


ಪುರವಮತರ ಕುಣಿತ. 


ಪರವ ಮತರ ಕುಣಿತ ಆರಾಧನೆ ಕಲೆಗಳಲ್ಲಿ ಒಂದು. ವೀರಭದ್ರ ದೇವರ ಹಿನ್ನೆಲೆಯಲ್ಲಿಯೇ 
ಹುಟ್ಟಿದ ಈ ಕಲೆಯನ್ನು ದಕ್ಷಿಣ ಕರ್ನಾಟಕದಲ್ಲಿ "ವೀರಗಾಸೆ' ಎಂದು ಕರೆಯುತ್ತಾರೆ. ಈ ನಾಡಿನಲ್ಲಿ 
ಪುರವಂತರೆಂದು ಕರೆಯುವುದುಂಟು. ಭೂತೆರು, ಗೊರುವರು ಚೌಡಿಕೆ ಮೇಳದವರು ಕಲೆಗಳು 
ದೇವತಾರಧನೆಯ ಹಿನ್ನೆಲೆಯಲ್ಲಿಯೇ ಹುಟ್ಟಿಕೊಂಡಂತೆ ಪುರುವಂತಿಕೆಯ ಒಂದು. ಬಡಿಗ-ಪಂಚಾಳ 
ವರ್ಗದ ಜನ ಈ ಪುರವಂತಿಕೆಯನ್ನು ಅನುವಂಶಿಕವಾಗಿ ಮೈಗೂಡಿಸಿಕೊಂಡು ಬಂದಿರುತ್ತಾರೆ. (ತಿಂಥಣಿ 
ಮೌನೇಶ್ವರ ಹುಮನಾಬಾದ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಪುರವಂತಿಕೆ ಕುಣಿತ ಅದ್ಭುತವಾಗಿರುತ್ತದೆ) 


ಬುಡಬುಡಿಕೆ. 


ಒಳೆದಾಗುತ್ತಪ್ಪ, ಒಳೆದಾಗುತ್ತವ್ವ ಎಂದು ಶುಭವನ್ನು ಹೆಳುತ್ತ ಶಕುನ ನುಡಿಯುತ್ತ ಬರುವ ಬುಡ 
ಬುಡಿಕೆಯವರು, ಬುಡ-ಬುಡ ಶಬ್ದ ಮಾಡುವ ಚರ್ಮವಾದ್ಯದಿಂದ ಬುಡಬುಡಿಕೆ ಎ೦ಬ ಹೆಸರು 
ಬಂದಿದೆ. ಬಲಗೈಯಿಂದ ಡಮರುಗದ ಢಂಢಂ ಶಬ್ದ ಮಾಡುತ್ತ ಎಡಗೈ ಮೇಲೆ ದಾನ ಕೊಟ್ಟವರ 
ಹಳೆಯ ಬಟ್ಟೆಗಳನ್ನು ಹೊದ್ದುಕೊಂಡು ಮನೆ ಮನೆಗೆ ಬಿಕ್ಷೆಗೆ ಬರುವ ಬುಡಬುಡಿಕೆಯವರು ತಲೆಗೊಂದು 
ರುಮಾಲ ಸುತ್ತಿರುತ್ತಾರೆ. ಅಂಗಿ, ಕರಿಕೋಟು, ಪಂಚೆ ಧರಿಸುತ್ತಾರೆ. ಬಿಕ್ಷೆ ಬೇಡುವ ಮನೆಯ ಬಾಗಿಲಿಗೆ 
ಹೋಗಿ ಒಳ್ಳೆಯದಾಗುತಪ್ಪ ಒಳೆದಾಗುತವ್ವ ಎಂದು ಶುಭವನ್ನು ಹೇಳುತ್ತ ಶಕುನ ನುಡಿಯುತ್ತಾರೆ. ಅವರು 
ನುಡಿದುದೆಲ್ಲಾ ಸತ್ಯವೇ ಎನ್ನುವ ನಂಬಿಕೆ ಜನಪರರದ್ದಾಗಿದೆ. ಅಷ್ಟೇ ಅಲ್ಲ ಬುಡಿಬುಡಿಕೆ ಹೇಳುವುದಿಲ್ಲ. 
ನಿಜವಾಗಿರುತ್ತದೆಂದು ನಂಬಿ ಬಿಕ್ಷೆ ನೀಡುವ ಮನೆಯವರು ಜೋಳ, ಗೋಧಿ, ಅನ್ನ, ಬಟ್ಟೆ ಇತರ 
ಕಾಳುಗಳನ್ನು ನೀಡಿ ಕಳಿಸುವ ಸಂಪ್ರದಾಯ ಇದೆ. ಒಟ್ಟಿನಲ್ಲಿ ಇವರು ಚತುರ ಮಾತುಗಾರರು, 
ಹೇಗಾದರು ಮಾಡಿ ಜೋಳಿಗೆ ತುಂಬಿಕೊಂಡು ಮುಂದಿನ ಮನೆಗೆ ಹೋಗಬೇಕೆಂಬ 
ಪ್ರಯತ್ನದಲ್ಲಿರುತ್ತಾರೆ. ಜಾತ್ರೋತ್ಸವಗಳು ಹ್ಹ ಹರಿದಿನಗಳ ಲಾಭವನ್ನು ಸಹ ಪಡೆದುಕೊಳ್ಳುವರು. 
(ಹುಮನಾಬಾದ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಕಾಣುತ್ತಾರೆ). 


ಡೊಂಬರು. 


ಇವರು ಅಲೆಮಾರಿ ಜನರು. ಊರೆಂದೂರಿಗೆ ತಿರುಗಿ ಕಸರತ್ತಿನ ಆಟವಾಡಿ ಜನರಿಂದ ಹಣ, 
ಆಹಾರ ಸ್ವೀಕರಿಸಿ ಜೀವನ ನಡೆಸುತ್ತಾರೆ. ಇವರು ಹಳ್ಳಿ, ನಗರದ ಕೇಂದಸ್ಥಳ ಇಲ್ಲವೆ ನಡುಬೀದಿಯಲ್ಲಿ 
ಆಟ ಆರಂಭಿಸುತ್ತಾರೆ. ಇವರು ಗುಂಪು ೫-೬ ಜನ ಹ ಚಿಕ್ಕ ಮಕ್ಕಳೊಂದಿಗೆ ಇರುತ್ತದೆ. ಶಕ್ತಿಯುತ 
ವ್ಯಾಯಾಮ ಕಸರತ್ತು ಇವರ ಆಟದ ವೈಶಿಷ್ಟ್ಯ ಹಗ್ಗದ ಮೇಲೆ ನಡೆಯುವುದು ಲಾಗ್‌ ಹಾಕುವುದು, ಪಲ್ಟಿ 
ಹೊಡೆಯುವುದು, ಕಬ್ಬಿಣದ ಚಿಕ್ಕ ರಿಂಗಿನೊಳಗಿಂದ ಎರಡು ದೇಹಗಳು ಹೊರಬರುವುದು. ಚಕ್ರಬಾಣ 
ನಿರ್ಮಿಸುವುದು, ನಡು-ನಡುವೆ ಸಿನಿಮಾ ಅಥವಾ ಜನಪದ ಹಾಡು ಹಾಡುವುದು ಮಾಡುತ್ತಾರೆ. ಇಂಥ 


355 


ಕಸರತ್ತು ಹಾಡುಗಳು ನೋಡಲು ಕುತೂಹಲಕಾರಿಯಾಗಿರುತ್ತದೆ. ಆಟ ಮುಕ್ತಾಯಗೊಂಡ ಮೇಲೆ ತಟ್ಟೆ 
ಹಿಡಿದು ಜಾತ್ರೆಗೆ ಬಂದ ಭಕ್ತರಿ೦ದ ಹಣ ಸಂಗಹಿಸುವರು. (ಕಲಬುರ್ಗಿಯ ಶರಣಬಸವೇಶ್ವರ ಜಾತ್ರೆಯಲ್ಲಿ 
ಹಾಗೂ ವಿರಭದ್ರೇಶ್ವರ ಜಾತ್ರೆಗಳಲ್ಲಿ) 


ಹಾವಾಡಿಗರು. 


ಹಾವುಗಳನ್ನು ಆಡಿಸುವ ಅಲೆಮಾರಿ ಭಿಕ್ಷಕರಿಗೆ ಹಾವಾಡಿಗಳೆಂದು ಕರೆಯುತ್ತಾರೆ. ಕಾಡಾರಣ್ಯ 
ಇಲ್ಲವ ಹುತ್ತಗಳಲ್ಲಿ ಹಾವುಗಳನ್ನು ಹಿಡಿದು ತಂದು ವಿಷಹ ಹಲ್ಲುಗಳನ್ನು ಕಿತ್ತು ತಮ್ಮ ಆಟದ 
ಸಾಧನವನ್ನಾಗಿ "ಬಳಸಿಕೊಳ್ಳುತ್ತಾರೆ. ಇವರು ವಂಶಪಾರಂಪರ್ಯವಾಗಿ ಬಂದಿರುತ್ತಾರೆ. ಪುಂಗಿ 
ಊದುತ್ತಿರುತ್ತಾರೆ. ಹಗ್ಗ ಹಾವಾಗಿಸುವುದು, ಮುಂಗಲಿ ಹಾವಿಗೆ ಜಗಳ ಹಚ್ಚುವುದು ಮಾಡುತ್ತಿರುತ್ತಾರೆ. 
ನಡುವೆ ಹಾಸ್ಯಭರಿತ "'ಮಾತನಾಡುವುದು. ಹಾಡು ಹಾಡುವುದು ಮಾಡಿ ಖುಷಿ ಕೊಟ್ಟು “ಜಾತ್ರೆಯ 
ಭಕ್ತರಿಂದ ದಾನ ಪಡೆದುಕೊಳ್ಳುತ್ತಾರೆ. (ಕಲಬುರ್ಗಿ ಶರಣಬಸವೇಶ್ವರ ಹಾಗೂ ಬೀದರಿನ 'ಪಾಪನಾಶಿನಿ 
ಜಾತ್ರೆಯಲ್ಲಿ ಈ ಕಲೆ ಹೆಚ್ಚಾಗಿ ಪ್ರದರ್ಶನಗೊಳ್ಳುತ್ತದೆ) ಜಾತ್ರೆಯಲ್ಲಿ ಭಾಗವಹಿಸಿದ ಮಕ್ಕಳಂತು 
ಹಾವಾಡಿಗರ ಸುತ್ತುವರಿದ ಹಾವುಗಳನ್ನು ಕಣ್ಣು ತು೦ಬ ನೋಡಿ, ವಿಸ್ಮಯಗೊಳ್ಳುತ್ತಾರೆ. 


ಬಹುರೂಪಿಗಳು. 


ಉಪಜೀವನ ಮಾಡಲು ವಿವಿಧ ವೇಷಗಳನ್ನು ಹಾಕಿ ಕಲೆ ಪ್ರದರ್ಶನ ಮಾಡುವವರಿಗೆ 
ಬಹುರೂಪಿಗಳೆಂದು ಕರೆಯುತ್ತಾರೆ. ಇವರು ಕಬ್ಬಲಿಗ ಜಾತಿಗೆ ಸೇರಿದವರಾಗಿದ್ದಾರೆ. ಬಹುರೂಪಿಗಳು 
ಅಲೆಮಾರಿ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಸರಿಸಾರ ಸಮೇತರಾಗಿ ಊರಿಂದ ಊರಿಗೆ ತಿರುಗಿ ಕಲೆ 
ಪ್ರದರ್ಶನ ಮಾಡಿ ಕಾಣಿಕೆ ಹಣ ಪಡೆದುಕೊಳ್ಳುತ್ತಾರೆ. ಇವರ ಮೇಳದಲ್ಲಿ ಹನ್ನೆರಡರಿಂದ ಹದಿನಾರು 
ಜನರಿರುತ್ತಾರೆ. ವೇಷ ಪೋಷಾಕುಗಳು ಪಾತ್ರಕ್ಕನುಗುಣವಾಗಿ ಇರುತ್ತವೆ. ಉದಾಃ ಶಿವನ ಪಾತ್ರ 
ಮಾಡಬೇಕಾದರೆ ಹುಲಿ ಧರ್ಮ, ವಿಭೂತಿ, ಪ್ಲಾಸ್ಟಿಕ್‌ ಹಾವು ಕೈಯಲ್ಲಿ ತ್ರಿಶೂಲ ಇತ್ಯಾದಿಗಳ ಸಹಾಯ 
ಪಡೆದುಕೊಂಡು ಕ್ಯಾಲೆಂಡರ್‌ ಶಿವನಂತೆ ಕಾಣುತ್ತಾರೆ. ಪೇಟೆ, ತಬಲ, ಎಕ್ಕ, ತಾಳ, ದವಂಡಿ ಮೊದಲಾದ 
ವಾದ್ಯಗಳನ್ನು ಬಳಸಿಕೊಳ್ಳುತ್ತಾರೆ. ಬಹುರೂಪಿಗಳು ಹೆಚ್ಚಾಗಿ ವೀರ ಸಿಂಧೂರ ಲಕ್ಷ್ಮಣ, ಗದಾಯುದ್ಧ. 
ಪ್ರಸಂಗ, ಭಸ್ಮಾಸುರ, ಹರಿಶ್ಚಂದ್ರ, ವಿಶಿಷ್ಟ ವಿಶ್ವಾಮಿತ್ರ ಮುಂತಾದ ಪೌರಾಣಿಕ ಹಾಗೂ ಸಾಮಾಜಿಕ 
ಕಥೆಗಳಲ್ಲಿ ಬರುವ ಪಾತ್ರಗಳ ರೂಪತಾಳಿ ತಮ್ಮ ಕಲೆ ಪ್ರದರ್ಶಿಸುತ್ತಾರೆ. 


ಬೀದಿ ನಾಟಕಗಳಂತೆ ಜಾತ್ರೆ ಜರುಗುವ ಕೇಂದ್ರ ಸ್ಥಳಗಳಲ್ಲಿ ಬಹುರೂಪಿ ಕಲೆ ಪ್ರದರ್ಶನ 
ಮಾಡುವರು. 


ಸ್ಮಶಾನದಲ್ಲಿ ವಿದ್ಯೆಯ ಸಿದ್ದಿಯನ್ನು ಪಡೆದಿರುವುದರಿಂದ ಇವರಿಗೆ ಸುಡಗಾಡು ಸಿದ್ದರೆಂದು ಹೆಸರು 
ಬಂದಿದೆ. ಮಂತ್ರ ಮಾಟ ಕಲಿಯಲು ಸುಡಗಾಡೆ ಸ್ಥಳ ಎಂಬುವುದು ಇವರ ಹೇಳಿಕೆಯಾಗಿದೆ. ಮಲ್ಲಾಡಿ 
ಚೌಡಿ ಎನ್ನುತ್ತ ಜಾದು ಮಾಡಿ ತೋರಿಸುವರು. ಜೋಳಿಗೆಯಲ್ಲಿ ಗೊಂಬೆ, ಕವಡೆ, ಮುಳ್ಳು, ಮೊಳೆ, 
ಚಿಂದಿ ಬಟ್ಟೆಗಳಿರುತ್ತವೆ. ಇವು ಯಕ್ಷಿಣಿ ವಿದ್ಯೆ ಪ್ರತೀಕ ಎನ್ನಲಾಗಿದೆ. ಹೀಗೆಲ್ಲಾ ಪೋಷಾಕು ಹಾಕಿಕೊಂಡು 
ಹೇಗಲ ಮೇಲೆ ಒಂದು ಗಳೆಗೆ ಜೊಳಿಗೆ ಸಿಕ್ಕಿಸಿಕೊಂಡು ಮನೆ-ಮನೆಗೆ ಭಿಕ್ಷೆ ಬೇಡುವರು. 


ಬಸವಕಲ್ಯಾಣದ ಬಸವಣ್ಣ, ಚಾಂಗ್ಲೇರಾ, ವೀರಭದ್ರೇಶ್ವರ ಜಾತ್ರೆ ಸಂದರ್ಭದಲ್ಲಿ ಬಿಡಾರ ಹಾಕಿ 
ತಮ್ಮ ಕಲೆ ಪ್ರದರ್ಶನ ಮಾಡಿ ಕಾಣಿಕೆ ಸ್ವೀಕರಿಸುವ ಸಂಪ್ರದಾಯವಿದೆ. 


ಭೂತೇರು. 


356 


ಕೈಯಲ್ಲಿ ಧೂಪ ಹಿಡಿದುಕೊಂಡು ಹಾಡುವ ಗಾಯಕರೇ ದೂಪೇರು. ಕಾಲ ಬದಲಾದಂತೆ 
“ಧೂಪೇರು' ಪದ ಮಾಯವಾಗಿ "ಭೂತೇರು' ಆಗಿರಬಹುದು ಇವರು ಎಲ್ಲಮ್ಮ ದೇವಿಯ ಭಕ್ತರು. ದಿನ 
ನಿತ್ಯ ಇಲ್ಲವೇ ವಿಶೇಷ ವಾರಗಳಾದ ಶುಕ್ರವಾರ ಮಂಗಳವಾರ ಊರೂರು ಕೇರಿ ಕೇರಿ ತಿರುಗಿ ಹಾಡಿ 
ಕುಣಿದು ಭಿಕ್ಷೆ ಮಾಡಿ ಉಪಜೀವನ ನಡೆಸುತ್ತಾರೆ. 


ಐದು ಜನ ಭೂತೇರಲ್ಲಿ ಒಬ್ಬರು ಕರಡಿಗೆ ಬಟ್ಟೆಧರಿಸುತ್ತಾರೆ. ಉಳಿದವರು ಕೊರಳಲ್ಲಿ ಎಲ್ಲಮ್ಮ 
ತಾಯಿಯ ಪದಕ ಹಾಗೂ ಕವಡೆ ಹಾರ ಇರುತ್ತದೆ. ಕರಡಿಗೆ ಬಟ್ಟೆ ಧರಿಸಿದವರು ಕೈಯಲ್ಲಿ ದೀವಟಿಗೆ 
ಹಿಡಿದಿರುತ್ತಾರೆ. ಉಳಿದವರು ತು೦ತುಣಿ, ಡೋಲಕ, ತಾಳೆ, ದಪ್ಪು ನುಡಿಸುತ್ತಿರುತ್ತಾರೆ. 


ಈ ಭೂತೆರು ಸಂಪೂರ್ಣವಾಗಿ ಎಲ್ಲಮ್ಮ ದೇವಿಯ ಸಂಪ್ರದಾಯಕ್ಕೆ ತಮ್ಮನ್ನು ತಾವೆ 
ಅರ್ಪಿಸಿಕೊಂಡಿರುತ್ತಾರೆ. ದಾನದಿಂದ ಬ೦ದ ಹಣ. ಧವಸಧಾನ್ಯಗಳು ತಮಗೆ ಎಷ್ಟುಬೇಕೋ ಅಷ್ಟು ತಮ್ಮ 
ಉಪಜೀವನಕ್ಕಾಗಿ ಬಳಸಿಕೊ೦ಡು ಉಳಿದೆಲ್ಲಾ ದೇವಿಯ ಹೆಸರಿಗೆ ಮುಡುಪಾಗಿಡುತ್ತಾರೆ. ಬೀದರ ನಗರದ 
ಚೋಚಾರ ಕಾಲೋನಿ, ಮೈಲೂರು ನಗರ ವಾರುಗಳಲ್ಲಿ ವಾಸವಾಗಿದ್ದಾರೆ. 


ಕೋತಿ ಕುಣಿತ. 


ಇವರು ಅಲೆಮಾರಿ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಸಾಧಾರಣ ಉಡುಪನ್ನು ಧರಿಸಿರುತ್ತಾರೆ. 
ಒಂದು ಕೈಯಲ್ಲಿ ಬಡಿಗೆ ಇನ್ನೊಂದು ಕೈಯಲ್ಲಿ ಕೋತಿಯ ಕೊರಳಿನ ಹಗ್ಗ ಇರುತ್ತದೆ. ಕೋತಿಗೆ 
ಆಟವಾಡಿಸಿ ಹಣ, ಬಟ್ಟೆ ದಾನವಾಗಿ ಪಡೆದುಕೊಂಡು ಹೋಗುವ ವರತ್ತಿ ಇವರದಾಗಿದೆ. ಕೋತಿಯ ಆಟ 
ಮುಗಿದ ಬಳಿಕ ಕೋತಿಯು ತಾನೇ ತಟ್ಟೆ ಹಿಡಿದುಕೊಂಡು ಹಣ ಪಡೆದುಕೊಳ್ಳುತ್ತದೆ. ಕಲಬುರ್ಗಿ 
ಶರಣಬಸಪ್ಪನ ಜಾತ್ರೆಯಲ್ಲಿ ಈ ಕಲಾವಿದರು ಭಾಗವಹಿಸಿ ಕೋತಿಕುಣಿತ ಕಲೆ ಪ್ರದರ್ಶಿಸುವರು. 


ಕರಡಿ ಕುಣಿತ. 


ಕರಡಿ ಕುಣಿತಕ್ಕೆ ಕಾಡಿನಲ್ಲಿರುವ ಮರಿ ಕರಡಿಯನ್ನು ಹಿಡಿದು ಮೂಗುದಾರ ಹಾಕಿ 
ಮನೆಯಲ್ಲಿಯೇ ಕುಣಿತದ ತರಬೇತಿಕೊಟ್ಟು ಜನರ ಮುಂದೆ ಕುಣಿಸಿ ಅವರಿಂದ ಹಣ ಪಡೆದು ಜೀವನ 
ನಡೆಸುತ್ತಾರೆ. ಕರಡಿ ಕೈಯಲ್ಲಿ ಬಡಿಗ ಹಿಡಿದುಕೊಂಡು ಮುದುಕನಡಿಗೆ ತೋರಿಸುತ್ತದೆ. ಹಿಂದಿನ ಕಾಲುಗಳ 
ಮೇಲೆ ನಿಂತು ಮುಂಗಾಲುಗಳನ್ನು ಮೇಲೆ ಮಾಡಿ ಕುಣಿಯುತ್ತದೆ. ಸುತ್ತ ಮುತ್ತ ಜನರಿಗೆ ಎರಡು 
ಕೈಗಳಿಂದ ನಮಸ್ವಾರ ಮಾಡುತ್ತದೆ. ವೀರಭದ್ರೇಶ್ವರ ಜಾತ್ರೆಯಲ್ಲಿ ಈ ಕುಣಿತವಿರುತ್ತದೆ. 


ಬುರ್‌ ಬುರ್‌ ಪೋಚಮ್ಮ. 


ಡೋಲಕದ ಮೇಲೆ ಬುರ್‌ ಬುರ್‌ ಎನ್ನುವ ಶಬ್ದ ಹೊರಬರುವಂತೆ, ಬಾರಿಸುತ್ತ ಮನೆಯಿಂದ 
ಮನೆಗೆ ಬಿಕ್ಷೆ ಬೇಡುತ್ತ, ಉಪಜೀವನ ನಡೆಸುವ ಇವರಿಗೆ ಬುರ್‌-ಬುರ್‌ ಪೋಚಮ್ಮ ಎಂಬ ಹೆಸರು 
ಬಂದಿದೆ. ಪೋಚಮ್ಮ ಈ ಕಲಾವಿದರ ಧರ್ಮದೇವತೆಯಾಗಿದ್ದಾಳೆ. ದಾನ ಕೊಟ್ಟ ಹರಕು ಬರಕು ಬಟ್ಟೆ 
ಧರಿಸಿ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕೈಯಲ್ಲಿ ಡೋಲಕ್‌ ಹಿಡಿದು ಬುರ್‌-ಬುರ್‌ ಶಬ್ದ ಮಾಡುತ್ತ 
ಕುಣಿಯುತ್ತ ಹಾಡು ಹೇಳುವರು 


ಕೋಲಾಟ. 


ಕೋಲುಗಳನ್ನು ಹೊಡೆಯ್ಯುತ್ತ ಸೇರಿ ಆಡುವ ಆಟವೇ ಕೋಲಾಟ. ಇದು ದೈವೀ ಆರಾಧನೆಯ 
ಜನಪದ ಕಲೆ, ಹಾಡು ೩ ಸಂಗೀತಗಳನ್ನೊಳಗೊಂಡ ಆಕರ್ಷಕ ನೃತ್ಯ ಕೂಟ ನಡೆಯುತ್ತದೆ. ಲಯ 


357 


ವೈವಿಧ್ಯದಿಂದ ನಾದ ಕುಣಿತ ಗತ್ತು ಈ ಜಾತ್ರೆಯ ಕೋಲಾಟದಲ್ಲಿ ಕಂಡು ಬರುತ್ತವೆ. ರಸ್ತೆಯ ಬದಿಗಳಲ್ಲಿ 
“ಜನ ಮರಳೋ ಜಾತ್ರೆ ಮರಳೋ” ಎಂಬಂತೆ ಜನ ನಿಂತಿರುತ್ತಾರೆ. 


ಹೀಗೆ ಹಲವು ಪ್ರದರ್ಶನ ಕಲೆ ಜಾತ್ರೆಗಳಲ್ಲಿ ಪ್ರದರ್ಶಿಸಲ್ಪಡುತ್ತವೆ. 
ಉಪಸಂಹಾರ. 


ಜಾತ್ರೆ ಎಂಬ ಕೂಡಲೇ ಮುದುಕ-ಮುದುಕಿಯರಲು ನವತಾರುಣ್ಯದ ಉತ್ಸಾಹ ತುಂಬಿ 
ಬರುತ್ತದೆ. ಮನ್ಯಾಗ ಕಾಡಂಗಿಲ್ಲ. ಜಾತ್ರ್ಯಾಗ ಬಿಡಾ೦ಗಿಲ್ಲ. ಯಾವುದೇ ಕಲೆಗೆ ಜೀವನಾನುಭವಗಳೇ ಆಕರ; 
ಪ್ರೇರಕ, ಜಾನಪದ ಅಗಣಿತ ಅನುಭವಗಳ ಗಣಿಯಾಗಿರುವುದರಿಂದ ವಿದ್ವಾಂಸರು ಅದು ಬರೀ 
ಮನರಂಜನೆಯ ಸಾಧನವಲ್ಲ ಎನ್ನುತ್ತಾರೆ. ಆನಪದ ಕಲೆ ಆಸ್ಥಾನದ ಅಲಂಕರಣ, ಅಂತಃಪುರದ 
ಮನರಂಜನೆ ಪ್ರತಿಷ್ಠಿತ ವರ್ಗಕ್ಕೇ ಮೀಸಲಾದ ಸೌಂದರ್ಯಾಭಿವ್ಯಕ್ತಿ ಅರ್ಥ ಸೌಂದರ್ಯಗಳ 
ಪ್ರದರ್ಶನವಲ್ಲ. ಅದು ಕೇವಲ ಮೋಜು, ವಿರಾಮ ಕಾಲದ ಚಟವಾಗಿ ಮೂಡಿಬಂದದ್ದೂ ಅಲ್ಲ. 
ಚೆಲುವಿನ ಹಂಬಲು, ಸೌಂದರ್ಯ ಸೃಷ್ಟಿಯ ಅಭೀಪ್ಸೆ. ಎರಡಲ್ಲೂ ಕಾಣುವ ಸಮಾಂತರ 
ಅಂಶಗಳಾದರೂ ಜನಪದ ಕಲೆ ಜೀವನ ಕ್ರಿಯೆಗಳನ್ನು ಒಳಗೊಂಡು ಪರಿಚಲಿಸುವ ಸಾಂಕೇತಿಕ ಪ್ರತಿಸೃಷ್ಟಿ 
ಮಣ್ಣಲ್ಲಿ ಮೂಡಿ, ಒಡನೊಡನೆ ಬೆಳೆದು ಮೂರ್ತಗೊಳ್ಳುವ ನಿರಾಳ ಚೆಲುವು. ಅದು ಜನಪದರ ಉಸಿರು, 
ಜನಪದರ ಬೆವರು. 
ಜಾತ್ರೆಗೆ ಹೋಗಲಾಕ ಜರದ ರುಮಾಲ ಬೇಕ 
ಮ್ಯಾಲ ಬಂಗಾರ ಕೊಡಿ ಬೇಕ; ಶರಣಪ್ಪನ 
ತೇರು ಏಳದು ಬರಬೇಕೋ 
ಎನ್ನುವ ಮನೋಭಾವ ಜನಪದರರದು. 


ಆಧಾರ ಗ್ರಂಥಗಳು. 

೧. ಜನಪದ ಕಲೆ : ಅವಲೋಕನ : ಸಂಪಾದಕರು : ಡಾ.ಅಂಬಳಿಕೆ ಹಿರಿಯಣ್ಣ, ಡಾ: ಶಲಿನಿ 
ರಘುನಾಥ-೨೦೧೦ 

3 ಲೋಕ ಸಿರಿ - ಸ್ಮರಣ ಸಂಚಿಕೆ, ಅಖಿಲ ಭಾರತ ಜಾನಪದ ಸಮ್ಮೇಳನ ಬೀದರ-೨೦೧೧ 

೩. ಜಾನಪದ ಸೆಲೆ-ಡಾ.ಸ.ಚಿ.ರಮೇಶ-೨೦೧೧ 

೪. ಜಾನಪದ ಗಂಗೋತ್ರಿ : ಡಾ.ಬಸವರಾಜ ಪೊಲೀಸ್‌ ಪಾಟೀಲ, ಡಾ.ಜಗನ್ನಾಥ ಹೆಬ್ಬಾಳೆ- 
ONC 

೫... ಲೋಕ ಜಾನಪದ - ಡಾ.ಬಸವರಾಜ ಪೊಲೀಸ್‌ ಪಾಟೀಲ-೨೦೧೧ 

೬ ಕಾಯಕ ಪರಿಣಾಮಿ - ಸಂಪಾದಕರು - ಲಿಂಗಣ್ಣ ಸತ್ಯಂಪೇಟೆ, ಎಂ.ಬಂಡೆಪ್ಪ-೧೯೯೧. 


358 


ಸಗರನಾಡಿನ ಶ್ರೇಷ್ಠಸಂತ ತಿಂತಣಿ ಮೌನೇಶ್ಚರರ ವಚನಗಳಲ್ಲಿ ಮಾನವೀಯ ಮೌಲ್ಯಗಳು. 


-ಡಾ. ಗುರುಪ್ರಕಾಶ ಹೂಗಾರ, 
ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, 
ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ಜೇವರ್ಗಿ. 


ವಿಶಾಲ ಕರ್ನಾಟಕದ ಒಂದು ಭಾಗ ಸಗರನಾಡು.ಕೃಷ್ಣ-ಭಿಮೇಯರು ಮೈದೊಳೆಯುವ ಈ 
ನಾಡನ್ನು ಶಾಸನ, ಸಾಹಿತ್ಯ ಗ್ರಂಥಗಳಲ್ಲಿ “ಸಗರ ನಾಡು” ಎಂದುಕರೆಯಲಾಗಿದೆ. ಕನ್ನಡ ನಾಡಿನಇತಿಹಾಸ 
ಮತ್ತು ಸಂಸ್ಥೃತಿಯ ವಿಕಸನದಲ್ಲಿ ಸಗರನಾಡುಅಡಿಪಾಯದಂತಿದೆ. ಈ ಪ್ರದೇಶ ಪ್ರಾಗೈತಿಹಾಸಿಕ 
ಕಾಲದಿಂದಲೂ ಮಾನವನ ನೆಲೆಯಾಗಿದ್ದು ಮೌರ್ಯ, ಶಾತವಾಹನರು, ಚಾಲುಕ್ಕರು, ರಾಷ್ಟ್ರಕೂಟರು. 
ಯಾದವರು, ವಿಜಯನಗರ, ಬಹಮನಿ- ಆದಲಶಾಹಿ, ಗೋಸಲ ವಂಶದಆರಸರಿಂದ 'ಆಳಲಟ್ಟ 
ನಾಡುಇದಾಗಿದೆ. ಸಾಂಸ್ಕೃತಿಕವಾಗಿಯೂ ಸುರಪುರಅತ್ಕಂತ ಶ್ರೀಮಂತವಾಗಿದ್ದುಆದ್ಯ ವಚನಕಾರದೇವರ 
ದಾಸಿಮಯ್ಯ, ಆತನ ಹೆಂಡತಿ ದುಗ್ಗಳೆ, ಕೆಂಬಾವಿ ಬೋಗಣ್ಣ, ಹಾವಿನಾಳ ಕಲ್ಲಯ್ಯ, ಕಕ್ಕೇರಿಯ 
ಶರಣಕಕ್ಕಯ್ಯ ಮುಂತಾದ ಶರಣರಕಾರ್ಯಕ್ಷೇತ್ರಇದಾಗಿದೆ. ಇವರ ಹೆಸರಿನಲ್ಲಿ ಇಂದಿಗೂ 
ಪ್ರತಿವರ್ಷಜಾತ್ರೆಅತ್ಯಂತ ವಿಜೃಂಬಣೆಯಿಂದ ನಡೆಯುತ್ತದೆ. ಇವರು ಲಕ್ಷೆ (ಶ್ವರ, ಉಳವಿ, ವಿಜಯಪುರ, 
ಶಹಾಪುರ ಮುರಿತದ ಕಡೆ ಒಡಾಡಿ ಮಹಿಮೆಗಳನ್ನು ಮೆರೆದರೆಂದು $ಳಿದೆಬರುವುದು. ವರವಿ ಮತ್ತು 
ತಿಂಥಿಣಿಗಳಲ್ಲಿ ಇವರ ಹೆಸರಿನ ದೇವಾಲಯಗಳಿವೆ. ಇವು ಹಿಂದೂ-ಮುಸ್ಲಿಂ ಶೈಲಿಯಲ್ಲಿ 
ನಿರ್ಮಾಣವಾಗಿವೆ. ಇದೇ ಸುರಪುರತಾಲ್ಲೂಕಿನಲ್ಲಿ ಹುಟ್ಟಿ ಬೆಳೆದು, ನೆಲೆನಿಂತು ಗತ್ತಿಗೆ 
ಕೋಮುಸೌಹಾರ್ಧದ ಸಂದೇಶವನ್ನು ಸಾರಿದ ಮೌನೇಶ್ವರರು ಇಂದಿಗೂ ಯಾದಗಿರ ಜಿಲ್ಲೆಯ ಸುರಪುರ 
ತಾಲೂಕಿನ ತಿಂಥಣೆಯಲ್ಲಿ ವಿರಾಜಮಾನರಾಗಿದ್ದಾರೆ. 


ಮೌನೇಶ್ವರರ ಜೀವನ: 


ಇಂದಿನ ಯಾದಗಿರಜಿಲ್ಲೆಯ ಸುರಪುರ ತಾಲ್ಲೂಕಿನ ಗೋನಾಲ ಗ್ರಾಮದಲ್ಲಿ ಮೌನೇಶ್ವರರು 
ಜನಿಸಿದರು. ಇವರ ತಂದೆ ಶೇಷಪ್ಪ (ಹಾವಪು, ತಾಯಿ ಶೇಷಮ್ಮ (ಹಾವಕ್ಕ) ರಾಗಿದ್ದರೆಂದು 
ತಿಳಿದುಬಂದಿದೆ. ಇವರು ವೃತ್ತಿಯಿಂದ ಅಕ್ಕಸಾಲಿಗರಾಗಿದ್ದರು. ಇವರ ತಾಯಿ ಶೇಷಮ್ಮ 
ಗೋನಾಲದಲ್ಲಿರುವ ಆದಿಲಿಂಗೇಶ್ವರನ ಪರಮ ಭಕ್ತಳಾಗಿದ್ದಳೆಂದು ತಿಳಿದು ಬರುತ್ತದೆ. ಇವರ 
ಕೃಪೆಯಿಂದಲೆ ಮೌನೇಶ್ವರರು ಜನಿಸಿದರೆಂಬ ಪ್ರತೀತಿ ಇದೆ. ಮುಂದಿನ ಇವರ ಬಾಲ್ಯಜೀವನದ ಕುರಿತು 
ಹೆಚ್ಚಿನ ಮಾಹಿತಿ ತಿಳಿದುಬಂದಿಲ್ಲ. ಒಂದು ಮಾಹಿತಿಯ ಪ್ರಕಾರ ಇವರಿಗೆ ೮ ವರ್ಷ ತುಂಬಿದಾಗ 
ಇವರಿಗೆ ಉಪನಯನ ಸಂಸ್ಕಾರ ಮಾಡಿ ನಂತರ ಸುರಪುರದಗುರುಕುಲದಲ್ಲಿ ಶಿವ ಸ್ವಾಮಿ ಗುರುಗಳ ಬಳಿ 
ನಾಲ್ಕು ವರ್ಷ ಸಂಸ್ಕೃತ. ಉರ್ದು, ಕನ್ನಡ ಕಲಿತು ಹಲವಾರು ವಿಷಯಗಳನ್ನು ಅರಿತುಕೊಂಡರು. ನಂತರ 
ಸದಾನಂದ ಗುರುಗಳ ಬಳಿ ಸ್ವಲ್ಪ ಸಮಯ ಕಳೆದರು. ಮೌನೇಶ್ಚರರು ವಚನವೊ೦ದರಲ್ಲಿತನ್ನಗುರುಮನೆ 
ಗೋಗಿನ ಎಂದೂ, ಗುಂಡಿ ಬಸವಯ್ಯ ತಮ್ಮ ಗುರುವೆಂದೂ ಹೇಳಿಕೊಂಡಿದ್ದಾರೆ. ಹೀಗೆ ಮೌನೇಶ್ವರರು 
ಕೇಲವು ಗುರುಗಳ ಬಳಿ ಸಾಧನೆ ಮಾಡಿದರು.ಮೌನೇಶ್ವರರು ಅನೇಕ ವಚನಗಳಲ್ಲಿ ಅಲ್ಲಮಪ್ರಭುವಿನ 
ಹೆಸರನ್ನು ಪದೇ ಪದೇ ಬಳಸಿದ್ದಾರೆ. ಇದರಿ೦ದ ಅಲ್ಲಮನ ಪ್ರಭಾವ ಇವರ ಮೇಲೆ ಗಾಡವಾಗಿತ್ತೆಂದು 
ತಿಳಿದು ಬರುತ್ತದೆ. 


ವಾಸ: 


(೬. 


ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಉತ್ತರ ಭಾರತದ ಕಾಶಿ, ಆಂದ್ರ ಪ್ರದೇಶದ ರಾಚೋಟಿಗೆ 
ತೆರಳಿ ವೀರಭದ್ರದೇವನಆರಾಧನೆ ಮಾಡಿದರು.ನಂತರ ಬಿಜಾಪುರ, ಶಿರಹಟ್ಟಿ, ವರವಿ, ಲಿಂಗನಬಂಡಿ, 
ಮುಂತಾದ ಕಡೆ ಸಂಚರಿಸಿದರು. ಇದೇ ವೇಳೆಗೆ ಅಪಾರಜ್ಞಾನ ಸಂಪಾದಿಸಿದ ಇವರು 


359 


ಜನಸಾಮಾನ್ಯರಲ್ಲಿನ ದುಖಃ, ದುಮ್ಮಾನಗಳನ್ನು, ಮೂಡನಂಬಿಕೆ, ಕಂದಾಚಾರಗಳನ್ನು ಖಂಡಿಸಿ ಅವರನ್ನು 
ಎಚ್ಚರಿಸುವ ಕಾರ್ಯದಲ್ಲಿ ನಿರತರಾದರು. ವಿಜಯಪುರದ ಅಲಿ ಆದಿಲಶಾಹನಿಗೆ ಪಟ್ಟಕಟ್ಟುವುದರಲ್ಲಿ 
ಪ್ರಸಂಗವನ್ನು ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಕ್ರಿಶ. ೧೬೧೨ರಲ್ಲಿ ಬಿಜಾಪುರದ ಸುಲ್ತಾನರ ಸುಬೇದಾರ್‌ 
ಆಗಿದ್ದ ಅಂಕುಶ ಖಾನನು ಬಾವಿಯೊಂದನ್ನು ತೊಡಿದರು ಅದರಲ್ಲಿ ನೀರು ಬರುವುದಿಲ್ಲ. ಆಗ 
ಮೌನೇಶ್ವರರು ಬಾವಿಗಿಳಿದು ನೀರು ಬಂದುದರಕುರಿತ ವಿವರ ಓಂದು ವಚನದಲ್ಲಿದೆ. ಹೀಗೆ ಅನೇಕ 
ಪವಾಡಗಳನ್ನು ಮಾಡಿ ಜನಸಾಮಾನ್ಕರಲ್ಲಿನ ಮೌಡ್ಯೆತೆಯನ್ನು ಹೊಗಲಾಡಿಸಲು ಪ್ರಯತ್ನಿಸಿದರು. ಅಂದಿನ 
ಸಮಾಜದ ಬಹುಮುಖ್ಯ ಸಮಸ್ಯೆಯಾಗಿದ್ದ ಹಿಂದೂ-ಮುಸ್ಲಿಂರ ನಡುವಿನ ಕಂದಕವನ್ನು 
ಹೊಡೆದುಹಾಕಿಅವರ ಮಧ್ಯ ಐಕ್ಕತೆಯನ್ನು ತರುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದರು. 


ಕೊನೆಯ ದಿನಗಳು: 


ವರವಿಯಿಂದ ತಾವರಗೇರಿ ಮುಖಾಂತರ ಸಂಚರಿಸಿ ಕೃಷ್ಣಾ ನದಿಯ ಬಲ ದಂಡೆಯ ಮೇಲಿರುವ 
ತಿಂಥಣಿ ಅಗ್ರಹಾರಕ್ಕೆ ಬಂದು ನೆಲೆಸಿದರು. ತದನಂತರ ತಮ್ಮ ವರಪುತ್ರ ಗ೦ಗಪಯ್ಯನವರಿಗೆ ಎದ್ಯೆದಾನ 
ಮಾಡಿತಮ್ಮ ಸತ್‌ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಹೋಗುವಂತೆ ಬೋದಿಸಿದರು. ಮಾಘ 
ಶುದ್ಧ ಪೂರ್ಣಿಮೆ ಗುರುವಾರದಂದು ಗುಹೆ ಪ್ರವೇಶಿಸಿ ದೈವಾದಿನರಾದರು. ಇಂದಿಗೂ ಅವರು ಬಳಸಿದ 
ಹೂಜಿ, ಚಪಕೊಡಲಿ ಮತ್ತು ಪಾದುಕೆಗಳು ತಿಂಥಣಿಯ ಗುಹೆಯಲ್ಲಿ ನೊಡಬಹುದಾಗಿದೆ. 


ಮೌನೇಶ್ವರರ ಕಾಲ: 


ತಿಂಥಿಣಿ ಮೌನೇಶ್ವರ ಎಂಬ ಹೆಸರಿನಲ್ಲಿ ಪ್ರಸಿದ್ದಿ ಪಡೆದಇವರು “ಬಸವಣ್ಣ” ಎಂಬುದು ಇವರ 
ಅಂಕಿತನಾಮವಾಗಿತ್ತು. ಹಂಪೆಯಎಮ್ಮೆ ಬಸವಣ್ಣನನ್ನು ತಮ್ಮ ವಚನದಲ್ಲಿ ನೆನೆದಿದ್ದಾರೆ. ಮತ್ತೊಂದು 
ವಚನದಲ್ಲಿ ಗೋಲಗೇರಿಯ ಕುರುಬ ಗೋಲ್ಲಾಳನನ್ನು ಸ್ಮರಿಸಿದ್ದಾರೆ. ಇನ್ನೊಂದು ವಚನದಲ್ಲಿ ಬಿಜಾಪುರದ 
ಮೊದಲನೆಯ ಆದಿಲ್‌ ಶಹನಿಗೆ ಪಟ್ಟಕಟ್ಟಿದ ಸಂದರ್ಭವನ್ನು ಉಲ್ಲೇಖಿಸಿದ್ದಾರೆ. ಇವುಗಳ ಆಧಾರದ 
ಮೇಲೆ ಇವರು ೧೬ನೆ ಶತಮಾನದ ಮಧ್ಯ ಭಾಗದಿಂದ ೧೭ನೆಯ ಶತಮಾನದ ಉತ್ತರಾರ್ಧದವರೆಗೆ 
ಇದ್ದಿರಬಹುದಾಗಿದೆ. 


ಮೌನೇಶ್ಚರರ ವಚನಗಳಲ್ಲಿ ಮಾನವೀಯ ಮೌಲ್ಯಗಳು: 


ಮೌನೇಶ್ವರರು ಜೀವಿಸಿದ್ದ ಕಾಲ ಅತ್ಯಂತ ಸಂದಿಗ್ಗವಾಗಿದ್ದಿತು. ಸಮಾಜದಲ್ಲಿ ಮೇಲು, ಕೀಳೆಂಬ 
ಜಾತಿ ಭೇದ, ಪುರೋಹಿತ ಶಾಹಿಯ ಡಂಭಾಚಾರಗಳು, ಪಾರಂಪರಿಕ ಮೌಡ್ಯಗಳು, ಹಿಂದೂ ಮುಸ್ಲಿಂರ 
ಕದನಗಳು ಮುಂತಾದವುಗಳು ಮನುಷ್ಯ ಮನುಷ್ಯರ ಮಧ್ಯ ದೊಡ್ಡ ಬಿರುಕುಗಳನ್ನು ಸೃಷ್ಟಿಸಿ ಸಾಮಾಜಿಕ 
ಬದುಕನ್ನು ಅಸಹನೀಯವಾಗಿಸಿದ್ದವು. ಇದರಿಂದ ಸಮಾಜದ ಸಾಮರಸ್ಕಕೆಟ್ಟು ಹೊಗಿತ್ತು. ಮೌನೇಶ್ವರರು 
ಇಂತಹ ವ್ಯವಸ್ಥೆಯ ವಿರುದ್ದ ಸಿಡಿದೆದ್ದು, ಕಂಡದ್ದನ್ನು ಕಂಡಹಾಗೆ ತಮ್ಮ ವಚನಗಳ ಮೂಲಕ ಸಾರಿದರು. 
ಕರ್ಮ ಸಿದ್ದಾಂತವನ್ನು ಜನರಿಗೆ ಬೋಧಿಸಿ ಹಿರಿದು, ಕಿರಿದೆನ್ನದೆ ಎಲ್ಲರೂ ದುಡಿದು ಉಣ್ಣಬೇಕೆಂದು 
ಉಪದೇಶಿಸಿದರು. ಇವರ ವಚನಗಳು ಸಗರ ನಾಡಿನಆಡು ಭಾಷೆಯಲ್ಲಿಉರ್ದು ಭಾಷೆಯ 
ಸಮಿಶ್ರಣದೊಂದಿಗೆ ಬಹುತೇಕ ದ್ವಿಪದಿ, ತ್ರಿಪದಿ ಮತ್ತು ನಾಲ್ಕು ಸಾಲುಗಳಲ್ಲಿ ರಚಿಸಿದ್ದಾರೆ. ಇವರು 
ಸುಮಾರು ೮೩೦ ವಚನಗಳನ್ನು ಬಾಗಲಕೋಟೆಯ ಹಿರಿಯ ಸಂಶೋದಕ ಸಾಹಿತಿ ಜೀವಣ್ಣ 
ಮಸಳಿಯವರು ಸಂಪಾದಿಸಿದ್ದಾರೆಂದು ತಿಳಿದುಬಂದಿದೆ. ಇವರ ಕೆಲವು ವಚನಗಳು ಹೀಗಿವೆ. 
ಅಕ್ಕನಾದರೆನು, ತಂಗಿಯಾದರೇನು, 
ಚಿಕ್ಕವನಾದರೆ ನನಗೇನು, ನಾ ನನ್ನ 
ಲೆಕ್ಕಕ್ಕೆ ಬಂದಂತೆ ಉಸುರುವೆನು 


360 


ಸಮಾಜದಲ್ಲಿ ದೊಡ್ಡವರು ಮಾತ್ರ ಎನಾದರು ತಿಳಿಹೇಳಬೇಕು, ಚಿಕ್ಕವರು ಸುಮ್ಮನಿರಬೇಕು ಎಂಬ 
ಮನೋಬಾವದ ವಿರುದ್ದ ನನಗೆ ಎನು ತಿಳಿಯುತ್ತದೆಯೋ ಅದನ್ನು ನಾನು ಯಾರಿಗೂ ಅಂಜದೆ, 
ಅಳುಕದೆ ಹೇಳುತ್ತೆನೆ ಎಂದು ಈ ವಚನದ ಮೂಲಕ ತಿಳಿಸಿದ್ದಾರೆ. 
ಸಾವು ನೋವುಗಳೋಂದೆ, ನೋವು ಬ್ಯಾನಿಗಳೊಂದಾದರಲ್ಲಿ, 
ಒಂದೇ ಜನಿತಕ್ಕೆ ಸಕಲ ಕುಲವೆಲ್ಲಒಂದೆ, 
ಇದರೊಳಗಾವುದು ಹಿರಿದುಕಿರಿದೆನ್ನಬಹುದು ಬಸವಣ್ಣ 
ಸಮಾಜದಲ್ಲಿಯಾವದು ಮೇಲಲ್ಲ, ಯಾವುದು ಕೀಳಲ್ಲ ನಾವು ಎಲ್ಲರೂಬಂದೆಎಂಬುದು ಈ ವಚನದ 
ಸಾರಾಂಶ. 
ಮುತ್ತು ಚಿಪ್ಪಿನೊಳು ಪುಟ್ಟುವುದು 
ರತ್ನ ಪಾಷಣದೊಳು ಪುಟ್ಟುವುದು, 
ಉತ್ತಮ ಶರಣರು ಹೊಲೆಯಲ್ಲಿ ಹುಟ್ಟಿದ ಮೇಲೆ 
ನನ್ನ ಕುಲ, ತನ್ನ ಕುಲ ಹೆಚ್ಚನ್ನಬಹುದೇ ಬಸವಣ್ಣ 
ನನ್ನಜಾತಿ ಶ್ರೇಷ್ಠ, ಬೇರೊಬ್ಬರ ಜಾತಿ ಕನಿಷ್ಠ ಎಂದು ಹೇಳುವ ಜನರಿಗೆ ಎಲ್ಲರೂ ಜನಿಸುವುದು ಹೆಣ್ಣಿನ 
ಗರ್ಭದಿಂದಲೇ, ಇದರಿಂದ ಯಾರು ಮೇಲು ಅಲ್ಲ ಕೆಳಗೂ ಎಲ್ಲರೂ ಸಮಾನರು ಎಂಬುದು ಇವರ 
ವಿಚಾರವಾಗಿತ್ತು. ಭಾವಕ್ಯತೆಯ ಸಾಕಾರ ಮೂರ್ತಿಯಾದ ಮೌನೇಶ್ವರರು ಹಿಂದೂ ಮುಸ್ಲಿಂರಲ್ಲಿ 
ಸಹೋದರತೆ ಮೂಡಿಸಲು ಅನೇಕ ವಚನಗಳನ್ನು ರಚಿಸಿದ್ದಾರೆ. 
ಹಿಂದೂ ಮುಸ್ಲಿಂರಿಗೆ ಚಂದ್ರಮನೊಬ್ಬನೆ, 
ನಿಂದಿಸಿದವನು ಅಧಮನು ಕಾಣದ ಆಂಧರಿಗೆಕೆ ದರ್ಪಣವು, 
ಸಕಲವು ಒಂದೆ ಎಂದು ಕಂಡಗುರು ಬೇರೆ ಬಸವಣ್ಣ 
ಮತ್ತೋಂದು ವಚನದಲ್ಲಿ 
ಹಿಂದು ಮುಸಲ್ಮಾನ ಹೋಗೇ, 
ಬಾತಕರೇತೋ ಶಂಭು ಸಮೆತ ಹೋಗೇ, 
ಪಾತ್ರೆ, ಪೂಜಿತೋಖ್ಯಾಲ ಗಡೆಗಾಣಿಗಮ್ಮತ 
ಪಂಚಮುಖಿ ಪರಮಾತ್ಮ ಹೋಗೆ 
ಈ ವಚನದಲ್ಲಿತಾನು ಹಿಂದೂ ಮುಸಲ್ಮಾನನೆಂದು, ಶಂಭುವಿನ ಸಮಾನನೆಂದು ಹಾಗೂ ಪಂಚಮುಖಿ 
ಸಮಾನನೆಂದು ಸಾರಿದ್ದಾನೆ. 
ಹಲವು ಮೂರ್ತಿಯ ಮಾಡಿದ 
ಉಳಿಯೊಂದೇ, ಕೊಡತಿಯೊಂದೇ. 
ಶಿಲೆಯಲ್ಲ ಒಂದೇ ಶಿಲ್ಪಿ ಒಂದೇ 
ಕೆಲದಾಡಬೇಡಿ ಶರಣರಿರಾ ಬಸವಣ್ಣ 
ಈ ವಚನದ ಮೂಲಕ ದೇವರ ಹೆಸರಿನಲ್ಲಿ ಬಡಿದಾಡಬೇಡಿರಿ, ಬೇರೆ, ಬೇರೆ ಹೆಸರಿನಿಂದ ನೀವು 
ಪೂಜಿಸುವ ದೇವರಗಳೆಲ್ಲ ತಯಾರದದ್ದು ನಮ್ಮ ಉಳಿ, ಕೊಡತಿಯಿ೦ದ ಅಂದರೆ ದೇವರು ಒಬ್ಬನೆ ಅವನ 
ಹೆಸರಿನ ಮೇಲೆ ಕಚ್ಚಾಡಬಾರದು ಎಂಬುದು ಇವರ ವಿಚಾರವಾಗಿತ್ತು. 
ಉಣ್ಣದ ದೇವರಿಗೆ ಹಣ್ಣು, ಕ್ಷೀರ, ನೈವಿದ್ಯ, 
ಬಣ್ಣ, ಬಿಳಿದೋಸ್ತ್ರ ಆಭರಣ 
ಶಿಲೆಯ ದೇವರಿಗೆ ಕಣ್ಣು ಬೊಟ್ಟುಗಳನ್ನು ಕೊಟ್ಟು 
ಉಣ್ಣುವ ದೇವರಿಗೆ ದೊಣ್ಣೆಯ ನೈವೇದ್ಯವನ್ನು ಕೊಡುವ 
ನರರಿಗೆ ಪುಣ್ಯ ಎಲ್ಲಿಯದು ಬಸವಣ್ಣ. 
ಈ ವಚನದ ಮೂಲಕ ಮೌನೇಶ್ವರರು ಭಕ್ತರು ದೇವರಿಗೆ ಹಣ್ಣು ಹಂಪಲುಗಳನ್ನು ವಸ್ತ್ರ ಆಭರಣಗಳನ್ನು 
ಕೊಡುವುದರಿಂದ ಆ ದೇವರು ಅವುಗಳನ್ನು ಸ್ವಿಕರಿಸುವುದಿಲ್ಲ. ಅದಕ್ಕೆ ಬದಲಾಗಿ ನಿರ್ಗತಿಕರಿಗೆ 


361 


ಅವುಗಳನ್ನು ನೀಡಿದರೆ ಅದರಿಂದ ಉಪಯುಕ್ತವಾಗುವುದು ಎಂಬುದು ಅವರ ವಿಚಾರವಾಗಿತ್ತು ಅಂದ 
ಭಕ್ತರಡಾ೦ಭಿಕ ಆಚರಣೆಗಳನ್ನು ಖಂಡಿಸಿ ಅವರಕಣ್ಣನ್ನು ತರೆಸುವ ಪ್ರಯತ್ನವನ್ನು ಮಾಡಿದ್ದಾರೆ. 


ಈ ರೀತಿ ಮೌನೇಶ್ವರರು ತಮ್ಮ ವಚನಗಳಲ್ಲಿ ಹೇಳಿದ ಮೌಲ್ಯಗಳು, ಜನಪರ ಕಾಳಜಿ, 
ಸರ್ವಧರ್ಮ ಸಾಮರಸ್ಯ, ಕರ್ತವ್ಯ ಪರತೆ, ನ್ಯಾಯ ನಿಷ್ಣುರತೆ ಮುಂತಾದವುಗಳನ್ನು ಅರಿತು 
ಆಚರಿಸುವುದು ಅವಶ್ಯವಾದುದಾಗಿದೆ. ದಕ್ಷಿಣ ಭಾರತದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು 
ಜೀವನದುದ್ದಕ್ಕೂ ಸಾರಿದ ಮೌನೇಶ್ವರರ ಒಂದು ಪಧ್ಯ ಹೀಗಿದೆ. ಹಿಂದೂ ಮುಸ್ಲಿಂರು ಸೇರಿ 
ಒಕ್ಕೂರಲಿನಿಂದ ಉದ್ಗರಿಸುವ ಈ ಧರ್ಮಘೋಷಣೆಯು ಹಿಂದೂ ಮುಸ್ಲಿಂರು ಒಗ್ಗೂಡಿದ ಫಲವಾಗಿ 
ಮೂಡಿಬಂದ ಶಾಂತಿ ಮಂತ್ರವಾಗಿದೆ. 

ಓಂ ಏಕಲಾಖ ಐಶೀಹಜಾರ್‌/ 
ಪಾಂಚೋ ಪೀರ ಪೈಗಂಬರ ಮೌನದೀನ 
ಜಿತಾಪೀರ ಪೈಗಂಬರ ಮೌನದ್ದೀನ್‌/ 
ಕಾಶೀಪತಿ ಗಂಗಾಧರ ಹರಹರ ಮಹಾದೇವ. 
ಮಹಮ್ಮದ ಪೈಗಂಬರ ಮತ್ತುಗಂಗಾಧರಇಬ್ಬರೂಒಂದೇ ಎ೦ಬ ತಾತ್ರಿಕ ಸೌರ್ಹಾದತೆ ಸಾರಿದ ಮಹಾನ 
ಮಾನವತಾವಾದಿ, ಸಾಮಾಜಿಕ ಸಂತತಿಂಥಣಿ ಮೌನೇಶ್ವರರಾಗಿದ್ದಾರೆ. 


ಆಧಾರ ಗ್ರಂಥಗಳು. 


. ಡಾ.ವೀರೇಶ; ಮೌನೇಶ್ವರರ ವಚನ ವಿಚಾರ. 

ಎಂ.ಎಂ. ಪಡಶಟ್ಟಿ; ತಿಂಥಣಿ ಮೋನಪಯ್ಯ ಲಿಂಗಾಯತ ಆದ್ಯಯನ ಸಂಸ್ಥೆ, ಡಂಬಳ, ಗದಗ. 
ಸಗರನಾಡ ದರ್ಶನ; ಮಹಾಕವಿ ಲಕ್ಷ್ಮೀಶ ವಾಚನ ಸಂಘ ಸುರಪುರ. 

Gulbarga Distirict Gazetteer, Government of Karnataka. 

ಎನ್‌.ಎಸ್‌.ಜೋಶಿ; ತಿಂಥಣಿ ಮೌನೇಶ್ವರಚರಿತ್ರೆ. 

ಪ್ರೊ.ಕೆ.ಪಿ.ಈರಣ್ಣ; ಶ್ರೀ ಕ್ಷೇತ್ರ ವರವಿ ದರ್ಶನ. 

ವಿ.ಜಿ.ದೀಕ್ಷೀತ್‌; ಶ್ರೀ ಮೌನೇಶ್ವರ ವಚನ ಸುಧೆ. 

. ಚಿನ್ನದು೦ಗುಡಿ ಬೋಳಮಲ್ಲ; ಮೌನೇಶ್ವರ ಬಾಲಲಿಲೆ. 

. ದೂಳೆಂದ್ರ ಅರಗಂಜಿ; ಶ್ರೀ ಮೌನೇಶ್ವರ್‌ ಮಹಾತ್ಮೆ 


RAS ಚಂ ಚಾ ಜ್‌ ಬತ್ಮೆ 


362 


ನಮ್ಮ ಊರಿನ ಸೂಪಿ ಸಂತ "ಹಜ್ರತ್‌ ಖ್ಹಾಜಾ ಬಂದಾ ನವಾಜ್‌. 


-ಶ್ರೀಮತಿ ಶ್ಯಾಮಲಾ ಎಸ್‌. ಸ್ವಾಮಿ, 

ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, 

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 

ಮಹಾಗಾವ್‌ ಕ್ರಾಸ್‌, ಗುಲ್ಬರ್ಗಾ. 

ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರ್ಗಿ ಶರಣ ಸ೦ತರ ಸೂಫಿಗಳ ನಾಡು ಈ ಕಲಬುರ್ಗಿ 

ಇಲ್ಲಿ ಎಲ್ಲ ಧರ್ಮಗಳು, ಸಂಸ್ಕೃತಿಯನ್ನು ಒಳಗೊಂಡ ಊರು ಗುಲ್ಬರ್ಗ ಅನೇಕ ಹಬ್ಬ- ಹರಿದಿನಗಳು, 

ಜಾತ್ರೆಗಳು, ಉತ್ಸವಗಳು, ನಡೆಯುತ್ತವೆ. ಎಲ್ಲರೂ ಒಂದು ಗೂಡಿ ಹಬ್ಬಗಳನ್ನು ಜಾತ್ರೆಗಳನ್ನು 

ಆಚರಿಸುತ್ತಾರೆ. ಕಲ್ಬುರ್ಗಿಯಲ್ಲಿ ಎರಡು ಪ್ರಸಿದ್ಧ ಜಾತ್ರೆಗಳು ನಡೆಯುತ್ತವೆ. ಮೊದಲನೆಯದು 

ಶರಣಬಸವೇಶ್ವರ ಜಾತ್ರೆ. ಎರಡನೆಯದು ಖಾಜಾ ಬಂದೇನವಾಜ್‌ ದರ್ಗಾ ಜಾತ್ರೆ ಉರ್ದುವಿನಲ್ಲಿ 
ಜಾತ್ರೆಯನ್ನು 'ಉರಸ್‌' ಎಂದು ಕರೆಯುತ್ತಾರೆ. 


ಕಲಬುರ್ಗಿ ಎಂಬ ಅಚ್ಚ-ಕನ್ನಡ ಪದವು ಉರ್ದುವಿನಲ್ಲಿ ಗುಲ್ಬರ್ಗ ಎಂದು ಕರೆಸಿಕೊಳ್ಳುತ್ತದೆ. 
ಗುಲ್‌ ಎಂದರೆ *ಹೂ' ಬರ್ಗ ಎಂದರೆ "ಎಲೆ' ಎಲೆ ಹೂಗಳ ನಗರ ಎಂದರ್ಥ. ಎಂದು ಅರ್ಥೈಸುತ್ತಾರೆ. 
ಒಂದರ್ಥದಲ್ಲಿ ಗುಲ್ಬರ್ಗ ದೂರದಿಂದಲೇ ಕಣ್ಣಿಗೆ ಕಾಣಬರುವ ಅಸಂಖ್ಯಾತ ಗುಂಬಜ ಗಳು 
ಯಾತ್ರಿಕರನ್ನು ಕೈಮಾಡಿ ಕರೆಯುತ್ತವೆ ನೋಡುಗರಿಗೆ ಆಸಕ್ತಿಯನ್ನು ಹುಟ್ಟಿಸುತ್ತವೆ ಗುಂಬಜ ಗಳು ಮುಸ್ಲಿಂ 
ಸಂಸ್ಕೃತಿಯ ಪ್ರತಿಬಿಂಬಗಳು ಒಂದು ಜನಾಂಗದ ಗುರುತಾಗಿ ನಿಲ್ಲುವುದರ ಜೊತೆಗೆ ಜನಾಂಗವನ್ನು 
ತನ್ನೆಡೆಗೆ ಸೆಳೆಯುತ್ತದೆ ಸಮಾಧಿಗಳ ಸ್ಥಳಗಳಲ್ಲಿ ದರ್ಗಾಗಳು ಎಂದು ಕರೆಯುತ್ತಾರೆ. ಇಂತಹ ಒಬ್ಬ 
ಹೆಸರಾಂತ ಸೂಫಿ ಸೈಯದ್‌ ಹಜರತ್‌ ಖ್ವಾಜಾ ಬ೦ದಾ ನವಾಜ್‌ ದರ್ಗಾ ಗುಲಬರ್ಗಾದ ರೋಜಾ 
ಹಲಿಡ, 


ಬಂದೆ ನವಾಜ ದರ್ಗಾದ ಹಿನ್ನಲೆ. 


ಹಜ್ರತ್‌ ಖ್ವಾಜಾ ಬಂದಾ ನವಾಜ್‌ ಗೆಸು ದರಜ್‌ (ಜುಲೈ ೧೩, ೧೩೨೧ - ನವೆಂಬರ್‌ ೧, 
೧೪೨೨) ಭಾರತದ ಒಬ್ಬ ಮಹಾನ್‌ ಸೂಫಿ ಸಂತ. ಅವರು ಎಲ್ಲ ಜಾತಿಯ ಬಗ್ಗೆ ತುಂಬಾ ತಿಳಿವಳಿಕೆ 
ಹಾಗೂ ತಾಳ್ಮೆ ಹೊಂದಿದವರಾಗಿದ್ದರು. ಗೆಸು ದರಜ್‌ ಒಬ್ಬ ದಿಲ್ಲಿಯ ಪ್ರಖ್ಯಾತ ಸೂಫಿ ಸಂತ ಹಜ್ರತ್‌ 
ನಾಸಿರುದ್ದೀನ್‌ ಚಿರಗ್ಡ್‌ ದೆಹ್ಫವಿ ಅವರ ಶಿಷ್ಕರಾಗಿದ್ದರು. ಗೆಸು ದರಜ್‌ ಅವರ್‌ ಹೆಸರು "ಸಯ್ಯದ್‌ 
ಮೊಹಮ್ಮೆದ್‌ ಹುಸ್ಸೈನಿ". ೧೩೩೬ ರಲ್ಲಿ ಇವರು ದಿಲ್ಲಿಗೆ ಹೋಗಿ ತಮ್ಮ ಶಿಕ್ಷಣ ಹಾಗು ತಾಲೀಮು 
ಪೂರ್ತಿ ಮಾಡಿದರು. ಗೆಸು ದರಜ್‌ ಅವರ ಗುರುಗಳು ಹಜತ್‌ ಕೆಥ್ದಿ, ಹಜ್ರತ್‌ ತಾಜುದ್ದೀನ್‌ ಬಹಾದುರ್‌ 
ಮತ್ತು ಕಜಿ ಅಬ್ಬುಲ್‌ ಮುಕ್ತದಿರ್‌. ದಿಲ್ಲಿ, ಮೆವಾಥ್‌, ಗ್ವಾಲಿಯರ್‌, ಅಇರ್ಚ, ಛತ್ರ, ಚಂದೆರಿ ಮತ್ತು 
ಬರೋಡ ಅಲ್ಲಿ ಪಾಠವನ್ನು ಮಾಡಿ ೧೩೯೭ರಲ್ಲಿ ಕಲಬುರಗಿಗೆ ಬಂದರು. ಒಂದು ದಿನ ಇವರು ಮತ್ತು 
ಮಿತ್ರರು ಹಜ್ರತ್‌ ನಸೀರುದ್ದಿನವರ ಪಲಕಿವನ್ನು ಎತ್ತಿದಾಗ ಗೆಸು ದರಜಿನ ಕೂದಲು ಪಲಕಿಯ ಕಾಲಲ್ಲಿ 
ಸಿಕ್ಕಿಬಿದ್ದಿತು, ಅವರಿಗೆ ಬಹಳ ನೋವು ಆಗಿತ್ತು ಆದ್ರೆ ಗುರುವಿನ ಮೇಲೆ ಪ್ರೀತಿ ಹಾಗು 
ಮರ್ಯಾದೆಯಿಂದ ಅವನು ಯಾರಿಗೂ ಹೇಳಲಿಲ್ಲ. ಈ ಪ್ರೀತಿ ಹಾಗು ಮರ್ಯಾದೆ ನೋಡಿ ಹಜ್ರತ್‌ 
ನಾಸಿರುದ್ದೀನ್‌ ಅವನನ್ನು " ಗೆಸು ದರಜ್‌ " ಅಂತ ಘೋಷಿಸಿದರು. ಎಲ್ಲ ಜನರು ಗೆಸು ದರಜಿಗೆ 
"ಖ್ವಾಜಾ ಬಂದಾ ನವಾಜ್‌ ಗೆಸು ದರಾಜ್‌” ಹೆಸರಿಂದ ಕರೆಯುತ್ತಾರೆ. ಇವರು ಸನ್‌ ೧೪೨೨ ನವೆಂಬರ್‌ 
ರಲ್ಲಿ ಮರಣರಾದರು. ಇವರು ೧೦೧ ವರ್ಷ ಬದುಕಿದ್ದರು. ಇವರ ಮರಣ ಸ್ಥಳ ಈಗ 
ಯಾತ್ರಾಸ್ಥಳವಾಗಿದೆ. ಇವರು ೧೯೫ ಪುಸ್ತಕಗಳನ್ನು ಅರಬ್ಬಿ ಪರ್ಸಿಯ ಹಾಗು ಉರ್ದು ಭಾಷೆಯಲ್ಲಿ 
ಬರೆದಿದ್ದರೆ. ಉದಾ: ಅವರಿಫ್‌-ಉಲ್‌-ಮ"ಅರಿಫ್‌, ಫಾಸೂಸ್‌-ಅಲ-ಹುಕ್ಕ್‌ ಅಸೇದ ಅಮಲಿ ಮತ್ತು 
ಅದಾಬ್‌-ಅಲ-ಮುರೀದಣಜನ್‌. ಸ್ಥಳ ದೊಡ್ಡ ವಿಸ್ತಾರವಾದ ಸಂಕೀರ್ಣ ವಸತಿ ೧೪೧೩ ರಲ್ಲಿ ಕಲಬುರಗಿ 


363 


ಬಂದಿದ್ದ 'ಬಂದಾ ನವಾಜ್‌, ಮಹಾನ್‌ ಸೂಫಿ ಸಂತನ ಸಮಾಧಿ ಹೊಂದಿದೆ. ಅವರ ಸಮಾಧಿಯ 
ತಂದೆಯ ಗೋಡೆಗಳ ವರ್ಣಚಿತ್ರಗಳು ಮತ್ತು ಮುಘುಲ್‌ ನಿರ್ಮಿಸಿದ ಮಸೀದಿ ಸಮಾಧಿಯ 
ಸಮೀಪದಲ್ಲಿದೆ. ಇದು ಇಂಡೋ-ಅರೆಬ್ಬಿಯ ಯಾ ಮುಸಲ್ಮಾನ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. 
ಗೋಡೆಗಳು ಮತ್ತು ಮೇಲ್ಭಾವಣಿಯ ಮೇಲೆ ವರ್ಣಚಿತ್ರಗಳು ಟರ್ಕಿಷ್‌ ಮತ್ತು ಇರಾನಿ ಪ್ರಭಾವ 
ಸಮ್ಮಿಳನ ಹೊಂದಿವೆ. ಚಾಂದಬೀಬಿ ನಿರ್ಮಿಸಿದ "ಖಂದರ್‌ ಖಾನ್‌" ತಂದೆಯ ಮಸೀದಿ ಹಾಗೂ 
ಹಿರಾಪುರ್‌ ಮಸೀದಿ (ಒಟ್ಟು ೧೫೮೫) ಇಲ್ಲಿ ಕೆಲವು ಸ್ಮಾರಕಗಳು, ಮತ್ತು ಸುಲ್ತಾನ್‌ ಹಾಸನ ಮತ್ತು 
ಇರೊಜೆ ಷಾ ಸಮಾಧಿ ರಚನೆಗಳು ಭವ್ಯವಾದ ಇವೆ. ರಾಜ್ಯದ ಪುರಾತತ್ವ ಮ್ಯೂಸಿಯಂ ಇಲ್ಲಿ ಬೌದ್ಧ 
ಠಿಟಚಿಡಣಜಣ ಸನ್ನತಿದಿಂದ ತಂದಿದೆ. ಉರಸ್‌: ಇದು "ಖ್ವಾಜಾ ಬಂದಾ ನವಾಜ್‌ ಗೆಸು ದರಜ್‌" ರ 
ಪುಣ್ಯತಿಥಿಯ ದಿನ ದಂದು ಆಚರಿಸುತ್ತಾರೆ. ಈ ದಿನ ಉಲ್‌-ಅ'`ದಃ ಮುಸ್ಲಿಂ ಕ್ಯಾಲೆಂಡರ ೧೫ನೆ ದಿನಕೆ 
ಆಚರಿಸುತ್ತಾರೆ. ಈ ದಿನ ಹಲವಾರು ಜನ ಎಭಿನ್ನ ಸ್ಥಳದಿಂದ ಇಲ್ಲಿ ಗೆಸು ದರಜ್‌ ರ ಆಶಿರ್ವಾದ್‌ 
ಪಡೆಯಲು ಬರುತ್ತಾರೆ. ಈಗ ಇಲ್ಲಿನ ಮುಖ್ಯಸ್ಥರು "ಸೈದ್‌ ಶಾಹ್‌ ಖುಸ್ರೋ ಹುಸ್ಸೈನಿ" ಯರಾಗಿದ್ದಾರೆ. 


ದರ್ಗಾಗಳು ಸೂಫಿಗಳ ಸಮಾಧಿಗಳು. ಈ ದರ್ಗಾಗಳಲ್ಲಿ ಊರಸ್‌ ನಡೆಯುತ್ತದೆ. ಕವಾಲಿ 
ಜರಗುತ್ತದೆ. ಕಾಯಿ ಒಡೆಯುತ್ತಾರೆ.ನೈವೇದ್ಯ ಅರ್ಪಿಸುತ್ತಾರೆ.ಮಜಾಹರಿಗೆ ಗಂಧ ಲೇಪಿಸುತ್ತಾರೆ. ಹೂ 
ಏರಿಸುತ್ತಾರೆ ಎಲ್ಲಾ ಜನಾ೦ಗಕ್ಕೂ ಈ ದರ್ಗಾಗಳಲ್ಲಿ ದರ್ಶನಕ್ಕೆ ಅವಕಾಶವಿದೆ. 


ಹಿಂದೂಗಳ ಜಾತ್ರೆಯಂತೆ ಉರುಸ್‌ ಮಾಡುತ್ತಾರೆ. ಬಜನೆ ಯಂತೆ ಕವಾಲಿ ಮಾಡುತ್ತಾರೆ. 
ಕಾಯಿ ಕರ್ಪೂರ ಅರ್ಪಿಸುತ್ತಾರೆ. ದೀಪ ಹಚ್ಚುತ್ತಾರೆ. ದಾಸೋಹ ದಂತೆ 'ಲಂಗಾರ್‌' ಎಂದು 
ಉಣಬಡಿಸುತ್ತಾರೆ. ಅರಬ್‌ ದೇಶಗಳಲ್ಲಿ ಮಕ್ಕ-ಮದೀನಾ ಗಳಲ್ಲಿ ಆಚರಣೆ ಇಲ್ಲ ಭಾರತದಲ್ಲಿ ಈ 
ರೀತಿಯ ಆಚರಣೆ ಇರುವುದಕ್ಕೆ ಕಾರಣ ಇಲ್ಲಿಯ ಹಿಂದುಗಳ ಜೊತೆ ಮುಸ್ಲಿಂ ಜನಾಂಗ ಬೆರೆತದ್ದು. 
ಮುಸ್ಲಿಮರೇ ಹೇಳುವಂತೆ ಈ ಆಚರಣೆಗಳು ಮುಸ್ಲಿಂ ಸಂಸ್ಕೃತಿಯ ವಲ್ಲ ಇದು ಹಿಂದೂ-ಮುಸ್ಲಿಂ 
ಸಂಸ್ಕೃತಿ ಯಟಿಜರಿ ಒಣಿಟುಟ ಛಿಣಟಣಣಡಿಜ ಎಂದು ಹೇಳುತ್ತಾರೆ. 


ಈ ದರ್ಗಾಗಳು ಸೂಫಿ ಸಂತರ ಸಮಾಧಿಗಳ ಆದುದರಿಂದ ಸರ್ವ ಜನಾಂಗಕ್ಕೆ ತೆರೆದ ಬಾಗಿಲು 
ಗಳಾಗಿವೆ. ಕೋಮು ಸೌಹಾರ್ದತೆಯ ನೆಲೆಗಳಾಗಿವೆ. ಅಂತೆಯೇ ಜಾತಿ - ಮತ,ಬೇದ- ಭಾವ, 
ಮೇಲು-ಕೀಳು ಯಾವ  ಗೋಜಲುಗಳಿಲ್ಲದೆ ಜನ ದರ್ಗಾಗಳಿಗೆ ನಡೆದುಕೊಳ್ಳುತ್ತಿರುವುದು. 
ವಿಶೇಷತೆಯೆಂದರೆ ಯಾವುದೇ ಊರಿನ ಸಣ್ಣಿ ಮಜಾಹರಿಗೋ ದರ್ಗಾಕ್ಕೂ ಮುಸ್ಲಿಮರಿಗಿಂತ 
ಹಿಂದುಗಳೇ ಅಧಿಕ ಸಂಖ್ಯೆಯಲ್ಲಿ ನಡೆದುಕೊಳ್ಳುತ್ತಾರೆ. ಅಲ್ಲಿ ಮತ-ಧರ್ಮದ ಭಿನ್ನತೆ ಅವರಿಗೆ 
ಕಾಡುವುದಿಲ್ಲ ಕಾರಣ ಸಮಾಧಿಯಾದ ಸಂತನ - ಸೋಫಿಯಾ ತತ್ವಗಳು ನಡೆದುಕೊಂಡ ರೀತಿ ಅವರ 
ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತವೆ ಒಬ್ಬ ಸಂತನ ಸೂಫಿಯ ಶರಣರ ಜಾತಿಗಳಿಗಿಂತ ನಡೆ- 
ನುಡಿ ತತ್ವ-ಸಿದ್ಧಾಂತಗಳು ಜನರ ಮನದ ಮೂಲೆಯಲ್ಲಿ ಅಚ್ಚಳಿಯದ ಎರಕ ಗಳಾಗಿ ಹೋಗಿರುತ್ತವೆ. 


ಖಾಜಾ ಬಂದೇನವಾಜ್‌ ಉರಸ್‌. 


ದಕ್ಷಿಣ ಭಾರತದಲ್ಲಿಯೇ ನಡೆಯುವ ಬಹುದೊಡ್ಡ ಉರಸ್‌ಐಎಂದರೆ ಖಾಜಾ 
ಬಂದೇನವಾಜರದು ಎಂದು ಹೇಳಬಹುದು.ದಕ್ಷಿಣಭಾರತದ ಜನರಂತೂ ಸರಿಯೇ ಸರಿ.ಉತ್ತರ 
ಭಾರತದಿಂದಲೂ ಕೂಡ ಜನರು ಉರಸ್‌ ಗೆ ಬರುತ್ತಾರೆ ಮಜಾಹರಿನ ದರ್ಶನ ಪಡೆಯುತ್ತಾರೆ 
ದರ್ಗಾದಲ್ಲಿ ಸುತ್ತಾಡಿ ಮನ ಪಾವನ ಗಳಿಸಿಕೊಳ್ಳುತ್ತಾರೆ. ಕೇವಲ ಮುಸ್ಲಿಮರಷ್ಟೇ ಅಲ್ಲಾ ಎಲ್ಲ ಜನಾಂಗದ 
ಜನ ಬಂದು ಉರಸ್‌ ನಲ್ಲಿ ಪಾಲ್ಗೊಳ್ಳುತ್ತಾರೆ. ಜಾತಿ-ಮತ-ಪಂಥ -ಕುಲ-ಗೋತ್ರ ಯಾವ ತಾರತಮ್ಯ 
ಗಳಿಲ್ಲದೆ ಒಂದೇ ಮನಸಿನಿಂದ ಸೇರಿಕೊಳ್ಳುತ್ತಾರೆ ಭಾವೈಕತೆಯನ್ನು ಬಿಂಬಿಸುವ ಉರಸ್‌ ಎಂದರೆ 
ತಪ್ಪಾಗಲಾರದು. 


364 


ಗಂಧ, ಚಿರಾಗ, ರುಯಾರತ್‌ ಎಂದು ಮೂರು ದಿನಗಳ ಕಾಲ ನಡೆಯುವ ಧಾರ್ಮಿಕ 
ವಿಧಿವಿಧಾನಗಳು ಉರಸ್‌ ಗೆ ಕಳೆ ತರುತ್ತದೆ. ಉರಸ್‌ ಗಿಂತ ಒಂದು ತಿಂಗಳ ಮುಂಚೆ ಕಾರ್ಯಕ್ರಮ 
ನಡೆಯುತ್ತದೆ. 'ರುಲಾ ” ಎಂದರೆ ಗುಂಬಜದ ಮೇಲೆ ಸುತ್ತಲೂ ಬೀಳುವಂತೆ ಹೂವಿನ ಸರಗಳನ್ನು 
ಹಾಕುತಾರೆ. 


ರುಲಾ. 


(0 


ಪ್ರತಿವರ್ಷ ಹಿಜರಿ ಶಕೆ ೧೭ ಶವ್ವಾಲ್‌ ರಂದು ಈ ರುಲಾ ಜರುಗುತ್ತದೆ. ಹಿಂದೂ-ಮುಸ್ಲಿಂ 
ಭಾವೈಕ್ಯತೆಯ ಪ್ರತಿರೂಪ ವೆಂಬಂತೆ ಈ ಕಾರ್ಯಕ್ರಮವನ್ನು ಅಂದಿನಿಂದ ಇಂದಿನವರೆಗೆ ಹಿಂದೂ- 
ಮುಸ್ಲಿಮರು ತಮ್ಮ ಆದ್ಯ ಕರ್ತವ್ಯವೆಂಬಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. 


ಕ್ಷೌರಿಕ ವೃತ್ತಿಯ ಶ್ರೀಮಂತ ತಂದೆ ಭೀಮಣ್ಣ ಮಶಾಲ್‌ ದೀವಟಿಗೆಯನ್ನು ಕೈಯಲ್ಲಿಡಿದು ಹಗ್ಗವನ್ನು 
ಕೈಯಲ್ಲಿಡಿದು ಗುಂಬಜ್‌ ವನ್ನು ಏರುತ್ತಾನೆ. ಬೆಳಕಿನಲ್ಲಿಯೇ ಗುಂಬಜ್‌ ಅನ್ನು ಹತ್ತಬೇಕು. ನೋಡುವುದಕ್ಕೆ 
ರೋಮಾಂಚನ ತರುವ ಮೈಯಲ್ಲಿ ನಡುಕ ಹುಟ್ಟಿಸುವ ಈ ದೃಶ್ಯ ಚೇತೋಹಾರಿಯಾಗಿರುತ್ತದೆ. ಈ 
ಮಲದ ಬೆಳಕಿನಲ್ಲಿಯೇ ಗುಂಬಜ್‌ ಬಗ್ಗೆ ಸುತ್ತಲು ಬೀಳುವಷ್ಟು ಹೂವಿನ ಸರಗಳನ್ನು ಮೈಮೇಲೆ 
ಹಾಕಿಕೊಂಡು ಹಗ್ಗವನ್ನು ಕೈಯಲ್ಲಿ ಹಿಡಿದು ಹೂಮಾರುವ ಹೋಗತಿಯ ಮಹಮ್ಮದ್‌ ಚನ್ನು ಮಿಯ 
ತಂದೆ ಶರ್ಫುದ್ದಿನ್‌ ಜೆರಾ ವನ್ನು ಹೆಗಲ ಮೇಲಿಟ್ಟುಕೊಂಡು ಗು೦ಬಜ ವನ್ನು ಹತ್ತುತ್ತಾನೆ. 


ಈ ದೀವಟಿಗೆಯನ್ನು ಬಾಯಿ ಹಿಡಿದು ದೇಹವನ್ನು ಹೆಗಲ ಮೇಲಿಟ್ಟುಕೊಂಡು ಇಂದಿನವರೆಗೂ 
ಅನೂಚಾನವಾಗಿ ನಡೆಸಿಕೊಂಡು ಬಂದಿದ್ದಾರೆ ರುರಾ ಕಾರ್ಯಕ್ರಮದ ಜರುಗಿದ ಒಂದು ತಿಂಗಳ 
ನಂತರ ರಿಯಾರತ್‌ ನಡೆಯುತ್ತದೆ. ಎಂದರೆ ಉರಸ್‌ ಗೆ ಒಂದು ತಿಂಗಳು ಪೂರ್ವ ಸಿದ್ಧತೆ ಎಂಬಂತೆ 
ಜೀರಾ ನಡೆಯುತ್ತದೆ. 


ಗಂಧ. 


ಗುಲಾಬಿಯ ಪನ್ನೀರಿನಿಂದ ಮಜಾ ಹರ್‌ (ಸಮಾಧಿ) ತೊಳೆಯುತ್ತಾರೆ. ಗಂಧಲೇಪನ 
ಮಾಡುತ್ತಾರೆ ಆನಂತರ ಗುಲಾಬಿ ಹೂವನ್ನು ಮಜಾಹರಿಗೆ ಏರಿಸುತ್ತಾರೆ. ಈ ಗಂಧಲೇಪನ 
ಸಂದರ್ಭದಲ್ಲಿ ಜನರಿಗೆ ಪ್ರವೇಶವಿದೆ. ದರ್ಗಾದ ಸಜ್ಜಾದೆ ಯವರು ಅಂದರೆ ಮುಖ್ಯಸ್ಥರು ನಿಂತು ಈ 
ಕಾರ್ಯವನ್ನು ನಡೆಸಿಕೊಡುತ್ತಾರೆ. 


ಮೆಹಬೂಬ್‌ ಗುಲಶನ್‌ ಗಾರ್ಡನ್‌ ನಿಂದ ಗಂಧದ ಮೆರವಣಿಗೆ ಹೊರಡುತ್ತದೆ ಕುರಾನ್‌ ಪಠಣ 
ದ ನಂತರ ಸಜ್ಜಾದರು ತಮ್ಮ ಸ್ವಹಸ್ತದಿಂದ ಗಂಧದ ಕರಂಡಕವನ್ನ ತಲೆ ಮೇಲೆ ಇಟ್ಟು ನಡೆಯುತ್ತಾರೆ 
ಮತ್ತೆ ಹಲವು ಗೌರವಾನ್ವಿತರು ಹಿರಿಯರು ತೆಗೆದುಕೊಳ್ಳುತ್ತಾರೆ. ಬಹಳ ಜನ ಕೂಡಿ ಮೆರವಣಿಗೆಯೊಂದಿಗೆ 
ಗಂಧವನ್ನು ಗೌರವದಿಂದ ತರುತ್ತಾರೆ ಈ ಗಂಧ ತರುವ ಕಾಲಕ್ಕೆ ಕಂಬದ ಮೇಲೆ ಏರುತ್ತಾರೆ ತಲವಾರ 
ತಿರುವುತ್ತಾರೆ. ವೀರಾವೇಶದ ತುಣುಕುಗಳನ್ನು ತೋರುತ್ತಾರೆ. ರಾತ್ರಿ ಖವಾಲಿ ಆಗುತ್ತದೆ. (ಸಮೂಹ) 


(close dಂಂr ೧30/81 ) ಡೋಲು ಬಾರಿಸುವುದಿಲ್ಲ ವಚನಗಳಂತೆ ಹಾಡುತ್ತಾರೆ. 
ಚಿರಾಗ್‌. 


ಇಡಿ ರಾತ್ರಿಯೆಲ್ಲ ದೀಪವನ್ನು ಬೆಳಗಿಸುತ್ತಾರೆ ಸೂಫಿಯಾ ಜೀವನ ಕುರಿತು.ಗುಣಗಳನ್ನು ತಿಳಿಸಿ. 
ಪದಗಳನ್ನು ಹಾಡಿ ಇಡೀ ರಾತ್ರಿಯನ್ನು ಕಳೆಯುತ್ತಾರೆ. ಖಾಜಾ ಬಂದೆನವಾಜ್‌ ಅರು ಅವರು ಬರೆದ 
ಹಾಡುಗಳನ್ನು ಹಾಡುತ್ತಾರೆ. 


365 


ಮಿಯಾರತ್‌. 


ಸೂಫಿ ಆತ್ಮ ಶಾಂತಿಗಾಗಿ ಕುರಾನ್‌ ಪಠಣ ಮಾಡಿ ಫಾತೆ ಕೊಡಿಸುತ್ತಾರೆ. ನಂತರ ತಬುರಕ್‌ (ಪ್ರಸಾದ) 
ವಿತರಿಸುತ್ತಾರೆ. ಖಸಿದ ಬುರ್ದಾ ಶರೀಫ್‌ ಓದುತ್ತಾರೆ. ಹಜರತ್‌ ಮಹಮ್ಮದ್‌ ಪೈಗಂಬರರ ಕುರಿತು. 


ಈ ಮೇಲಿನ ಮೂರು ವಿಧಿ-ವಿಧಾನಗಳ ಗೊಂಡ ರೀತಿ-ರಿವಾಜುಗಳನ್ನು ಅಳವಡಿಸಿಕೊಂಡು ಸೂಫಿಯ 
ಮಜಾ ಹರಿನ ದರ್ಗಾದ ಸ್ಥಳದಲ್ಲಿ ಆಚರಿಸುವುದಕ್ಕೆ ಉರಸ್‌ ಎನ್ನುತ್ತಾರೆ. 


ಕಲಬುರ್ಗಿಯ ಖ್ವಾಜಾ ಬಂದೇನವಾಜ್‌ ಉರುಸ್‌ ಹಲವು ವಿಶೇಷತೆಗಳ ಸಂಗಮ. 
ಮಹಿಳೆಯರು, ಪುರುಷರು, ಮಕ್ಕಳನ್ನು ಆಕರ್ಷಿಸುವ ಹತ್ತಾರು ವಿಶೇಷಗಳು ಉರುಸ್‌ ನಲ್ಲಿರುತ್ತವೆ. 
ಧರಿಸುವ ಆಭರಣದಿಂದ ಓಡಿದು. ತಿನ್ನುವ ಖಾದ್ಯದವರೆಗೂ' ಹತ್ತಾರು ವರೈ ಟಿಗಳನ್ನು ಉರುಸ್‌ ವೇಳೆ 
ಕಾಣುತ್ತೇವೆ. ಉರುಸ್‌ ಸಂದರ್ಭದಲ್ಲಿ ಮಾತ್ರ ಸಿಗುವ ಕೆಲವೊಂದು ಖಾದ್ಯಗಳಿದ. ಅದರ ಪೈಕಿ 
ಮುಖ್ಯವಾಗಿ ಭಕ್ತರನ್ನು ಆಕರ್ಷಿಸುವುದು ಹಲ್ವಾ ಪರೋಟ. ದೊಡ್ಡ ಗಾತ್ರದ ಪರೋಟಗಳನ್ನು 
ಸಿದ್ಧಪಡಿಸುವ ಪರೋಟಾವನ್ನು, ಹಲ್ವಾ ಜೊತೆ ಸವಿದು ಭಕ್ತರು ಸಂಭ್ರಮಿಸುತ್ತಾರೆ. ಒಂದು ತಿಂಗಳ ಕಾಲ 
ಈ ಹಲ್ವಾ ಪರೋಟಾ ಲಭ್ಯವಾಗುತ್ತಿದ್ದು, ಎಂಥವರ ಬಾಯಲ್ಲೂ ನೀರೂರಿಸುತ್ತಿದೆ. ಈ ಕುರಿತು ಒಂದು 
ವರದಿ ಇಲ್ಲಿದೆ. 


ಸಾಮಾನ್ಯವಾಗಿ ನೀವು ಖಾರದ ಪದಾರ್ಥಗಳೊಂದಿಗೆ ಪರೋಟಾ ತಿನ್ನುವುದು ಸಹಜ. ಆದರೆ 
ಕಲಬುರಗಿಯ ಖ್ವಾಜಾ ಬಂದೇನವಾಜ್‌ ಉರುಸ್‌ ಗೆ ಬರುವ ಭಕ್ತರು ಪರೋಟಾವನ್ನು ಸಿಹಿಯಾದ 
ಹಲ್ವಾದ ಜೊತೆ ಸವಿಯುತ್ತಾರೆ. ಎಲ್ಲರ ಬಾಯಲ್ಲಿ ನೀರೂರಿಸುವ ಈ ಹಲ್ವಾ-ಪರೋಟ ಬಂದೇನವಾಜ್‌ 
ಉರುಸ್‌ ನ ವಿಶೇಷಗಳಲ್ಲೊಂದು. ಪ್ರತಿ ವರ್ಷ ಖ್ವಾಜಾ ಬಂದೇನವಾಜ್‌ ಉರುಸ್‌ ಬಂತೆಂದರೆ ಈ 
ಖಾದ್ಯ ತಯಾರಿಸುವ ಬಾಣಸಿಗರು ದೂರದ ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶಗಳಿಂದ 
ದೌಡಾಯಿಸಿ ಬರುತ್ತಾರೆ. ದೊಡ್ಡ ಗಾತ್ರದ ಪರೋಟಗಳನ್ನು ಸಿದ್ದಪಡಿಸಿ ಹಲ್ವಾದೊ೦ದಿಗೆ ಸವಿಯಲು 
ಗ್ರಾಹಕರಿಗೆ ನೀಡುತ್ತಾರೆ. ಉರುಸ್‌ ಗೆ ಬ೦ದ ಬಹುತೇಕ ಭಕ್ತರು ಈ ಖಾದ್ಯವನ್ನು ಸವಿದೇ ಹೋಗುವುದು 
ವಾಡಿಕೆ. ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಈ ಖಾದ್ಯವನ್ನು ಗ್ರಾಹಕರು ಖುಷಿಯಿಂದ ಆಸ್ವಾದಿಸುತ್ತಾರೆ. 


ಕೆಲವೊಬ್ಬರು ಅಲ್ಲಿಯೇ ಕುಳಿತು ತಿಂದರೆ, ಮತ್ತೆ ಕೆಲವರು ಪಾರ್ಸಲ್‌ ತೆಗೆದುಕೊಂಡು ಹೋಗುತ್ತಾರೆ. 
ಸಿಹಿಯಾದ ಹಲ್ಹಾದೊಂದಿಗೆ ಪರೋಟ ಸವಿಸುವುದು ಡಿಫರೆಂಟ್‌ ಅನುಭವ ನೀಡುತ್ತದೆ. ಈ ಅನುಭವ 
ಸಿಗಬೇಕೆಂದರೆ ಪ್ರತಿ ಬಾರಿಯೂ ಬರುವ ಉರುಸ್‌ ವರೆಗೆ ಕಾಯಲೇಬೇಕು. ಉರುಸ್‌ ಸಂದರ್ಭದಲ್ಲಿ 
ದರ್ಗಾಕ್ಕೆ ಬಂದಲ್ಲಿ ತಪ್ಪದೇ ಹಲ್ವಾ-ಪರೋಟ ಸವಿಯುವುದನ್ನು ಮಿಸ್‌ ಮಾಡಿಕೊಳ್ಳುವುದಿಲ್ಲ ಎನ್ನುತ್ತಾರೆ 
ಭಕ್ತರು. ತುಪ್ಪದಿ೦ದ ನಾದಿದ ಮೈದಾ ಹಿಟ್ಟಿನ ಮೂಲಕ ದೊಡ್ಡ ದೊಡ್ಡ ಗಾತ್ರದ ಪರೋಟಗಳನ್ನು 
ಸಿದ್ಧಪಡಿಸಲಾಗುತ್ತದೆ. ಅದಕ್ಕೆ ಗೋಧಿ ರವೆ, ಸಕ್ಕರೆ, ತುಪ್ಪ ಡೈ ಫ್ರೂಟ್‌ ಗಳ ಮಿಶ್ರಣದಿ೦ದ ತಯಾರಿಸಿದ 
ಹಲ್ವಾದೊಂದಿಗೆ ಸವಿಯಲು ನೀಡಲಾಗುತ್ತದೆ. 


ಹಲ್ವಾ ಮತ್ತು ಪರೋಟಗಳ ಕಾಂಬಿನೇಷನ್‌ ಭಕ್ತರನ್ನು ವಿಶೇಷವಾಗಿ ಆಕರ್ಷಿಸುತ್ತದೆ. ಭಕ್ತರ 
ಬೇಡಿಕೆಯನ್ನು ಗಮನಿಸಿಯೇ ಸಾವಿರಾರೂ ಮೈಲಿ ದೂರದಿಂದ ಬರುವ ಬಾಣಸಿಗರು ವಿಶೇಷ 
ಖಾದ್ಯವನ್ನು ಸಿದ್ಧಪಡಿಸಿ ಮಾರಾಟ ಮಾಡುತ್ತಾರೆ. ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶಗಳಿ೦ದ ಬರುವ 
ಬಾಣಸಿಗರು ಒಂದು ತಿ೦ಗಳ ಕಾಲ ಬೀಡು ಬಿಟ್ಟು, ಹಲ್ವಾ-ಪರೋಟದ ಸವಿಯನ್ನು ಬಂದೇನವಾಜರ 
ಭಕ್ತರಗಿ  ಉಣಬಡಿಸುತ್ತಾರೆ. ದರ್ಗಾಕ್ಕೆ ಬರುವ ಭಕ್ತರು ಇಷ್ಟಪಟ್ಟು ಹಲ್ವಾ ಪರೋಟ 
ಸವಿಯುವುದರಿಂದಾಗಿ ಒಳ್ಳೆಯ ವ್ಯಾಪರವೂ ನಡೆಯುತ್ತದೆ ಎನ್ನುತ್ತಾರೆ ಅಂಗಡಿಯ ಮಾಲೀಕ ಮ 
ಮಹಮ್ಮದ್‌ ಷಾಹೀದ್‌. 


366 


ಒಟ್ಟಾರೆ ಬಂದೇನವಾಜ್‌ ರ ಉರುಸ್‌ ಹಿಂದೂ ಮುಸ್ಲಿಂ ಜನರು ಒಟ್ಟಿಗೆ ಕೊಡಿ ಆಚರಿಸುವ ಜಾತ್ರೆ . 
ಬಂದೇನವಾಜ್‌ ಮುಸ್ಲಿಂ ಸೂಫಿ ಸಂತರಲ್ಲಿ ಒಬ್ಬರಾಗಿದ್ದಾರೆ. ಗುಲ್ಬರ್ಗಾದಲ್ಲಿ, ಶರಣ ಬಸವೇಶ್ವರರ 
ಸಮಕಾಲೀನರಾಗಿದ್ದರು. ಹಿಂದೂ-ಮುಸ್ಲಿಂರು ಗುಲ್ಬರ್ಗಾದಲ್ಲಿರುವ ಖ್ವಾಜಾ ಬಂದೇ ನವಾಜ್‌ ದರ್ಗಾಕ್ಕೆ 
ಭಕ್ತರಾಗಿದ್ದಾರೆ. ಈ ದರ್ಗಾ ಒಂದು ಜಾಗೃತವಾದ ಧಾರ್ಮಿಕ ಕ್ಷೇತ್ರವೆಂಬ ಜನನಂಬಿಕೆಯಿದೆ. ಶರಣ 
ಬಸವೇಶ್ವರ ಮತ್ತು ಬಂದೇ ನವಾಜರ ಸ್ನೇಹದ ಗುರುತಾಗಿ ಈಗಲೂ ಕೂಡ ಕೆಲವು ಸಂಪ್ರದಾಯಗಳು 
ಉಳಿದಿವೆ. ಬಂದೇ ನವಾಜರ ಉರುಸು ಶುರುವಾಗುವ ಮುನ್ನ ತೇಯ್ದಿರುವ ಗಂಧವು ಶರಣ 
ಬಸವೇಶ್ವರರ ಗುಡಿಯಿ೦ದ ಬರಲೇ ಬೇಕು. ಹಾಗೇ ಶರಣ ಬಸವೇಶ್ವರರ ಜಾತ್ರೆ ಆರಂಭ ಆಗುವ ಮುನ್ನ 
ದೀವಟಿಗೆಗಳು ಬಂದೇ ನವಾಜರ ದರ್ಗಾದಿಂದ ಬರಲೇ ಬೇಕು. 


ಗಂಥಯಣ. 


೧. ಖಾಜಾ ಬಂದೇನವಾಜರು; ಚಂದ್ರಕಾಂತ ಕರದಳ್ಳಿ. 

. ಬಂದೇನವಾಜ್‌; ಡಾ. ಅಬ್ಬುಲ್‌ ಹಮೀದ್‌. 

. ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ; ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ. 
ಅಂತರ್ಜಾಲ. 


£ ೫» 


367 


ಬಿದ್ರಿ ಕಲೆಯ ಚಾರಿತ್ರಿಕ ಹಿನ್ನೋಟ. 


-ಶ್ರೀ ಕಲ್ಯಾಣಪ್ಪಾ ಎಂ. ನಾವದಗಿ 
ಮುಖ್ಯಸ್ಥರು ಇತಿಹಾಸ ವಿಭಾಗ, 
ಎಸ್‌.ಎಸ್‌.ಕೆ.ಬಿ ಪದವಿ ಕಾಲೇಜು, ಬಸವಕಲ್ಯಾಣ. 
ಹಿನ್ನೆಲೆ. 

ಜನಪದರು ಹೇಳುವಂತೆ ಯಾವುದೋ ರೀತಿಯಲ್ಲಿ ಇರುವ ಒಂದು ಕಲೆ ಈಗಿರುವ ಬಿದ್ರಿ 
ಕಲೆಯ ರೂಪದಲ್ಲಿ ಕಂಡುಕೊಂಡಾಗ, ಕಂಡುಕೊಂಡವರು ತನ್ನ ಭಾಗ್ಯ, ವಿಧಿ (ಅದೃಷ್ಟುಯಿಂದಲೇ ಕಲೆ 
ಕರತಗವಾಯಿತು ಎಂದು ತಿಳಿದ. ಆದ್ದರಿಂದ ಇದಕ್ಕೆ ವಿದಿ ಎಂದು ಕರೆದ. ಅದು ವಿಧಿಬಿದಿ ಎಂದು 
ಅಪಭ್ರಂಶ ಹೊಂದಿ ಬಿದ್ರಿ ಆಯಿತು ಎನ್ನುವುದಿದೆ. ಮತ್ತೆ ಕರಲವರು ಈ ಕಲೆಯ ರೂಪ 
ಕಂಡುಕೊಂಡವನು ಮುಂದೆ ಬಣ್ಣ ಏರಿಸುವುದಕ್ಕಾಗಿ ತಡಕಾಡುವಾಗ ಅದ್ದೋಗೋ ಕೆಳಗೆ ಬಿದ್ದ ಹಾಗೆ 
ಬಿದ್ದಾಗ ಅವನ ಕೈಯಲ್ಲಿರುವ ಕಲೆಯೂ ಕೆಳಗೆ ಬಿತ್ತು. ಆಗ ಕ್ಷಾಟಿ (ಕೋಟೆ) ಮಣ್ಣಿನಾಂಶದಲ್ಲಿ ಕಲೆಯ 
ಬಣ್ಣ ಬದಲಾಗುವುದನ್ನು ಗಮನಿಸಿದ. ಹೀಗೆ ಕಲೆಗಾರ ಕಲೆಗೆ ಬಣ್ಣ ಏರಿಸಲು ಬೀದರ ಕ್ವಾಟಿಯ 
ಮಣ್ಣನ್ನು ಬಳಸಿಕೊಳ್ಳಲು ಪ್ರಾರಂಭಿಸಿದ. ಈ ರೀತಿಯಾಗಿ ಇವನು ಬಿದ್ದಾಗಲೇ ಒಂದು ಹೊಸ 
ಶೋಧವಾಯ್ತು. ಆದ್ದರಿಂದ ಆತನು ಬಿದ್ದೆ, ಬಿದ್ದಿವಿ, ಬಿದ್ದಿವಿರಿ, ಬಿದ್ದಿರಿ, ಬಿದ್ರಿ ಎಂದು ಹೇಳುತ್ತಾ ಅದೇ 
ಹೆಸರು ಕಲೆಗೆ ಕರೆಯಲು ಪ್ರಾರಂಭಿಸಿದ. ಆದರೆ ಭಾಷೆ ರೀತ್ಕಾದ ಪ್ರಕಾರ ಈ ಪ್ರದೇಶದಲ್ಲಿ ಬಿದಿ 
ಕಲೆಯಲ್ಲಿ ನಿಪುಣತೆಯನ್ನು ಪಡೆದ ಪರಿಣಾಮವಾಗಿ ಬೀದರಿನ ಮೂಲ ಶಬ್ದ ಬಿದಿರು ಬಿದರೆ ಬಿದಿರೆ 
ಬಿದಿರುಪುರ »ಬಿದಿರೂರು- ಬೀದರ್‌ ಆಗಿದೆ ಎಂದು ರಾಜಶೇಖರ್‌ ಕೆ.ಎಲ್‌ ಅವರು ಉಲ್ಲೇಖಿಸುತ್ತಾರೆ. 
ನಿಜಾಂರ ಕಾಲದ ನಕ್ಷೆಯೊಂದರಲ್ಲಿ ಆಂಗ್ಲ ಭಾಷೆಯಲ್ಲಿ ಃಜಜಜಡಿ ಎಂದು ನಮೂದಾಗಿದೆ. ಇದನ್ನು 
ಕನ್ನಡದಲ್ಲಿ ಬಳಸಿಕೊಂಡಾಗ ಬೇಡರ್‌/ಬೇದರ್‌ ಎಂದು ಬಳಸಬಹುದಾಗಿದೆ. ಖಚಿತವಾಗಿ ಬಿದ್ರಿ ಶಬ್ಧದ 

ನಿಷ್ಪತ್ತಿಯ ಬಗ್ಗೆ ಹಲವಾರು ಬಗೆಯ ಗೊಂದಲಗಳಿರುವುದು ದಿಟ. 


ಬಿದ್ರಿ ಕಲೆಯ ಚಾರಿತ್ರಿಕ ಹಿನ್ನೆಲೆ. 


ಶಿಲಾಯುಗದಿ೦ದಲೂ ಕಲೆಯ ಪ್ರಕಾರ ಕಾಣಿಸುತ್ತದೆ. ಮುಂದಿನ ಯುಗಗಳಲ್ಲಿ ಕಲೆ 
ಹಂತಹಂತವಾಗಿ ಬದಲಾವಣೆ ಹೊಂದಿರುವುದು ಇತಿಹಾಸದ ಪುಟಗಳಿಂದ ವೇದ್ಯವಾಗುತ್ತದೆ. ಮಣ್ಣಿನ 
ಮಡಕೆಗಳ ಮೇಲೆ ಲೋಹದ ವಸ್ತುಗಳ ಮೇಲೆ ಚಿತ್ತಾರಗಳನ್ನು (ನಕ್ಷೆ) ಬಿಡಿಸುವ ಕಲೆಯನ್ನೂ ಮಾನವ 
ಬಹು ಹಿಂದೆಯೇ ಬೆಳೆಸಿಕೊಂಡಿದ್ದ. ಇದು ಮಾನವನ ವಿಕಾಸದ ಸಂಕೇತವಾಗಿ ರಾಜಾಶ್ರಯದಲ್ಲಿ ಈ 
ಕಲೆಗಳು ಹುಲುಸಾಗಿ ಬೆಳೆದು ಜನ ಮನ್ನಣೆಗಳಿಸಿವೆ. ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದ ಕಳಚೂರಿ 
ಅರಸರ ಕಾಲದಲ್ಲಿ ವಿವಿಧ ಪರಿಕರಗಳ ಮೇಲಲ್ಲದೇ ಕಬ್ಬಿಣದ ವಸ್ತುಗಳ ಮೇಲೆ ಬೆಳ್ಳಿ, ಬಂಗಾರದ 
ಲೇಪಿಸುವ ಹಾಗೂ ಚಿತ್ತಾರ ಕೆತ್ತಿ ಅದರಲ್ಲಿ ಕೂಡಿಸುವ ಕಲೆ ಜಾರಿಯಲ್ಲಿದ್ದುದು ಕಂಡುಬರುತ್ತದೆ. 
ಸುಮಾರು ೮೦೦ ವರ್ಷಗಳಿಂದ ಬೆಳೆದುಬಂದ ಸಂಪ್ರದಾಯದ ಪ್ರಕಾರ ದಕ್ಷಿಣದ ಬಹಮನಿ 
ವಂಶದೊಂದಿಗೆ ಬಿದ್ರಿ ಕಲೆಯ ಸಂಬಂಧವಿದೆ. ಒಂದು ಸಂಪ್ರದಾಯದ ಪ್ರಕಾರ ಬಿದ್ರಿಯ ಕಲಾತಂತ್ರವು 
ಇರಾನದಿಂದ ಇರಾಕಿನ ಮೂಲಕ ಬಹುಮನಿ ರಾಜ್ಯವನ್ನು ಬಂದು ಸೇರಿತು. ಇದನ್ನು ಭಾರತಕ್ಕೆ 
ತಂದವನು ಸಿಜಿಸ್ತಾನ್‌ (ಇರಾನ್‌)ದಿಂದ ಧರ್ಮ ಪ್ರಚಾರಕ್ಕೆ ಬಂದ ಸೂಫಿ ಖ್ವಾಜಾ ಮೊಯಿನೊದ್ದೀನ್‌ 
ಹಸನ ಚಿಸ್ತಿ ಕ್ರಿಶ ೧೧೯೨( ಅ.ಹಿ ೫೮೭) ನಲ್ಲಿ ಅವರ ಮೂಲಕ ಇದು ಮೊದಲಿಗೆ ಅಜಮೀರನ್ನು 
ಪ್ರವೇಶಿಸಿತು. ಅಲ್ಲಿಂದ ಅದು ವಿಜಾಪುರವನ್ನು ಪ್ರವೇಶಿಸಿತು. ಅನಂತರ ಎರಡನೆಯ ಅಲ್ಲಾವುದ್ದೀನ 
ಬಹಮನಿಯು (ಕ್ರಿಶ ೧೪೩೬-೫೭) ಕರಕುಶಲ ವಸ್ತುಗಳು ನಿರ್ಮಿಸುತ್ತಿದ್ದ ಕಲಾಕಾರರನ್ನು 
ವಿಜಾಪುರದಿಂದ ಕರೆತಂದು ಬೀದರಿನಲ್ಲಿ ನೆಲೆಗೊಳಿಸಿದ. 


368 


ಮತ್ತೊಂದು ಕಥೆಯ ಪ್ರಕಾರ ಈ ಕಲೆಯ ಮೂಲನೆಲೆ (ಇರಾಕ್‌) ಡಮಾಸ್ಕಸ್‌ ಅಲ್ಲಿನ ಕೆಲವರು 
ಬೆಳ್ಳಿ ಬಂಗಾರವನ್ನು ಹುದುಗಿಸಿ ಕುಸುರಿ ಕೆಲಸವನ್ನು ಮಾಡುವುದರಲ್ಲಿ ನಿಮಣರಾಗಿದ್ದರು. ಅವರ ಒಂದು 
ಗುಂಪು ಸಿರಿಯಾ ಅಥವಾ ಇರಾಕಿನ ಮೂಲಕ ಭಾರತಕ್ಕೆ ಬ೦ದಿತು. ಅವರಲ್ಲಿ ಕೆಲವರು ರಾಜಸ್ಥಾನದ 
ಅಜಮೀರಿನಲ್ಲಿ ವಾಸವಾಗಿದ್ದರು. ಅಲ್ಲಿಂದ ಈ ಕುಶಲಕರ್ಮಿಗಳು ಕಾರಣಾ೦ತರಗಳಿಂದ ೧೫ನೆಯ 
ಶತಮಾನದಲ್ಲಿ ದಕ್ಷಿಣದತ್ತ ವಲಸೆ ಹೊರಟರು. ಅವರು ಬಂದು ನೆಲೆಸಿದ್ದು ಹೈದರಬಾದಿನ ಸಮೀಪದ 
ಬೀದರಿನಲ್ಲಿ ಮುಂದೆ ಅನೇಕ ಶತಮಾನಗಳವರೆಗೆ ಈ ಕಲೆಯು ಆ 


ಪ್ರದೇಶದಲ್ಲಿ ಪಸರಿಸಿ ಗಟ್ಟಿಗೊಂಡಿತು. ಅದಕ್ಕೆ ಬಿದ್ರಿ ಕಲೆಯೆಂಬ ಹೆಸರು ರೂಢವಾಯಿತು. ಅತ್ಯಂತ 
ಪ್ರಾಚೀನವಾದ ಕಲಾವಿದ ಅಬ್ಬುಲ್ಲಾ ಬಿನ್‌ ಖೈಸರ್‌ ಅವನು ಮತ್ತು ಅವನ ಶಿಷ್ಕ ಶಿವಣ್ಣ ಇದ್ದುದು 
ವಿಜಾಪುರದಲ್ಲಿ ಎರಡನೆಯ ಅಲ್ಲಾವುದ್ದೀನ ಬಹಮನಿಯ (೧೪೩೮-೧೪೫೭) ಪಟ್ಟಾಭೀಷೇಕದ 
ಕಾಣಿಕೆಗಳ ರೂಪದಲ್ಲಿ ಅರ್ಪಿಸಲಾದ ಕಲಾಕೃತಿಗಳನ್ನು ಕಂಡು ಸುಲ್ತಾನರು ಪ್ರಭಾವಿತನಾಗಿ 
ಕುಶಲಕರ್ಮಿಗಳನ್ನು ವಿಜಾಪುರದಿಂದ ಕರೆಯಿಸಿಕೊಂಡು ಬೀದರಿನಲ್ಲಿ ನೆಲೆಸುವಂತೆ ಮಾಡಿದನು. ಬಿದ್ರಿ 
ಕರಕುಶಲ ಕಲೆಯು ಬೀದರಿನಲ್ಲಿ ಮೊಟ್ಟಮೊದಲಿಗೆ ಪರಿಚಯವಾಗಿದ್ದು ೧೫ನೆಯ ಶತಮಾನದ 
ಆರಂಭದಲ್ಲಿಯೇ ಎನ್ನಬಹುದು. ಬಹಮನಿ ಸುಲ್ತಾನ ಅಹಮದ್‌ ಶಹವಲಿ ಬಹಮನಿ! ಕ್ರಿಶ ೧೪೨೨- 
೧೪೨೬) ತನ್ನ ರಾಜಧಾನಿಯನ್ನು ಕಲಬುರ್ಗಿಯಿಂದ ಬೀದರಿಗೆ ವರ್ಗಾಯಿಸಿದಾಗ ರಂಗೀನ ಮಹಲ್‌ 
ಹಾಗೂ ಇತರ ಕಲಾತ್ಮಕ ಕಟ್ಟಡಗಳನ್ನು ಇರಾನ್‌ನಿಂದ ಕುಶಲಕರ್ಮಿಗಳನ್ನು ಕರೆಸಿದ. ಇವರಲ್ಲಿ ಅಬ್ದುಲ್ಲಾ 
ಬಿನ್‌ ಖೈಸರ್‌ ಎಂಬಾತ ಸತುವಿನ ಮಿಶ್ರಲೋಹದ ಮೇಲೆ ಚಿನ್ನದ ಕುಸುರಿ ಕೆಲಸವನ್ನು ಮಾಡಿ ಸುಂದರ 
ಕಲಾಕೃತಿ ವಸ್ತುಗಳನ್ನು ತಯಾರಿಸಬಲ್ಲವನಾಗಿದ್ದ. ಸತುವು ಬಿಳಿಯದಾಗಿರುವುದರಿ೦ದ ಅದರಲ್ಲಿ ಬೆಳ್ಳಿ 
ಕೂಡಿಸಿದ್ದರೂ ಅದು ಕಾಣುತ್ತಿರಲಿಲ್ಲ. ಕಾರಣ ಅವೆರಡರ ಬಣ್ಣ ಒಂದೇಯಾಗಿದ್ದವು. 


ಸುಲ್ತಾನರ ಕಾಲ (ಕ್ರಿತ.೧೨೦೬-೧೫೨೬). 


೧೪ನೆಯ ಶತಮಾನದ ಕುಶಲಕರ್ಮಿ ಅಬ್ದುಲ್ಲಾ ಬಿನ್‌ ಖೈಸರ್‌ನು ಒಮ್ಮೆ ಕೋಟೆಯ ಕಟ್ಟಡದ 
ಕೆಲಸ ಕ್ಕೆ ಈ ಕಲಾಕೃತಿಯೊಂದಿಗೆ ಹೋದಾಗ ಆತನ ಕೈಯಿಂದ ಕಲಾಕೃತಿ ಜಾರಿ ಕೆಸರಿನಲ್ಲಿ ಬಿದ್ದು 
ಸತುವಿನ ಬಣ್ಣವು ಕಪ್ಪಾಗುವುದು ಹಾಗೂ ಬೆಳ್ಳಿ ಮತ್ತು ಬಂಗಾರ ತಮ್ಮ ಮೂಲರೂಪದಲ್ಲಿರುವುದನ್ನು 
ಕಂಡು ಆಶ್ಚರ್ಯಪಟ್ಟು, ಕಲಾಕೃತಿ ಬಿದ್ದ ಸ್ಥಳವನ್ನು ಮಣ್ಣು ಪರೀಕ್ಷೆ ಮಾಡಿದ. ಮಣ್ಣಿನ ವಾಸನೆ ಹಾಗೂ 
ರುಚಿ ವಿಚಿತ್ರವಾಗಿದರುವುದನ್ನು ಕಂಡುಕೊಂಡನು. ಆ ಮಣ್ಣಿಗೆ ಉಪ್ಪು ಹಾಗೂ ಖಾರದ ವಿಶಿಷ್ಟ ರುಚಿ 
ಇರುವುದನ್ನು ತಿಳಿದಕೊಂಡ. ಕಲಾಕೃತಿಗಳ ಮೇಲೆ ವಿವಿಧ ರೀತಿಯಲ್ಲಿ ಮಣ್ಣು ಪ್ರಯೋಗಿಸಿದ ಫಲವಾಗಿ 
ಬಿದ್ರಿಕಲೆ ಇಲ್ಲಿಂದಲೇ ಹುಟ್ಟಿತೆಂಬುದು ಜನಪದರ ವಾದಗಳಿವೆ. ಈ ಸೃಷ್ಟಿಕರಣದ ಹಿನ್ನೆಲೆಯಲ್ಲಿ 
ದೊರೆತಿರುವ ಲಿಖಿತ ದಾಖಲೆ ಎಂದರೆ ಪರ್ಶಿಯನ್‌ ಭಾಷೆಯಲ್ಲಿ ಬರೆದಿರುವ (ಕ್ರಿಶ.೧೭೫೯) 
ಛಾಹಾರ್‌ ಗುಲ್‌ ಶನ್‌. ಛಾಹಾರ್‌ ಗುಲ್‌ ಶನ್‌ದ ೨ನೆಯ ಸಂಪುಟದಲ್ಲಿ ದಕ್ಷಿಣದ ೫ ಸುಭಾಗಳನ್ನು 
(ಆಡಳಿತ ವಿಭಾಗಗಳು) ಹೆಸರಿಸಲಾಗಿದೆ. ಅವುಗಳಲ್ಲಿ ಬೀದರ ನಗರವೂ ಒಂದು. ಈ ನಗರವನ್ನು ಅದರ 
ಪರ್ಶಿಯನ್‌ ಹಾಗೂ ಮೋಗಲ್‌ ಹೆಸರುಗಳಿಂದ ಸೂಚಿಸಲಾಗಿದೆ. ಬ್ರಿಟೀಷ್‌ ಗ್ರಂಥಾಲಯದಲ್ಲೂ 
ಹಸ್ತಪ್ರತಿಯಲ್ಲಿ ಈ ಕೆಳಗಿನ ಪರಿಚ್ಛೇದವಿದೆ. ಮಹಮ್ಮದ್‌ ಬಾದ್‌ ಸುಭಾವನ್ನು ರೂಫರಾಬಾದ್‌ 
(ಬೀದರ) ಎಂದು ಕರೆಯಲಾಗಿದೆ. ps ಸುಭಾದಲ್ಲಿ ಅತ್ಯಂತ ಸುಂದರವಾದ ಹಹನ ಅಪರೂಪದ ಬಿದಿ 
ಪಾತ್ರೆಗಳನ್ನು ಮಾಡಲಾಗುತ್ತದೆ. ಇಲ್ಲಿಯ ಕುಶಲಕರ್ಮಿಗಳು ಅದನ್ನು ಅತಿ ಸೂಕ್ಷ್ಮ ವಾಗಿ ತಯಾರಿಸುತ್ತಾರೆ. 


ಮೊಗಲರ ಕಾಲ: (ಕ್ರಿಶ೧೫೨೬-೧೮೫೭). 


369 


ಬಹಮಿನಿ ರಾಜ್ಯದ ಪತನದ ನಂತರ ಹೈದರಬಾದಿನ ನಿಜಾಮನ ಆಡಳಿತದಲ್ಲಿ ಈ ಕಲೆಯ 
ಬೆಳವಣಿಗೆಯಾಗಿ ಮದರಸಾ ಸನತ್‌ ಹಿಫರತ್‌ ಎ೦ಬ ಹೆಸರಿನ ಶಾಲೆಯೊಂದು ಬೀದರಿನಲ್ಲಿ 
ಆರಂಭವಾಯಿತು. ಅದರಲ್ಲಿ ಬಿದರಿ ಕಲೆಯೊಂದಿಗೆ ವಿವಿಧ ಬಗೆಯ ಕರಕುಶಲ ಕಲೆಗಳಿಗಾಗಿ ತರಬೇತಿ 
ನೀಡಲಾಗುತ್ತಿತ್ತು. ಬಿದ್ರಿ ಕಲಾನಿಪುಣರಿಗೆ ಮಾಸ್ಟರ್‌ ಎಂದು ಕರೆಯಲಾಗುತ್ತಿತ್ತು. ರಾಮಣ್ಣ ಮತ್ತು ಹೇಮಣ್ಣ 
ಎಂಬ ಪ್ರಸಿದ್ಧ ಚಿನಾವರರು ೧೪ನೇಯ ಶತಮಾನದ ಉತ್ತರಾರ್ಧದಲ್ಲಿ ಬೀದರನಲ್ಲಿದ್ದು ಬಂಗಾರ, ಬೆಳ್ಳಿ 
ಇತ್ಯಾದಿ ಕಲಾಕೃತಿಗಳಲ್ಲಿ ಮುತ್ತು ರತ್ನ ಹವಳಗಳ ಜೋಡಣೆಯ ಕಲೆ ಕರಗತ ಮಾಡಿಕೊಂಡಿದ್ದರೆಂಬ 
ಲಕ್ಕಣ ದಂಡೇಶನ ಶಿವತತ್ವ ಚಂತಾಮಣಿ ಗಂಥದಿಂದ ತಿಳಿದು ಬರುತ್ತದೆ. ಸ್ಥಳೀಯ ಚೆನಾವಾರದ 
ಕಲಾಕೃತಿಗಳ ಪ್ರೇರಣೆಯಿಂದ ಅಬ್ದುಲ್‌ ಬಿನ್‌ ಖೈಸರನು ಪರ್ಷಿಯಾದಿರಿದಲೇ ಈ ಕಲೆಯನ್ನು ಕರಗತ 
ಮಾಡಿಕೊಂಡು ಬಂದಿದ್ದನೆಂಬುದು ಮತ್ತೊಂದು ಅಭಿಪ್ರಾಯವಾಗಿದೆ. 


ಬಹಮನಿ ವಂಶದ ಕಾಲದಲ್ಲಿ ಊರ್ಜಿತವಸ್ಥೆಯನ್ನು ಮುಟ್ಟಿದ ಈ ಬಿದ್ರಿ ಕಲೆಯನ್ನು ಪರ್ಶಿಯಾದ 
ಸಾಂಸ್ಕೃತಿಕ ಮತ್ತು ಕಲೆಯ ಮೂಲದಿಂದ ಬಂದಿರುವುದಾಗಿ ಭಾವಿಸಲಾಗಿದೆ. ಅರೇಬಿಯಾ ಮತ್ತು 
ಪರ್ಶಿಯಾದಲ್ಲಿ ಸ್ಟೀಲ್‌ ಅಥವಾ ತಾಮ್ರದ ವಸ್ತುಗಳ ಮೇಲೆ ಬಂಗಾರದ ಎಲೆಗಳನ್ನು ಇನ್‌ ಲೇ 
ಮಾಡುವ ಕಲೆಯು ಬಿದ್ರಿ ಕಲೆಯನ್ನು ಹೋಲುತ್ತದೆ. ಅಬ್ಬುಲ್‌ ಬಿನ್‌ ಖೈಸರನು ಮಹಮ್ಮದ್‌ ಗವಾನನ 
ಮದರಸಾದಲ್ಲಿ ಈ ಕಲೆಯನ್ನು ಮುಂದುವರೆಸಿಕೊಂಡು ಬಂದ ಕಲಾವಿದ ಸಜ್ಜಾದ್‌ ಬಾಷಾ ಹಾಗೂ 
ಅವನ ನೆಚ್ಚಿನ ಶಿಷ್ಯ ಬಸಣ್ಣ (ಬಸಪ್ಪ ಇವರು ತಮ್ಮ ಚತುರತೆಯಿಂದ ಬಿದ್ರಿ ಕಲೆಯನ್ನು ಬೆಳೆಸಿದರು. 
ಹೈದರಾಬಾದಿನ ಸ್ಟೇಟ್‌ ಮ್ಯೂಸಿಯಂನಲ್ಲಿರುವ ಡೆಕ್ಕನ್ನಿನ ಚಿತ್ರವೊಂದರಲ್ಲಿ ಬಿದ್ರಿಯ ಚಿತ್ರವನ್ನು ಸುಮಾರು 
ಕ್ರಿಶ ೧೬೫೨ರಲ್ಲಿ ಬೀದರಿನಲ್ಲಿ ಚಿತ್ರಿಸಲಾಗಿದ್ದು, ಇದರಲ್ಲಿ ಅಬಿಸೀನಿಯನ್‌ ಅಧಿಕಾರಿಯೊಬ್ಬನು ಬೆಳ್ಳಿ 
ಮತ್ತು ಹಿತ್ತಾಳೆಯ ಇನ್‌ ಲೇ ಇರುವ ಬಿದ್ರಿ ಹುಕ್ಕಾವನ್ನು ಸೇದುತ್ತಿರುವುದನ್ನು ಚಿತ್ರಿಸಲಾಗಿದೆ. ಹದಿನೇಳು 
ಹದಿನೆಂಟನೆಯ ಶತಮಾನಗಳ ಕೆಲವು ಭಾರತೀಯ ಚಿತ್ರಗಳಲ್ಲಿ ಬಿದ್ರಿ ವಸ್ತುಗಳನ್ನು ಗುರುತಿಸಬಹುದು. 


ಹದಿನೇಳನೆಯ ಶತಮಾನದ ಮೊದಲಾರ್ಧದಲ್ಲಿ ಬಿದ್ರಿ ವಸ್ತುಗಳ ಆಕಾರಗಳನ್ನು ವಸ್ತುಗಳಿಂದ 
ಪಡೆಯಲಾಗುತ್ತಿತ್ತು. ಜೊತೆ ಜೊತೆಗೆ ಮೊಗಲರ ಅಲಂಕರಣ ಕಲೆಯ ಪ್ರಭಾವವು ಕಂಡುಬರುತ್ತದೆ. 
ಯೂರೋಪಿಯನ್‌ ಆಶಯ ಮಯ್ಯು ಆಕಾರಗಳ ಬಿದ್ರಿ ವಸ್ತುಗಳನ್ನು ಕಾಣತೊಡಗಿದ್ದವು. ಆದರೆ 
ಒಟ್ಟಾರೆಯಾಗಿ ಎಲ್ಲಾ ಬಿದ್ರಿ ವಸ್ತುಗಳ ಡೆಕ್ಕನ್ನಿನ ಪ್ರಭಾವ ಮುದ್ರೆಯನ್ನು ಪ್ರದರ್ಶಿಸುತ್ತವೆ. ಬಿದ್ರಿ ವಸ್ತುಗಳಲ್ಲಿ 
ಹುಕ್ಕಾದ ಬುಡದ ಭಾಗದ ನಿರ್ಮಾಣವು. ಹೆಚ್ಚಿನ ಪ್ರಮಾಣದಲ್ಲಿದೆ. ಅವುಗಳ ವಿನ್ಯಾಸದಲ್ಲಿ ಅರಬಿ 
ಶೈಲಿಯಲ್ಲಿ ಸಸ್ಯಗಳ ಆಶಯಗಳು ಹಾಗೂ ಅನಂತರದಲ್ಲಿ ಹೂವುಗಳ ಹೆಚ್ಚಿನ ಬಲವನ್ನು ಪಡೆದಿವೆ. ಈ 
ರೀತಿಯ ಸಸ್ಯಗಳ ಆಶಯಗಳ ಮೊಗಲರ ಕಲೆಗಳಲ್ಲಿ ಸುಮಾರು ಕ್ರಿಶ ೧೬೨೦ ರಿಂದ 
ಪ್ರಾರಂಭವಾಯಿತು. ಇದಕ್ಕೆ ಜಹಾಂಗೀರ ಬಾದಶಾಹ ಸ್ಫೂರ್ತಿಯೆ೦ದು ಹೇಳಬಹುದು. 


೧೭ನೆಯ ಶತಮಾನ. 


೧೭ನೆಯ ಶತಕದ ವರ್ಣ ಚಿತ್ರಗಳಲ್ಲಿ ಕೂಡ ಬಿದ್ರಿಯನ್ನು ಕಾಣಬಹುದು. ಜಗದೀಶ ಮಿತ್ತಲ್‌ 
ಅವರು ಸುಮಾರು ಕ್ರಿಶ ೧೬೨೫ರಲ್ಲಿ ಕಲಾಕೃತಿಯೊಂದರ ಕಡೆಗೆ ಗಮನ ಸೆಳೆದಿದ್ದಾರೆ. ಇದು 
ಹೈದರಬಾದಿನ ಸಂಗ್ರಹಾಲಯದಲ್ಲಿದೆ. ಇದು ಬೆಳ್ಳಿ ಮತ್ತು ಮಿಶ್ರಲೋಹವನ್ನು ಹುದುಗಿಸಿದ ಹುಕ್ಕಾದ 
ಚಿತ್ರವಾಗಿದೆ. ಡೆಕ್ಕನ್ನಿನ ಚಿತ್ರಕಲೆಯ ಬಗೆಗೆ ಮಾರ್ಕ ರುೂಬೊವಸ್ಥಿಯ ಪುಸ್ತಕದಲ್ಲಿ ಸುಮಾರು ಕ್ರಿಶ 
೧೬೫೧ರ ಕಾಲದ ಸುಲ್ತಾನ ಮಹಮ್ಮದ್‌ ಆದಿಲ್‌ ಶಾಹನ ಚಿತ್ರವೊಂದಿದೆ. ಅದರಲ್ಲಿ ಅವನು ಕೈಯಲ್ಲಿ 
ಹಿಡಿದು ಸೇದುತ್ತಿರುವ ಹುಕ್ಕಾವು ಕಪ್ಪು ಬಣ್ಣದಾಗಿದ್ದು, ಅಲಂಕರಣವಿಲ್ಲದ ಲೋಹ ನಿರ್ಮಿತವಾಗಿದೆ. 
ಇದು ಬಿದ್ರಿಯೇ ಆಗಿರಬೇಕು. ನವಾಬ ಅಬ್ಬುಲ್‌ ಗಫಾರ್‌ ಖಾನನ ಚಿತ್ರದಲ್ಲಿ ಅವನು ಹಿಡಿದಿರುವ 
ಹುಕ್ಕಾವು ಬಿದ್ರಿಯದೆಂಬುದು ನಿಸ್ಪಂದೇಹವಾಗಿದೆ. 


೧೮ನೆಯ ಶತಮಾನ. 


370 


ಕ್ರಿ ಶ ೧೮೭೭ರಲ್ಲಿ ನಂತರ ಬಿದ್ರಿ ಕಲೆಯ ಉತ್ತಮ ಕಲಾಕೃತಿಗಳು ಸಿದ್ಧವಾಗತೊಡಗಿದ್ದವು. 
ಪೂರ್ಣಿಯಾದ ಕಲೆಯು ಎರಡು ಭಾಗಗಳಲ್ಲಿ ವಿಭಜನೆಗೊಂಡಿದೆ. ಒಂದು ಪೂರ್ಣಿಯಾದಲ್ಲಿ. 
ಇನ್ನೊಂದು ಬೇಲ್ದೂರಿನಲ್ಲಿ, ಬೇಲ್ಲೂರು ಪೂರ್ಣಿಯಾದಿಂದ ಕೆಲವು ಕಿ.ಮೀ ದೂರದಲ್ಲಿದೆ. ಇಲ್ಲಿನ 
ಕಾರ್ಮಿಕರು ಹಿಂದು ಧರ್ಮದವರಾಗಿದ್ದರೂ ಪೂರ್ಣಿಯಾದಲ್ಲಿ ಕಾರ್ಮಿಕರು ಹಿಂದು ಮತ್ತು ಮುಸ್ಲಿಂ 
ಧರ್ಮಗಳಿಗೆ ಸೇರಿದವರಾಗಿದ್ದಾರೆ. ಒಂದು ಪ್ರಕಾರದ ಕಲೆಗೆ ಫರ್ಕಿ ಎಂದೂ ಇನ್ನೊಂದು ಪ್ರಕಾರಕ್ಕೆ 
ಕರ್ನಾ ಬಿದ್ರಿ ಕಲೆ ಎಂದೂ ಹೆಸರು ಬಂದಿದೆ. ವಿಶ್ವದಲ್ಲಿ ಬೀದರ್‌ ಬಿದ್ರಿ ಕಲೆಯ ಕೇಂದ್ರ 
ಬಿಂದುವಾಗಿದ್ದರೂ, ಹೈದರಬಾದ್‌, ಗೋಲ್ಕಂಡ, ಬಿಜಾಪುರ, ಅಹಮದ್‌ ನಗರ, ಅಜಮೀರ್‌, 
ಮುಂಬಯಿ, ಲಕ್ನೋ, ಮುರ್ಶಿದಾಬಾದ್‌, ಪೂರ್ಣಿಮ, ಸೂರತ್‌, ರುಖಾವರ್‌ ಜೈಪುರ, ಔಹಲಿ, 
ಫೈಜಾಬಾದ್‌ ಬನಾರಸ್‌, ಕಲ್ಕತ್ತಾ, ಗಯಾ ಈ ಸ್ಥಳಗಳು ಕೂಡ ಕೇಂದ್ರ ಬಿಂದುಗಳಾಗಿವೆಯೆಂದು 
ಆಧ್ಯಯನದಿಂದ ಗೊತ್ತಾಗುತ್ತದೆ. ಕ್ರಿಶ ೧೮೮೧ರಲ್ಲಿ ಸಿಮ್ಲಾ ಕ್ರಿಶ ೧೮೮೩-೮೪ರಲ್ಲಿ ಜೈಪುರ ಕ್ರಿಶ 
೧೮೮೬ರಲ್ಲಿ ಇಂಗ್ಲೆಂಡ್‌ಗಳಲ್ಲಿ ಬಿದ್ರಿಕಲೆ ಪ್ರದರ್ಶನಗೊಂಡು ವಿಶ್ವವ್ಯಾಪಕವಾಯಿತು. ಇದರಿಂದ ಬಿದ್ರಿ 
ಕಲಾಕೃತಿಗಳ ಬೇಡಿಕೆ ಹೆಚ್ಚಾಗಿ ಕುಶಲಕರ್ಮಿಗಳಿಗೂ ಮಾನ್ಯತೆ ಪ್ರಾಪ್ತವಾಗಲಾರಂಭಿಸಿತು. 


ಛಾಹಾರ್‌ ಗುಲಶನ್‌ ಗುರುತಿಸುವಂತೆ ಬೀದರ ನಗರವು ಬಿದ್ರಿ ಕಲೆಯ ನಿರ್ಮಾಣ ಕೇಂದವಾಗಿತ್ತು. 
ಕ್ರಿಶ೧೭೭೦ರಲ್ಲಿ ಫೈಜಾಬಾದಿನ ನಿರ್ಮಾಣಗೊಂಡ ಅಟ್ಟಾಸಿನಲ್ಲಿಯೂ ಇದರ ನಿರೂಪಣೆಯನ್ನು 
ಕಾಣಬಹುದು. ಅವನು ಭಾರತದ ರಾಜಕೀಯ ಹಾಗೂ ಸಾಮಾಜಿಕ ಇತಿಹಾಸಗಳಿಗೆ ಸಂಬಂಧಿಸಿದ 
ಅನೇಕ ಸುಚಿತ್ರ ಕೃತಿಗಳನ್ನು ರಚಿಸುವುದಕ್ಕೆ ಸ್ಥಳೀಯ ಕಲಾವಿದರನ್ನು ನೇಮಿಸಿಕೊಂಡು ಅವುಗಳಲ್ಲಿ 
ಮೊದಲನೆಯದಾದ ಅಟ್ಲಾಸಿನಲ್ಲಿ ಬೀದರ ಸುಭಾದ ನಕಾಶೆಯಿದೆ: ಅದು ಈಗ ಇಂಡಿಯಾ 
ಲೈಬರಿಯಲ್ಲಿದೆ. ಈ ನಕಾಶೆಯ ಎರಡು ಬದಿಗಳಲ್ಲಿ ಚಿತ್ರಗಳಿವೆ ಇವುಗಳಲ್ಲಿನ ಕಾಶೆಯಿದೆ. ಸೂಫಿಗಳ 
ಬೇರೆ ಬೇರೆ ಪಂಥಗಳನ್ನು ಚಿತ್ರಿಸುತ್ತವೆಯಾದರೂ ಬೀದರಿನಲ್ಲಿ ನಿರ್ಮಿತವಾದ ಬಿದ್ರಿ ಪಾತ್ರೆಗಳನ್ನು 
ಮತ್ತು ಕುಶಲಕರ್ಮಿಗಳ ಚಿತ್ರಗಳನ್ನು ಒಳಗೊಂಡಿವೆ. ೧೮೦೬ರಲ್ಲಿ ಭಾರತದಲ್ಲಿ ಅನೇಕ 
ಬದಲಾವಣೆಗಳಾದವು. 


ಔದ್ಯೋಗಿಕರಣದಿಂದಾಗಿ ಅನೇಕ ನಗರಗಳಲ್ಲಿ ಹೊರ ರಾಷ್ಟ್ರದಲ್ಲಿ ಕಂಡುಹಿಡಿದ ಅನೇಕ ಉಪಕರಣಗಳ 
ಉಪಯೋಗ ನಡೆಯುತ್ತಿತ್ತು. ಈ ಮಧ್ಯೆ ಪೂರ್ಣಿಯಾ ಎಂಬಲ್ಲಿ ಕಂಡುಹಿಡಿದ ವೈಜ್ಞಾನಿಕ ಉಪಕರಣಗಳ 
ಉಪಯೋಗ ನಡೆಯುತ್ತಿತ್ತು ಈ ಮಧ್ಯೆ ಪೂರ್ಣಿಯಾ ಎಂಬಲ್ಲಿ ಈ ಬಿದ್ರಿ ಕಲೆಯ ಕಾರ್ಮಿಕರ ಒಂದು 
ಸಣ್ಣ ಹಳ್ಳಿ ನಿರ್ಮಾಣಗೊಂಡಿತು. ನಂತರ ಇವರಿಗೆ ಆಂಗ್ಲರಿಂದ ಸಹಯೋಗ ದೊರಕಿತು. ಮತ್ತು 
ನಿರ್ಮಾಣಗೊಂಡ ವಸ್ತುಗಳ ಹೊರ ರಾಷ್ಟ್ರಗಳಿಗೆ ಕಳುಹಿಸುವುದು ಪ್ರಾರಂಭವಾಯಿತು. ಈ ಕಾಲದಲ್ಲಿ 
ವಸ್ತುಗಳಲ್ಲಿನ ನಕ್ಷೆಗಳಲ್ಲಿನ "ನಕ್ಷ ಹೆಚ್ಚು ಸ್ಪಷ್ಟವಾಗಿದೆ. ಬೀದರ, ಪೂರ್ಣಿಯಾ, ಲಕ್ನೋ ಮುರ್ಷಿಯಾಬಾದ 
ಇದರ ಮುಖ್ಯ ಕೇಂದ್ರಗಳಾಗಿದ್ದವು. ಪೂರ್ಣಿಯಾದಲ್ಲಿ ಇಂದಿಗೂ ಆ ಉದ್ದಿಮೆಯು ಚೆನ್ನಾಗಿ 
ಬೇರೂರಿದೆ. "ಆದುನಿಕರಣದ ಶತಮಾನದಿಂದಲೂ ನಡೆದು ಬಂದಿದೆಯೆಂದು ಖಚಿತವಾಗಿ 
ಹೇಳಬಹುದು. ಬುಕವನ ಒಟ್ಟು ೭೧ ಜನ ಕುಶಲಕರ್ಮಿಗಳು ಈ ಉದ್ದೇಶದಲ್ಲಿ ತೊಡಗಿಕೊಂಡಿದ್ದಾರೆ 
ಎಂದು ಅಂದಾಜು ಮಾಡಿದ್ದಾರೆ. ಇಲ್ಲಿ ತಯಾರಾದ ವಸ್ತುಗಳನ್ನು ಮುರ್ಷಿದಾಬಾದ್‌, ಕಲ್ಕತ್ತಾ. ಢಾಕಾ, 
ದಿನಾಜಪುರ ಮತ್ತು ರಂಗಪಠಕ್ಕೆ ಕಳುಹಿಸಲಾಗುತ್ತಿತ್ತು. ಹಾಗಾಗಿ py ಉದ್ದಿಮೆಗೆ ಸಾಕಷ್ಟು "ಪ್ರಸಿದ್ದಿಯೂ 
ದೊರಕಿತು. ಬುಕವನ್‌ ಪ್ರಕಾರ” ಬಿದ್ರಿಯ ಹೆಚ್ಚಿನ ಅಂಶವು ಸ್ಥಳೀಯರ ಜಸ್ತ ಎಂದು ಕರೆಯುವ 
ಲೋಹದಾಗಿತ್ತು. ಬುಕನನು ಅದನ್ನು ಸಹನೀಯವಾಗದ ಶುದ್ಧ ಸ ಸತು ಅಥವಾ ಹಳೆಯ ರಾಸಾಯನಿಕ 
ಶಾಸ್ತ್ರಜ್ಞರು ಹೇಳುವ ಬಿಳಿಯ ಹ ಎಂದು ತಿಳಿಯುತ್ತಾರೆ. ಪೂರ್ಣಿಯಾದಲ್ಲಿ ಬಿದ್ರಿ ನಿರ್ಮಾಣದ 
ಪ್ರಕನೆಕೊಂದು ಹಂತದಲ್ಲಿಯೂ ಪರಿಣಿತ ಕೆಲಸಗಾರರ "ಗುಂಪು ತೂಗಿಕೊಳ್ಳುತ್ತಿತ್ತು. ಬೇರೆ ಬೇರೆ 
ಪ್ರಕ್ರಿಯೆಗಳಿಗಾಗಿ ಬೇರೆ ಬೇರೆ ಕೈಗಳನ್ನು ಸೇರುತ್ತಿತ್ತು. ೧೯ನೆಯ ಶತಮಾನದ ಮತ್ತು ಪ್ರಸ್ತುತದಲ್ಲಿಯೂ 
ಬೀದರ ಹೈದರಬಾದ SN ಲಕ್ಸೋ ಮುಷಿದಾಬಾದ್‌ ಈ ಸ್ಥಳಗಳಲ್ಲಿ ಈ ಕಲೆ ಜೀವಂತವಾಗಿ 
ಉಳಿಯಲ್ಲಟ್ಟಿದೆ. 


371 


೧೯ನೆಯ ಶತಮಾನ. 


೧೮೫೧ರ ಮಹಾಪ್ರದರ್ಶನಗಳಂತ ಅಂತರರಾಷ್ಟ್ರೀಯ ಪ್ರದರ್ಶನಗಳಿಂದಾಗಿ ದೊರೆತ 
ಉತ್ತೇಜನದ ಪರಿಣಾಮವಾಗಿ ಬಿದರಿ ಕೇ೦ದ್ರಗಳ ಬೆಳವಣಗೆಯಾಯಿತಾದರೂ ಅವುಗಳಲ್ಲಿ ಹೆಚ್ಚಿನವು 
ಬಹಳ ಕಾಲ ಬದುಕುವುದಿಲ್ಲ. ಶತಮಾನಸ ಆರಂಭದ ದಶಕಗಳಲ್ಲಿ ಬೀದರವು ಕೂಡ ಅಂಥ 
ಪ್ರಗತಿಯನ್ನು ಸಾಧಿಸಲಿಲ್ಲ. ಪ್ರಾರಂಭದಿಂದಲೂ ತಯಾರಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರಲ್ಲಿ 
ಅನೇಕರು ಈ ಕಲೆಯನ್ನು ತಮ್ಮ ಪೂರ್ವಜರಿಂದ ಪಡೆದಿದ್ದಾರೆ. ಈ ಕಲೆಯ ನಿರ್ಮಣ ಪಾರಂಪರಿಕ 
ರೀತಿಯಲ್ಲಿಯೇ ನಡೆಯುತ್ತಿದೆ. ೧೯೫೬ರಲ್ಲಿ ಭಾಷಾವಾರು ರಾಜ್ಯಗಳ ಪುನರ ವಿಂಗಡಣೆ ಆದ ನಂತರ 
ಬೀದರ ಕರ್ನಾಟಕ ರಾಜ್ಯಕ್ಕೆ ಹೈದರಾಬಾದಿನ ಆಂಧ್ರಪ್ರದೇಶದ ರಾಜಧಾನಿಯಾಯಿತು. ಬೀದರ 
ಚಿಕ್ಕನಗರವಾಗಿರುವುದು ಮತ್ತು ಸ್ಥಳಿಯ ವ್ಯಾಪಾರ ಕಡಿಮೆಯಾಗಿದ್ದರಿಂದ ಕುಶಲಕರ್ಮಿಗಳು 
ಹೈದ್ರಾಬಾದಿಗೆ ವಲಸೆ ಹೋದರು. ಇದರ ಪರಿಣಾಮವಾಗಿ ಬೀದರಿನಲ್ಲಿ ಕೆಲವೇ ಕಾರ್ಮಿಕರು 
ಉಳಿದುಕೊಂಡರು. ೧೯೭೫ರಲ್ಲಿ ಬೀದರ ನಗರದಲ್ಲಿ ೨೫ ಸಂಘಟನೆಗಳಿದ್ದವು. ಇದರಲ್ಲಿ ೧೧೦ ಜನ 
ಕುಶಲಕರ್ಮಿಗಳು ಕೆಲಸ ಮಾಡುತ್ತಿದ್ದರು. ೧೨೫ ನಮೂನೆಯ ಬಿದ್ರಿ ಕಲೆಯನ್ನು ಇಲ್ಲಿ 
ಕಾಣಬಹುದಾಗಿತ್ತು. ಕ್ರಿಶ ೧೯೫೦ರಲ್ಲಿ ಸರ್ಕಾರ ಇಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಆರಂಭಿಸಿತು. 
ಇದರಲ್ಲಿ ಎರಡು ವರ್ಷಕಾಲ ಈ ಕಲೆಯನ್ನು ಶಿಕ್ಷಣ ನೀಡುವುದರ ಜೊತೆಗೆ ಇದಕ್ಕೆ ಬೇಕಾಗುವ 
ಅವಶ್ಯಕ ಕಚ್ಚಾ ವಸ್ತುಗಳ ಸರಬರಾಜು ಕೂಡ ಕೇ೦ದ್ರವೇ ಮಾಡುತ್ತದೆ. 


ಶತಮಾನಗಳಿಂದ ನಡೆದು ಬಂದ ಈ ಬಿದ್ರಿ ಕಲೆಯ ಖ್ಯಾತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ 
೧೯೭೦ರಲ್ಲಿ ಮೈಸೂರು ರಾಜ್ಯ ಸರ್ಕಾರ ಬೀದರಲ್ಲಿಯೂ ಆರ್ಟಿಸಾನ್‌ ಟ್ರೈನಿಂಗ್‌ ಸೆ೦ಟರನ್ನು 
ಪ್ರಾರಂಭಸಿತು. ಇಲ್ಲಿಯೂ ಇತರ ಕರಕುಶಲ ಕಲೆಗಳಿಗಿಂತಲೂ ಬಿದ್ರಿ ಕಲೆಗೆ ಬಹಳ ಪ್ರಾಮುಖ್ಯತೆ 
ನೀಡಿದರು. ಶ್ರಮಕ್ಕೆ ತಕ್ಕ ಬೆಲೆ ದೊರೆಯದೆ ಇರುವುದರಿಂದ ಕೆಲವು ಕುಶಲಕರ್ಮಿಗಳು ಈ ವೃತ್ತಿಯನ್ನು 
ಬಿಡಲು ಯೋಚಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಕರಕುಶಲ ಕಲೆ ವಿಭಾಗವು 
ಬೆಂಗಳೂರಿನಲ್ಲಿ ಸ್ಥಾಪಿಸಲ್ಪಟ್ಟು ಬಿದ್ರಿ ಕಲೆಗಳನ್ನು ಖರೀದಿಸಿ ಭಾರತದ ಇತರ ರಾಜ್ಯಗಳಿಗೆ ಹಾಗೂ ವಿಶ್ವ 
ಮಾರುಕಟ್ಟೆಗೆ ರಫ್ತು ಮಾಡಲಾರಂಭಿಸಿತು. ಶತಮಾನಗಳಿಂದ ನಡೆದು ಬಂದ ಈ ಬಿದ್ರಿ ಕಲೆಯ ಖ್ಯಾತಿ 
೧೯೮೦ರಿಂದ ದಶಕದ ಆರಂಭದಲ್ಲಿ ಕುಗ್ಗುತ್ತಾ ಹೋಯಿತು. ಈ ಬಿದ್ರಿ ಕಲೆಯ ಬೆಲೆ 
ಹೆಚ್ಚಾಗಿರುವುದರಿಂದ ವ್ಯಾಪಾರ ಮಳಿಗೆಗಳು ಇರಲಿಲ್ಲ. ಬಿದ್ರಿ ಕಲೆಯ ಹೈದರಾಬಾದ್‌ನಂತಹ ದೊಡ್ಡ 
ಪಟ್ಟಣದಲ್ಲಿ ಒಳ್ಳೆಯ ಬೆಲೆಗೆ ಮಾರುತ್ತಿದ್ದರು. ಕಾರ್ಮಿಕರಿಗಿಂತ ಹೆಚ್ಚಿನ ಲಾಭ ವ್ಯಾಪಾರಿಗಳಿಗೆ 
ದೊರೆಯುತ್ತಿತ್ತು ಇದರ ಪರಿಣಾಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಬೇರೆ ಬೇರೆ 
ಉದ್ಯೋಗವನ್ನು ಪ್ರಾರಂಭಿಸಿದರು. 


೧೯೮೫ರಿಂದ ಈಚೆಗೆ ಬಿದ್ರಿ ಕಲೆಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಪ್ರಮುಖವಾಗಿ ಈ 
ವಸ್ತುಗಳ ಆಕಾರ ಮತ್ತು ನಕ್ಷೆಯಲ್ಲಿ ಪ್ರಸ್ತುತ ಜನರ ಬೇಡಿಕೆಯನ್ನು ಪೂರೈಸಲೆಂಬಂತೆ ದಿನನಿತ್ಯದ 
ಬಳಕೆಯ ಸಾಮಾನುಗಳ ರೂಪದಲ್ಲಿ ನೋಡಬಹುದು ಇದರಲ್ಲಿ ಅನೇಕ ಪ್ರಕಾರದ ಉದಾಹರಣೆ 
ನೀಡಬಹುದು. ಬಳೆಗಳು ಕಿವಿ, ಓಲೆಗಳು, ಸಿಗರೇಟ್‌ ಪೆಟ್ಟಿಗೆ, ಬೂದಿತಟ್ಟ (ಅಸ್ಟ್ರೀ) ಉಂಗುರಗಳು 
ಮುಂತಾದವು ಪ್ರಮುಖವಾಗಿದೆ. ಬಿದ್ರಿ ಕಲೆ ಬೇಡಿಕೆ ಹೊರ ರಾಷ್ಟ್ರಗಳಾದ ಜಪಾನ, ಇಂಗ್ಲೆಂಡ್‌, 
ಅಮೇರಿಕಾ, ಇಟಲಿ ಮತ್ತು ಕೆನಡಾಗಳಲ್ಲಿ ಅಪಾರವಾಗಿದ್ದು ಪ್ರತಿವರ್ಷ ವಿಷ್ಯ ಆರರಿಂದ ಎಂಟು ಲಕ್ಷ 
ರೂ ಬೆಲೆ ಬಾಳುವ ವಸ್ತುಗಳು ಮಾರಾಟವಾಗುತ್ತವೆ. ಹಳೆಯ ಮಾದರಿಯ ಬಿದ್ರಿ ಕೆಲ ವಸ್ತುಗಳ ಬೇಡಿಕೆ 
ಕಡಿಮೆಯಾಗಿದ್ದು, ಅಂತಹ ವಸ್ತುಗಳ ತಯಾರಿಕೆಯು ಕಡಿಮೆಯಾಗುತ್ತಲಿದೆ. ಆದರೆ ಆಸ್ಪಕ್ತಿಯುಳ್ಳವರಿಗೆ 
ಅಂಥ ವಸ್ತುಗಳ ಬೇಕು ಎಂದಾಗ ಮಾತ್ರ ಇಂದಿಗೂ ಅಂತಹ ವಸ್ತುಗಳನ್ನು ತಯಾರಿಸಿಕೊಡುತ್ತಾರೆ. 
ಮುಸ್ಲಿಂ ವಾಸ್ತುಶಿಲ್ಪದ ದಟ್ಟವಾದ ಪ್ರಭಾವ ಈ ಕುಶಲಕಲೆಯಲ್ಲಿ ಕಂಡು ಬಂದರು ಅಲ್ಲಿಯ 
ಕುಶಲಕರ್ಮಿಗಳು ಚಾಣಾಕ್ಷರಾಗಿದ್ದರಿಂದ, ಪರಿಸರದ ಹೊರಗಿನ ಜನರು ಅಭಿರುಚಿಗೆ ಅನುಗುಣವಾಗಿ 


372 


ಇತರೆ ಧರ್ಮದವರ ಸಾಂಪ್ರದಾಯಿಕ ವಿನ್ಯಾಸಗಳನ್ನು ಬಿಡಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. 
ಅಜಂತಾದ ವರ್ಣಚಿತ್ರಗಳ ವಿನ್ಯಾಸಗಳನ್ನು ಬಳಸುತ್ತಿದ್ದಾರೆ. ಪದ್ಮಪಾಣಿ, ಬುದ್ದ, ವಾಘರಾಕೃತಿಗಳು ಬಹಳ 
ಜನಪ್ರಿಯವಾಗಿವೆ. ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ ನಿರ್ಮಾಣಗೊಂಡ ವಾಸ್ತುಶಿಲ್ಪದ ಶೈಲಿಯ ಕೆಲ 
ಮಾದರಿಗಳನ್ನು ಬಿದ್ರಿ ವಸ್ತುಗಳಲ್ಲಿ ನೋಡಬಹುದಾಗಿದೆ. ಶಿಲಾ ಬಾಲಕಿಯರ ಶಿವ-ಶರಣರ 
ಪ್ರತಿರೂಪುಗಳು ಕಾಣಸಿಗುತ್ತವೆ. ಕುರಾನಿವ ಶ್ಲೋಕಗಳ ಕೆತ್ತನೆಗಳು ಮನೋಹರವಾಗಿವೆ. 


ಇಂಡೋ-ಇಸ್ಲಾಮಿಕ್‌ ಲೋಹವಿದ್ಯಯ ಕೆಲವು ಪ್ರಮುಖ ಕೇಂದಗಳು ಮುಸ್ಲಿಮರ ಪ್ರಾಬಲ್ಯವುಳ್ಳ 
ಪ್ರದೇಶಗಳಾಗಿದ್ದವು. ಅದರ ಪರಿಣಾಮವಾಗಿ ಪರ್ಶಿಯಾ ಪ್ರಭಾವವನ್ನು ಆಕಾರ ಮತ್ತು ಅಲಂಕಾರಗಳಲ್ಲಿ 
ಕಾಣಬಹುದು. ಹಾಗಿದ್ದರು ಕೆಲವೊಮ್ಮೆ ಇಸ್ಲಾಮಿಕ್‌ ಆಕಾರವನ್ನು ಹೊಂದಿದ್ದು ಹಿಂದೂ ಆಶಯ ಮತ್ತು 
ಎನ್ಯಾಸಗಳನ್ನು ಮೊಘಲ್‌ ಮತ್ತು ಮುಸ್ಲಿಂ ಅಲಂಕರಣಗಳ ಆಶಯಗಳ ಜೊತೆ ಜೊತೆಗೆ ಕಾಣಬಹುದು. 
ಡೆಕ್ಕನ್ನಿನ್‌ ಸುಲ್ತಾನರ ಸಂಪನ್ಮೂಲಗಳು ಮೊಘಲರಿಗಿಂತ ಕಡಿಮೆಯಾಗಿತ್ತಾದರೂ ಅವರು ತುಂಬಾ 
ಸುಸಂಸ್ಕೃತರಾಗಿದ್ದರು ಮತ್ತು ಕಲಾತ್ಮಕ ಪ್ರಯತ್ನಗಳಿಗೆ ಉದಾರವಾದ ಆಶ್ರಯವನ್ನು ನೀಡಿದರು. 


ಭಾರತದಲ್ಲಿರುವ ಬಿದ್ರಿಯ ಕಲೆಯ ಶೈಲಿಗಳು. 


ಬಿದ್ರಿ ಕಲೆ ಕೇವಲ ಬೀದರ ನಗರ ಮಾತ್ರ ಸೀಮಿತವಾಗದೆ, ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಇದ್ದ 
ಪ್ರಮುಖ ನಗರಗಳಲ್ಲಿ ಪ್ರಚಲಿತದಲ್ಲಿರುವುದು ಕಂಡುಬರುತ್ತದೆ. ಆದರೆ ನಗರದ ಸಾಂಸ್ಕೃತಿಕ ಬದುಕಿನ 
ಭಾಗವಾಗಿ ಅಲ್ಲಿನ ಬಿದ್ರಿ ಕಲೆಯಲ್ಲಿ ವೈವಿಧ್ಯಮಯವಾದ ಶೈಲಿಗಳು ಕಾಣಬಹುದಾಗಿದೆ. 


ಪೂರ್ಣಿಯಾ: 


ಇದು ದೂರ ಪ್ರಾಚ್ಯದ ಹಲವಾರು ಪ್ರಭಾವಗಳನ್ನು ಒಳಗೊಂಡಿದೆ. ಈ ಶೈಲಿಯಲ್ಲಿ ಎರಡು 
ಪ್ರಕಾರದ ಬಿದ್ರಿ ಪಾತ್ರೆಗಳನ್ನು ಉತ್ಪಾದಿಸಲಾಗುತ್ತಿದದು, ಆಳವಾಗಿ ಕೊರೆಯಲ್ಪಟ್ಟ ಮತ್ತು ಉತ್ತಮ 
ಗುಣಮಟ್ಟದ ನಕ್ಷೆಯಿರುವ ಪ್ರಕಾರಕ್ಕೆ ಫಾರ್ಕಿಯೆಂದು ಕರೆಯಲ್ಪಟ್ಟರೆ, ಇನ್ನೊಂದು ಪ್ರಕಾರದ 
ಗುಣಮಟ್ಟದಲ್ಲಿ ಸ್ವಲ್ಪ ಕೀಳಾಗಿದ್ದು ಕಣ ಬಿದ್ರಿಯೆಂದು ಕರೆಸಿಕೊಳ್ಳುತ್ತದೆ. 


ಮುರ್ಶಿದಾಬಾದ: 


ಪಶ್ಚಿಮ ಬ೦ಗಾಳದಲ್ಲಿರುವ ಮುರ್ಶಿದಾಬಾದ್‌ದಲ್ಲಿ ವೈವಿದ್ಯಮಯ ವಿನ್ಯಾಸಗಳನ್ನು 
ರಚಿಸಲಾಗುತ್ತದೆ. ತಂತಿಯ ಜೊತೆ ಬೆಳ್ಳಿ ಮತ್ತು ಬಂಗಾರದ ಲೇಪನಗಳನ್ನು ಧಾರಾಳವಾಗಿ 
ಬಳಸಲಾಗುತ್ತದೆ. 


ಮೊರದಾಬಾದ: 


ಮೊರದಾಬಾದಲ್ಲಿ ಬಿದ್ರಿಯಂತೆ ಕಾಣುವ ಒಂದು ವಿಧವಾದ ಕರಕುಶಲ ಕೃತಿಯನ್ನು 
ಕಾಣಬಹುದು ಅದರೆ ಉತ್ಪಾದನೆಯಲ್ಲಿ ಬಳಸುವ ತಂತ್ರವು ಪೂರ್ತಿಯಾಗಿ ವಿಭಿನ್ನವಾಗಿರುತ್ತದೆ. 
ಸಾಮಾನ್ಯವಾಗಿ ಹಿತ್ತಾಳೆಯ ಮೇಲ್ಮೈಗೆ ತವರವನ್ನು ಲೇಪಿಸಲಾಗುತ್ತದೆ. ಅದಕ್ಕೆ ಕಪ್ಪು ಗಾಜಿನ 
ಲೇಪನವನ್ನು ಬಳಿಯಲಾಗುತ್ತದೆ. ಕಪ್ಪಾಗಿರುವ ಮೇಲ್ಮೈಯಲ್ಲಿ ಚೂಪಾದ ಉಪಕರಣದಿಂದ ತಳದಲ್ಲಿರುವ 
ಬಿಳಿಯ ಬಣ್ಣವು ಪ್ರಕಟವಾಗುವಂತೆ ವಿನ್ಯಾಸಗಳನ್ನು ಕೊರೆಯಲಾಗುತ್ತದೆ. 


ಲಕ್ನೋ: 


373 


ಲಕ್ನೋ ಶೈಲಿಯಲ್ಲಿ ಎಲೆ ಮತ್ತು ಹೂವುಗಳ ಮಾದರಿಗಳೂಂದಿಗೆ ಯುರೋಪಿಯನ್‌ 
ಆಶಯಗಳ ಗಮನಾರ್ಹವಾದ ಸೇರ್ಪಡೆಯನ್ನು ವಿನ್ಯಾಸಗಳಲ್ಲಿ ಕಾಣಬಹುದು ಅವುಗಳಲ್ಲಿ ವಿಶೇಷವಾಗಿ 
ಎದ್ದು ಕಾಣುವ ವಿನ್ಯಾಸವೆಂದರೆ ಮಾಹಿ-ಮುರಾಶಿಬ್‌ ಅಥವಾ ಮೀನುಗಳ ವಿನ್ಯಾಸಗಳು ಲಕ್ನೋದ ಬಿದಿ 
ಪಾತ್ರಗಳಲ್ಲಿ ಹುದುಗಿಸಿದ ಮೀನಿನ ಆಶಯಗಳನ್ನು ಜರ್‌ ನಶೀನ್‌ ಅಥವಾ ಜರ್‌ ಬುಲಂದ ಎಂದು 
ಕರೆಸಿಕೊಳ್ಳುವ ಅರೆಯುಬ್ಬು ರಚನೆಗಳಲ್ಲಿ ಕಾಣಬಹುದು ಇವು ತಹ್‌ ನಶಿನ್‌ ಎಂದು ಕರೆಯಿಸಿಕೊಳ್ಳುವ 
ಸಪಾಟದ ಮೇಲ್ಮೈನ ರಚನೆಗಳಿಂದ ವಿಶಿಷ್ಟವಾಗಿವೆ. ತೆಹನಿಶನ್‌ ಎನ್ನುವುದು ತಗಡನ್ನು ಇನ್ನೇ ಮಾಡುವ 
ತಂತ್ರದ ಸಾಮಾನ್ಯವಾದ ಹೆಸರು ಜರ್ನಿಶಾನ ಎನ್ನುವುದು ತಗಡನ್ನು ಹುದುಗಿಸುವಾಗ ಸ್ವಲ್ಲ ಮಾತ್ರ 
ಉಬ್ಬಿರುವಂತೆ ಮಾಡುವ ಕಸುಬು ಜರ್ಗುಲಂದದಲ್ಲಿ ಹೆಚ್ಚು ಉಬ್ಬುಚಿತ್ರವಿರುವಂತೆ ಮಾಡಲಾಗುವುದು. 
ಅಫ್ತಾಬಿ ಎಂಬುದು ಲೋಹದ ತಗಡನ್ನು ಎನ್ಯಾಸಕ್ಕನುಗುಣವಾಗಿ ಕತ್ತರಿಸಿ ಹುದುಗಿಸುವ ಕೆಲಸ ಜರ್ನಿಶಾನ 
ಹಾಗೂ ಜರ್‌ಬುಲಂದ ಪದ್ಧತಿಗಳಲ್ಲಿ ಬೆಳ್ಳಿಯ ತಗಡನ್ನು ತಳದ ಮೇಲಿಟ್ಟು ಗುರುತಿನ ಮೇಲೆ 
ರೂಪರೇಷಗಳು ಮಾಡುವವರೆಗೆ ಉಜ್ಜಲಾಗುತ್ತದೆ. 


ಲಕ್ನೋ ಬಿದ್ರಿ ಪಾತ್ರಗಳ ವಿಶೇಷತೆಯೆಂದರೆ ಜರಬುಲಂದ ತಂತ್ರದ ಬಳಕೆ. ಇಲ್ಲಿ ಬೆಳ್ಳಿಯನ್ನು 
ಸೀನದ ಪ್ಯಾಡಿನ ಮೇಲಿಟ್ಟು ಹುದುಗಿಸಲಾಗುತ್ತದೆ. ಇದರಿಂದ ಚಿತ್ರವು ಸ್ಪಷ್ಟವಾಗಿ ಗೋಚರಿಸುತ್ತದೆ.ಇದರ 
ವಿಶಿಷ್ಟ ಗುಣ ಲಕ್ಷಣವೆಂದರೆ ಮೀನು ಔಧದ ನವಾಬರು ಮೀನಿ ಎನ್ಯಾಸವನ್ನು ಬಹಳಷ್ಟು ಅಲಂಕರಣ 
ಕಲೆಗಳಲ್ಲಿ ಹಾಗೂ ಕಟ್ಟಡಗಳಲ್ಲಿ ಬಳಸುವುದನ್ನು ಉತ್ತೇಜಿಸಿದ್ದಾರೆ. ಬಿದ್ರಿ ಪಾತ್ರೆಗಳಲ್ಲಿ ಕೆತ್ತಿದ ಭಾಗದಲ್ಲಿ 
ತಗಡನ್ನು ಸುತ್ತಣ ಭಾಗಗಳ ಮಟ್ಟಕ್ಕೆ ಇನ್‌ಲೇ ವಿಧಾನವನ್ನು ಜರ್‌ನಿಶಾನ ಎನ್ನುತ್ತಾರೆ. ತರ್‌ಕಶಿ ಎಂಬ 
ಶೈಲಿಯಲ್ಲಿ ಬೆಳ್ಳಿಯ ಬೇರೆ ಬೇರೆ ದಪ್ಪಗಳುಳ್ಳ ತಂತಿಗಳನ್ನು ಆಯ್ದುಕೊಂಡು ಒತ್ತಿ ತಿರುಗಿಸಿ ಬೇರೆ ಬೇರೆ 
ವಿನ್ಯಾಸಗಳಲ್ಲಿ ಹುದುಗಿಸಲಾಗುತ್ತದೆ ಮೊದಲು ಮುಖ್ಯವಾದ ಅಡ್ಡಪುಟಗಳಲ್ಲಿ ತಂತಿಗಳನ್ನು 
ತುಂಬಲಾಗುತ್ತದೆ ಅನಂತರ ಇನ್ನಷ್ಟು ಸೂಕ್ಷ್ಮವಾದ ತಂತಿಗಳನ್ನು ಆರಿಸಿಕೊಂಡು ವಿನ್ಯಾಸಕ್ಕನುಗುಣವಾಗಿ 
ತುಂಬಲಾಗುತ್ತದೆ. ಅತ್ತರಿನ ಬಾಟಲಿಗಳು ಬೋಗಾಣಿಗಳು ಅಲಂಕಾರಿಕ ಪ್ರಾಣಿ ಹಾಗೂ ಪಕ್ಷಿಗಳ 
ಆಕೃತಿಗಳಂಥ ವಸ್ತುಗಳನ್ನು ಈ ತಂತ್ರವನ್ನೆ ಬಳಸಿ ನಿರ್ಮಿಸಲಾಗಿದೆ. ತಹನಿಶಾನಿ ಇದನ್ನು ಲಾಲಾ 
ತಂತ್ರವೆಂದೂ ಕರೆಯುತ್ತಾರೆ ಬೆಳ್ಳಿ ಅಥವಾ ಬಂಗಾರದ ತಗಡನ್ನು ಮಿಶ್ರಣದ ಹೊರಮೈಯಲ್ಲಿ 
ಹುದುಗಿಸುವ ತಂತ್ರದ ಸಾಮಾನ್ಯವಾದ ಹೆಸರು. ಇನ್‌ಲೇಯು ತಂತಿಯದಾಗಿರಲಿ ಹಲವು ವಿನ್ಯಾಸಗಳು 
ತಗಡಿನವುಗಳಾಗಿದ್ದು ಕತ್ತರಿಸಲ್ಪಟ್ಟ ತಗಡಿನವುಗಳಾಗಿರುತ್ತವೆ. ವಸ್ತು ಶರೀರದ ಮೇಲೆ ನೆರಳು ಚಿತ್ರವಾಗಿ 
ಕಾಣುವಂತೆ ಕೌಶಲ್ಯಪೂರ್ಣವಾಗಿರುವುದು ಅಭಿಪ್ರಾಯವೆನಿಸುತ್ತದೆ. 


ಬಿದ್ರಿಕಲೆ ಪ್ರಕಾರಗಳು. 
9 ಕೊಫುಗರಿ 


ಡಮಾಸ್ಕೀನಿಂಗ್‌ ಎಂಬ ಕಲೆಯು ಮುಖ್ಯವಾಗಿ ಬಂಗಾರ, ಹೆಚ್ಚಾಗಿ ಬೆಳ್ಳಿ ಮತ್ತು ಅಪರೂಪಕ್ಕೆ 
ತಾಮ್ರದ ತಂತಿ ಅಥವಾ ಎಲೆಗಳನ್ನು ಉಕ್ಕು ಅಥವಾ ಕಬ್ಬಿಣದಿಂದ ನಿರ್ಮಿತವಾದ ಪಾತ್ರೆಯ 
ಮೇಲೆ ಕೈಯನ್ನು ಇನ್‌ಲೇ ಮಾಡುವ ಕಲೆಯಾಗಿದೆ. ಇದು ಬಹುಶಃ ಪ್ರಾಚೀನ ಕಾಲದ ಯೋಧರು ತಮ್ಮ 
ಶಸ್ತೋಪಕರಣಗಳನ್ನು ಬೆಳೆ ಬಾಳುವ ಧಾತುಗಳಿಂದ ಅಲಂಕರಿಸಿಕೊಳ್ಳುವ ಆಸೆಯ ಕಾರಣದಿಂದ 
ಹುಟ್ಟಿರಬಹುದು. ಈ ಸಲಿಗೆ ಪರ್ಶಿಯನ್‌ ಭಾಷೆಯಲ್ಲಿ ಕೊಪ್ಪಗರಿಯೆಂದು ಕರೆಯುತ್ತಾರೆ. 


* ಗಂಗಾ-ಯಮುನಾ. 


374 


ಇದು ಮತ್ತೊಂದು ವಿಧವಾದ ತಂತ್ರ ಕೌಶಲ್ಯವನ್ನು ಸೂಚಿಸುತ್ತದೆ ಇಲ್ಲಿ ಬೆಳ್ಳಿ ಮತ್ತು 
ಬಂಗಾರದ ತಂತಿಗಳನ್ನು ಒಂದರ ನಂತರ ಮತ್ತೊಂದರಂತೆ ಬಳಸಿ ಗಂಗಾ ಮತ್ತು ಯಮುನಾ 
ನದಿಗಳ ಪ್ರವಾಹದ ರೀತಿಯನ್ನು ನೆನಪಿಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ. 


* ದಿವಾಲಿ ಕಾಮಗಾರಿ. 


ಇದರಲ್ಲಿ ಮೊದಲು ಮೇಲ್ಮೈಯನ್ನು ಕೆತ್ತಿ ನುಣುಪುಗೊಳಿಸಲಾಗುತ್ತದೆ ಇದಕ್ಕೆ ಜ್ವಾಲಾಮುಖಿ 
ಜನ್ಯವಾದ ಕಚ್ಚಾ ವಸ್ತುವೊಂದನ್ನು ಬಳಸಲಾಗುತ್ತದೆ. ಇದಕ್ಕೆ ಪಮಿಸ್‌ ಎಂದು ಹೆಸರು ಪಮಿಸಿನಿಂದ 
ಉಜ್ಜಿ ನಯಗೊಳಿಸುತ್ತಾರೆ. ನಿಂಬೆಯ ರಸವನ್ನು ಹಚ್ಚಿ ಸ್ಪಚ್ಚಪಡಿಸಿದ ಮೇಲ್ಮೈಯನ್ನು ಕಾಯಿಸಿದ 
ಮೇಲೆ ಬಂಗಾರದ ತೆಖುವಾದ ಎಲೆಗಳನ್ನು ಚಿಮುಟದಿಂದ ಎತ್ತಿ ಹಿಡಿದು ಕೊರೆದ ಗೆರೆಗಳ ಮೇಲೆ 
ಇಟ್ಟು ಸುತ್ತಿಗೆಯಿಂದ ಚೆನ್ನಾಗಿ ಬಡಿಯಲಾಗುತ್ತದೆ ಅನಂತೆ ಮೋರಿಕಲ್ಲಿನಿಂದ ಉಜ್ಜಿ ಅದು ಮೇಲ್ಮೈಗೆ 
ಅಂಟಿಕೊಳ್ಳುವಂತೆ ಮಾಡಲಾಗಿತ್ತದೆ. 


* ಅಷ್ಟಫಕಿ ಬೂತಿ/ತೀನಪತ್ತಿಕಿ ಬೂತಿ. 


ಅಷ್ಟಪಿಫ್ಕಿ ಬೂತಿ ಅಥವಾ ತೀನಪತ್ತಿಕಿ ಬೂತಿ ಎಂದು ಕರೆಯುವ ಪ್ರಕಾರಗಳು ತುಂಬಾ 
ಸಾಂಪ್ರದಾಯಿಕವಾದ ರಚನೆ ವಿಧಾನಗಳಾಗಿವೆ. ಇಲ್ಲಿ ಹೆಚ್ಚು ಬಳಕೆಗೊಳ್ಳುವಂಥದ್ದು ಹೂವಿನಿಂದ ಕೊಡಿದ 
ಪಿ ಸಸ್ಯ ಒಂದೆ ಹೂವುಳ್ಳದ್ದು ಬೇರೆ ಬೇರೆ ಆಕಾರವನ್ನು ತಳದ ಪೂರ್ಣ ಸಸ್ಯ ಇದು ಬಹು ಮಟ್ಟಿಗೆ 
ದೂಡ್ಡ ಪದಕ ಅಥವಾ ಮಾವಿನ ಕಾಯಿಯ ಆಕಾರದಲ್ಲಿರುತ್ತದೆ ಸಾಮಾನ್ಯವಾಗಿ ಹಳೆಯ ವಸ್ತುಗಳಲ್ಲಿ 
ಅವು ಕಂಡು ಬರುತ್ತವೆ. ಸಮಾಂತರ ರೇಖೆಗಳ. 


* ಮಹಿಪುಷ್‌ 


ಹಾವ 


ಬಿದ್ರಿ ಕಲೆಯಲ್ಲಿ ಮತ್ತೊಂದು ಪ್ರಕಾರವೆಂದರೆ ಮಹಿಪುಷ್ತ್‌ ಎ೦ಬ ವಿನ್ಯಾಸವಾಗಿದೆ ಮೀನಿನ 
ಆಕೃತಿಯ ಪೆಟ್ಟಗೆಗಳು ಬಹುಮಟ್ಟಿಗೆ ಸಾಮಾನ್ಯವಾಗಿವೆ ಮೀನಿನಾಕೃತಿಯ ಮಸಾಲೆ ಪಟ್ಟಿಗೆಗಳು ಲಕ್ನೋ 
ಮತ್ತು ಬೀದರನಲ್ಲಿ ಸಾಮಾನ್ಯವಾಗಿವೆ. ಅದರೆ ಮೀನಾಕೃತಿ ವಿನ್ಯಾಸದಿಂದ ಅಲಂಕೃತವಾದ ವಸ್ತುಗಳು 
ಲಕ್ನೋಕ್ಕೆ ವಿಶೇಷವಾಗಿವೆ. ಅವುಗಳ ಮೇಲೆ ಜೌಧದ ದಿವಂಗತರಾದ ರಾಜರು ದಿಲ್ಲಿ ಸಾಮ್ರಾಜ್ಯದ 
ಮಾಂಡಲಿಕರಲ್ಲಿ ಶ್ರೇಷ್ಠರು ಎಂಬರ್ಥದ ಲಾಂಚನವನ್ನು ಹೊಂದಿರುತ್ತದೆ. ಈ ಮೀನಿನ ಸಂಕೇತ ಅಥವಾ 
ಲಾಂಚನವನ್ನು ರಾಜ್ಯಪರವಾದ ಎಲ್ಲಾ ಮೆರವಣಿಗೆಗಳಲ್ಲಿ ಬಳಸಲಾಗುತ್ತಿತ್ತು ಅದು ಮೇಲ್‌ಸ್ತರದ 
ಸರದಾರರುಗಳ ಶ್ರೇಷ್ಠತೆಯ ಕುರುಹಾಗಿತ್ತು. 


* ಘಥೂಲರುಡಿ. 


ಫೂಲನುಡಿ ವಿನ್ಯಾಸವು ಸಹ ಪ್ರಾಚೀನ ಕಾಲದಲ್ಲಿ ಅತ್ಯಂತ ಪ್ರಚಲಿತವಿದ್ದ ಶೈಲಿ. ಈ 
ಶೈಲಿಯು ಇಂದಿಗೂ ಪ್ರಸ್ತುತವಾಗಿದ್ದು ಆಧುನಿಕ ಸಂದರ್ಭದ ಬಹುತೇಕ ಬಿದ್ರಿಕಲೆಗಳು ಫೂಲನುಡಿ 
ವಿನ್ಯಾಸಕಳಿಂದಲೆ ಅಲಂಕರಣಗೊಳ್ಳುತ್ತದೆ. ಈ ಚಿನ್ಹೆಯನ್ನೇ ಬಹುತೇಕವಾಗಿ ಹೋಲುವ ಈ 
ಎನ್ಯಾಸಗಳನ್ನು ಮೂಲೆಯಿಂದ ಮೂಲೆಗೆ ಓರಣವಾಗಿ ಬೆಳ್ಳಿಯಿಂದ ಹುದುಗಿಸಿ ಸಂಯೋಜಿಸುವುದು 
ಬಿದ್ರಿ ವಸ್ತುವಿಗೆ ಅಲಂಕಾರಿಕಾ ಮೆರಗು. 


ಉಪಸಂಹಾರ. 


375 


ಇದು ಒಂದು ರೀತಿಯ ಪದರುಗಟ್ಟಿರುವಿಕೆ ಲೋಹಶಿಲ್ಪ. ಒಂದು ಲೋಹವನ್ನು ಇನ್ನೊಂದು 
ಲೋಹದ ಮೇಲೆ ಇನ್‌ ಲೇ ಮಾಡುವುದು ಅಥವಾ ಹೊರ ಪದರವಾಗಿಸುವುದು ಇದರ ವೈಶಿಷ್ಟ್ಯ 
ಇದು ಬಹು ಮಟ್ಟಿಗೆ ಬಮಗಾರ ಅಥವಾ ಬೆಳ್ಳಿಯೊಂದಿಗೆ ಡಮಾಸ್ಕಸ್‌ ( ಕೂಫ್ತಾಗರಿ) 
ಕಾಮಗಾರಿಯನ್ನು ಹೋಲುತ್ತದೆ. ಇದು ಡೆಕ್ಕನ್ನಿನ ಬೀದರಿನಲ್ಲಿ ಹುಟ್ಟಿ ಬಹುಮಟ್ಟಿಗೆ ಅಲ್ಲಿಯೇ 
ಬೆಳೆದುಬಂದ ಕಾರಣ ಬಿದ್ರಿಯೆಂದು ಕರೆಸಿಕೊಂಡಿದೆ. ಬೀದರಿನ ಕರ್ಮಚಾರಿಗಳ ಪ್ರಕಾರ ಈ ಕುಶಲ 
ಕಲೆಯನ್ನು ಸುಮಾರು ೯೦೦ ವರ್ಷಗಳ ಹಿಂದೆ ಇರಾಕಿನಿಂದ ಇಂಡಿಯಾಕ್ಕೆ ವಲಸಿಗರ ಮೂಲಕ 
ತರಲ್ಲಟ್ಟಿತು. ಈ ಕುಶಲ ಕಲೆಯ ಮೂಲ ನೆಲೆಯು ಇರಾಣವಾಗಿರಬೇಕು. ಈ ಕಲೆಯ ಉತ್ಪತ್ತಿಯನ್ನು 
ಕುರಿತು ಇತರ ವೃತ್ತಾಂತಗಳೂ ಇದೆಯಾದರೂ ಅವೆಲ್ಲ ಕೇವಲ ಐತಿಹ್ಯಗಳಾಗಿವೆ. ಇನ್‌ ಲೇ 
ಮಾಡುವ ಈ ತಂತ್ರ ಕೌಶಲ್ಯವೂ ಪರ್ಶಿಯಾ ಅಥವಾ ಸಿರಿಯಾದಿಂದ ಬೀದರನ್ನು ತಲುಪಿರಬೇಕು 
ಇದು ಆಶ್ಚರ್ಯಕರವಾದುದೇನೂ ಅಲ್ಲ. ಏಕೆಂದರೆ ಆ ಕಾಲದಲ್ಲಿ ಬೀದರವು ಮುಸ್ಲಿಂ ಭಾರತದ 
ಪ್ರಮುಖ ಪಟ್ಟಣವಾಗಿದ್ದು, ಬಹಮನಿ ಸುಲ್ತಾನರು ವಿದ್ಯಾಪಿಚ್ಛಕ್ಷಣರನ್ನು ಬೀದರಿಗೆ ಆದರದಿಂದ 
ಬರಮಾಡಿಕೊಳ್ಳುತ್ತಿದ್ದರು ಪ್ರೋತ್ಲಾಹಿಸುತ್ತಿದ್ದರು. ಬಹುಶಃ ವಿದೇಶದ ಲೋಹದ ಇನ್‌ ಲೇಯಲ್ಲಿ 
ನೈಪುಣ್ಯವನ್ನು ಪಡೆದ ಕುಶಲ ಕರ್ಮಿಗಳಿ ಬೀದರ್‌ ನತ್ತ ಆಕರ್ಷಿತರಾಗಿದ್ದಿರಬೇಕು. ಅವರ ಮೂಲಕ ಈ 
ಕಲೆಯು ಬೀದರಿನಲ್ಲಿ ಪ್ರಚುರವಾಗಿರಬೇಕು. ಈ ಸಮಯದಲ್ಲಿ ಗಮನಿಸಬೇಕಾದ ಇನ್ನೊಂದು 
ಸಂಗತಿಯೆಂದರೆ ಬೀದರಿನಿಂದ ಸುಮಾರು ೫೦ ಕಿ.ಮೀ ದೂರದಲ್ಲಿರುವ ಕಲ್ಯಾಣಿಯು 
ಇತ್ತಿಚೀನವರೆಗೆ ಡಮಾಸ್ಕಸ್‌ ಕಾಮಗಾರಿಯ ಪ್ರಮುಖ ಸ್ಥಳವಾಗಿತ್ತು. ಬಿದ್ರಿಯಲ್ಲಿ ಗಸಗಸೆ ಗಿಡದ 
ಆಶಯಗಳನ್ನು ಕಾಣಬಹುದಾದರೂ ಅದು ಕ್ರಿಶ ೧೭೭೫ ಕ್ಕಿಂತ ಮೊದಲು ಕಾಣುವುದಿಲ್ಲ. ೧೮ನೇ 
ಶತಮಾನದ ಮಧ್ಯಭಾಗದ ನಂತರದಲ್ಲಿ ಹೈದರಬಾದಿನ ಅನೇಕ ವರ್ಣಚಿತ್ರಗಳಲ್ಲಿ ಗಸಗಸೆ ಹೂವಿನ 
ರಾಶಿಯನ್ನು ಸಾಮಾನ್ಯ ಲಕ್ಷಣವಾಗಿ ಗುರುತಿಸಬಹುದು. ೧೮ನೇ ಶತಮಾನದ ಮೊದಲ ಭಾಗಕ್ಕಿಂತ 
ಹಿಂದಿನ ಬಿದಿ ಕೃತಿಗಳಲ್ಲಿ ಬೆಳ್ಳಿ ಮತ್ತಿ ಹಿತ್ತಾಳೆಯನ್ನು ಮಿಶ್ರ ಮಾಡಿದ ಇನ್‌ ಲೇಯನ್ನು 
ಗುರುತಿಸಬಹುದು. 


ಆಧಾರ ಗಂಥಗಳು. 


೧. ರಾಜೇಂದ್ರ ಯರನಾಳ: ವಿಶ್ವವಿಖ್ಯಾತಿ ಬಿದ್ರಿ ಕಲೆ, ೧೯೯೬ ಪು-೫ 

೨. ಡಾಕೆ. ಎಂ. ಮೈತ್ರಿ ಕರಕುಶಲ ಕಲೆಗಳು, ಕನ್ನಡ ವಿವಿ ವಿಶ್ವಕೋಶ ೨. ಪುಟ-೧೨೮ 

೩. ಫಾಲಾಕ್ಷಚ ಕರ್ನಾಟಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ೨೦೦೫ 
ಪು-ಸಂ-೨೫೫-೫೬ 

4. Google.com, History of 816/1 ware 

. Ray Desmond, the Indian Museum, 1801-1879, London 

೬. LK Gurjar and K T M Hegade, World Archaeology Vol-15, No-2 
1983. 


U1 


376 


ಮೊಹರಂ ಆಚರಣೆ ತತ್ವಪದಕಾರರು ಹಾಗೂ ಪರಂಪರೆ. 


-ಡಾ. ಎನ್‌. ಸತ್ಯವತಿ, 
ಸಹಾಯಕ ಪ್ರಾಧ್ಯಾಪಕರು, 
ಶ್ರೀಮತಿ ಗಾಲಿ ರುಕ್ಮಿಣಮ್ಮ ಚೆಂಗಾರೆಡ್ಡಿ ಸ್ಮಾರಕ 


ಸರ್ಕಾರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು, ಬಳ್ಳಾರಿ. 
ಭಾರತದಲ್ಲಿ ಮೊಹರಂ ಆಚರಣೆ. 


ಮೊಹರಂ ಆಚರಣೆಯನ್ನು ಪ್ರಮುಖವಾಗಿ ಅಮೀರ್‌ ತೈಮೂರ್‌ನ ಪ್ರೋತ್ಸಾಹಿಸಿದನು. 
ತಾಜಿಯಾ ಕೂಡಿಸುವ ಪದ್ಧತಿಯನ್ನು ಜಾರಿಗೆ ತಂದರು. ಈ ತಾಜಿಯಾ ಕೂಡಿಸುವ ಅಥವಾ ಆಲಂ 
ಕೂಡಿಸುವ ಜಾಗವೇ ಆಶೂರ್‌ಖಾನವಾಗಿದ್ದು, ಈ ಆಶೂರಖಾನಗಳ ಮಾಹಿತಿಯು ಶಾಸನ, ಲಿಖಿತ 
ಆಧಾರಗಳಿಂದ ನಿರ್ಲಕ್ಷಿಸಲ್ಲಟ್ಟವು. ಇವುಗಳ ಅಧ್ಯಯನ ಸಿಗುವುದು ವಿರಳ. 


೧೧-೧೨ನೇ ಶತಮಾನದಲ್ಲಿ ಮೊಹರಂ ಆಚರಣೆಯನ್ನು ಭಾರತದಲ್ಲಿ ಆಚರಿಸಲಾಗುತ್ತಿತ್ತು. 
ನಂತರದಲ್ಲಿ ತಾಜಿಯಾವನ್ನು ಕೂಡಿಸುವ ಪರಂಪರೆಯಾಗಿ ಮಾಡಿಕೊಂಡರು. ಇದಕ್ಕೆ ಅನೇಕ ಸುಲ್ತಾನರ, 
ಬಾದಷಹರ ಪ್ರೋತ್ಸಾಹವಿದ್ದಿತು. ಅಮೀರ್‌ ತೈಮೂರ್‌ ಬಾದಶಹನ ಪ್ರೋತ್ಸಾಹಿಕ ದಾನ, ದತ್ತಿಯನ್ನು 
ನೀಡುತ್ತಿದ್ದರು. ಶೇರ್‌ ಷಹಾ ವಂಶದ ಸುಲ್ತಾನರು ಇದನ್ನೆ ಮುನ್ನಡೆಸಿದರು. ಹೀಗೆ ಕಾಲಕ್ರಮೇಣವಾಗಿ 
ಸಾಂಸ್ಕೃತಿಕ ಹಬ್ಬವಾಗಿ ಗುರುತಿಸಿಕೊಂಡಿತು. ಹಂತ ಹಂತವಾಗಿ ಸ್ಥಿತ್ಯಂತರಕ್ಕೆ ಒಳಪಟ್ಟಿತ್ತು. ಔದ್‌ ಪ್ರಾಂತ್ಯದ 
ಮೊಗಲ್‌ ಸಾಮ್ರಾಜ್ಯದ ನವಾಬನಾದ ಶುಜಾ ಉದೌಲದ ಹೆಂಡ್ತಿಯು ಈ ಆಚರಣೆಗೆ ಸಾಕಷ್ಟು ಹಣವನ್ನು 
ಸಹಾಯ ಮಾಡಿದರಲ್ಲದೆ ಈ ಆಚರಣೆಯಲ್ಲಿ ಭಾಗವಹಿಸುತ್ತಿದ್ದರು. 


ದಕ್ಷಿಣ ಭಾರತದಲ್ಲಿ ಆಳಿದ ಬಹಮನಿ ಸುಲ್ತಾನರು ಕ್ರಿ.ಶ. ೧೩೪೭-೧೫೩೮ರವರೆಗೆ ಬೀದರ್‌, 
ಕಲಬುರ್ಗಿಯಲ್ಲಿ ಮೊಹರಂ ಹಬ್ಬದ ಆಚರಣೆಗೆ ಪ್ರೋತ್ಸಾಹಿಸಿದರು. ಅದರಂತೆ ಬಿಜಾಪುರದ 
ಅದಿಲ್‌ಶಾಹಿ ಅರಸರು ಕ್ರಿ.ಶ. ೧೪೮೯ರಿಂದ ೧೬೮೬ವರೆಗೆ ಮೊಹರಂ ಹಬ್ಬವನ್ನು ಸಂಭ್ರಮದಿಂದ 
ಆಚರಿಸುತ್ತಿದ್ದರು. ಗೊಲ್ಕೊಂಡದ ಕುತುಬ್‌ಸಾಹಿ ಅರಸರು ೧೫೫೦-೧೬೭೭ರಲ್ಲಿ ಆಲಂ ಕೂಡಿಸುವ 
ಪದ್ಧತಿಯನ್ನು ಜಾರಿಗೆ ತಂದರು. ಅಬ್ಬುಲ್‌ ಕುತುಬ್‌ಶಾಹನು ಮೊಹರಂ ತಿಂಗಳನ್ನು ಕುತುಬ್‌ ಶಾಹನು 
ಸಫರ್‌ ತಿಂಗಳಾಗಿಸಿದನು. ಆಶೂರಖಾನಗಳನ್ನು ಕಟ್ಟಿಸಿದನು. ಈ ಹಬ್ಬವು ಸಾಂಸ್ಕೃತಿಕ ಹಬ್ಬವಾಗಿ 
ಪ್ರಾಮುಖ್ಯತೆ ಪಡೆಯಿತು. ಇಂತಹ ಆಶೂರಖಾನಗಳು ಆಲಂ ಕೂಡಿಸುವ ಬಡ ವ್ಯಾಪಾರಸ್ಥ ಮುಸ್ಲಿಮರ 
ವಸತಿ ಸ್ಥಳವಾಗಿತ್ತು. ಈ ಹಬ್ಬವನ್ನು ಅಕ್ಬರ್‌ ಬಾದಷಹ ಮೊಹರಮ್‌ ರಾಷ್ಟ್ರೀಯ ಹಬ್ಬವಾಗಿ 
ಗುರುತಿಸಿದನು. ಕ್ರಿಶ. ೧೭ನೇ "ಶತಮಾನದಲ್ಲಿ ಮೈಸೂರು ಸಂಸ್ಥಾನವನ್ನಾಳಿದ ಓಪ್ಪು ಸುಲ್ತಾನನು 
ಮೊಹರಂ ಇದೊಂದು ಹಬ್ಬವಲ್ಲ, ಹಜರತ್‌ ಮಹಮದ್‌ ಪೈಗಂಬರರ ಮೊಮ್ಮಕ್ಕಳ ಹುತಾತ್ಮರಾದ "ದಿನ. 
ಇದನ್ನು ಸೂತಕದಂತೆ ಆಚರಿಸಬೇಕೆಂದು ಸಾರಿದನು. ಇದರಿಂದಾಗಿ ಎಲ್ಲಾರೂ ಒಂದಾಗಿ ಈ ಹಬ್ಬ 
ಆಚರಿಸುವ ಮುಸ್ಲಿಂ ಭಾಂಧವರಲ್ಲಿ ಕಳವಳ ಉಂಟಾಗಿ, ಕೆಲವರು ಮುನ್ನಡೆಸಿದರು. 


ದಕ್ಷಿಣ ಭಾರತದಲ್ಲಿ ಕಲಬುರ್ಗಿ ಮತ್ತು ಬೀದರಿನಿಂದ ಆಳಿದ ಬನಹಮನಿ ಸುಲ್ತಾನರ 
(ಕ್ರಿ.ಶ.೧೩೪೭ -೧೫೩೮) ಬಿಜಾಪುರದ ಆದಿಲ್‌ಸಾಹಿಗಳು ಕ್ರಿಶ. ೧೪೮೯ ರಿಂದ ೧೬೮೬) ಸಂಭ್ರಮ 
ಹಾಗೂ ಪ್ರೇರಣಾತ್ಮಕವಾಗಿ ಮೊಹರ೦ ಆಚರಿಸುತ್ತಿದ್ದರು. ಗೋಲ್ಕೊಂಡಾದ ಕುತುಬ್‌ ಷಾಹಿಗಳು 
(ಕ್ರಿ.ಶ.೧೫೫೦-೧೬೭೨) ಹೈದರಾಬಾದ್‌ ನಗರದಲ್ಲಿ ಆಲಂ ಇಡುವ ಪದ್ಧತಿ ಆರಂಭಿಸಿ 
ಮುಂದುವರಸಿಕೊಂಡು ಬಂದರು. ಅಬ್ದುಲ್‌ ಕುತುಬ್‌ ಷಾ ಮೊಹರಂ ತಿಂಗಳ ಮೊದಲನೆಯ 
ದಿನದಿಂದ ಸಫರ ತಿಂಗಳಾಗಿ ಪೋಷಿಸಿದನು. ಆಲಂ ಇಡುವುದಕ್ಕಾಗಿ ಕಟ್ಟಿಸಿದ ಆಶೂರಖಾನೆಗಳು 
ಇಂದಿಗೂ ಸುಸ್ಥಿತಿಯಲ್ಲಿ ಹೈದರಾಬಾದ್‌ ನಗರದಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ತಿಳಿಸುತ್ತವೆ. ಹಾಗೆಯೇ 


377 


ಬಳ್ಳಾರಿ ಜಿಲ್ಲೆಯ ಸಾಂಸ್ಕೃತಿಕ ಮಹತ್ವವು ಮೊಹರಂ ಹಬ್ಬದ ಪ್ರತಿರೂಪವಾಗಿದೆ. ಮೊಗಲ್‌ ದೊರೆಗಳಿಂದ 
ಈ ಆಚರಣೆಗಳು ದಖ್ಬನಿನ ವಿವಿಧ ಪ್ರದೇಶಗಲಲ್ಲಿ ಮುಸ್ಲಿಂ ಮುಸ್ಲಿಮೇತರರು ಸೇರಿ ಮಾಡುವ 
ಹಬ್ಬವಾಗಿದೆ. ಆದರೆ ಇದು ಹಬ್ಬವಲ್ಲ. ಮೊಹಮ್ಮದ್‌ ಪೈಗಂಬರ್‌ ಅವರ ಮೊಮ್ಮಕ್ಕಳು ಹುತಾತ್ಮರಾದ 
ದಿನ. ಇದನ್ನು ಸೂತಕದಂತೆ ಆಚರಿಸಬೇಕೆಂದು ಟಿಪ್ಪು ಈ ಹಬ್ಬವನ್ನು ನಿಷೇಧಿಸಿದ. ಬ್ರಿಟಿಷರು ಇದನ್ನು 


ರಾಜಕೀಯ ಚಹರೆಯಾಗಿ ಸೃಷ್ಟಿಸಿದರು. 


ಅಂದಿನ ಬಳ್ಳಾರಿ ಜಿಲ್ಲೆಯ ಇಂದಿನ ವಿಜಯನಗರ ಜಿಲ್ಲೆಯಲ್ಲಿನ ಹೊಸಪೇಟೆಯಲ್ಲಿ ಕೂಡಿಸುವ 
ಮೌಲಾಲಿ ಆಲಮ್‌ಗಳಿಗೂ ಹಿಂದೂ- ಮುಸ್ಲಿಮರು ರಾಮುಲಸ್ವಾಮಿ ಎಂದೇ ಗುರುತಿಸಿ ಪ್ರಾರ್ಥನೆ 
ಮಾಡುತ್ತಾರೆ ಎಂಬುದರಲ್ಲಿ ದಸ್ತಗೀರ್‌ ಅಲ್ಲಿಬಾಯಿ ಅವರು ತಮ್ಮ "ಕರ್ನಾಟಕದ ಮೊಹರಂ ಪದಗಳು" 
ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. 


ಬಳ್ಳಾರಿ ಪ್ರದೇಶದಲ್ಲಿ ಚಾರಿತ್ರಿಕ ನೋಟ. 


ಆಶೂರಖಾನಗಳ ಗುರುತಿಸುವಿಕೆಯು ಮೊಹರಂ ಆಚರಣೆಯನ್ನು ಪಸ್ತುತೀಕರಿಸುತ್ತದೆ. ಈ 
ಆಚರಣೆ ಇರಾಕ್‌ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯನ್ನು ಪ್ರಾದೇಶಿಕವಾಗಿ ಪ್ರತಿನಿಧಿಸುತ್ತದೆ. ಪ್ರಸ್ತುತವಾಗಿ 
ಮೊಹರಂ ಆಚರಣೆಯು ಮುಸ್ಲಿಮ್‌ ಸಮುದಾಯಕ್ಕೆ ಸ್ಥಳೀಯವಾಗಿ ನೆಲೆನಿಂತ ಸಾಂಸ್ಕೃತಿಕ ಪ್ರತಿನಿಧಿತ್ವ 
ಸೂಚಿಸುತ್ತದೆ. ಮೊಹರಂ ಹಬ್ಬವನ್ನು ಆಚರಿಸುವ ಕಟ್ಟಡ ಸ್ಥಳ, ಜಾಗವನ್ನು ಮಸೀದಿ ಗುಡಿ ಅಥವಾ 
ಆಶೂರಖಾನ್‌ ಎಂದು ಗುರುತಿಸಬಹುದು. ಇದು ಮುಸ್ಲಿಮ್‌-ಮುಸ್ಲಿಮೇತರರ ಸಾಂಸ್ಕೃತಿಕ ಆಚರಣೆಯ 
ಅಸ್ಮಿತೆಯಾಗಿದೆ. ದಖ್ಹ್ಬನ್‌ ಮೂಲದ ಮುಸ್ಲಿಂ ರಾಜ್ಯವಾದ ಬಹಮನಿಯಿಂದ ಸಂಸ್ಥಾನವು ಆಚರಣೆ 
ಸಾ೦ಫ್ರದಾಯಿಕವಾಗಿಸಿ, ಸ್ಥಳೀಯತೆ ಪಡೆಯಿತು. ಪ್ರಭುತ್ವದ ಪತನಾನಂತರ ಸಾಂಸ್ಕೃತಿಕ ಸ್ಥಿತ್ಯಂತರದ 
ಕುರುಹಾಗಿ ಮೊಹರಂ ಆಚರಣೆ ರೂಪದಲ್ಲಿ ಮುಂದುವರೆದಿರುವುದನ್ನು ಕಾಣಬಹುದು. ಈಗಿನ 
ಕಮಲಾಪುರದ ಸುತ್ತಮುತ್ತಲಿನ ಪ್ರದೇಶಗಳಾದ ಕಂಫ್ಲಿ, ಹೊಸಪೇಟೆ, ಬಳ್ಳಾರಿಗಳಲ್ಲಿನ ಆಶೂರರಖಾನಗಳೇ 
ಸಾಕ್ಷಿಯಾಗಿವೆ. 


ಕಮಲಾಪುರದ ಮುಲ್ಲಗಲ್ಲಿ, ಮುದುಗಲ್‌ ಮಸೀದಿ, ಆಶೂರಖಾನಗಳನ್ನು ಉದಾಹರಿಸಬಹುದು. 
ಪುರುಷೋತ್ತಮ ಬಿಳಿಮಲೆ ಮತ್ತು ಚಲುವರಾಜು ಅವರ ಕೃತಿಯಾದ "ಹಂಪಿ ಜಾನಪದ' ಮೊಹರಂ 
ಸ್ಥಳೀಯವಾಗಿ ಹಿಂದೂ-ಮುಸ್ಲಿಂರು ಸೇರಿ ಆಚರಿಸುವ ಹಬ್ಬ ಎಂದು ಉಲ್ಲೇಖಿಸಿದ್ದಾರೆ. ಇವುಗಳಲ್ಲಿ 
ಕೆಲವೊಂದಕ್ಕೆ ಭೇಟಿ ಮಾಡಲಾಯಿತು. ಬಳ್ಳಾರಿ ನಗರ ಸಮೀಪದ ಆಲದಹಳ್ಳಿ ಸರ್ವರ್‌ ಹುಸೇನ್‌ 
ಆಶೂರಖಾನೆಗಳು, ಪಿಂಜಾರ ಓಣಿಯಲ್ಲಿ ಹಸೇನ್‌ ಅಲಿಯವರ ಸಂಪ್ರದಾಯದಂತೆ ಮೊಹರಂ 
ಆಚರಿಸಲಾಗುತ್ತದೆ. ವಿವಿಧ ಧರ್ಮದವರು ಪೂಜ್ಯಭಾವನೆಯಿಂದ ಮೊಹರಂ ಉತ್ಸವದಲ್ಲಿ 
ಭಾಗವಹಿಸುತ್ತಾರೆ. ಕುರುಬರೊದಿಗೆ ಹೆಚ್ಚಿನ ನಂಟನ್ನು ಹೊಂದಿ, ಸರ್ವರ್‌ ಅಲ್ಲಿ ಆಶೂರ್‌ಖಾನ್‌, 
ಹುಸೇನ್‌ ಸಂಪ್ರದಾಯವನ್ನು ಮುನ್ನಡೆಸಿಕೊ೦ಡು ಬ೦ದವರು ಕುರುಬರು. 


ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಮರು ಭಾಗವಹಿಸುತ್ತ, ಇಲ್ಲಿ ಮುಸ್ಲಿಮ್‌ ಧರ್ಮಕ್ಕಿಂತ 
ಹಿಂದೂ ಧರ್ಮದವರೇ ಹೆಚ್ಚಾಗಿ ಪೂಜೆಗಳಲ್ಲಿ ಭಾಗವಹಿಸುತ್ತಾರೆ. (ಇಲ್ಲಿ ಆಲಂ ಕೂಡಿಸುವ 
ಪದ್ಧತಿಯನ್ನು ಹಿನ್ನೆಲೆ ಕುರುಬ ಜನಾಂಗದವರು ಮುಸ್ಲಿರ್ಮ ಧರ್ಮಕ್ಕೆ ಮತಾಂತರಗೊಂಡವರಾಗಿದ್ದು 
ಇದನ್ನು ಆಚರಣೆಯಾಗಿ ಮುನ್ನಡೆಸಿದರು.) 


ಪಿಂಜಾರ್‌ ಓಣಿ ಆಶೂರಖಾನ. 
ನ್ಯಾಯಾಲಯದಲ್ಲಿ ವ್ಯಾಜ್ಯವಿರುವ ಕಾರಣ ೧೮೨೬ರಲ್ಲಿ “ಇಲ್ಲಿ ಆಶೂರಖಾನವಿದೆ" ಎರಡು 
ಮಿನಾರುಗಳ ನಡುವೆ ಗುಮ್ಮಟವನ್ನು ಹೊಂದಿದ್ದು, ಇದು ಇಂಡೋ-ಇಸ್ಲಾಮಿಕ್‌ ಶೈಲಿಯ ಲಕ್ಷಣ 


378 


ಒಳಗೊಂಡಿದೆ. ಎಲ್ಲಾ ಧರ್ಮದವರು ಸೇರಿ ಉತ್ಸವದಲ್ಲಿ ಭಾಗವಹಿಸುತ್ತಾರೆ. ಕುರುಬರು, ಗೊಲ್ಲರು, 
ಲಿಂಗಾಯತರು, ವಡ್ಡರು, ಈಡಿಗರು, ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. 


ಬಳ್ಳಾರಿ ನಗರದ ಎಲ್ಲ ಪ್ರದೇಶಗಳ ಜನತೆಯೂ ಮೊಹರಂನ ೭ನೇ ದಿನದಂದು ಸಕ್ಕರೆಯನ್ನು 
ಓದಿಕೆ ಮಾಡಿಸುತ್ತಾರೆ. ಸಕ್ಕರೆ ಓದಿಕೆಗೆ ಇಲ್ಲಿ ದಿನಗಳನ್ನು ನಿಗದಿ ಮಾಡಲಾಗಿದೆ. ೭ನೇ ದಿನದಂದು 
ಮುಸ್ಲಿಮರು ಹಾಗೂ ಹರಕೆ ಹೊತ್ತವರು ಸಕ್ಕರೆ ಓದಿಕೆ ಮಾಡಿದರೆ, ಅಗಸರು ಮತ್ತು ಇನ್ನಿತರೆ 
ಸಮುದಾಯದವರು ೮ನೇ ದಿನದಂದು ಸಕ್ಕರೆ ಓದಿಕೆ ಮಾಡುತ್ತಾರೆ. ೯ನೇ ದಿನದಂದು ಕುರುಬರು, 
ವಡ್ಡರು, ಮಾದಿಗರು ಸೇರಿದಂತೆ ಎಲ್ಲ ಸಮುದಾಯದವರು ಈ ದಿನದಂದು ಸಕ್ಕರೆ ಓದಿಕೆ ಮಾಡುತ್ತಾರೆ. 


ಮೊಹರಂ ೯ನೇ ದಿನದ ಮಧ್ಯರಾತ್ರಿಯಂದೇ ಆಲದಹಳ್ಳಿಯಿಂದ ಬಂಡಿಹಟ್ಟಿ, ಕೌಲ್‌ಬಜಾರ್‌ 
ಮಾರ್ಗವಾಗಿ ಸರ್ವರ್‌ ಹುಸೇನ್‌ ಆಲಂ ಅನ್ನು ಬ್ರೂಸ್‌ ಪೇಟೆಯ ಬೆ೦ಗಳೂರು ರಸ್ನೆಯಲ್ಲಿ ಬೆಳಗಿನ 
ಜಾವ ೪.೦೦ ಗಂಟೆಗೆ ಮೆರವಣಿಗೆ ಇರುತ್ತದೆ. 


ಈ ಮೆರವಣಿಗೆಯಲ್ಲಿ ಬಳ್ಳಾರಿ ನಗರವೂ ಸೇರಿದಂತೆ ಸುತ್ತಮುತ್ತಲಿನ ಗಾಮಗಳಲ್ಲಿರುವ 
ಆಲಂಗಳು ಸರ್ವರ್‌ ಹುಸೇನ್‌ ಆಲಂನೊಂದಿಗೆ ಅಲಾಯ್‌ಬುಲಾಯ್‌ ತೆಗೆದುಕೊಳ್ಳುವ 
ಸಂಪ್ರದಾಯವಿದೆ. ಸರ್ವರ್‌ ಹುಸೇನ್‌ ಆಲಂ ಅನ್ನು ಆಡಿಸುತ್ತಾ ಆಡಿಸುತ್ತಾ ಇತರೆ ಆಲಂಗಳೊಂದಿಗೆ 
ಸರ್ಶಿಸುವ ಪರಿಪಾಠವಿದೆ. ಇದು ಒಂದು ರೀತಿಯಲ್ಲಿ ಯುದ್ದದಂತೆ ಕಂಡು ಬರುತ್ತದೆ. ಇದು ಇರಾಕ್‌ನ 
ಕರ್ಬಲಾ ಕಾಳಗವನ್ನು ನೆನಪಿಸುತ್ತದೆ. ಈ ವೇಳೆಯಲ್ಲಿ ಸಾವಿರಾರು ಜನರು ಕಿಕ್ಕಿರಿದು ನೆರೆದಿರುತ್ತಾರೆ. ಈ 
ವೇಳೆ ಆಲಂಗಳ ಆಡಿಸುವುದಕ್ಕೆ ತಪ್ಪಡಿ, ವಾದ್ಯಮೇಳಗಳನ್ನು ಬಳಸಲಾಗುತ್ತದೆ. ತಪ್ಪಡಿಯ ಶಬ್ದಕ್ಕೆ 
ಆಲಂಗಳ  ತಿರುಗಿಸುವಿಕೆ ಮಾಡಿ ಪರಸ್ಪರ ಸ್ಪರ್ಶಿಸಿದಾಗ ನೆರೆದಿದ್ದ ಭಕ್ತರು ಚಪ್ಪಾಳೆ ತಟ್ಟುತ್ತಾ 
ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿ ಕೇಕೆ ಹಾಕುತ್ತಾರೆ. ಬಳ್ಳಾರಿ ಜಿಲ್ಲೆಯ ಎಲ್ಲಾ ಆಶೂರಖಾನಗಳಲ್ಲಿನ 
ಆಲಂಗಳನ್ನು ಮೊಹರಂ ೯ನೇ ದಿನದಂದು ಅಲ್ವಿದಾಯ ಕಾರ್ಯಕ್ರಮ ಮಾಡಿದರೆ, ಆಲದಹಳ್ಳಿಯ 
ಆಶೂರಖಾನದ ಆಲಂಗಳ ಅಲ್ವಿದಾಯ ಕಾರ್ಯಕ್ರಮ ೧೦ನೇ ದಿನದಂದು ನಡೆಯುತ್ತದೆ. 


ಆಶೂರಖಾನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಘೋರಿಗಳಿವೆ. ಆ ಘೋರಿಗಳಲ್ಲಿ 
ಆಶೂರಖಾನರು ಸ್ಥಾಪಿಸಿದ ಘೋರಿಯು ಪ್ರಮುಖವಾಗಿದ್ದು, ಮೊಹರಂ ಸಂದರ್ಭದಲ್ಲಿ ಆ ಘೋರಿಗೆ 
ಮಾತ್ರ ವಿಶೇಷವಾಗಿ ಪೂಜಿಸಲಾಗುತ್ತದೆ. 


ನಕಲಿ ನೇಣು ಹಾಕಿಕೊಳ್ಳುವ ಹರಕೆ. 


ಸರ್ವಾರ್‌ ಹುಸೇನ್‌ ದೇವರಿಗೆ ಕೌಲ್‌ಬಜಾರಿನ ಮರಾಠಿ ವ್ಯಕ್ತಿಯಾದ ಚಂದಕಾಂತ ಎನ್ನುವವರು 
ನಕಲಿ ನೇಣು ಹಾಕಿಕೊಳ್ಳುವ ಮೂಲಕ ತಮ್ಮ ಹರಕೆಯನ್ನು ದೇವರಿಗೆ ಅರ್ಪಿಸಿ ಸಕ್ಕರೆಯನ್ನು ಓದಿಕೆ 
ಮಾಡಿಸುತ್ತಾನೆ. ಇದು ಅವರ ತಾತ ನಕಲಿ ವೆಂಕಪ್ಪನ ಕಾಲದಿಂದ ನಡೆದು ಬಂದಿದೆ. ಈ ಸಂದರ್ಭದಲ್ಲಿ 
ಪೊಲೀಸರು ಹೆಚ್ಚಿನ ಬಂದೋಬಸ್ತ್‌ ಏರ್ಪಡಿಸುತ್ತಾರೆ. ಮುಂಬಯಿಯಿಂದ ತೃತೀಯ ಲಿಂಗಿಗಳು ಬಂದು 
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಳುವ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ಇದು ವಿಶಿಷ್ಟವಾಗಿದೆ. 


ಸಣ್ಣಪೀರಲ ಹಬ್ಬ ಅಥವಾ ಚೋಟಾ ಮೊಹರಂ. 


ದೊಡ್ಡ ಮೊಹರಂ ಹಬ್ಬವು ಮುಗಿದ ದಿನದಿ೦ದ ಸಣ್ಣ ಮೊಹರಂ ಹಬ್ಬವು ಪ್ರಾರಂಭವಾಗುತ್ತದೆ. 
ಈ ಹಬ್ಬವು ಸಹ ಒಂಭತ್ತು ದಿನಗಳ ಕಾಲ ನಡೆಯುತ್ತದೆ. ಸಣ್ಣ ಮೊಹರಂನ ಕೊನೆಯ ದಿನದಂದು 
ಬಳ್ಳಾರಿ ನಗರದಲ್ಲಿ ಮಧ್ಯ ಮಾರಾಟ ಬಂದ್‌ ಮಾಡಲಾಗುತ್ತದೆ. ಇದು ಇಡೀ ಬಳ್ಳಾರಿ ಜನರಿಗೆ ದೊಡ್ಡ 
ಹಬ್ಬವಾಗಿದೆ. 


379 


ಅಗಸನೂರು ಮೊಹರಂ. 


ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಅಗಸನೂರು ಗ್ರಾಮದ ನಿವಾಸಿಗಳು ನಿದ್ದೆ 
ಮಾಡಲಿಲ್ಲ. ಅಕ್ಕಪಕ್ಕದ ಹಳ್ಳಿಗಳ. ಜನರೊಂದಿಗೆ, ಅವರು ಮೊಹರಂಗಾಗಿ ಹೊಸದಾಗಿ ಬಿಳಿ ಬಣ್ಣ 
ಬಳಿಯಲಾದ ಮಹ್‌ ಸುಭಾನಿಯ ಸ್ಟಾಟ್‌ ದರ್ಗಾದ ಸುತ್ತಲೂ ಜಮಾಯಿಸಿದರು. ಅರವತ್ತರ 
ಹರೆಯದ ರಾಘವ ರೆಡ್ಡಿ, ದೋಸೆ ಈರಣ್ಣ ಮತ್ತು ಉಸ್ಮಾನ್‌ ಅಲಿ ನೇತೃತ್ವದ ಅಗಸನೂರಿನ ರಿವಾಯತ್‌ 
(ಕರ್ಬಲಾ ಯುದ್ದದ ನಾಡಗೀತೆ) ಗಾಯಕರು ದರ್ಗಾದ ಅಂಗಳದಲ್ಲಿ ನಿಂತಿದ್ದರು. ಅವರು ಕನ್ನಡದಲ್ಲಿ 
ಸಲ್ಲಿಸಿದ ಅತೀಂದ್ರಿಯ ಹಾಡುಗಳು ಪವಾದಿ ಮುಹಮ್ಮದ್‌ ಅವರ ಮೊಮ್ಮಕ್ಕಳಾದ ಹುಸೇನ್‌ ಮತ್ತು 
ಹಸನ್‌ ಅವರ ಹುತಾತ್ಮತೆಯನ್ನು ಪ್ರಚೋದಿಸಿತು. 


ಸುಮಾರು ೫೦ ಯುವಕರು ಮತ್ತು ಮಕ್ಕಳು ಅವರ ಸುತ್ತಲೂ ಜಮಾಯಿಸಿದರು ಮತ್ತು 
ನಿಧಾನವಾಗಿ ಹೆಜ್ಜೆ ನೃತ್ಯ ಅಥವಾ ಹೆಜ್ಜೆ ಪದವನ್ನು ಮಾಡಲು ಪ್ರಾರಂಭಿಸಿದರು. ಅವರು ತಮ್ಮ 
ಅಂಗೈಯಲ್ಲಿ ಎಸೆದ ಸಣ್ಣ ಬಣ್ಣದ ಹೂಜಿಗಳ ಸಹಾಯದಿಂದ ಲಯವನ್ನು ಇಟ್ಟುಕೊಂಡರು. ದೀರ್ಫ 
ರಾತ್ರಿಯ ಘಟನೆಗಳಿಗೆ ಈ ಸೌಮ್ಯವಾದ ಪೂರ್ವಗಾಮಿಯು ವಿಜೃಂಭಣೆಯ ಮೋಜು ಮಾಡುತ್ತದೆ. 


ರಿವಾಯತ್‌ ಗಾಯಕರು ೬೫ ಹಾಡುಗಳನ್ನು ಹಾಡಿದ ನಂತರ ಗಾಯಗೊಳಿಸಿದರು. ನಂತರ 
ಕ್ರಮವು ದರ್ಗಾ ಬಳಿ ತೋಡಿದ ಗುಂಡಿಯಲ್ಲಿ ಜೋಡಿಸಲಾದ ಬೇವಿನ ಹಲಗೆಯಿಂದ ಉರಿಯುವ 
ದೊಡ್ಡ ದೀಪೋತ್ಸವಕ್ಕೆ ಸ್ಥಳಾಂತರಗೊಂಡಿತು. ಸುಮಾರು ೩೦೦ ಪುರುಷರು ಏಕರೂಪವಾಗಿ ಧರಿಸಿರುವ 
೫೦ ಡ್ರಮ್ಮರ್‌ಗಳ ಬಿರುಸಿನ ಡ್ರಮ್‌ಗಳನ್ನು ಹೊಡೆಯುವುದರೊಂದಿಗೆ ದೀಪೋತ್ಸವದ ಸುತ್ತಲೂ 
ಉನ್ಮಾದದಿಂದ ನೃತ್ಯ ಮಾಡಿದರು. ನರ್ತಕರು ಮಧ್ಯಕಾಲೀನ ಆಯುಧಗಳ ಅಗ್ಗದ ಪ್ರತಿಕೃತಿಗಳನ್ನು 
ಒಯ್ದರು, ಅದನ್ನು ಅವರು ತ್ಯಜಿಸಿದರು. ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ನೆಲದ ಮೇಲೆ 
ಹಾಸಿದ ಚಾಪೆಗಳ ಮೇಲೆ ಕುಳಿತು, ಮುಂದೆ ಇರುವ ದೀರ್ಫ್ಥ ರಾತ್ರಿಗಾಗಿ ಸಿದ್ಧಪಡಿಸಿದರು. 


ಗ್ರಾಮದ ರಂಗತಂಡ ಪ್ರದರ್ಶಿಸಿದ ಹಾಸ್ಯ ಚಟಾಕಿಗಳೊಂದಿಗೆ ಕುಣಿತ ನಡೆಯಿತು. ಹುಸೇನ್‌ 
ಮತ್ತು ಹಸನ್‌ ಅವರ ಆಲಂಗಳನ್ನು (ಅಲಂಕೃತವಾದ ಕಂಬವನ್ನು ಹೋಲುವ ಲೋಹದ ಮಾನದಂಡ) 
ಇಬ್ಬರು ವ್ಯಕ್ತಿಗಳು ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ಸಮಯದಲ್ಲಿ ಈ ಸಂತೋಷದ ರಾತ್ರಿಯು 
ಮುಂಜಾನೆ " "ಅಂತ್ಯಗೊಳ್ಳುತ್ತದೆ. ಮುಹರಮ್‌ ಅಗಸ 'ನೂರಿನ ಪ್ರಮುಖ ಊರು ಹಬ್ಬ ಅಥವಾ ಹಳ್ಳಿ 
ಹಬ್ಬವಾಗಿದೆ ಮತ್ತು ಹಿಂದೂಗಳು ಇದನ್ನು ಮುಸ್ಲಿಮರಿಗಿಂತ ಹೆಚ್ಚು ಉತ್ಸಾಹದಿಂದ ಆಚರಿಸುತ್ತಾರೆ. ಎಲ್ಲಾ 
ಇತರ ಹಬ್ಬಗಳು ಮೊಹರಂನ ಮೊದಲ ೧೦ ದಿನಗಳ ಗುರುತುಗೆ ದ್ವಿಶೀಯಕವಾಗಿದೆ. ಈ ಹಿಂದೆ, 
ಮೊಹರಂ ಕಾರಣದಿಂದ ದಸರಾಗೆ ಸಂಬಂಧಿಸಿದ ಹಬ್ಬಗಳನ್ನು ತಾತ್ವಾಲಿಕವಾಗಿ ಕೈಬಿಡಲಾಗಿತ್ತು. 
ಗಸನೂರು ಮೊಹರಂಗೆ ಮುಂಚಿನ ದಿನಗಳಲ್ಲಿ ಆಧ್ಯಾತ್ಮಿಕತೆಯಿ೦ದ ತುಂಬಿರುತ್ತದೆ ಮತ್ತು ಆ ೧೦ 
ದಿನಗಳಲ್ಲಿ ಪಾದರಕ್ಷೆಗಳನ್ನು ಧರಿಸದಿರುವುದು ಮತ್ತು ಮಾಂಸ ಮತ್ತು ಮದ್ಯ ಸೇವನೆ ಮತ್ತು ಲೈಂಗಿಕ 
ಚಟುವಟಿಕೆಯಿಂದ ದೂರವಿರುವುದು ಮುಂತಾದ ಹಲವಾರು ಕಟ್ಟುನಿಟ್ಟನ್ನು ಗ್ರಾಮ ಸಮುದಾಯವು 
ಅನುಸರಿಸುತ್ತದೆ.ಮುಸ್ಲಿ೦ ಜನಸಂಖ್ಯೆ ಇಲ್ಲದ ಹಳ್ಳಿಗಳು ಕೂಡ ಈ ಕಾರ್ಯಕ್ರಮವನ್ನು ಆಚರಿಸುತ್ತವೆ. 
ಮೊಹರಂನ ೧೦ ನೇ ದಿನ, ಹಳ್ಳಿಗಳಲ್ಲಿ ದೊಡ್ಡ ಹಬ್ಬವನ್ನು ನಡೆಸಲಾಗುತ್ತದೆ.ಈ ಪ್ರದೇಶದ ಹಿಂದೂ 
ದೇವರುಗಳ ಪಂಥಾಹ್ಹಾನದಲ್ಲಿ ಹುಸೇನ್‌ ಮತ್ತು ಹಸನ್‌ ಅವರನ್ನು ಸಹ ಆಯ್ಕೆ ಮಾಡಲಾಗಿದೆ. 
ಹುಸೇನಪ್ಪ ಅಥವಾ ಹಸನಪ್ಪ ಮುಂತಾದ ಹೆಸರುಗಳನ್ನು ಹೊಂದಿರುವ ಹಿಂದೂ ಹಳ್ಳಿಗರು 
ಕಂಡುಬರುವುದು ಸಾಮಾನ್ಯವಾಗಿದೆ. 


ಮುದುಗಲ್‌ ಮೊಹರಂ. 


380 


ರಾಯಚೂರು ಜಿಲ್ಲೆಯ ಮುದುಗಲ್‌ ಪಟ್ಟಣದ ಕೋಟೆಯಲ್ಲಿರುವ ಹಜರತ್‌ ಹುಸೇನ್‌ ಪೀರ್‌ 
ಹಾಗೂ ಮೇಗಳ ಪೇಟೆಯಲ್ಲಿರುವ ಹಜರತ್‌ ಹಸನ್‌ ಪೀರ್‌ಗಳ ಕತ್ತಲರಾತ್ರಿ ಜರುಗುತ್ತದೆ. ಮೊಹರಂ 
ಹಬ್ಬದ ಒಂಭತ್ತನೇ ದಿನದಂದು ಹಜರತ್‌ ಮೌಲಾಲಿ ಪೀರರ ಮಕ್ಕಳು ಎಂದು ಹೇಳಲಾಗುವ ಹಸನ್‌ 
ಪೀರ್‌ ಹಾಗೂ ಹುಸೇನ್‌ ಪೀರರ ಕತ್ತಲ ರಾತ್ರಿ ಮೂಲ ದರ್ಗಾದಿಂದ ದೇವರುಗಳನ್ನು ಹೊತ್ತು ನಗಾರಿ 
ಬಾರಿಸುತ್ತಾ ತಮಟೆ, ಬಾಜಾ ಭಜಂತ್ರಿ ಮೇಳದೊಂದಿಗೆ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. 


ತತ್ನಪದಕಾರ ಶಿಶುನಾಳ ಶರೀಫರು. 


ಡಾಂಭಿಕ ಆಚರಣೆಗಳನ್ನು ಶರೀಫ್‌ ಸಾಹೇಬರು ಮೆಚ್ಚಲಿಲ್ಲ. ಅವರು ಡಾಂಬಿಕ ಮುಲ್ಲಾ, ಖಾಜೀ, 
ಖತೀಬ ಮತ್ತು ಮೌಲ್ವಿ ಜನಗಳು ಕೈಕೊಳ್ಳುವ ಧರ್ಮಿಕ ಶುಷ್ಕ ಆಚರಣೆಗಳನ್ನು ಕಟುವಾಗಿ ಟೀಕಿಸಿದರು. 
ಮಸೀದಿ ಯಾರದು? ಅದು ಎಲ್ಲಿದೆ? ಮುಲ್ಲಾ ಎನ್ನುವವನು ಬೆಲ್ಲವನ್ನು ಓದಿಕಿ ಮಾಡುವುದು 


ಯಾರಿಗಾಗಿ ಮತ್ತು ಯಾಕೆ? ಎಂದು ಮುಲ್ಲಾಗಳನ್ನು ಪಶ್ನಿಸಿದರು. 


ಮೊಹರಂ ಹಬ್ಬದ ಆಚರಣೆಗೆ ಮುನ್ನ ಮಾಡುವ ಆಚರಣೆಗಳನ್ನು ಶರೀಫರು ಹೀಗೆ ಹೇಳಿದ್ದಾರೆ. 


ಶುದ್ಧ ಚಂದ್ರನ ಕಿರಣ ಸೋಂಕಿ 
ಇದ್ದ ಭೂಮಿಗೆ ಗುದ್ದಲಿ ಹಾಕಿ 
ಸಿದ್ಧವಿದು ವೇದಾಂತ ಶಾಸ್ತ್ರದ 
ಮಧ್ಯದಲಿ ಹುಡಿಕ್ಯಾಡು ನೋಡು. 


ಎಂದು ಶರೀಫರು ಅಯ್ಕರಲ್ಲಿ ವೇದಾಂತದ ವಿಷಯವನ್ನು ತಂದಿದ್ದಾರೆ. 


“ಬಲ್ಲವರಾದರೆ ತಿಳಿದು ಹೇಳಿರಿ 
ಮುಲ್ಲಾನ ಮಸೂತಿ ಎಲ್ಲಿತ್ತೋ 
ಗುಲ್ಲ ಮಾಡಿ ಗುದ್ದಾ ಕಟಿದಲಾವಿಗೆ 
ಬೆಲ್ಲವೋದಿಸುವದೆಲ್ಲಿತ್ತೋ? 
ಎಂದು ಹಾಡಿದರು. ಅಲಾವಿ ಆಚರಿಸುವುದು ಏಕೆ ಪಂಚೆ ಪೂಜಿಸುವುದೇನು? ಡೋಲಿ ಕಟ್ಟುವುದು 
ಏನು ಎಂದು ಪ್ರಶ್ನಿಸಿದ್ದಾರೆ. 
“ಡೋಲಿ ಕಟ್ಟುವುದೇನು ಕಾರಣವೋ 
ಪಿಂಜಾರನ ಚಸಿಗಿ ಪಂಜಾಗಿ ಅರಿದಿತ್ತೋ 
ತಾಬೂತಿನೊಳಗೊಂದು ತಡಗಿನಸ್ತವ ಕಂಡು 
ಮಾಬೂಬೆ ಶಿಶುನಾಳಧೀಶಗೆ ನಗೆ ಬಂದೋ 


ಎಂದು ಅಣಕವಾಡಿದರು. ಶರೀಫರ ಕ್ರಾಂತಿಕಾರೀ ವಿಚಾರಗಳಿಗೆ ಮುನಿದ ಸಮಾಜ ಅವರ ಮೇಲೆ 
ನಂಜನ್ನು ಕುರಿತು. ಇಂವ ಮಸೂತಿಗೆ ಬಂದಿಲ್ಲ. ನಮಾಜು ಮಾಡಿಲ್ಲ ಎಂದು ಆರೋಪ ಹೊರಿಸಿ, 
ಶರೀಫರನ್ನು ಬಹಿಷ್ಕರಿಸಿತು. 


ಫಕೀರನಾಗಬೇಕಾದರೆ ಮನದ ಎಕಾರವನ್ನು ಅಳಿದಿರಬೇಕು ಎಂಬುದು ಅವರ ಆಶಯವಾಗಿತ್ತು. 
ಲಾಡಿ ಹಾಕಿಕೊಂಡ ಮಾತ್ರಕ್ಕೆ ಅವನು ಫಕೀರನಾಗಬಲ್ಲನೇ? ಎಂದು ನೋಡಿ ಕೆಂಪು ಕರಿದು ಹಸಿರು 
ಹಳದಿ ಲಾಡಿ ಹಾಕಿಕೊಂಡು ಫಕೀರನಾದಿ ಎಂದು ಫಕೀರರನ್ನು ಶರೀಫರು ಕೆಣಕಿದ್ದಾರೆ. 


381 


ಹುಲುಗೂರಿನ ಸತ್ಪುರುಷರ ಹಜರೇಶಾ ಖಾದರಿಯವರ ವರಪ್ರಸಾದದಿಂದ ಜನಿಸಿದ ಶರೀಫರ 
ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ತಂದೆಯವರಾದ ಇಮಾಮ ಭಾಯಿಯವರು ಮಹತ್ವದ ಪಾತ್ರವನ್ನು 
ವಹಿಸಿದ್ದಾರೆ. ಇಸ್ಲಾಮ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮಾಡಿಸುವುದರ ಜೊತೆಗೆ ಇಸ್ಲಾಮ ಸಾಧು 
ಸಂತ, ಪೀರ ಫಕ್ಕೀರರ ಪರಿಶುದ್ಧ ಜೀವನವನ್ನು ಕತಾ ರೂಪದಲ್ಲಿ ಅರುಹುತ್ತಿದ್ದರು. ಪೂಜ್ಯರಾದ 
ಹಜರತ್‌ ಮಹಮ್ಮದ್‌ ಪೈಗಂಬರ, ಹಸೇನ್‌, ಹುಸೇನ್‌ರ ತ್ಯಾಗಜೀವನ, ಹಿರಿಮೆಗಳನ್ನು ಹೇಳಿ 
ಕೊಡುವುದರ ಸಂಗಡ ಇಸ್ಲಾಮ ಧರ್ಮದ ತತ್ವಗಳಾದ ಮೂರ್ತಿ ಪೂಜೆ ನಿಷೇಧ, ಸರಳ ಸುಂದರ 
ನಿರಾಡಂಬರ ಜೀವನ ಕಲ್ಪನೆಯನ್ನು ಮಾಡಿಕೊಟ್ಟರು. ಯಜೀದನು ಮೊಹರಂ ತಿಂಗಳ ೧೦ನೇ 
ದಇನದಂದು ಕರ್ಬಲಾ ಕಾಳಗದಲ್ಲಿ ಹುಸೇನನ್ನು ಕೊಲ್ಲಿಸಿದ ಸಂಗತಿಯನ್ನು ತಿಳಿಸಿದ್ದಾರೆ. 


ಅಯ್ಯೂರ ಮೊಹರಮ ದಾಟಾ 
ಕರ್ಬಲದ ಪಡದಾಟಾ 
ಹೂಡಿದ ಯಜೀದ ಜಾಣವ 
ಹಿಡಿದ ಕರ್ಬಲದ ದಾರಿಯನು 
ದು:ಖದಲಾವಿ ಆಯ್ದುರ ಹೇಳುವ ಸುದ್ಧಿ ಮ 
ಮಕ್ಕಾ ಮದೀನದ ವಿಸ್ತಾರಾ 
ಲಕಷ್ಯವಿಟ್ಟು ಕತೆಗಳ ಸರ್ವರು ಕೇಳಿರಿ 
ಸಿಕ್ಕಿಆನೋ ಯಜೀದನ ಗಡಿಯಲ್ಲಿ ತಾನು ಹೋಗಿ 
ಎಂಥ ಕೆಡಕ ಯಜೀದ 
ಪಂಥಹ್ವಾಂವ ಪಿತೂರಿ ನಡಸೀದ 
ಅಂತರಂಗದಿ ಪತ್ರ ಬರೆದು ಬೇಗನೆ ಕಳುಹಿ 
ತಂತ್ರ ತಿಳಿಯದೆ ಜನ್ಮ ಕೊಲಿಸ್ಕಾನೋ 


ಎಂದು ಶರೀಫರು ಹಾಡಿದ್ದಾರೆ. ಅಲಾವಿ ಪೂರ್ವದಿಂದ ನಡೆದು ಬಂದಿಲ್ಲ. ಹುಸೇನಿಯ ಕೊಲೆಯ 
ನಂತರ ನಡೆಯಿತು. ಅಲಾವಿ ದುಃಖದ ದಿನ, ಆ ಕಾಲದಲ್ಲಿ ಡೋಲಿ ಕಟ್ಟೆ ಕುಣೀಯುವ ಆಡಂಬರ 
ಜೀವನ ಬೇಡ ಎಂದರಿತ ಶರೀಫರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 


ಮೊದಲಿಗೆಲ್ಲಿತ್ತೋ ಅಲಾವಿ ಖೂನ 
ಕದನ ಬೆಳಿಸತ್ತೋ ಕರ್ಬಲದಾ ದಿನ 
ಡೋಲಿ ಕಟ್ಟುವುದೇನು ಕಾರಣವೋ 
ಡೋಲ್ಯಾಗ ದೇವರಿಡುವರೇನೋ 


ಎಂಬ ಸಾಲುಗಳು ಶರೀಫರ ಧರ್ಮ ಪ್ರಜ್ಞೆಯನ್ನು ಸಾರುತ್ತದೆ. ಶರೀಫಗೆ ಮಕ್ಕಾ ಮದೀನಾ ಪಟ್ಟಣಗಳ 
ಕುರಿತು ಅಪಾರ ಗೌರವ ಹುಟ್ಟಿಕೊಂಡಿತು. 


ಮುಸಲ್ಮಾನ ಧರ್ಮವು ಅಲ್ಲಗಳೆದ ಮೂರ್ತಿ ಪೂಜೆಯನ್ನು ಶರೀಫರು ಹೀಗೆ ಹೇಳುತ್ತಾರೆ. 
ತಾಬೂತಿನೊಳಗೊಮಡು ತಗಡಿನಹಸ್ತವ ಕಂಡು 
ಮಾಬೂಬೆ ಶಿಶುನಾಳಧೀಶಗೆ ನಗೆ ಬಂತೋ 
ಎಂದು ಹಾಡಿದ್ದಾರೆ. 


ಇವರು ರಿವಾಯತುಗಳ ಮೂಲಕ ಮೂರ್ತಿ ಪೂಜೆಯನ್ನು ಖಂಡಿಸಿದರು. ತಂದೆಯ 
ಮಾರ್ಗದರ್ಶನದಲ್ಲಿ ಸ್ವಧರ್ಮದ ನೈಜ ಸ್ವರೂಪವನ್ನು ಅರಿತುಕೊ೦ಡರು. ಮನೆಯ ವಾತಾವರಣದಲ್ಲಿ 
ಶರೀಫರು ಇಸ್ಲಾಮ ಸಂಸ್ಕೃತಿಯ ಸಾರವನ್ನು ಹೀರಿದರು. ಮುಸಲ್ಮಾನ ಧರ್ಮಕ್ಕೆ ವ್ಯತಿರಿಕ್ತವೆನಿಸಿ 


382 


ಧಾರ್ಮಿಕ ಜೀವನದಲ್ಲಿ ಬೇರುಬಿಟ್ಟ ಹಲವಾರು ಆಚರಣೆಗಳನ್ನು ಶರೀಫರು ಮೆಚ್ಚಲಿಲ್ಲ. ಶುಷ್ಕವಾದ 
ಆಚರಣೆಗಳನ್ನು ಕಂಡು ಅವರು ಕನಿಕರಪಟ್ಟರು. ಅಲಾವಿಯ ಕಾಲದಲ್ಲಿ ಅಗ್ನಿಯ ಸುತ್ತಲೂ 
ಉತ್ಸಾಹದಿ೦ದ ಕುಣಿಯುವುದೇ? ಈ ಅಲವಿ ಮೊದಲು ಎಲ್ಲಿತ್ತು? ಎಂದು ಪ್ರಶ್ನಿಸಿದ್ದಾರೆ. 


ಮೊದಲಿಗೆಲ್ಲಿತ್ತೋ ಅಲಾವಿ ಜಾನ 
ಕದನ ಬೆಳಸಿತೋ ಕರ್ಬಲದಾ ದಿನ 
ಎ೦ದು ಅಲಾವಿಯ ಚರಿತ್ರೆಯನ್ನು ಜನರೆದುರು ಹೇಳಿದರು. ಅಲಾವಿ ಮುಸಲ್ಮಾನ ಧರ್ಮದಲ್ಲಿಲ್ಲ. ಅದು 
ನಡುವೆ ಬಂದು ಸೇರಿದುದು. ಮೊರಹಂ ತಿಂಗಳ ಹತ್ತನೆಯ ತಾರೀಖಿನ ದಿವಸ ಕರ್ಬಲಾದಲ್ಲಿ 
ಯಜೀದನು ಹುಸೇನಿಯನ್ನು ನಿರ್ದಯತನದಿಂದ ಕೊಲ್ಲಿಸಿದನು. ಆತನು ಹುತಾತ್ಮನಾದ ಆ ತಿಂಗಳು 
ದುಃಖದ ತಿಂಗಳು. ಆ ಹುತಾತ್ಮ ನಾದ ಅವನ ನೆನಪಿಗೆಂದು ಪಂಜೆ ಪೂಜೆ ಮಾಡಬೇಕೆ? ಇಸ್ಲಾಮ 
ಧರ್ಮವು ಮೂರ್ತಿ ಪೂಜೆಯನ್ನು ಪುರಸ್ಕರಿಸುತ್ತದೆಯೇ ಎಂದು ಪ್ರಶ್ನಿಸಿದ್ದಾರೆ. ಹಸನ್‌ 
ಹುಸೇನರಂಥವರ ಪಂಜೆ ಪೂಜೆ ಮಾಡುವುದೇ ಎಂದು ತಿಳಿ ಹೇಳಿದ್ದಾರೆ. 
ಮಾಡಬಾರ್ದೋ ಅಯ್ಯರ ಮೊಹರಂ 
ಕೇಡ ತಂದು ಕಡದಾಡಿ ಕರ್ಬಲದಿ 
ಎಂದು ಶರೀಫರು ರಿವಾಯತುಗಳ ಮೂಲಕ ತಮ್ಮ ಆಶಯವನ್ನು ತಿಳಿಸಿದ್ದಾರೆ. 
ಅಲಾವಿ ಕುಣಿಯೊಳು ಅಗ್ನಿಯ ಹಚ್ಚಿ 
ಮುಲ್ಲಾ ಮಾಡುವುದ್ಯಾಕೋ ಓದಿಕಿ 
ಎಂದು ಮುಲ್ಲಾರ ಕಾರ್ಯವನ್ನು ಪ್ರಶ್ನಿಸಿದ್ದಾರೆ. 
ಬಲ್ಲವರಾದರೆ ತಿಳೀದು ಹೇಳಿರಿ 
ಮುಲ್ಲಾನ ಮಸೂತಿ ಎಲ್ಲಿತ್ತೋ 
ಗುಲ್ಲ ಮಾಡಿ ಗುದ್ದಯಾಡಿದಲಾವಿಗೆ 
ಬೆಲ್ಲ ಓದಿಸುವುದೆಲ್ಲಿತ್ತೋ 
ಎಂದು ಮೊಹರಂ ಆಚರಣೆಯ ಪರಂಪರೆಯನ್ನು ಕುರಿತು ಪ್ರಶ್ನಿಸಿದ್ದಾರೆ. ಡೋಲಿ ಹೊತ್ತು ಅಲ್ವಿದಾ 
ಎಂದು ಹೇಳುವ ಜನಗಳನ್ನು ಕಂಡು ಶರೀಫರು ಹೀಗೆ ಹೇಳಿದ್ದಾರೆ. 
ಚೂರು ಚೊಂಗ್ಯಾದ ಎಡಿ ಸಾಲಿಟ್ಟು ಓದಿಕಿ ಮಾಡಿ 
ನೀರಿನ ಬಳಿ ಹೋಗಿ ಮಾರಿ ತೆಗ್ಗಿಸಿ ನಿಂತು 
ಸಾಲ ತುರುಕದ ಜತ್ತು 
ಮ್ಯಾಲ ಡೋಲಿಯ ಹೊತ್ತು 
ಅಲ್ಲಿದಾ ಹೇಳುವಾಗ 
ಕೋಲು ಬಿದ್ದ ಗಡ್ಡಕ್ಕೆ ನಾಚಿತ್ತೋ ಮೊಹರಂ 


ಎಂದು ಅಣಿಕಿಸಿದ್ದಾರೆ. 


ಶರೀಫರು ಹಾಡಿದ ರಿವಾಯತುಗಳು ಬರೀ ಮುಸಲ್ಲಾನ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ 
ಅವರು. ಎವಾಯತುಗಳಿಗೆ ಭಾರತ, ರಾಮಾಯಣಗಳ ಸನ್ನಿವೇಶಗಳನ್ನು ಹದವರಿದು ಬಳಕೆ ಮಾಡಿದರು. 
ಈ ರಿವಾಯತುಗಳಲ್ಲಿ ಹಿಂದೂ ಮುಸಲ್ಮಾನ ಸಂಸ್ಕೃತಿಗಳನ್ನು ಅವರು ಎರಕ ಹೊಯ್ಬಿದ್ದಾರೆ. ಹೀಗೆ 
ಮೊಹರಂ ಆಚರಣೆ, ತತ್ವಪದಕಾರರ ಸಂಪ್ರದಾಯವನ್ನು ನೋಡಬಹುದಾಗಿದೆ. 


ಪರಾಮರ್ಶನ ಗ್ರಂಥಗಳು. 
೧. ರಹತಮತ್‌ ತರೀಕೆರೆ, ೧೯೯೮, ಕರ್ನಾಟಕದ ಸೂಫಿಗಳು, ಅಭಿನವ ಪ್ರಕಾಶನ, ಬೆ೦ಗಳೂರು 
೨. ಚ೦ದ್ರಪ್ಪ ಹೆಬ್ಬಾಳಕರ್‌, ೨೦೦೯, ಬೀದರ್‌ ಜಿಲ್ಲೆಯ ಮೊಹರಮ್‌ ಪದಗಳು, 


383 


. ಆದಿಲ್‌ ಶಾಹಿ ಸಾಹಿತ್ಯ ಸಂಪುಟಗಳು, ೨೩, ೧೮ 

. ರಹಮತ್‌ ತರೀಕೆರೆ, ೨೦೧೪, ಕರ್ನಾಟಕದ ಮೊಹರಂ, ಪ್ರಸಾರಾಂಗ, 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

. ಚಿನ್ನಸ್ವಾಮಿ ಸೋಸಲೆ, ಎನ್‌, ೨೦೦೪, ಸಾಮ್ರಾಜ್ಯ ಮತ್ತು ಸಂಸ್ಥಾನ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 

. ಎ೦.ಎನ್‌.ಸಿ೦ದಗಿ, ಶಿಶುನಾಳ ಶರೀಫ ಅವರ ಜೀವನ ಕೃತಿಗಳು ಮತ್ತು ದರ್ಶನ, 
ಪಿಎಚ್‌.ಡಿ. ಮಹಾಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, ೧೯೭೦. 


384 


ಕಲ್ಯಾಣ ಕರ್ನಾಟಕದಲ್ಲಿ ಸೂಫಿ ಪಂಥ. 
-ಸಂತೋಷಿ. ಸಿ ಹಿಪ್ಪರಗಿ, 


ಸಹಾಯಕ ಪ್ರಾಧ್ಯಾಪಕರು, 


ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ, ಕಲಬುರಗಿ. 


ವಿಶ್ವದ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸೂಫಿ ಪಂಥದ ಕೊಡುಗೆ 
ಅಪಾರವಾಗಿದೆ. ಹಿಂದೂ ಧರ್ಮದಲ್ಲಿ ಶಂಕರ ಮಧ್ವಾಚಾರ್ಯ, ಚೈತನ್ಯ, ಕಬೀರ್‌, ಪುರಂದರ, 
ಬಸವಾದಿ ಶಿವಶರಣರು ಮೂಢನಂಬಿಕೆಗಳಿಂದ ತುಂಬಿದ್ದ. ಸಮಾಜದಲ್ಲಿ ಸಾಮರಸ್ಯ, ಸಮಾನತೆ, ಸತ್ಯ, 
ಸಹಕಾರ ಭಾವನೆಗಳನ್ನು ಬೆಳೆಸಿದರು. ನಾವೆಲ್ಲರು ಧಮಾರ೯ದತೆಯಲ್ಲಿ ಸಿಲುಕದೆ ಭಗವಂತನ ಮಕ್ಕಳು 
ಎ೦ದು ಜನರಿಗೆ ಅರ್ಥ ಮಾಡಿಸುವುದು ಸೂಫಿ ಪಂಥದ ಉದ್ದೇಶವಾಗಿತ್ತು. ಸೂಫಿ ಪಂಥವು ಇಸ್ಲಾಂ 
ಧರ್ಮದ ಅನುಭಾವಿಕ ವಿಚಾರವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದಾಗಿತ್ತು. ದುರಾಸೆಗಳಿಂದ 
ದೂರವಿದ್ದು. ಶುದ್ಧ ಬಚಾರಗಳಿಂದ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಪರರ ಒಳಿತನ್ನು 
ಬಯಸುವುದು, ಅಶಿತರಿಗೆ ಅಂಗವಿಕಲರಿಗೆ ಸಹಾಯವನ್ನು. ಮಾಡುವುದು, ಅನ್ಯರ ಸೇವೆಯಲ್ಲಿಯೇ 
ಭಗವಂತನ ಸೇವೆ ಅಡಕವಾಗಿದೆಯೆಂದು ತಿಳಿದು, ಅವರ ಆನಂದದಲ್ಲಿಯೇ ಮೈಮರೆತು 
ನಿರ್ಶಿಪ್ತವಾಗುವುದು ಸೂಫಿ ಪಂಥದಲ್ಲಿ ಅಡಕವಾಗಿರುವ ಮುಖ್ಯ ಗುರಿಯಾಗಿದೆ. ತ 
ಹೃದಯವೇ ಭಗವಂತನ ಮನೆಯಾಗಿದೆ. ಆ ಭಗವಂತನ ಮನೆಯನ್ನು ಯಾರು ಕೂಡ 
ಗಾಯಗೊಳಿಸಬಾರದು. 


ಕರ್ನಾಟಕದಲ್ಲಿಯ ಸೂಫಿ ಪಂಥದ ಬಗ್ಗೆ ಹೇಳಬೇಕಾದರೆ ಈ ಪಂಥವು ಎಲ್ಲಾ ಧರ್ಮಗಳನ್ನು 
ಒಂದುಗೂಡಿಸಿದ ಕೀರ್ತಿ ಇದಕ್ಕೆ ಸಲ್ಲುತ್ತದೆ, ಮಹಮ್ಮದ ಪೈಗಂಬರ್‌ ಮತ್ತು ಖುರಾನ್‌ ಪವಿತ್ರ ಗಂಥವು 
ಸೂಫಿ ಪಂಥದ ಮೂಲವಾಗಿದೆ ಎಂದು ಹೇಳಲಾಗಿದೆ. ಬಹುಮನಿ, ಆದಿಲ್‌ ಶಾಹಿ, ಮೊಗಲರು ಮತ್ತು 
ನಿಜಾಮರ ಆಳ್ವಿಕೆಯಲ್ಲಿ ಅನೇಕ ಸೂಫಿ ಸಂತರು ಕರ್ನಾಟಕದ ಅನೇಕ ಭಾಗಗಳಲ್ಲಿ ನೆಲೆಸಿ ಹಿಂದೂ 


ಮುಸ್ಲಿಂರಲ್ಲಿ ಪ್ರೀತಿ, ವಿಶ್ವಾಸ, ಸಹೋದರತ್ವ ಸೌಹಾರ್ದತೆಯನ್ನು ಬೆಳೆಸಲು ಶ್ರಮಿಸಿದರು. 
ಪಂಥದ ಅರ್ಥ. 


“ಸೂಫಿ” ಎಂಬ ಪದವು ಮೂಲತಃವಾಗಿ ಸಫ್‌ ಎಂಬ ಅರಬಿಕ ಭಾಷೆಯಿಂದ ಬಂದಿದೆ. ಸದ್‌ 


ಎಂದರೆ “ಸ್ವಚ್ಛ” ಅಂದರರ್ಥ ಪರಿಶುದ್ಧ ನಡವಳಿಕೆಯುಳ್ಳವನು. “ಸೂಫ್‌!” ಎಂದರೆ “ಉಣ್ಣೆ” 


ಕ್ಟ) 
ಎಂದರರ್ಥ. ಒಟ್ಟಾಗಿ ಸರಳವಾದ ಉಣ್ಣೆಯ ಬಟ್ಟೆಯನ್ನು ಧರಿಸಿದ ಪರಿಶುದ್ಧ ನಡತೆಯುಳ್ಳವರಿಗೆ ಸೂಪಿ 
ಎಂದು ಕರೆಯಲಾಯಿತು. ಸೂಫಿಪಂಥದಲ್ಲಿರುವ. ವಾಸ್ತವಿಕತೆಯ ಬಗ್ಗೆ ನಾವು ಮಾತನಾಡಬೇಕಾದರೆ 


ಶಾಂತಿ, ಪರೋಪಕರ, ಸಹಜೀವನ ಮತು ಸೃಷ್ಠಿಕರ್ತನೊಂದಗಿನ ನಿಕಟ "ಪ್ರೀತಿಯ ಬಗ್ಗೆ ಇದು ಹೇಳಿದೆ. 


po) 


ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ರಂಗಗಳಿಗೆ ಇದು ಆರೋಗ್ಯಕರ ಮತ್ತು 
ಸೌಹಾರ್ದತೆಯ ಕೊಡುಗೆ ನೀಡಿದೆ. ಇದು ಸಾಮಾಜಿಕ ಮತ್ತು ಧಾರ್ಮಿಕ ಮಟ್ಟಗಳಲ್ಲಿ ಮೌಲ್ಯಗಳನ್ನು 
ಮತ್ತು ಸಾಮಾಜಿಕ ಶಿಸ್ತನ್ನು ತರಲು ಪರಿಶ್ರಮಿಸಿದೆ. 


ಭಾರತಕ್ಕೆ ಸೂಫಿಪಂಥದ ಆಗಮನ. 


ಪ್ರಾರಂಭದಲ್ಲಿ ಕ್ರಿಶ. ೧೦೮೮ ರಲ್ಲಿ ಭಾರತಕ್ಕೆ ಬಂದು ಮೊದಲು ಸೂಫಿ ಪಂಥ ಪ್ರಚಾರ 
ಮಾಡಿದವರು, ಅಲ್‌ ಹುಜ್ಬೇರಿ. ಇವರ ಸಮಾಧಿ ಲಾಹೋರನಲ್ಲಿದೆ. ಸೂಫಿ ಪಂಥ ಮೊದಲು 
ಅರೇಬಿಯಾದಲ್ಲಿ ಉಮವಾಗಿ ಅನಂತರ ಪರ್ಷಿಯ, ಇರಾಕ್‌ ಮೂಲಕ ಭಾರತಕ್ಕೆ ಹರಡಿತು. ಕ್ರಿ. ಶ. 


೧೧೯೨ರಲ್ಲಿ ಸುಲ್ತಾನ್‌ ಮೈನುದ್ದಿನ್‌ ಚಿಸ್ತಿ ಅಫಘಾನಿಸ್ತಾನದಿಂದ ಶಹಬುದ್ದಿನ್‌ ಘೋರಿಯ ಜೊತೆ 
ಅಜ್ಮೀರದಲ್ಲಿ ಬಂದು ನೆಲೆಸಿದರು. 


೨9 


ಪ್ರವಾದಿ ಮಹಮ್ಮದರು ಸೂಫಿ ಪಂಥದ ಪ್ರವಾದಿ. ಕ್ರಿಶ. ೨ನೇ ಶತಮಾನದಲ್ಲಿ “ಸೂಫಿಸಂ 


ಎನ್ನುವ ಶಬ್ದವು ಹುಟ್ಟಿಕೊಂಡಿತು. 


ಸೂಫಿ ಪಂಥ ಆಸ್ಮಾಂಧರ್ಮಕ್ಕಿಂತ ಹೇಗೆ ಭಿನ್ನ. 


೧. ಸೂಫಿ ಪಂಥದ ಅನುಯಾಯಿಗಳು ತಮ್ಮ ಸಂಪತ್ತನೆಲ್ಲ ದಾನ ಮಾಡಿದರೆ. ಆದರೆ ಇಸ್ಲಾಂ 
ಧರ್ಮದಲ್ಲಿ ತಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನು ದಾನಕ್ಕಾಗಿ ಮಾತ್ರ ಮೀಸಲಿಡುತ್ತಾರೆ. 
೨. ಸೂಫಿ ಪಂಥವು ಆಂತರಿಕವಾಗಿ ದೇವರ ಬಗೆಗಿನ ಪ್ರೀತಿಯ ಕಡೆಗೆ ಹೆಚ್ಚು ಆದ್ಯತೆ ನೀಡಿದರೆ 
ಅಂದರೆ ಆಂತರಿಕ ಸ್ವಚ್ಚತೆಯ ಬಗ್ಗೆ ಮಹತ್ವ ನೀಡಿದರೆ, ಇಸ್ಲಾಂ ಧರ್ಮವು ಧರ್ಮದ ಪಾಲನೆ 

ಮತ್ತು ಭಾಹ್ಯ ಶುದ್ಧತೆಯ ಕಡೆಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. 


ಸೂಫಿ ಪಂಥದಲ್ಲಿಯ ಪ್ರಮುಖ ನಂಬಿಕೆ. 


ಮಾನವ ಚೇತನವು ದೈವಿಕ ಆಜ್ಞೆಯಿಂದ ಹೊರಹೊಮ್ಮಿದೆ ನಾನು ಎನ್ನುವ ಭ್ರಮೆಯ 
ಸ್ವಯಂತನವನ್ನು ಅಳಿಸಿಹಾಕುವುದು ಮುಖ್ಯ ಅದುವೇ ಅಂತಿಮ ಗುರಿ. 


ಸೂಫಿ ಪಂಥವು ತನ್ನದೆ ಆದ ತತ್ವಗಳನ್ನು ಒಳಗೊಂಡಿದೆ. 


೧. ಪ್ರಮಾಣಿಕತೆ, ಸತ್ಯತೆ, ಪಶ್ಚಾತಾಪ, ದಯೆಯಂತಹ ಮೌಲ್ಯಗಳನ್ನು ಬೆಳಸಿಕೊಳ್ಳುವುದು. 

೨. ಪರಸ್ಪರರನ್ನು ಗೌರವಿಸುವುದು ಪ್ರೀತಿಸುವುದು, ಹಾಗೇ ದೇವರನ್ನು ಪ್ರೀತಿಸುವುದು. 

೩. ದೇವರು ಒಬ್ಬನೇ ನಾವೆಲ್ಲ ಅವನ ಮಕ್ಕಳು. 

೪. ದೇವರನ್ನು ತಲುಪಲು ಧರ್ಮದಲ್ಲಿ ಅನೇಕ ಮಾರ್ಗಗಳಿವೆ. 

೫. ಆಧ್ಯಾತ್ಮಿಕ, ಸಂಗೀತ, ನೃತ್ಯ ದೇವರನ್ನು ತಲುಪಲು ಅಥವಾ ಅವನ ಹತ್ತಿರ ಹೋಗಲು ಪ್ರಮುಖ 
ಸಾಧನೆಗಳು ಆಗಿವೆ. 

೬. ಉಪವಾಸ, ದೇಹದಂಡನೆ, ಪೂಜೆ ಪುರಸ್ಕಾರಗಳಿಂದ ದೇವರನ್ನು ತಲುಪಲು ಸಾಧ್ಯವಿಲ್ಲ. 


ಈ, ಮತಾಂತರಕ್ಕೆ ಮತ್ತು ಜಾತಿ ಪದ್ದತಿಯಲ್ಲಿ ನಂಬಿಕೆ ಇಲ್ಲ. 
ಭಕ್ತಿ ಚಳುವಳಿ ಮತ್ತು ಸೂಫಿ ಪಂಥಗಳಲ್ಲಿಯ ಸಾಮ್ಯತೆ. 


೧. ಸೂಫಿ ಮತ್ತು ಭಕ್ತಿ ಚಳುವಳಿಗಳೆರಡು ಎಶ್ವ ಭ್ರಾತತ್ವದ ಬಗ್ಗೆ ಒತ್ತಿ ಹೇಳುತ್ತವೆ ಹಾಗೆ ಸಂಗೀತ 
ಮತ್ತು ನೃತ್ಯಗಳು ದೇವರನ್ನು ಒಲಿಸಿಕೊಳ್ಳುವ ಸಾಧನಗಳಾಗಿವೆ. 


ಪ್ರಯ 
೨. ಸೂಫಿ ಮತ್ತು ಭಕ್ತಿ ಚಳುವಳಿಗಳು ಮನುಷ್ಯನಿಗೆ ಧರ್ಮಾಂದನಾಗಲು ಬಿಡುವುದಿಲ್ಲ. 


po) 


1 


ಇಸ್ಲಾಂ ಧರ್ಮದ ಅನುಭಾವಿಕ ಶಾಖೆಯಾದ ಸೂಫಿ ಪಂಥ ದೈವಿಕತೆಯೊಂದಿಗಿನ ಅತಿಂದ್ರಿಯ 
ಸುಖದ ಅನುಭವವಾಗಿದೆ. ಅವರ ನೃತ್ಯವು ಸೂಫಿ ಆರಾಧನೆಯ ಸಾಂಪ್ರದಾಯಕ ರೂಪವಾಗಿದೆ. 


ಒಂದು ಕೈಯನ್ನು ಮೇಲಕ್ಕೆ ಎತ್ತಿ ದೈವಿಕತೆಯನ್ನು ತಲುಪುವ ಮತ್ತು ಇನ್ನೊಂದು ಕೈಯನ್ನು 
ನೆಲದ ಕಡೆ ತೋರಿಸುತ್ತಾ ನಿರಂತರವಾಗಿ ತಿರುವಿಕೆಯಾಗಿದೆ. 


386 


ಪ್ರವಾದಿ ಮೊಹಮ್ಮದರ ಜನ್ಮ ದಿನಾಚರಣೆಯನ್ನು ಆಚರಿಸುವುದು. 
. ಪುಣ್ಯ ಕ್ಷೇತ್ರಗಳ ಭೇಟಿ 


ಧ್ಯಾನ ಮತ್ತು ಇಂದ್ರಿಯಗಳ ನಿಗ್ರಹ. 


ಕಿ 
ಜು 
೩ ಪ 
೪ 
೫. 


ಕಲ್ಯಾಣ ಕರ್ನಾಟಕದಲ್ಲಿ ಸೂಫಿ ಪಂಥ. 


ಪ್ರಸ್ತುತ ಕರ್ನಾಟಕದಲ್ಲಿ ೩೧ ಜಿಲ್ಲೆಗಳಿದ್ದು, ೪೨೫ ಸೂಫಿ ಸಂತರ ಉಲ್ಲೇಖಗಳು ನಮಗೆ 
ಇತಿಹಾಸದ ಪುಟಗಳಲ್ಲಿ ಸಿಗುತ್ತವೆ. 


ಕಲಬುರಗಿಯಲ್ಲಿ ಸೂಫಿ ಪಂಥ. 


೧. ಸೈಯದ್‌ ಮೊಹಮ್ಮದ್‌ ಗೆಸು ರಾಜ್‌ ಇವರು ಗುಲಬರ್ಗಾಕ್ಕೆ ಬಂದ ಪ್ರಮುಖ ಸಂತರು ಇವರೆ 
ಹಜರತ್‌ ಖಾಜಾ ಬಂದೆನವಾಜ್‌. ಇವರು ಗುಲಬರ್ಗಾಕ್ಕೆ ೧೩೨೧ರಲ್ಲಿ ಬಂದರು ಇವರು 
ಸೂಫಿ ಪಂಥದಲ್ಲಿ ಬರುವ ಒಂದು ಪಂಗಡ ಚಚಿಸಿಗೆ ಸೇರಿದವರಾಗಿದ್ದರು. ಈ ಸಮಯದಲ್ಲಿ 
ಫೀರೋಜ್‌ ಶಾಹಾ ಗುಲಬರ್ಗಾದ ಸುಲ್ತಾನನಾಗಿದನು. ಇವರಿಗೆ ಗೆಸೂರಾಜ್‌ ಮತ್ತು 
ಬಂದೆನವಾಜ್‌ ಅವರಿಗಿದ್ದ ಬಿರುದಗಳಾಗಿದ್ದವು. ಪರ್ಶಿಯಾದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ 
ಇವರು ಈಜೀಪ್ಪಿನ ಕೈರೋ ವಿಶ್ವವಿದ್ಯಾಲಯದಲ್ಲಿ ಧರ್ಮ ಶಾಸ್ತ್ರದಲ್ಲಿ ಶಿಕ್ಷಣ "ಪಡೆದರು. 
ಪ್ರಾರಂಭದಲ್ಲಿ ಆ ದೆಹಲಿಗೆ ಬಂದು ನೆಲಸಿ ನಂತರ ನಿಜಾಮದ್ದಿನ್‌ ಚೆಸ್ತಿಯ ಶಿಷ್ಯರಾಗಿ 
ಗುಲಬರ್ಗಾಕ್ಕೆ ಬಂದು ನೆಲಸಿ. ಸಂತರಾಗಿ ಪವಾಡ ಪುರಪರಾಗಿ ಹೆಸರು ಗಳಿಸಿದ್ದರು. 
ರೋಗಿಗಳನ್ನು ಅವರು ಮುಟ್ಟಿದರೆ ರೋಗ ಗುಣವಾಗುತ್ತಿತಂತೆ, ಇಸ್ಲಾಂ ಸಂಪ್ರದಾಯದ ವಿರುದ್ಧ 
ಧ್ವನಿಯೆತ್ತಿ ಉಲೆಮಾರುಗಳನ್ನು ಕೆರಳಿಸಿದ್ದರೆ, ಪವಾಡಗಳಿಂದ ಜನರಿಗೆ ಪ್ರೀಯರಾದರು. 
ಗುಲಬರ್ಗಾದಲ್ಲಿಯ ಬಂದೇನವಾಜ್‌ ದರ್ಗಾ ಹಿಂದು ಮುಸ್ಲಿಂರು ಒಟ್ಟಾಗಿ ಭೇಟಿ ಮಾಡಿ 
ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅವರಿಬ್ಬರಿಗೂ ಯಾತ್ರಾ ಸ್ಥಳವಾಗಿದೆ. ಬಂದೆ ನವಾಜ್‌ ಅವರು ಉರ್ದು 
ಭಾಷೆಯಲ್ಲಿ ಮೇಧಾವಿಯಾಗಿದ್ದು, ೧೦೫ ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದ್ದಾರೆ. ಗಜಲಗಳನ್ನು 
ರಚಿಸಿದ್ದಾರೆ. ಹೀಗಾಗಿ ಇವರನ್ನು “ದಖನಿ ಉರ್ದುಸಾಹಿತ್ಯದ ಪಿತಾಮಹಾ” ಎಂದು 
ಕರೆಯಲಾಗಿದೆ. 


387 


೨. ಶೇಖ್‌ ಸೀರಾಜೋದಿನ್‌ ಜುನೈದಿ ಕ್ರಿ.ಶ. ೧೩೪೭ರಲ್ಲಿ ಭಾರತಕ್ಕೆ ಬಂದರು ಇಲ್ಲಿಯ ಸುಲ್ತಾನಾದ 
ಅಲ್ಲಾವುದೀನ್‌ ಹಸನ್‌ ಬಹುಮನ್‌ ಶಹಾ ಇವರಿಗೆ ರಾಜಾಶ್ರಯ ನೀಡಿದ್ದರು. ಇವರು ಗೋರಿ 
ಶಹಬಜಾರದ ಶೇಖ್‌ ರೋಜಾ ಹತ್ತಿರ ಇದೆ. 

೩. ಹಜರತ್‌ ಶೇಖ್‌ ಸದಜಲಾನಿ ರಹಮತುಲ್ಲಾ, ಕ್ರಿ. ಶ. ೧೩೫೧ರಲ್ಲಿ ಕಲಬುರಗಿಗೆ ಬಂದರು 


ಖ 


ಅವರ ಗೋರಿ ಜೋರ್‌ ಗುಂಬಜ ಹತ್ತಿರ ಜೆ 
ಬೀದರನಲ್ಲಿ ಸೂಫಿ ಪಂಥ. 


ಕ್ರಿ ಶ. ೧೪೨೪ರಲ್ಲಿ ಬಹುಮನಿ ಸಾಮ್ರಾಜ್ಯದಲ್ಲಿ ಸೂಫಿ ಸಂತರ ಸುಮಾರು ೩೭ 
ದರ್ಗಾಗಳಿದ್ದವು. ಸೈಯದ್‌ ತಾಜುದ್ದಿನ್‌ ಇವರು ಬೀದರನಲ್ಲಿ ಸಾಮಾಜಿಕ ಸುಧಾರಣೆ ತರುವಲ್ಲಿ 
ಬಹಳವಾಗಿ ಶ್ರಮಿಸಿದ್ದರು. 


ಸೈಯದ್‌ ಇಸ್ಮಾಯಿಲ್‌ ಖಾದ್ರಿಯವರು ಬಗ್ದಾದನವರಾಗಿದ್ದು, ಹಿಂದು ಮುಸ್ಲಿಂರಲ್ಲಿ ಏಕತೆಯನ್ನು 
ತರಲು ಶ್ರಮಿಸಿದ್ದರು. 


ಕರ್ನಾಟಕದಲ್ಲಿ ಮಹಿಳಾ ಸೂಫಿ ಸಂತರು. 


೧೪ನೇ ಶತಮಾನದ ಕರ್ನಾಟಕದಲ್ಲಿ ಹಜರತ ಮಹಾಸಾಹೇಬ್‌ ಅಶ್ರಫ್‌ ದೋ ಜಹಾನ್‌ ಎಂಬ 
ಮಹಿಳಾ ಸೂಫಿ ಸಂತಳು ಬೆಳಗಾವಿ ಜಿಲ್ಲೆಯ ಕೂಡುಚಿ ಗ್ರಾಮಕ್ಕೆ ಬಂದು ನೆಲಸಿದರು. 


ಇತರ ಮಹಿಳಾ ಸೂಫಿ ಸಂತರೆಂದರೆ, ಹಜರತ್‌ ಹಮೀನ್‌ ಬಿಬಿ, ಮಸ್ತಾನಾ 61 ಸೈಯದಾನಿ 
ಬಿಬಿ ಮುಂತಾದವರು. 


ಕಲ್ಯಾಣ ಕರ್ನಾಟಕಕ್ಕೆ ಸೂಫಿ ಪಂಥ ನೀಡಿದ ಕೊಡುಗೆಗಳು ಅಥವಾ ಪರಿಣಾಮಗಳು. 


ಸಮಾಜಕ್ಕೆ ಅವರ ಕೊಡುಗೆ. 

ರಾಜರುಗಳಿಗೆ ಆಡಳಿತದಲ್ಲಿ ಸಹಾಯ ಮಾಡಿದ್ದರು. 

ಕ ನೈತಿಕತೆ ಮತ್ತು ಮೌಲ್ಯಗಳನ್ನು ಜನರಲ್ಲಿ ತಂದರು. 

ಮಾತೃಭಾಷೆಯಲ್ಲಿಯೇ ಶಿಕ್ಷಣಕ್ಕೆ ಒತ್ತು ನೀಡಿದ್ದರು. 

ಖನ್‌ಕಾಹ ಗಳನ್ನು ಸ್ಥಾಪಿಸಿದ್ದರು. 

ದಖನಿ ಉರ್ದು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. 

ಸ ಕಾಯಕಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದರು. 

. ದೇವರು ಸರ್ವಶಕ್ತಿ ಜಗತ್ತಿನ ಈ ಜಗತ್ತಿನ ಸೃಷ್ಟಿಕರ್ತ, ಮುಕ್ತಿಗೆ ಭಕ್ತಿಯೆ ಪ್ರಧಾನ. 


5) ಲ 


ಇ೧ಣ೧೧೫ಊ೫ಟ ಧಿ 


ವ 
1 
ಎ 


೦ಥದಲ್ಲಿಯ ಪಂಗಡಗಳು. 


. ಸುಹಲವರ್ದಿ 
ಖಾದ್ರಿ 


ನಕ್ಷಾ ಬಂದಿ 
ಶತ್ತಾರಿಯಾ 


ಇಳಿ ಚಟ) 


ಅಬ್ಬುಲ್‌ ಫಜಲ್‌ ಪ್ರಕಾರ ಸೂಫಿಗಳಲ್ಲಿ ಒಟ್ಟು ೧೪ ಪಂಥಗಳಿದ್ದವು ಅವುಗಳಲ್ಲಿ ೫ ಪ್ರಮುಖವು. 


388 


ನನ್ನ ಕೊನೆಯ ಮಾತು. 


ಸೂಫಿಗಳು ಅಸಮಾನತೆ ಎರುದ್ಧ ಬಹಳ ದೊಡ್ಡ ರೀತಿಯ ಸಂಘರ್ಷ ನಡೆಸಿದವರಾಗಿದ್ದಾರೆ. 
ಸೂಫಿ ಮತ್ತು ಶರಣರ ಪರಂಪರೆ ಒಂದೇ ರೀತಿಯಲ್ಲಿ ಕಾಣುತ್ತವೆ, ಸೂಫಿಗಳು ದರ್ಗಾಗಳಿಗೆ ಮತ್ತು 
ಶರಣರ ಗದ್ದುಗೆಗಳಿಗೆ ಮಾತ್ರ ಧರ್ಮ ಜಾತಿ ಎಂಬ ಭೇದಭಾವಗಳಿಂದ ನಿರ್ಲಿಪ್ತನಾಗಿ ಮುಕ್ತವಾಗಿ 
ಹೋಗಬಹುದಾಗಿದೆ. ಅಷ್ಟರ ಮಟ್ಟಿಗೆ ಸೂಫಿ ಪಂಥವು ಸಮಾಜದಲ್ಲಿ ಮಾನವಿಯತೆಯನ್ನು ಸಾರಿ ಸಾರಿ 
ಹೇಳಿದೆ. 


389 


ಜಾತ್ರೆಗಳಲ್ಲಿ ಆರ್ಥಿಕ ಪರಂಪರೆ. 
-ಶ್ರೀ ಶಿವಶರಣಪ್ಪಾ. 
ಸಹಾಯಕ ಪ್ರಾದ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, 
ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ಸೌಲೇಪೇಟ, 


ತಾ: ಚಿ೦ಚೋಳಿ, ಜಿ: ಕಲಬುರಗಿ. 
ಸಾರಾಂಶ. 


ಭಾರತ ಒಂದು ಬಹು ಜನಾಂಗ ಜಾತಿ ಭಾಷೆ ಧರ್ಮ ಹೊಂದಿರುವ ರಾಷ್ಟ್ರ ಪ್ರತಿಯೊಂದು 
ಜಾತಿಯು ಒಂದು ಸಂಸ್ಕೃತಿಯನ್ನು ಹೊಂದಿದೆ. ಸಂಸ್ಕೃತಿಯು ಒಂದು ಜನಾಂಗದ ಜೀವನ ಶೈಲಿಯನ್ನು 
ತಿಳಿಸಿಕೊಡುತ್ತದೆ. ಆವರ ಜೀವನ ಶೈಲಿಯು ಅವರು ಆರಾಧಿಸುವ ದೇವರ ಮೇಲೆ ನ! ಆಗಿದೆ. 
ಹೀಗಾಗಿ ಪ್ರತಿಯೊಂದು ಜಾತಿಯ" ಜನರು ತಮ್ಮ ದೇವರ ಜಾತ್ರೆಯನ್ನು ಪ್ರತಿ ವರ್ಷ ಬಹಳಷ್ಟು 
ವಿಜಂಬಣೆಯಿಂದ ಆಚರಣೆ ಮಾಡುತ್ತಾರೆ. ಹಾಗೆ ಜಾತ್ರೆಗಳನ್ನು ಮಾಡುವುದಕ್ಕೆ ಅಂದರೆ ಅವರ 
ಹರಕೆಗಳನ್ನು ಅಥವಾ ಬಯಕೆಗಳನ್ನು ಇಡೇರಿಸಿಕೊಳ್ಳುವುದಕ್ಕೆ ಹಲವಾರು ಸರಕು ಮತ್ತು ಸೇವೆಗಳ 
ಅವಶ್ಯಕತೆ ಇರುತ್ತದೆ. ಅವುಗಳನ್ನು ತಯಾರಿಸಲು ಆರ್ಥಿಕತೆ ಉತ್ಪಾದನೆ ಮಾಡಬೇಕಾಗುತ್ತದೆ. ಹೀಗೆ 
ಜಾತ್ರೆಗಳಿಂದ ಅನೇಕ ಉದ್ಯೋಗಗಳು ನಿರ್ಮಾಣವಾಗಿ ಅನೇಕ ಜನರಿಗೆ ಉದ್ಯೋಗಗಳು 
ಒದಗಿಸಿಕೊಡುತ್ತವೆ, ಆದ್ದರಿಂದ ಜಾತ್ರೆಗಳಿಗೂ ಮತ್ತು ಆರ್ಥಿಕತೆಗೂ ಅವಿನಾಭಾವ ಸಂಭಂಧವಿದೆ 
ಎಂಬುದು ಸಾಮಾನ್ಯಗೋಚರವಾದ ಸಂಗತಿಯಾಗಿದೆ. 


ಮೂಲಾಂಶಗಳು: ಭಾರತ, ಜಾತ್ರೆ, ಆರ್ಥಿಕತೆ, ಉದ್ಯೋಗ, ಉತ್ಪಾದನೆ , ಪರಂಪರೆ 
ಪೀಠಿಕೆ. 


ಒ೦ದು ದೇಶದ ಆರ್ಥಿಕತೆಗೂ ಮತ್ತು ಆ ದೇಶದಲ್ಲಿ ಆಚರಣೆಯಲ್ಲಿರುವ ಅಮೂರ್ತ ಪರಂಪರೆ 
ಅಂದರೆ ಜಾತ್ರೆಗಳಿಗೂ ಸಂಸ್ಕೃತಿಗಳಿಗೂ ಸಂಭಂದವಿದೆ. ಆರ್ಥಿಕತೆ ಎಂದರೆ ಮಾನವನ ದೈನಂದಿನ 
ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ. ಮಾನವ ಏಕೆ ದೈನಂದಿನ ವ್ಯವಹಾರಗಳು 
ಮಾಡುತ್ತಾನೆ ಎಂದರೆ ಅವನ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂಬ ಮಹದಾಸೆಯಿಂದಾಗಿ. ಅವನ 
ಬಯಕೆಗಳು ಈಡೇರಬೇಕಾದರೆ ಸರಕುಗಳು ಬೇಕಾಗುತ್ತದೆ ಜೊತೆಗೆ ಸರಕುಗಳು ತಯಾರಿಸಬೇಕಾಗುತ್ತದೆ. 
ಅದರ ಮುಂದುವರೆದ ಭಾಗವಾಗಿ ಉದ್ಯೋಗಗಳ ನಿರ್ಮಾಣವಾಗುತ್ತವೆ. ಇಲ್ಲಿ ಗಮನಿಸಬೇಕಾದ 
ಪ್ರಮುಖವಾದ ಅಂಶವೆಂದರೆ, ಉತ್ಪಾದನೆ ಆದ ಸರಕುಗಳು ಉಚಿತವಾಗಿ ಲಭ್ಯವಾಗುವುದಿಲ್ಲ ಅವುಗಳನ್ನು 
ಹಣಕೊಟ್ಟು ಕೊಂಡುಕೊಳ್ಳಬೇಕಾಗುತ್ತದೆ. ಆಗ ಹಣ ಮತ್ತು ಉದ್ಯೊಗವೆಂಬುದು ಒಂದೇ ಮುಖದ 
ಎರಡು ನಾಣ್ಯದಂತಿದ್ದು ಜನರಿಗೆ ಲಬ್ಯವಾಗುತ್ತದೆ. ಉದ್ಯೋಗದ ಮೂಲಗಳು ಬಹಳಷಿದ್ದು ಈ 
ಜಾತೆಗಳಿಂದಲೂ ಅನೇಕ ಉದ್ಯೋಗಗಳು ನಿರ್ಮಾಣವಾಗುತ್ತವೆ ಎಂಬುದು ತಿಳಿದುಬರುತ್ತದೆ. 


ಉದ್ದೇಶಗಳು. 


೧. ಜಾತ್ರೆಗಳಿಗೂ ಒಂದು ದೇಶದ ಆರ್ಥಿಕತೆಗೂ ಇರುವ ಸಂಬಂಧ ತಿಳಿದುಕೊಳ್ಳುವುದು 
೨. ಜಾತ್ರೆ ಮತ್ತು ಉದ್ಯೋಗದ ಮೂಲಗಳು ತಿಳಿಯುವುದು. 
೩. ಜಾತ್ರೆಗಳಿಂದಾಗುವ ಆರ್ಥಿಕ ಲಾಭಗಳು ತಿಳಿಯುವುದು. 


ಜಾತ್ರೆಯ ಅರ್ಥ ಮತ್ತು ಸ್ವರೂಪ. 


390 


ಜಾತ್ರೆ ಎನ್ನುವುದು "ಯಾತ್ರಾ' ಎಂಬ ಸಂಸ್ಕೃತ ಪದದಿಂದ ಮೂಡಿಬಂದಿದೆ. ಪ್ರಸಿದ್ಧ ಕ್ಷೇತ್ರ 
ದರ್ಶನ ಮಾಡಲು ಜನ ಯಾತ್ರೆಗೆ ಹೊಗುತ್ತಾರೆ. ಸಾಮಾನ್ಯವಾಗಿ ವರ್ಷದ ಯಾವುದೇ ಒಂದು 
ನಿಯಮಿತ ಸಂದರ್ಭದಲ್ಲಿ ಪುಣ್ಯಕ್ಷೇತಳಲ್ಲಿ ಜನರು ಜಾತ್ರೆಗೆ ಸೇರುತ್ತಾರೆ. ಕನ್ನಡ ನಿಘಂಟುವಿನಲ್ಲಿ ಜಾತ್ರೆ 
ಕುರಿತು ವಿವರಣೆ ಹೀಗಿದೆ : ೧. ಪುಣ್ಯಕ್ಷೇತ್ರ ದರ್ಶನವೇ ಮೊದಲಾದ ಧಾರ್ಮಿಕ ಉದ್ದೇಶಗಳಿಂದ 
ಮಾಡುವ ಪ್ರಯಾಣ; ಯಾತ್ರೆ. ೨. ಯಾವುದಾದರೊಂದು ದೇವತೆಯ ರಥೋತ್ಸವವೇ ಮೊದಲಾದ 
ವಿಶೇಷ ಕಾರ್ಯಕ್ರಮ. ೩. ದೇವರ ರಥೋತ್ಸವ ಮುಂತಾದ ಸಂದರ್ಭಗಳಲ್ಲಿ ಸೇರುವ ಜನರ ಗುಂಪು; 
ಸಮೂಹ; ಪರಿಸೆ. 


ಜಾತ್ರೆ ಕುರಿತು ಕನ್ನಡ ನಿಘಂಟುವಿನ ವಿವರಣೆಯಿಂದ ನಮಗೆ ಎರಡು ಸಂಗತಿಗಳು 
ವೇದ್ಯವಾಗುತ್ತವೆ. ೧ ಜಾತ್ರೆಗಳು ಸಾಮಾನ್ಯವಾಗಿ ಪುಣ್ಯಕ್ಷೇತ್ರಗಳಲ್ಲಿ ಜರುಗುವುದು. ೨. ಅವುಗಳ 
ಸ್ಮಾರಕವಾಗಿ ರಥೋತ್ಸವ ನಡೆಯುವುದು, ಜಾತ್ರೆಗಳ ಉದ್ದೇಶ, ಪ್ರಕಾರ, ಹಾಗೂ ಅವುಗಳಿಂದ 
ಆವಿರ್ಭವಿಸುವ ಧಾರ್ಮಿಕ ಪದ್ದತಿಗಳಿಗೆ ಪೂರಕವಾಗಿ ಜಾತ್ರಗಳು ಹುಟ್ಟುಕೊಂಡಿವೆ. 


ಜಾತ್ರೆ ಮತ್ತು ಆರ್ಥಿಕತೆ. 


ಜಾತ್ರೆಯು ಹೆಚ್ಚು ಪ್ರಸ್ತುತವಾಗುವುದು ಅದು ಸಾಮಾನ್ಯ ಜನಜೀವನಕ್ಕೆ ಹತ್ತಿರವಾದಾಗ ಕೃಷಿ 
ಮೂಲದ ಉದ್ಯೋಗದಲ್ಲಿ ನಿರತರಾಗಿ ಸುಗ್ಗಿಯಲ್ಲಿ ಗಳಿಸಿದ ಹಣದಲ್ಲಿ ಆ ವರ್ಷಕ್ಕೆ ಅಗತ್ಯವಾದ 
ವಸ್ತುಗಳನ್ನು ಪಡೆದುಕೊಳ್ಳಲು ಸದಾವಕಾಶ ಮಾಡಿಕೊಡುವುದು ಜಾತ್ರೆ. ಹೀಗಾಗಿ ಜಾತ್ರೆ ಒ೦ದು ವ್ಯವಸ್ಥಿತ 
ಮಾರುಕಟ್ಟೆಯಯ ಕೂಡಾ ಹೌದು, ಆರ್ಥಿಕತೆ ವೃದ್ಧಿಸುತ್ತದೆ. ಜಾತ್ರೆಯಲ್ಲಿ ಮಂಡಕ್ಕಿ, ಪೂರಿ, ಭಜಿ, 
ಬೊಂಡಾದಂತಹ ಸಾಮಾನ್ಯರ ಬಾಯಿ ಚಪಲ ತೀರಿಸುವ ತಿನಿಸುಗಳಿಂದ ಹಿಡಿದು ವಿವಿಧ ಬಗೆಯ 
ಖಾದ್ಯಗಳು ಹಾಗೂ ಸಹಿ-ತಿನಿಸುಗಳು ಅಂಗಡಿಗಳ ಮಳಿಗೆಗಳ ಸಾಲು ಸಾಲಾಗಿ ಒ೦ದಡೆಗಿದ್ದರೆ. 
ಹೆಂಗೆಳೆಯರ ಪ್ರಧಾನ ಆಕರ್ಷಣೆಯಾದ ಬಳೆ ಅಂಗಡಿ ಸಾಲು, ಮತ್ತೊಂದು ಕಡೆ, ಕೇವಲ ತರಕಾರಿ, 
ದವಸ ಧಾನ್ಯಗಳಿಂದಷ್ಟೇ ತುಂಬಿ ತುಳುಕುವ ಸಂತೆಗಿಂತ ಭಿನ್ನವಾದ ಈ ಜಾತೆಯೂ ಮಕ್ಕಳನ್ನು 
ಆಕರ್ಷಿಸಲೆಂದೇ ವಿವಿಧ ರೀತಿಯ ಆಟಿಕೆಗಳನ್ನು ಹೊಂದಿದ ಅಂಗಡಿಗಳು ತಲೆಯೆತ್ತಿರುತ್ತವೆ. ಒಟ್ಟಾರೆ 
ಮನೋರಂಜನೆಯ ಹಿಂದೆ ವ್ಯಾಪಾರದ ನೆಲೆಯನ್ನು ಕೊಡಾ ಗುರ್ತಿಸಿಕೊಂಡು ವ್ಯಾಪಾರಸ್ಥರು ಇಲ್ಲಿ 
ಮಳಿಗೆಗಳನ್ನು ಮುಂದಾಗಿ ಕಾದಿರಿಸಿಕೊಳ್ಳುತ್ತಾರೆ. ಹೀಗೆ ಜಾತ್ರೆಯು ಮಾರುಕಟ್ಟೆಯಾಗಿ ಪರಿವರ್ತನೆಯಾಗಿ 
ಆದಾಯವನ್ನು ತರುವ ಮೂಲಗಳಾಗಿವೆ. 


ಜಾತ್ರೆಗಳಿಂದಾಗುವ ಉದ್ಯೋಗದ ನಿರ್ಮಾಣಗಳು. 


ಜಾತ್ರೆಗಳು ಕೂಡಾ ಒಂದು ದೇಶದ ಉದ್ಯೋಗದ ಮೂಲಗಳಾಗಿವೆ. ಇವು ಅನೇಕ ಜನರಿಗೆ 
ಉದ್ಯೋಗದ ಮೂಲಕ ಆದಾಯವನ್ನು ತಂದುಕೊಡುತ್ತಿವೆ. ಆದ್ದರಿ೦ದ ಅನೆಕ ಜನರ ಜೀವನ ಮಟ್ಟ 
ಜಾತೆಗಳಿಂದಾಗಿ ಸುಧಾರಣೆ ಆಗುತ್ತಿದೆ. ಜಾತ್ರೆಗಳಿ೦ದ ನಿರ್ಮಾಣವಾಗುತ್ತಿರುವ ಉದ್ಯೋಗಗಳು ಈ 
ಕೆಳಗಿನ೦ತಿವೆ. 


೧. ಮೂರ್ತಿ ತಯಾರಿಕಾ ಉದ್ದಿಮೆಗಳಲ್ಲಿ ಉದ್ಯೋಗ. 


ಜಾತ್ರೆಗಳಲ್ಲಿ ಜನರು ತಮ್ಮ ಆರಾಧ್ಯ ದೇವರ ವಿಗ್ರಹಗಳನ್ನು ಅಥವಾ ಮೂರ್ತಿಗಳು ಹೆಚ್ಚಿನ 
ರೀತಿಯಲ್ಲಿ ಕೊಂಡುಕೊಳ್ಳುತ್ತಾರೆ. ಉದಾಹರಣೆಗೆ ,ಗಣೇಶ, ರಾಧಾ-ಕೃಷ್ಣ, ಬಸವಣ್ಣ, ಅ೦ಬಾಭವಾನಿ, 
ಭಾಗ್ಯವಂತಿ ಮುಂತಾದವರು. ಹೀಗಾಗಿ ಅವುಗಳನ್ನು ಹೆಚ್ಚು ಹೆಚ್ಚು ಉತ್ಪಾದಿಸಲು ಅನೇಕ ಜನ 
ಕಾರ್ಮಿಕರ ಅವಶ್ಯಕತೆಉಂಟಾಗಿ ಮೂರ್ತಿ ತಯಾರಿಕೆಯಲ್ಲಿ ಅನೇಕ ಉದ್ಯೋಗಗಳು 
ನಿರ್ಮಾಣವಾಗುತ್ತವೆ. 


391 


೨. ಆಟಿಕೆಗಳ ತಯಾರಿಕಾ ಉದ್ದಿಮೆಗಳಲ್ಲಿ ಉದೋಗ. 


ಜಾತ್ರೆಗಳು ಮಕ್ಕಳ ಸಂತೋಷವನ್ನು ಹೆಚ್ಚಿಸುವ ತಾಣಗಳಾಗಿವೆ ಎಂದರೆ ತಪ್ಪಾಗಲಾರದು. ಮಕ್ಕಳಿಗೆ 
ಬೇಕಾದ ಆಟಕೆ ವಸ್ತುಗಳು ಜಾತ್ರೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಟವಾಗುತ್ತವೆ. ಉದಾಹರಣೆಗೆ 
ಗೊಂಬೆ, ಕಾರು, ಮುಖವಾಟಗಳು, ಕೊಳಲು ಮುಂತಾದವು. ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ 
ಉತ್ಪಾದಿಸಲು ಹೆಚ್ಚಿನ ಕಾರ್ಮಿಕರು ಅವಶ್ಯಕತೆ ಇದೆ. ಆದ್ದರಿಂದ ಈ ಉದ್ದಿಮೆಗಳಲ್ಲಿ ಬಹಳಷ್ಟು 
ಕೆಲಸಗಾರರಿಗೆ ಉದೋಗ ಲಭ್ಯವಾಗುತ್ತವೆ. 


೩. ತಿನಿಸುಗಳ ತಯಾರಿಕೆ ಉದ್ದಿಮೆಗಳಲ್ಲಿ ಉದ್ಯೋಗ. 


ಜಾತ್ರೆಗಳಲ್ಲಿ ಹೆಚ್ಚಿನ ಜನರು ಸೇರುತ್ತಾರೆ. ಅಷ್ಟೆ ಅಲ್ಲದೆ, ಅವರು ತಮಗೆ ಇಷ್ಟವಾದ ತಿಂಡಿ- 
ತಿನಿಸುಗಳು ಸೇವಿಸಲು ಬಯಸುತ್ತಾರೆ. ಆದ್ದರಿಂದ ಕೆಲವು ಉತ್ಪಾದಕರು ಈ ಜಾತ್ರೆಗಳಲ್ಲಿ ಹೆಚ್ಚಿನ ಲಾಭ 
ಮಾಡಿಕೊಳ್ಳಲು ಅಧಿಕವಾಗಿ ಸಿಹಿ ತಿನಿಸುಗಳು ಉತ್ಪಾದಿಸಿ ಮಾರಾಟ ಮಾಡುವ ಉದ್ದೇಶದಿಂದ ಹೆಚ್ಚಿನ 
ಜನರಿಗೆ ಉದ್ಯೋಗಗಳನ್ನು ನಿಡುತ್ತಾರೆ. 


೪. ಹೂವಿನ ಮಾರಾಟಗಾರರಿಗೆ ಉದ್ಯೋಗ. 


ಜಾತ್ರೆಗಳಲ್ಲಿ ಹೂವೂ ಬಹಳಷ್ಟು ಪ್ರಮಾಣದಲ್ಲಿ ಮಾರಾಟವಾಗುತ್ತದೆ. ಆ ವ್ಯಾಪಾರ ಮಾಡುವ ಅನೇಕ 
ಜನರಿಗೆ ಉದ್ಯೋಗಗಳು ಲಭ್ಯವಾಗುತ್ತವೆ. ಹೂವನ್ನು ಉತ್ಪಾದಿಸುವ ರೈತರಿಗೆ, ಹೂವನ್ನು ತೆಗೆದುಕೊಂಡು 
ಹಾರಗಳನ್ನು ಮಾಡಿ ಮಾರಾಟ ಮಾಡುವವರಿಗೆ, ಉದ್ಯೋಗಗಳು ಲಭ್ಯವಾಗುತ್ತವೆ. 


೫. ತೆಂಗು ಮಾರಾಟಗಾರರಿಗೆ ಉದ್ಯೋಗ. 


ಕೆಲವೊಂದು ಜಾತ್ರೆಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಸೇರಿರುತ್ತಾರೆ. ಜಾತ್ರೆಗೆ ಬರುವ 
ಪ್ರತಿಯೊಬ್ಬರು ಕೂಡಾ ದೆವರ ಮೇಲಿನ ಭಕ್ತಿಯಿಂದಾಗಿ ತೆ೦ಗು ಅರ್ಪಿಸುತ್ತಾರೆ. ಆದ್ದರಿ೦ದ ಹೆಚ್ಚು ಹೆಚ್ಚು 
ತೆ೦ಗುಗಳು ಮಾರಟವಾಗುವುದರಿಂದ ಹೆಚ್ಚಿನ ಜನರು ಇದರಲ್ಲಿ ಕೆಲಸ ದೊರೆಯುವಂತಾಗುತ್ತದೆ. 


೬. ಉದಿನ ಕಡ್ಡಿ ತಯಾರಿಕೆಯಲ್ಲಿ ಉದ್ಯೋಗ. 


ಇದು ಒಂದು ಗೃಹ ಕೈಗಾರಿಕೆ ಎಂದೇ ಭಾರತದಲ್ಲಿ ಪರಿಗಣಿಸಲಾಗಿದೆ. ದೆವರ ಪೂಜೆಗೆ ಉದಿನ ಕಡ್ಡಿ 
ಅತ್ಯವಾಶಕ ವಸ್ತು. ಆದ್ದರಿಂದ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ 
ಉತ್ಪಾದಿಸಲು ಅನೇಕ ಜನರಿಗೆ ಅದು ಉದ್ಯೋಗಗಳನ್ನು ನೀಡುತ್ತಿದೆ. 


೭. ವಿಭೂತಿ ತಯಾರಿಕೆಯಲ್ಲಿ ಉದ್ಯೋಗ. 


ವಿಭೂತಿಗೆ ಭಾರತದಲ್ಲಿ ಒಂದು ಉತ್ತಮ ಸ್ಥಾನವಿದೆ. ಆದ್ದರಿಂದ ವಿಭೂತಿ ತಯಾರಿಕೆಯ 
ಉದ್ಯೋಗವು ಬಹಳಷ್ಟು ಪುರಾತನವಾದದ್ದು. ಜಾತ್ರೆಗೆ ಬಂದಿರುವ ಬಹಳಷ್ಟು ಜನರು ವಿಭೂತಿಯನ್ನು 
ಕೊಂಡುಕೊಳ್ಳುತ್ತಾರೆ ಎಂಬ ನಿರೀಕ್ಷೆಯಿದೆ. ಆದ್ದರಿಂದ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು 
ಹೆಚ್ಚಿನ ಕಾರ್ಮಿಕರು ಬೇಕು. 


೮. ಮನೋರಂಜನಾಕಾರರಿಗೆ ಉದ್ಯೋಗ. 


392 


ಜಾತ್ರೆಗಳು ಮನೋರಂಜನೆಯ ತಾಣಗಳಾಗಿವೆ. ಜನರು ನಾಟಕಗಳು, ಜಾದುಗಾರಿಕೆ, ವಾಹನ 
ಸವಾರಿ, ಸಂಗೀತ, ತೊಟ್ಟಿಲಲ್ಲಿ ಕೂಡುವುದು ಮುಂತಾದವುಗಳನ್ನು ಬಯಸುತ್ತಾರೆ. ಇಂತಹ ಹವ್ಯಾಸ 
ಹೊಂದಿದ ಜನರಿಂದ ಅನೇಕ ಜನರಿಗೆ ಜಾತ್ರೆಗಳು ಉದ್ಯೋಗದ ಅವಕಾಶಗಳು ಎದುರುಗೊಳ್ಳುತ್ತವೆ. 


೯. ಸಾರಿಗೆ ವಲಯದಲ್ಲಿ ಉದ್ಯೋಗ. 


ಜಾತ್ರೆಗಳು ದೇಶದ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಡೆಯುತ್ತವೆ. ಆದ್ದರಿಂದ ಜಾತ್ರೆಯಲ್ಲಿ 
ಮಾರಾಟ ಮಾಡಲು ತಯಾರಿಸಿದ ವಸ್ತುಗಳು, ತಿನಿಸುಗಳು, ಆಟಕೆ ವಸ್ತುಗಳು ಹಾಗೂ ಜನರನ್ನು 
ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕಾಗುತ್ತದೆ. ಆದ್ದರಿಂದ ಸಾರಿಗೆ ವಲಯದಲ್ಲಿ 
ಜಾತ್ರೆಗಳಿಂದಾಗಿ ಹಲವಾರು ಉದ್ಯೋಗಳು ನಿರ್ಮಿಸಲ್ಪಡುತ್ತವೆ. 


೧೦. ಇತರೆ ಉದ್ಯೋಗಗಳ ನಿರ್ಮಾಣ. 


ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಕು೦ ಕು೦ ತಯಾರಿಕೆಯಲ್ಲಿ, ಬಳೆಗಳ ಮಾರಾಟಗಾರರಿಗೆ, 
ಬಲೂನ ಮಾರಾಟಗಾರರಿಗೆ, ಮನೆ ವಸ್ತುಗಳ ಉತ್ಪಾದಕರಿಗೆ ಮುಂತಾದವರಿಗೆ ಜಾತ್ರೆಗಳಿಂದಾಗಿ 
ಉದ್ಯೋಗಗಳು ನಿರ್ಮಾಣವಾಗುತ್ತವೆ. 


ಉಪಸಂಹಾರ. 


ಒಂದು ದೇಶದ ಆರ್ಥಿಕ ಪ್ರಗತಿ ಸಾಧನೆಗೆ ಆ ರಾಷ್ಟ್ರದಲ್ಲಿ ಲಭ್ಯವಾಗುವ ಉದ್ಯೋಗಗಳು 
ಕಾರಣವಾಗುತ್ತವೆ. ಜಾತ್ರೆಗಳಿ೦ದಾಗಿ ಅನೇಕ ಕ್ಷೆತ್ರಗಳಲ್ಲಿ ಉದ್ಯೋಗಗಳು” ನಿರ್ಮಾಣವಾಗುತ್ತವೆ Rs 
ಈ ಮೇಲಿನ 'ವಿಷಯದಿಂದಾಗಿ ತಿಳಿದುಬಂದಿದೆ. ಭಾರತದ ಪ್ರತಿಯೊಂದು ಪ್ರದೇಶದಲ್ಲಿ ಬಹಳಷ್ಟು ದೊಡ್ಡ 
ಪ್ರಮಾಣದಲ್ಲಿ ಜಾತ್ರೆಗಳು ನಡೆಯುತ್ತವೆ. ಜಾತ್ರೆಗೆ ಬಂದ ಜನರಿಂದ ಅನೇಕ ಆರ್ಥಿಕ ಚಟುವಟಿಕೆಗಳು 
ನಡೆದು ಉದ್ಯೋಗ ಉತ್ಪಾದನೆ ಆದಾಯ ಸೃಷ್ಟಿ ಆಗಿ ಆ ಪ್ರದೇಶದ ಅಭಿವೃದ್ಧಿ ಆಗುತ್ತದೆ. ಆದ್ದರಿ೦ದ 


ಬಬ್ಬ 
ಜಾತ್ರೆಗಳು ಮತ್ತು ಆರ್ಥಿಕತೆ ಒಳ ನಾಣ್ಯದ ಎರೆಡು ಮುಖಗಳು ಎಂದು ಹೇಳಿದರು ತಪ್ಪಾಗಲಾರದು. 


ಆಧಾರ ಗ್ರಂಥಗಳು. 


೧. ಕಲಬುರಗಿ ಜಿಲ್ಲೆಯ ಜಾತ್ರೆಗಳು; ಡಾ. ಚಿ.ಸಿ. ನಿಂಗಣ್ಣಾ ನ-೨೦೧೧. 
೨. ಡಾ. ಜಗನ್ನಾಥ ಹೆಬ್ಬಾಳೆ; ಹೈದ್ರಾಬಾದ ಕರ್ನಾಟಕ ಜಾತ್ರೆಗಳು. 
೩. ಡಾ. ಸಿ.ಎಸ್‌ ಶಿವುಕುಮಾರಸ್ವಾಮಿ; ಕರ್ನಾಟಕ ಜಾತ್ರೆಗಳು. 

೪, ಅಂತರ್ಜಾಲ. 

೫. ಎಚ್ಚಾರ್ಕೆ, ಭಾರತದ ಆರ್ಥಿಕತೆ, ೨೦೦೮. 


393 


ಧರಿನಾಡು ಬೀದರ ಜಿಲ್ಲೆ. 
-ಶ್ರೀಮತಿ ಭಾಗ್ಯವತಿ, 
ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗ, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಟಗುಪ್ಪ. 


ಕರ್ನಾಟಕ ಚರಿತ್ರೆಯಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ ಜಿಲ್ಲೆಗೆ ತನ್ನದೇ ಆದ ವಿಶಿಷ್ಟ 
ಸ್ಥಾನಮಾನವಿದೆ. ಭೌಗೋಳಿಕವಾಗಿ, ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಜಿಲ್ಲೆಯು ಎತ್ತರದ ಸ್ಥಾನದಲ್ಲಿ 
ನಿಂತಿದೆ. ಹಾಗಾಗಿ ಈ ಭಾಗವನ್ನು "ಧರಿನಾಡು' ಎಂತಲೂ ಕರೆಯುವರು. ಧರಿ ಕೆಳಗಿನವರು ಧರಿಯ 
ಮೇಲಿನವರಿಗೆಲ್ಲಾ “ಧ್ದೊರಿ” ಯೆಂದೇ ಕರೆಯುವುದು ಇವತ್ತಿಗೂ ರೂಢಿಯಲ್ಲಿದೆ. ಧರಿಯ ಮೇಲಿನವರು 
ಕಬ್ಬು ಬೆಳೆಯುವವರು, ಶ್ರೀಮಂತರು ಎಂಬ ಭಾವನೆ ಧರಿ ಕೆಳಗಿನ ಜನರಲ್ಲಿತ್ತು. ಬೀದರ ಜಿಲ್ಲೆಯ 
ತುಂಬಾ ಅನೇಕ ಧರಿಗಳಿವೆ. ಅವುಗಳಲ್ಲಿ ಕೆಲ ಪ್ರಮುಖವಾದವುಗಳನ್ನು ಮಾತ್ರ ಇಲ್ಲಿ 
ಆಯ್ದುಕೊಂಡಿದ್ದೇನೆ. ಅವುಗಳೆಂದರೆ ಲಾಲ್‌ ಧರಿ, ಬಸವಣ್ಣನ ಧರಿ, ಗೋವಿಂದಪ್ಪನ ಧರಿ, ಮಾದಿಗ್ಯಾನ 
ಧರಿ, ಮುಪನ್‌ ಧರಿ, ಎಂಟಿತ್ತಿನ ಕೊಟ್ಟಿಗೆ, ದೊಡ್ಡ ಮೂಲಿ, ಶಿಡ್ಲಗುಂಟಾ, ಕುಂಬಾರ ಕೊಳ್ಳ, ಧ್‌ ಥಜ್‌ 
ಮೂಲಿ, ಘಟಲಕ್ಷ್ಮಿ ನರಸಂಡಿ ಇತ್ಯಾದಿ. 


ಲಾಲ್‌ ಧರಿ. 


ಜಾಜಿ ಮಣ್ಣು ತರಲು ನೂರಾರು ಹಳ್ಳಿ ಜನರು ಇಲ್ಲಿಗೆ ಆಗಮಿಸುತ್ತಿದ್ದರಂತೆ. ಹಿಂದಿನ ಕಾಲದಲ್ಲಿ 
ಮನೆಗೆ ಬಣ್ಣ ಬಳಿಯಲು ಬಣ್ಣದ ಶೋಧ ಇಲ್ಲದಾಗ ಕೆಂಪು ಬಣ್ಣ ಮನೆಗೆ ಬಳಿಯಲು ಇಲ್ಲಿನ ಮಣ್ಣನ್ನು 
ಉಪಯೋಗಿಸುತ್ತಿದ್ದರಂತೆ. ಕಡು ಕೆಂಪು ಬಣ್ಣದ ಮಣ್ಣು ಇವತ್ತಿಗೂ ಇಲ್ಲಿ ದೊರೆಯುತ್ತದೆ. 


ಬಸವಣ್ಣನ ಧರಿ. 


ಸುತ್ತಲಿನ ಹೊಲದವರೆಲ್ಲಾ ಬೇಸಿಗೆಯಲ್ಲಿ ಕುಡಿಯಲು ನೀರನ್ನು ಇಲ್ಲಿಂದಲೇ ಹೊತ್ತೊಯ್ಯುತ್ತಾರೆ. 
ಏಂಥಾ ಇಲ್ಲಿನ ನೀರು ಬತ್ತಿ ಹೋಗುವುದಿಲ್ಲ. ಈ ನೀರಿನ ಸದ್ದಳಕೆಗಾಗಿ ಇಲ್ಲೊಂದು ಹೊಂಡ 
ನಿರ್ಮಿಸಲಾಗಿದೆ. ಇದಕ್ಕೆ ಬಸವಣ್ಣನ ಗುಂಡವೆಂತಲೂ ಕರೆಯುತ್ತಾರೆ. 


ಗೋವಿಂದಪ್ಪನ ಧರಿ. 


ಇದಕ್ಕೆ ಖತಮನ ಗದ್ದಿ ಎಂತಲೂ ಕರೆಯುತ್ತಾರೆ. ಹಿಂದೆ ತಮಗಾಗದವರಿಗೆ ಕೊಲೆ ಮಾಡಿ ಈ 
ಧರಿಯಲ್ಲಿ ಒಗೆದರೆ ಪತ್ತೆ ಯಾರಿಗೂ ಆಗುತ್ತಿರಲಿಲ್ಲವಂತೆ. ಅಷ್ಟೊಂದು ನಿಗೂಢವಾದ ಹಳ್ಳ ಕೊಳ್ಳಗಳು 
ಇಲ್ಲಿವೆ. 


ಮಾದಿಗ್ಯಾನ ಧರಿ. 


ಇದಕ್ಕೆ “ಜಾಣಖೋರಿ' ಎಂಬ ಇನ್ನೊಂದು ಹೆಸರಿದೆ. ಜಾಣ ಪ್ರಾಣಿ ಪಕ್ಷಿಗಳು ಇಲ್ಲೆ ತಮ್ಮ 
ವಾಸಸ್ಥಾನವನ್ನು ಕಂಡು ಕೊಂಡಿದ್ದವು. ಏಕೆಂದರೆ ಇಲ್ಲಿ ಸಾಕಷ್ಟು ಗುಹೆಗಳಿದ್ದು, ಒಂದೊಂದು ಗುಹೆಗಳಲ್ಲಿ 
ಒಂದೊಂದು ಜಾತಿಯ ಪ್ರಾಣಿ ಪಕ್ಷಿಗಳು ಇಲ್ಲಿ ಆಶ್ರಯ ಪಡೆದಿವೆ. ಅವಕ್ಕಾಗಿ ಕಾದು ಕುಳಿತರೆ ಈಗಲೂ 


ಮುಷನ ಧರಿ. 


394 


ಇಲ್ಲೊಂದು ಬೃಹತ್ತಾದ ಜಲಪಾತವಿದೆ. ಮಳೆಗಾಲದಲ್ಲಿ ಈ ಜಲಪಾತದ ಶಬ್ದ 
ಭೋರ್ಗರೆಯುತ್ತದೆ. ಕೆಳಗಡೆ ಬಾವಿಯಾಕಾರದ ಹೊಂಡವಿದೆ. ಈ ಹೊಂಡದಲ್ಲಿ ಸುತ್ತಲೂ ನೀರಿನ 
ರುರಿಗಳಿವೆ. ಬೇಸಿಗೆಯಲ್ಲೂ ಈ ಹೊಂಡದಿಂದ ರಭಸವಾಗಿ ಹೊರಹೊಮ್ಮುತ್ತಿರುತ್ತದೆ. 


ಎಂಟೆತ್ತಿನ ಕೊಟ್ಟಿಗೆ. 


ಧರಿಯ ಪಾಳೆಯದಲ್ಲಿ ನಿಸರ್ಗದತ್ತವಾಗಿಯೇ ಕೊರೆಯಲ್ಪಟ್ಟ ಮನೆಯಿದೆ. ಸುಮಾರು ಎಂಟು 
ಹತ್ತು ಎತ್ತುಗಳಿಗೆ ಆಶ್ರಯವಾಗುವಷ್ಟು ಕೊಟ್ಟಿಗೆ ನಿರ್ಮಾಣವಾದ್ದರಿಂದ ಇದಕ್ಕೆ ಎಂಟಿತ್ತಿನ ಕೊಟ್ಟಿಗೆ 
ಎಂಟೆತ್ತಿನ ಕೊಟ್ಟಿಗೆ ಎಂಬ ಹೆಸರಿದೆ. ದನಗಾಹಿ ಹುಡುಗರು ಮಳೆಗಾಲದಲ್ಲಿ ಇದರಡಿ ದಿನವಿಡೀ 
ಆಶ್ರಯಪಡೆಯುತ್ತಿರುತ್ತಾರೆ. 


ದೊಡ್ಡ ಮೂಲಿ. 


ಎಲ್ಲಾ ಧರಿಯ ತಿರುವುಗಳಿಗಿಂತಲೂ ಈ ಧರಿಯ ತಿರುವು ದೊಡ್ಡದಿದೆ. ಹಿ೦ದೊಮ್ಮೆ ಊರ 
ಹಿರಿಯನೊಬ್ಬ ಆಯ ತಪ್ಪಿ ಈ ಧರಿಯಲ್ಲಿ ಬಿದ್ದು ಸತ್ತಿದ್ದರಿಂದ ಇದಕ್ಕೆ ದೊಡ್ಡ ಮೂಲಿ ಎಂಬ ಹೆಸರು 
ಬಂತಂತೆ. 


ಶಿಡ್ಜ್‌ ಗುಂಡಾ. 


ಸಿಡಿಲಿಗೆ ಬೀದರಿನ ಆಡು ಭಾಷೆಯಲ್ಲಿ ಶಿಡ್ಲು ಎಂದು ಕರೆಯುತ್ತಾರೆ. ತೀರಾ ಪ್ರಾಚೀನ ಕಾಲದಲ್ಲಿ 
ಬೃಹತ್ತಾದ ಸಿಡಿಲು ಬಡಿದಿದ್ದರಿ೦ದ ಇಲ್ಲೊಂದು ಬಾವಿಯಾಕಾರದ ಅಳದ ಗುಂಡ ನಿರ್ಮಾಣವಾಗಿದೆ. 
ಇದನ್ನು ನೋಡಿಯೇ ಜನ ಆಗ ಬಾವಿ ಕೊರೆದು ನೀರು ತೆಗೆಯಲು ಆರಂಭಿಸಿದರಂತೆ. 


ಕುಂಬಾರ ಕೊಳ್ಳ - ಮಣ್ಣಿನ ಗಡಿಗೆ ಮಾಡಲು ಕುಂಬಾರ ಜನಾಂಗ ಈ ಧರಿಯ ಮಣ್ಣು 
ಹೊತ್ತೊಯ್ಯುತ್ತಿದ್ದರಿ೦ದ ಇದಕ್ಕೆ ಈ ಹೆಸರು ಬಂದಿದೆಯಂತೆ. ಗಟ್ಟಯಾದ ಸುಂದರ ಗಡಿಗೆಗೆ ಈ ಮಣ್ಣು 
ಪ್ರಸಿದ್ಧಿಯನ್ನು ಪಡೆದಿದೆ. 


ಧಬ್‌ ಧಬ್‌ ಮೂಲಿ. 
ಇಲ್ಲೊಂದು ಭಯಂಕರ ಜಲಪಾತವಿದೆ. ಧಬ್‌-ಧಬ್‌ ಎಂದು ಮಳೆಗಾಲವಿಡಿ ನೀರು 


ಭೋರ್ಗರೆಯುವದರಿಂದಾಗಿ ಈ ಧರಿಗೆ ಈ ಹೆಸರು ಬಂದಿದೆ. ಇಲ್ಲಿನ ನೀರಿನ ಒತ್ತಡಕ್ಕೆ ಆಗಾಗ ಕೆರೆ 
ಕೂಡ ಒಡೆಯುತ್ತಿರುತ್ತದೆ. 


ಘಟಲಕ್ಷಿ 


ಊರ ಲಕ್ಷ್ಮಿಯಂತೆ ಇಲ್ಲಿ ಘಟ ಕಾಪಾಡುವ ಲಕ್ಷ್ಮೀಯೊಬ್ಬಳಿದ್ದಾಳೆ. ಇಲ್ಲೊಂದು ಸುಂದರವಾದ 
ಆಕೆಯ ದೇವಸ್ಥಾನವಿದೆ. ಮೇಯಲು ಹೋದ ದನಕರುಗಳನ್ನು ಕಾಡು ಪ್ರಾಣಿಗಳಿಂದ ಈ ಘಟಲಕ್ಷ್ಮೀ 
ಕಾಪಾಡುತ್ತಾಳೆಂಬ ನಂಬಿಕೆಯಿಂದ ಈ ದೇವರಿಗೆ ಜನ ಹರಕೆ ಹೊರುತ್ತಿರುತ್ತಾರೆ. 


ಈ ಮೇಲಿನ ಧರಿಗಳು ಕೇವಲ ಹತ್ತಾರು ಕಿಲೋಮೀಟರ್‌ ಅಂತರದ ಧರಿ ಪ್ರದೇಶದ 
ಮಾಹಿತಿಯನ್ನಷ್ಟೆ ಒದಗಿಸುತ್ತದೆ. ಐದಾರು ನೂರು ಕಿಲೋಮೀಟರ ವ್ಯಾಪ್ತಿಯ ಧರಿಯ ಬಗ್ಗೆ 
ಬರೆಯುವುದು ತೀರಾ ಕಷ್ಟ ಸಾಧ್ಯವಿದೆ. ಅಮತಗುಂಡಾದಿಂದ ಚಾಂಗಲೇರಾದವರೆಗೂ ಒಂದು 
ಮಗ್ಗುಲಿನ ಧರಿಗಳಿವೆ. ಇಂಥ ನಾಲ್ಕು ಮಗ್ಗುಲಿನ ಧರಿಗಳು ಬೀದರನ್ನು ಆವರಿಸಿವೆ. 


395 


ಅತ್ಯಂತ ದು:ಖದ ಸಂಗತಿಯಂದರೆ, ಜಾಗತೀಕರಣದ ಭರಾಟೆಯಲ್ಲಿ ಇಂದಿನ ಕಾಂಕ್ರಿಟ್‌ ಸಂಸ್ಕೃತಿ 
ಧರಿ ಪ್ರದೇಶಕ್ಕೂ ಲಗ್ಗೆಯಿಟ್ಟದೆ. ಇಲ್ಲಿನ ಮಣ್ಣು ಸಿಮೆಂಟ್‌ ಕಾರ್ಪಾನೆಗಳ ಪಾಲಾಗುತ್ತಿದೆ. ಇಲ್ಲಿನ ಅರಣ್ಯ 
ಸೌದೆ ಹೆಸರಿನಲ್ಲಿ ನಿತ್ಯ ಮಂಗಮಾಯವಾಗುತ್ತಿದೆ. ಕಾಡು ಪ್ರಾಣಿಗಳ ಬೇಟೆ ಅವ್ಯಾಹತವಾಗಿ 
ಮುಂದುವರೆದಿದೆ. ಬಾಲ್ಯದ ನೆನಪಿನಂತೆಯೇ ಬಾಲ್ಕದಲ್ಲಿ ಕಂಡು ಓಡಾಡಿದ ಕಾಡು ಮೇಡುಗಳು 
ಎಲ್ಲಿವೆ? ಎಂದು ಹುಡುಕಾಡುವಂತಾಗಿದೆ. ಅವು ಸಿಕ್ಕಿದರೂ ಸಹ ಅವು ತಮ್ಮ ಮೊದಲಿನ ಸಹಜತೆಯನ್ನು 
ಕಳೆದುಕೊಂಡು ಆಧುನಿಕ ಕೃತಿಮತೆಯ ಸೋಂಕಿಗೆ ಸಿಲುಕಿದಂತೆ ಭಾಸವಾಗುತ್ತಿರುವುದು ನೋವಿನ 
ವಿಚಾರವಾಗಿದೆ. 


ಆಕರಗಳು: 


೧. ಧರೆಯ ಸಿರಿ; ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು. ಹುಮನಾವಾದ್‌ ಪ್ರಕಟಣೆ, ಬೀದರ ಜಿಲ್ಲೆ. 
೨. ರುಕ್ಕುದ್ದಿನ್‌ ಇಸ್ಲಾಂಪುರ್‌ ಅವರ ಬರಹ. 


396 


ಕಿನ್ನರಿ ಬ್ಯಹ್ಮಯ್ಯ ಸ್ಥಾವರ ದೈವದ ಆರಾಧಕನಾಗಿದ್ದನೆ? 


-ಡಾ. ಚಿದಾನಂದ ಚಿಕ್ಕಮಠ, 
ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, 
ಶರಣಬಸವ ವಿಶ್ವವಿದ್ಯಾಲಯ, ಕಲಬುರಗಿ. 


ಜನಿಸಿದ ಮಗುವಿಗೆ ಅಂಗದ ಮೇಲೆ ಲಿಂಗವನ್ನು ಕರುಣಿಸುವುದೇ ಲಿಂಗಧಾರಣ (ಲಿಂಗದೀಕ್ಷೆ) 
ಕ್ರಿಯೆಯಾಗಿದೆ. ಕಿನ್ನರಿಬ್ರಹ್ಮಯ್ಯನಿಗೆ ಲಿಂಗದೀಕ್ಷೆಯಾದ ವಿಚಾರ ನೇರವಾಗಿ ಯಾವುದೇ ಕಾವ್ಯ- 
ಪುರಾಣಗಳಲ್ಲಿ ಕ೦ಡುಬರುವುದಿಲ್ಲ. ಆದರೆ, ಆತ ಒಬ್ಬ ಲಿಂಗಧಾರಿ ಶಿವಶರಣನಾಗಿದ್ದ ಎಂದು 
ನಿರ್ಧರಿಸಲು ಕೆಲವು ಉಲ್ಲೇಖಗಳು ವಚನಸಾಹಿತ್ಯ ಮತ್ತು ವೀರಶೈವ ಕಾವ್ಯ-ಪುರಾಣ ಸಾಹಿತ್ಯದಲ್ಲಿ 
ದೊರಕುತ್ತವೆ. ಮಡಿವಾಳ ಮಾಚಿದೇವರ ವಚನವೊಂದರಲ್ಲಿ ಮಾತ್ರ ಕಿನ್ನರಿಬ್ರಹ್ಮಯ್ಯನಿಗೆ ಗುರುವಿನಿಂದ 


ಇಷ್ಟಲಿಂಗವನ್ನು ಕರುಣಿಸಲ್ಪಟ್ಟ ವಿಚಾರ ಸ್ಪಷ್ಟವಾಗಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು. 


ಮಡಿವಾಳ ಮಾಚಯ್ಯನ ವಚನದಲ್ಲಿ “ಕಿನ್ನರಯ್ಯಗಳ ಸ್ಥಾವರ ದೈವದ ಸೇವೆ. ಯಾಚಕತ್ವವ ಬಿಡಿಸಿ, 
ಗುರು ಕೊಟ್ಟ ಇಷ್ಟಲಿಂಗದಲ್ಲಿ ನಿಷ್ಠೆಯ ಗಟ್ಟಿಗೊಳಿಸಿ” ಎಂದು, “ಬಸವರಾಜದೇವರ ರಗಳೆಯಲ್ಲಿ 
“ಪಾದಂಗಳಂ ತೊಳೆದು ತೀರ್ಥಜಲಮಂ೦ ತಳೆದು ಆದರ೦ ಮಿಗೆ ಕಿಂಕರಾಕಾರದೊಳು ನೆರೆದು 
ಪನ್ನೆರಡುಸಾವಿರೊಡೆಯರ ನಡುವೆಯಾಡುತ೦ ಕಿನ್ನರಯ್ಯಂಗೆ ಲಿಂಗಾರ್ಚನೆಗೆ ನೀಡುತಂ”' ಎಂದು, 
ಬಸವಪುರಾಣದಲ್ಲಿ  “ಘನತರೋತ್ಸುಕಚಿತದಿಂ ಮೇದಿನಿಯೊರಸಲಭಿವಂದಿಸುತ ತಾನನುನಯೋಚಿತ 
ಸತ್ತ್ರಿಯಾದಿಗಳಿಂ ಪ್ರಿಯಂಬಡಿಸಿ ಎಂದು, ಬಸವರಾಜ ವಿಜಯಂದಲ್ಲಿ “ಸುಜನಸ್ತೋಮಸ್ತುತಂ 
ಸತ್ಯಸಂಗರನಂಗೇಂದ್ರಿಯಲಿಂಗಸಂಗತನುದಾರಸ್ಪಾರ ವೀರವ್ರತಾ ಚರಣಂ ಕಿನ್ನರಬೊಮ್ಮಿ 


ಲಿಂಗಕ್ಕೆ ಪಾಡಿ ಕೇಳಿಸಿ ಭಕ್ತರಿಂದ ಕಾಯಕವಂ ತಂದು...“ ಕಿನ್ನರಯ್ಯನು ಬಸವಣ್ಣನೊಡನೆ 
ಮುನಿದು ಪೋಗಿ ಲಿಂಗಕ್ಕೆ ಸಲುವಂತೆ ಉಳ್ಳಿಯನರ್ಪಿಸಿ ಬಸವಣ್ಣನ ಮನೆಗೆ ಬಂದು ಕಿನ್ನರಿ ವೀಣೆಯ 
ನುಡಿಸುತ೦ಂ ತಮ್ಮ ಲಿಂಗಕ್ಕೆ ಕೇಳಿಸಲಾಗ, ತ್ರಿಪರಾ೦ತಕನೆಂಬ ಲಿಂಗವು ಲಾಲಿಸಿ ತಲೆದೂಗಿ ಸಾಕು 
ಸಾಕೆಂದು ನುಡಿಯಲು ಆಗಂ ಕಿನ್ನರಯ್ಯನು ಲಿಂಗವನರ್ಚಿಸಿ ಸುಖದಲ್ಲಿರ್ದರು”, ಬ. ತಮ್ಮ 
ಮಠಕ್ಕೆಯ್ದಿ ಪೋಗಿ ತ್ರಿಪುರಾ೦ತಕನೆಂಬ ತಮ್ಮಿಷ್ಟಲಿಂಗದಲ್ಲಿ ಓಲಾಡುತಿರ್ದ ಕಿನ್ನರಬ್ರಹ್ಮಯ್ಯನು”* ಎಂದು, 
ಬಸವೇಶ್ವರನ ಕಾವ್ಯದಲ್ಲಿ “ಗುರುಭಕ್ತಿಯುಕ್ತನು. ವರಲಿಂಗನಿಷ್ಠ್ನನು ಚರದಾಸೋಹ ಸಂಪನ್ನ 
ಅರಿವರ್ಗವಿಜಯ  ಕಿನ್ನರಬೊಮ್ಮಿದೇವಯ್ಯ......”” ಎಂದು, ಬಸವೇಶ್ವರ ಷಟ್‌ಸ್ಥಲ ವಚನದ 
ಕಥಾಸಾರದಲ್ಲಿ “... ಅದ ಕೇಳಿ ಶರಣರು ಅವರೆಂದಂತೆ ಇಷ್ಟಲಿಂಗದಲ್ಲಿ ಹಣವ ತೆಗೆದುಕೊಳ್ಳಿ ಎನಲು, 
ಹಾಗಾಗಲೆಂದು ಕರಸ್ಥಲದ ಲಿಂಗ'ದ ಮುಂದೆ ಕಿನ್ನರಯ್ಯ ನುಡಿಸಿ ಹನ್ನೊಂದು ಹಣ ಹಾಗವ ಪಡೆದು 
ಸುಖದಲ್ಲಿದ್ದರು”' ಎಂದು, ಶ್ರೀ ಶರಣ ಲೀಲಾಮೃತದಲ್ಲಿ “ಕಿನ್ನರಿಬ್ರಹ್ಮನಂದು ಗುರುನಿರೂಪಣೆಯನಾಂತು 
ಭಕ್ತಿಯಲಿ ಇಷ್ಟಲಿಂಗದ ಪೂಜೆ ನಿಷ್ಟೆಯಿ೦ದಲಿ ಮಾಡೆ ಕೊಟ್ಟುದಾಲಿಂಗ ಹಾಗ........””” ಎಂದು, 
ಶಿವಶರಣ ವಿಲಾಸದಲ್ಲಿ “ಗುರು"ಲಿಂಗ'ಜಂಗಮದ ಸೇವೆಯೊಳಗವನು ಪರಿಣಾಮದೊಳಗಿರ್ದನದ ಬಲ್ಲ 
ಶಿವನು” ಎಂದು. ಸಂಸ್ಕೃತ ಬಸವ ಪುರಾಣದಲ್ಲಿ “ಇಷ್ಟಲಿಂಗದಲ್ಲಿ ರಮಿಸುತ್ತಿದ್ದಂಥವನೇ”” ಎಂದು, 
ಹಂತಿ ಹಾಡುಗಳಲ್ಲಿ “ಹೂಡೂರ ಹಳ್ಳಾಗೆ ಹೂಡಿದನು ಕಾಯಕವ ಮಾಡಿ ಜಂಗಮಕೆ ದಾಸೋಹ 
ಸಿರಿವಂತ ನಿಡಿ ಶಿವಭಕ್ತಿ ಶಿವಮತಕೆ””* ಎಂದು ಹೇಳಲಾಗಿದೆ. 


ಮಡಿವಾಳ ಮಾಚಿದೇವರ ವಚನದಲ್ಲಿ ಬರುವ "ಗುರು ಕೊಟ್ಟ ಇಷ್ಟಲಿಂಗದಲ್ಲಿ ನಿಷ್ಟೆಯ 
ಗಟ್ಟಿಗೊಳಿಸಿ' ಎಂಬ ಸಾಲು ಕಿನ್ನರಿಬ್ರಹ್ಮಯ್ಯನಿಗೆ ಆತನ ಗುರುವು ಇಷ್ಟಲಿಂಗವನ್ನು ಕರುಣಿಸಿದ್ದ 
ವಿಚಾರವನ್ನು ತಿಳಿಸುತ್ತದೆ. ಇದು ಆತ ಇಷ್ಟಲಿಂಗಧಾರಿಯಾಗಿದ್ದ ಎಂದು ತಿಳಿಸುವ ಅಧಿಕೃತ 
ದಾಖಲೆಯಾಗಿದೆ. ಜೊತೆಗೆ, ಅತ್ಯಂತ ಸ್ಪಷ್ಟವಾಗಿ ಈತನಿಗೆ ಗುರುವು ಇಷ್ಟಲಿಂಗವನ್ನು ಕೊಟ್ಟಿದ್ದಾನೆ 


397 


(ಕರುಣಿಸು) ಎಂದು ಹೇಳಿರುವುದರಿಂದ ಆತ (ಕಿನ್ನರಯ್ಯ) ಇಷ್ಟಲಿಂಗಧಾರಿ ಶಿವಶರಣನಾಗಿದ್ದ ಎಂದು 
ಹೇಳಬೇಕಾಗುತ್ತದೆ. ಶಾಂತವೀರೇಶ್ವರಾ ಎಂಬ ಅಂಕಿತದಿಂದ ಕೂಡಿ ರಚಿತವಾದ ವಚನವೊಂದರಲ್ಲಿ" 
“ಸೊಡ್ಡಳ ಬಾಚಯ್ಯ ಕಿನ್ನರಿ ಬೊಮ್ಮಯ್ಯ ಏಕಾಂತ ರಾಮಯ್ಯಂಗಲ್ಲದೆ ಲಿಂಗ ನಿಷ್ಠೆಯು ದೊರೆಯದು” 
ಎಂದು ಹೇಳಲಾಗಿದೆ. ಪ್ರಸ್ತುತ ವಚನದ ಸಾಲು ಕೂಡ ಕಿನ್ನರಿ ಬ್ರಹ್ಮಯ್ಯ ಒಬ್ಬ ಇಷ್ಟಲಿಂಗಧಾರಿಯಾಗಿದ್ದ, 
ಜೊತೆಗೆ ಇಷ್ಟಲಿಂಗದಲ್ಲಿ ನಿಷ್ಟೆ ಹೊಂದಿದ್ದ ಶರಣನಾಗಿದ್ದ ಎಂಬ ಅಂಶವನ್ನು ಎತ್ತಿ ಹಿಡಿಯುತ್ತದೆ. ಈ 
ವಚನ ಕೂಡ ಕಿನ್ನರಿ ಬ್ರಹ್ಮಯ್ಯ ಇಷ್ಟಲಿಂಗಧಾರಿಯಾಗಿದ್ದ ಎಂದು ತಿಳಿಸುವ ಅಧಿಕೃತ ದಾಖಲೆಯಾಗಿದೆ. 
ಕಾವ್ಯ-ಪುರಾಣಗಳಲ್ಲಿ ಬಂದಿರುವ ಉಲ್ಲೇಖಗಳನ್ನು ಅವಲೋಕಿಸುವುದಾದರೆ, ಬಸವರಾಜದೇವರ 
ರಗಳೆಯಲ್ಲಿ ಹರಿಹರನೂ ಸಹ ಪೂಡೂರಿನಿಂದ ಬಸವಣ್ಣನನ್ನು ಅರಸಿಬ೦ದ ಕಿನ್ನರಿಬ್ರಹ್ಮಯ್ಯನನ್ನು 
ಬರಮಾಡಿಕೊಂಡು ಆತನಿಗೆ ಲಿಂಗಾರ್ಚನೆಯ ವ್ಯವಸ್ಥೆ ಮಾಡಿಕೊಡಲಾಯಿತು ಎಂಬ (ಕಿನ್ನರಯ್ಯಂಗೆ 
ಲಿಂಗಾರ್ಚನೆಗೆ ನೀಡುತಂ) ವಿಚಾರವನ್ನು ತಿಳಿಸುತ್ತಾನೆ. ಅಂದರೆ, ಆತ ಸಹ ಕಿನ್ನರಿಬ್ರಹ್ಮಯ್ಯ ಒಬ್ಬ 
ಲಿಂಗಧಾರಿ ಶಿವಶರಣನಾಗಿದ್ದ ಎಂದೇ ಅಭಿಪ್ರಾಯ ತಳೆದಿರುವುದನ್ನು ಗುರುತಿಸಬಹುದು. 


ಬಸವಪುರಾಣದ ಸಾಲನ್ನು ನೋಡುವುದಾದರೆ, ಕಲ್ಯಾಣವನ್ನರಸಿ ಬ೦ದ ಕಿನ್ನರಿಬ್ರಹ್ಮಯ್ಯನನ್ನು 
ಮೊದಲು ಕಂಡವನಾದ ಬಸವಣ್ಣನು ಆತನನ್ನು ಬರಮಾಡಿಕೊಂಡು ಮಾಡಿದ ಉಪಚಾರವನ್ನು 
ತಿಳಿಸುತ್ತದೆ. ಇಲ್ಲಿ ಕಿನ್ನರಿಬಹ್ಮಯ್ಯನಿಗೆ ಸತ್ಕಿಯಾದಿಗಳಿಗೆ ವ್ಯವಸ್ಥೆ ಮಾಡಿಕೊಡಲಾಯಿತು ಎಂದು 
ಹೇಳಲಾಗಿದೆ. ಸತ್ಕ್ರಿಯೆ ಎಂಬುದು ಬಹುಶಃ ಕಿನ್ನರಿಬ್ರಹ್ಮಯ್ಯನಿಗೆ ಬಸವಣ್ಣನು ಲಿ೦ಗಪೂಜಾದಿ ಕ್ರಿಯೆಗಳಿಗೆ 
ಮಾಡಿಕೊಟ್ಟ ವ್ಯವಸ್ಥೆಯನ್ನೇ ಸೂಚಿಸುತ್ತದೆ ಎಂದು ಹೇಳಬಹುದು. ಜೊತೆಗೆ, ಮುಂದೆ ಬರುವ 
ವರ್ಣನೆಯು ಸಹ ಕಿನ್ನರಿಬ್ರಹ್ಮಯ್ಯ ಒಬ್ಬ ಲಿಂಗವಂತ ಶಿವಶರಣನಾಗಿಯೇ ಕಲ್ಯಾಣಕ್ಕೆ ಬಂದ ಎಂಬ 
ಅಂಶವನ್ನೇ ಎತ್ತಿ ಹಿಡಿಯುತ್ತವೆ ಎನ್ನಲಡ್ಡಿಯಿಲ್ಲ. ಅದರೊಂದಿಗೆ "ಲೋಕೈಕಪೂಜ್ಯಂ ಶರಣಮಾರ್ಗದಲಿ 
ಎಂದೂ ಭೀಮಕವಿ ವರ್ಣಿಸಿರುವುದನ್ನು ಕಾಣಬಹುದು. ಇದೂ ಸಹ ಈ ಮೇಲಿನ ಊಹೆಯನ್ನು 
ಎತ್ತಿಹಿಡಿಯುತ್ತದೆ. ಬಸವರಾಜ ವಿಜಯಂ ಕಾವ್ಯದ ಸಾಲುಗಳನ್ನು ನೋಡುವುದಾದರೆ, ಕಿನ್ನರಿಬ್ರಹ್ಮಯ್ಯ 
ತನ್ನ ಜನ್ಮಸ್ಥಳವಾದ ಪೂಡೂರಿನಲ್ಲಿಯೇ ಲಿಂಗದೀಕ್ಷೆಯನ್ನು ಹೊಂದಿ, ಶಿವಭಕ್ತ (ಶರಣ)ನಾಗಿ 
ಬದುಕುತ್ತಿದ್ದ ಎಂಬ ಅಂಶವನ್ನು ಮನದಟ್ಟು ಮಾಡುತ್ತದೆ. ಇಲ್ಲಿ ಕವಿ ಷಡಕ್ಷರದೇವನು "ಸಮಸ್ತ 
ಅಂಗಗಳಲ್ಲಿಯೂ ಇಂದ್ರಿಯಗಳಲ್ಲಿಯೂ ಲಿಂಗದ ಅರಿವಿನಿಂದ ಕೂಡಿದವನಾಗಿ ಕಿನ್ನರಿಬ್ರಹ್ಮಯ್ಯ ಇದ್ದನು" 
ಎಂದು ಹೇಳುವ ವರ್ಣನಪರ ನುಡಿಗಳು ಕಿನ್ನರಿಬ್ರಹ್ಮಯ್ಯ ಲಿಂಗಧಾರಿ ಶಿವಶರಣನಾಗಿದ್ದ ಎಂದೇ ಅರ್ಥ 
ನೀಡುತ್ತವೆ. ಆತ ಶರೀರದ ಮೇಲೆ ಇಷ್ಟಲಿಂಗವನ್ನು ಹೊಂದಿ ಸಾಧನಾಪಥದಲ್ಲಿ ಅತ್ಯುಚ್ಛ ನಿಲುವಿಗೆ 
ಏರಿದ್ದ ಎಂದರ್ಥವಾಗುತ್ತದೆ. ಜೊತೆಗೆ, ವೀರಶೈವಾಚರಣೆಯಿಂದ ಕೂಡಿದವನಾಗಿ ಕಿನ್ನರಿಬ್ರಹ್ಮಯ್ಯ 
ಶೋಭಿಸುತ್ತಿದ್ದನು ಎಂದು ಹೇಳುವ ಕವಿಯ ನುಡಿಯೂ ಸಹ ಆತ ಲಿಂಗಧಾರಿ ಶಿವಶರಣನಾಗಿದ್ದ 
ಎಂಬ ಅಂಶವನ್ನೇ ಎತ್ತಿಹಿಡಿಯುತ್ತವೆ. ಏಕೆಂದರೆ ವೀರಶೈವನಾದವನು ಇಷ್ಟಲಿಂಗವನ್ನು ಧರಿಸಲೇಬೇಕು. 
ಹೀಗಾಗಿ ಕವಿಯು ಹೇಳುವ “ವೀರಶೈವಾಚರಣೆ” ಎಂಬುದು ಕಿನ್ನರಿಬ್ರಹ್ಮಯ್ಯ ತನ್ನಲ್ಲಿ ಇಷ್ಟಲಿಂಗವನ್ನು 
ಹೊಂದಿ, ನಿತ್ಯವೂ ಅರ್ಚಿಸಿ ಆರಾಧಿಸುತ್ತಿದ್ದ ಎಂಬ ಅರ್ಥವನ್ನು ನೀಡುತ್ತದೆ ಎನ್ನಬಹುದು. ಒಟ್ಟಾರೆ 
ಪ್ರಸ್ತುತ ಕಾವ್ಯ ಸಹ ಆತ ಲಿಂಗಧಾರಿ ಶಿವಶರಣನಾಗಿದ್ದ ಎಂದೇ ತಿಳಿಸುತ್ತದೆ ಎನ್ನಲು ಅಡ್ಡಿಯಿಲ್ಲ. 
ಭೈರವೇಶ್ವರ ಕಾವ್ಯದ ಕಥಾಮಣಿಸೂತ್ರ ರತ್ನಾಕರದಲ್ಲಿ ಶಾಂತಲಿಂಗದೇಶಿಕನು ಕಿನ್ನರಿಬ್ರಹ್ಮಯ್ಯನ ಭಕ್ತಿಯ 
ವಿಚಾರವಾಗಿ ಹೇಳುತ್ತ, ಕಿನ್ನರ ವೀಣೆಯನ್ನು ರಚಿಸಿ ಅದನ್ನು ತೆಗೆದುಕೊಂಡು ಲಿಂಗದೆದುರು ಹಾಡಿ 
ಕೇಳಿಸುತ್ತಿದ್ದ ಎಂದೂ, ಬಸವಣ್ಣನೊಡನೆ ಮುನಿದುಹೋಗಿ (ತ್ರಿಪುರಾಂತಕ ಲಿಂಗದೆಡೆಗೆ?) ಭಕ್ತಿ ಮಾಡಿದ 
ವಿಚಾರ ತಿಳಿದುಬರುತ್ತದೆ. ಈ ಎರಡೂ ವಿಚಾರಗಳು ಕಿನ್ನರಯ್ಯ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ 
(ತಿಪುರಾಂತಕಲಿಂಗ) ಎರಡನ್ನೂ ಅರ್ಚಿಸಿ ಆರಾಧಿಸುತ್ತಿದ್ದ ಎಂಬಂತೆ ಮಾಹಿತಿ ನೀಡುತ್ತವೆ. “ಮನೆಗೆ 
ಬಂದು ಕಿನ್ನರ ವೀಣೆಯ ನುಡಿಸುತಂ ತಮ್ಮ ಲಿಂಗಕ್ಕೆ ಕೇಳಿಸಲಾಗ” ಎಂಬ ಸಾಲು ಮತ್ತು 
“ತ್ರಿಪರಾ೦ತಕನೆ೦ಬ ಲಿಂಗವು ಲಾಲಿಸಿ ತಲೆದೂಗಿ ಸಾಕು ಸಾಕೆಂದು ನುಡಿಯಲು ಆಗಂ ಕಿನ್ನರಯ್ಯನು 
ಲಿಂಗವನರ್ಜಿಸಿ. ಸುಖದಲ್ಲಿರ್ದರು” ಎಂಬ ಸಾಲು ಈ ಎರಡೂ ಸಾಲುಗಳು ಆತ 


398 


ಇಷ್ಟಲಿಂಗಧಾರಿಯಾಗಿದ್ದ ಎಂಬ ಅರ್ಥವನ್ನೇ ನೀಡುತ್ತವೆ. “ಮನೆಗೆ ಬಂದು ತಮ್ಮ ಲಿಂಗಕ್ಕೆ” ಎಂಬ 
ಮಾತು ಇದನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ. ಬಸವೇಶ್ವರನ ಕಾವ್ಯದಲ್ಲಿ ಕವಿ ಗರಣಿಯ 
ಬಸವಲಿಂಗದೇವನು "ವರಲಿಂಗ ನಿಷ್ಠನು' ಎಂದು ತಿಳಿಸಿದ್ದಾನೆ. ಇಲ್ಲಿ ವರಲಿಂಗ ಎಂಬುದು 
ಅನುಗ್ರಹದಿಂದ ಪಡೆದ ಲಿಂಗ ಎಂದು ಅರ್ಥವಾಗುತ್ತದೆ. ಹೀಗಾಗಿ, ಕಿನ್ನರಯ್ಯ ಗುರುವಿನಿಂದ 
ಅನುಗ್ರಹಿಸಲ್ಪಟ್ಟ ಲಿಂಗದಲ್ಲಿ ನಿಷ್ಠನಾಗಿ ಬದುಕುತ್ತಿದ್ದು ಎಂದೇ ಕವಿ ವರ್ಣಿಸಿದ್ದಾನೆ ಎನ್ನಬಹುದು. 
ಆದ್ದರಿಂದ, ಬಸವೇಶ್ವರನ ಕಾವ್ಯವೂ ಸಹ  ಕಿನ್ನರಿಬಹ್ಮಯ್ಯ ಲಿಂಗದ ಪೂಜಕನಾಗಿದ್ದ. 
ಇಷ್ಟಲಿಂಗಧಾರಿಯಾಗಿದ್ದ ಎಂದೇ ಹೇಳುತ್ತದೆ ಎನ್ನಲಡ್ಡಿಯಿಲ್ಲ. ಬಸವೇಶ್ವರ ಷಟ್‌ಸ್ಥಲ ವಚನದ 
ಕಥಾಸಾರವನ್ನು ಅವಲೋಕಿಸುವುದಾದರೆ, "ಕರಸ್ಥಲದ ಲಿಂಗದ ಮುಂದೆ ಕಿನ್ನರಯ್ಯ ನುಡಿಸಿ ಹನ್ನೊಂದು 
ಹಣ ಹಾಗವ ಪಡೆದು' ಎಂದು ಹೇಳಲಾಗಿದೆ. ಈ ಸಾಲು ಸಹ ಕಿನ್ನರಿಬ್ರಹ್ಮಯ್ಯ ಇಷ್ಟಲಿಂಗಧಾರಿಯಾಗಿದ್ದ 
ಎಂಬುದನ್ನೇ ಎತ್ತಿ ಹಿಡಿಯುತ್ತದೆ ಎನ್ನಬಹುದು. ಇಲ್ಲಿ "ಕರಸ್ಥಲದ ಲಿಂಗ' ಎಂದು ಸ್ಪಷ್ಟವಾಗಿ 
ಹೇಳಲಾಗಿದೆ. ಅದು ಅಂಗೈ ಮಧ್ಯೆ ಪ್ರತಿಷ್ಟಾಪಿಸಿ ಪೂಜಿಸುವ ಇಷ್ಟಲಿಂಗ ಎಂದೇ ಅರ್ಥವಾಗುತ್ತದೆ. 
ಆದ್ದರಿಂದ, ಅಜ್ಞಾತ ಕವಿಯ ಅಭಿಪ್ರಾಯವೂ ಕಿನ್ನರಯ್ಯ ಲಿಂಗವಂತ ಶಿವಶರಣನಾಗಿದ್ದ ಎಂದೇ 
ಹೇಳುತ್ತದೆ. ಶ್ರೀ ಶರಣ ಲೀಲಾಮೃತದಲ್ಲಿ "ಇಷ್ಟಲಿಂಗದ ಪೂಜೆ ನಿಪ್ಟೆಯಿ೦ದಲಿ ಮಾಡೆ ಕೊಟ್ಟುದಾ ಲಿಂಗ 
ಹಾಗ' ಎಂದು ವರ್ಣಿಸಲ್ಪಟ್ಟಿದ್ದು, ಇಲ್ಲಿ ಸ್ಪಷ್ಟವಾಗಿ "ಇಷ್ಟಲಿಂಗ' ಎ೦ದು ಹೇಳಲಾಗಿದ್ದು, ಕಿನ್ನರಿಬ್ರಹ್ಮಯ್ಯ ಆ 
ಇಷ್ಟಲಿಂಗವನ್ನೇ ನಿಷ್ಠೆಯಿಂದ ಪೂಜಿಸುತ್ತಿದ್ದ ಎಂದು ತಿಳಿಸಿದಂತಾಗುತ್ತದೆ. ಶಿವಶರಣ ವಿಲಾಸ ಕೃತಿಯು 
ಕಿನ್ನರಿ ಬ್ರಹ್ಮಯ್ಯ ಗುರುಲಿಂಗಜಂಗಮ ಸೇವೆಯಲ್ಲಿದ್ದ ಎಂದು ತಿಳಿಸುತ್ತದೆ. ಈ ವರ್ಣನೆ ಸಹ ಸ್ಪಷ್ಟವಾಗಿ 


ವ್‌ ಉಲ 


ಆತ ಲಿಂಗಧಾರಿಯಾಗಿದ್ದ ಎಂದು ತಿಳಿಸುತ್ತದೆ. 


ಸಂಸ್ಕೃತ ಬಸವ ಪುರಾಣದಲ್ಲಿ ಕವಿ ಶಂಕರಾರಾಧ್ಯನು ಕಿನ್ನರಿಬ್ರಹ್ಮಯ್ಯನು ಲಿಂಗದೀಕ್ಷೆ ಹೊಂದಿ, 
ಲಿಂಗಾರ್ಚನೆ ಮಾಡುತ್ತ. ಲಿಂಗವಂತ ಶಿವಭಕ್ತನಾಗಿ ಬದುಕುತ್ತಿದ್ದ ಎಂಬುದಾಗಿ ಸ್ವಲ್ಪ ನೇರವಾಗಿಯೇ 
ಹೇಳಿದ್ದಾನೆ. ಅರ್ಥಾತ್‌, ಆತನನ್ನು ಕುರಿತು ಕವಿ ಮಾಡುವ ವರ್ಣನೆ ಆತ ಶಿವಭಕ್ತನಾಗಿದ್ದುದರ 
ಮಾಹಿತಿ ಒದಗಿಸುತ್ತದೆ. ಕಿನ್ನರಿಬ್ರಹ್ಮಯ್ಯನನ್ನು ಕುರಿತು ವರ್ಣಿಸುತ್ತ ಆತನು ತಪೋನಿಧಿಯು, ಶ್ರೇಷ್ಠ 
ಯೋಗಿಗಳಿ೦ದ ಪೂಜಿಸಲ್ಪಡುವವನೂ, ತನ್ನ ಶರೀರ ಶಿವನ ಶರೀರವನ್ನಾಗಿ ಮಾಡಿಕೊ೦ಡವನು (ಅಂಗ 
ಶರೀರವಳಿದು ಲಿಂಗ ಶರೀರವಾಗಿ ಮಾರ್ಪಟ್ಟಿರುವ ಸ್ಥಿತಿ/ಹಂತವೆಂದರ್ಥ). ವೀರಶೈವಾಚಾರ 
ಮಾರ್ಗದಲ್ಲಿ ಆದರ ಉಳ್ಳವನು, ನಿಸ್ಸಿಮ ಭಕ್ತಿಯುಳ್ಳವನು ಆಗಿದ್ದನು ಎಂದು ಕಿನ್ನರಿಬ್ರಹ್ಮಯ್ಯನ 
ವರ್ಣನೆಯನ್ನು ಮಾಡಿರುವುದನ್ನು ಗಮನಿಸುವುದಾದರೆ, ಆತ ಒಬ್ಬ ಲಿಂಗವಂತ ಶಿವಭಕ್ತನಾಗಿ ನಿತ್ಯವೂ 
ಅರ್ಚನೆ ಆರಾಧನೆಗಳನ್ನು ಮಾಡುತ್ತ ಜಂಗಮ ದಾನದಾಸೋಹಾದಿಗಳನ್ನು ಮಾಡಿಕೊಂಡು 
ಪೂಡೂರಿನಲ್ಲಿ ಬದುಕು ನಡೆಸಿದ್ದನು ಎಂಬಂತೆ ಕವಿ ಅಭಿಪ್ರಾಯಪಟ್ಟರುವ ಹಾಗೆ ಊಹಿಸಬಹುದಾಗಿದೆ. 
"ವೀರಶೈವಾಚಾರ ಮಾರ್ಗದಲ್ಲಿ ಆದರ ಉಳ್ಳವನು” ಎಂಬ ವರ್ಣನೆಯಂತೂ ಕಿನ್ನರಿಬ್ರಹ್ಮಯ್ಯ 
ವೀರಶೈವ ಶಿವಭಕ್ತನಾಗಿದ್ದ ಎಂದೇ ಹೇಳುತ್ತಿದೆ ಎಂದು ತಿಳಿದುಬರುತ್ತದೆ. ಹೀಗಾಗಿ, ಪ್ರಸ್ತುತ ಕಾವ್ಯ ಸಹ 
ಕಿನ್ನರಿಬ್ರಹ್ಮಯ್ಯನು ಇಷ್ಟಲಿಂಗಧಾರಿಯಾಗಿದ್ದ ಎಂಬುದನ್ನು ಎತ್ತಿಹಿಡಿಯುತ್ತದೆ. ಹಂತಿ ಹಾಡುಗಳು ಸಹ 
ಆತನ ಭಕ್ತಜೀವನವನ್ನು ಎತ್ತಿ ಹಿಡಿಯುತ್ತವೆ. ಶಿವಭಕ್ತಿ ಜಂಗಮಾರ್ಜನೆ, ದಾಸೋಹದಂತಹ 
ವಿಚಾರಗಳನ್ನು ಅವಲೋಕಿಸುವುದಾದರೆ, ಬಹುಶಃ ಆತ ಲಿಂಗವಂತ ಶಿವಭಕ್ತನಾಗಿದ್ದ ಹಾಗೆ 
ತ್ರಿಪದಿಕಾರರೂ ಅಭಿಪ್ರಾಯಪಟ್ಟಿರುವಂತೆ ಕಂಡುಬರುತ್ತದೆ. 


ಮುಖ್ಯವಾದ ಸಂಗತಿಯೆಂದರೆ, ಕಿನ್ನರಿಬ್ರಹ್ಮಯ್ಯ ಇಷ್ಟಲಿಂಗದ ಜೊತೆ-ಜೊತೆಗೆ ಸ್ಥಾವರದೈವ 
(ಲಿಂಗದ ಆರಾಧಕನಾಗಿದ್ದ ಹಾಗೆಯೂ ವಚನಸಾಹಿತ್ಯ ಮತ್ತು ಕಾವ್ಯ-ಪುರಾಣಗಳಲ್ಲಿ ಉಲ್ಲೇಖಗಳು 
ಕಂಡುಬರುತ್ತವೆ. ಮಡಿವಾಳ ಮಾಚಿದೇವರ ವಚನವೊಂದು ಇದನ್ನು ದೃಢಪಡಿಸುತ್ತದೆ. “ಕಿನ್ನರಯ್ಯಗಳ 
ಸ್ಥಾವರ ದೈವದ ಸೇವೆ, ಯಾಚಕತ್ವವ ಬಿಡಿಸಿ” ಎಂಬ ವಚನವೊಂದರ ಸಾಲು ಕಿನ್ನರಿಬ್ರಹ್ಮಯ್ಯ 
ಮಾಡುತ್ತಿದ್ದ ಸ್ಥಾವರಲಿಂಗದ ಸೇವೆ (ಪೂಜೆ)ಯನ್ನು ಬಿಡಿಸಲಾಯಿತು ಎಂದು ತಿಳಿಸುತ್ತದೆ. ಇದು ಆತ 


399 


ಈ ಮೊದಲು ಸ್ಥಾವರಲಿಂಗ (ತಿಪುರಾಂತಕಲಿಂಗ)ದ ಆರಾಧಕನಾಗಿದ್ದ ಎಂಬುದನ್ನು ಮನವರಿಕೆ 
ಮಾಡಿಕೊಡುತ್ತದೆ. 


ಸಿಂಗಿರಾಜ ಪುರಾಣ ಮತ್ತು ಬಸವೇಶ್ವರ ಷಟ್‌ಸ್ಥಲ ವಚನದ ಕಥಾಸಾರ ಕೃತಿಗಳು 
ಕಿನ್ನರಿಬ್ರಹ್ಮಯ್ಯ ಸ್ಥಾವರ ಲಿಂಗದ ಆರಾಧಕನೂ ಆಗಿದ್ದ ಎಂದು ಮಾಹಿತಿಯನ್ನೊದಗಿಸುತ್ತವೆ. 
ಸಿಂಗಿರಾಜ ಪುರಾಣದಲ್ಲಿ “ಹೊಂಗಾಯಕವ ಕೈಗೆ ಮಜ್‌ಯೊಡ್ಡಿ ತ್ರಿಪುರಾಂತಕಂಗೆ ಕಂದೆಜವಾಗಿ 
ಚರಲಿಂಗ ಭಕ್ತಿ ಮನಸಿಂಗೆ ತನುವಾಗಿಯಾ ಪುರದರಸುಗೆಲಸಕರುಹತೆವಡೆದಿರಲ್ಕೆ....””” ಎಂದು 
ಹೇಳಲಾಗಿರುವ ಸಾಲು ಕಿನ್ನರಿ ಬ್ರಹ್ಮಯ್ಯ ತ್ರಿಪುರಾಂತಕಲಿಂಗದ ಆರಾಧಕನಾಗಿರುವುದರ ಜೊತೆ ಜೊತೆಗೆ 


ಇಷ್ಟಲಿಂಗ (ಚರಲಿಂಗ)ದ ಆರಾಧಕನೂ ಆಗಿದ್ದ ಎಂದು ತಿಳಿಸುತ್ತದೆ. 


ಬಸವೇಶ್ವರ ಷಟ್‌ಸ್ಮಲವಚನದ ಕಥಾಸಾರ ಕೃತಿಯಲ್ಲಿ ಕಿನ್ನರಿಬ್ರಹ್ಮಯ್ಯನಿಗೆ ಸಂಬಂಧಿಸಿದಂತೆ 
ಕಥೆಯೊಂದು ಬಂದಿದ್ದು, ಮೋಳಿಗೆ ಮಾರಯ್ಯನ ಮಡದಿ ಕಿನ್ನರಿಬಹ್ಮಯ್ಯ ಇಷ್ಟಲಿಂಗವನ್ನು ಬಿಟ್ಟು 
ಸ್ಥಾವರಕ್ಕೆ ಹೋಗುವವನಾದ ಕಾರಣ ಅವರ ವಸ್ತ್ರ ನಮಗೆ ಬೇಡವೆಂದು ಮರಳಿ ಕಳುಹಿಸಿದ 
ವಿಚಾರವನ್ನು ತಿಳಿಸುತ್ತದೆ.” ಈ ಕಥೆ ಸಹ ಕಿನ್ನರಿಬ್ರಹ್ಮಯ್ಯ ಸ್ಥಾವರದೈವದ ಆರಾಧಕನಾಗಿದ್ದುದನ್ನು 
ತಿಳಿಸುತದೆ. 


ಕಿನ್ನರಿಬ್ರಹ್ಮಯ್ಯ ಕೆಲವು ಶರಣರಂತೆ ಕಲ್ಯಾಣಕ್ಕೆ ಬಂದನಂತರ ಲಿಂಗದೀಕ್ಷೆಯನ್ನು ಪಡೆದ ಹಾಗೆ 
ನಮಗೆ ಎಲ್ಲಿಯೂ ಉಲ್ಲೇಖಗಳು ಕಂಡುಬರುವುದಿಲ್ಲ. ಮಡಿವಾಳ ಮಾಚಿದೇವರ ವಚನವು ಆತ 
ಗುರುವಿನಿಂದ ಇಷ್ಟಲಿಂಗವನ್ನು ಪಡೆದ ವಿಚಾರವನ್ನು ತಿಳಿಸುತ್ತದೆ. ಕಿನ್ನರಯ್ಯನ ಗುರುವು ಆತನ 
ಹುಟ್ಟೂರಿನಲ್ಲಿಯೇ ಇದ್ದ ವಿಚಾರ ಈಗಾಗಲೇ ಸ್ಪಷ್ಟವಾಗಿದೆ. ಜೊತೆಗೆ, ಆತನ ಗುರುವೊಬ್ಬ ಕಲ್ಯಾಣ 
ಪಟ್ಟಣದಲ್ಲಿ ಇದ್ದಹಾಗೆ ತಿಳಿದುಬರುವುದಿಲ್ಲ. ಇದು ಕಿನ್ನರಿಬ್ರಹ್ಮಯ್ಯ ಪೂಡೂರಿನಲ್ಲಿ (ಜನ್ಮಸ್ಥಳ)ರುವಾಗಲೇ 
ಲಿಂಗದೀಕ್ಷೆಯನ್ನು ಪಡೆದ ವಿಚಾರವನ್ನು ಎತ್ತಿಹಿಡಿಯುತ್ತದೆ. ಹಲವು ಕಾವ್ಯಪುರಾಣಗಳಲ್ಲಿಯೂ ಇದೇ 
ವಿಚಾರ ಅಭಿವ್ಯಕ್ತವಾಗಿದೆ. 


ಕೊನೆಯದಾಗಿ, ಕಿನ್ನರಿಬ್ರಹ್ಮಯ್ಯ ಗುರುವು ಕರುಣಿಸಿದ್ದ ಇಷ್ಟಲಿಂಗದ ಜೊತೆ-ಜೊತೆಗೆ 
ಸ್ಥಾವರಲಿಂಗದ (ತಿಪುರಾಂತಕಲಿಂಗ) ಆರಾಧನೆಯನ್ನೂ ಮಾಡಿ ಕೊನೆಗೆ ಇಷ್ಟಲಿಂಗದ ಆರಾಧನೆಯನ್ನೇ 
ಮುಂದುವರೆಸಿರುವಂತೆ ಭಾವಿಸಬಹುದಾಗಿದೆ. ಕಲಕೇತ ಬ್ರಹ್ಮಯ್ಯ ಈ ಸ್ಥಾವರ ಲಿಂಗದ ಪೂಜೆಯನ್ನು 
ಬಿಡಿಸಿ ಇಷ್ಟಲಿಂಗವನ್ನು ಪೂಜಿಸುವಂತೆ ಮಾಡಿದ ಎಂದು ಮಡಿವಾಳ ಮಾಚಿದೇವರ ವಚನ ತಿಳಿಸುತ್ತದೆ. 
ಶರಣಲೀಲಾಮೃತ ಕೃತಿಯಲ್ಲಿಯೂ ಈ ಪ್ರಸಂಗ ಚಿತ್ರಿತವಾಗಿದೆ. ಇನ್ನು, ಕಿನ್ನರಿಬ್ರಹ್ಮಯ್ಯ ಇಷ್ಟಲಿಂಗವನ್ನು 
ಪೂಜಿಸಿ ಇಷ್ಟ-ಪ್ರಾಣಗಳಿಂದ ಭಾವಲಿಂಗದೆಡೆಗೆ ಸಾಗಿ ಸಾಧನೆಯ ಪರಮೋಚ್ಚ ಸ್ಥಿತಿಯಲ್ಲಿದ್ದ 


ಎಂಬುದನ್ನು ಸ್ವತಃ ಆತನದೇ ಆದ ವಚನವೊಂದು (ಕಲ್ಲೊಳಗಣ ಬೆಲ್ಲವ ಮೆದ್ದವರಿನ್ನ್ಯಾರೊ...)” 
ತಿಳಿಸುತ್ತದೆ. ಹೀಗಾಗಿ ಆತ ಹಲ ಕೆಲವು ದಿನ ಸ್ಥಾವರಲಿಂಗವನ್ನೋ, ಬರಿ ಇಷ್ಟಲಿಂಗವನ್ನೋ 
ಪೂಜಿಸಿದರೂ ಕೊನೆಗೆ ಇಷ್ಟಲಿಂಗವನ್ನೇ ಹಿಡಿದ ಎಂದು ನಿರ್ಧರಿಸಲಡ್ಡಿಯಿಲ್ಲ. 

ಡಾ. ಎಂ. ಚಿದಾನಂದಮೂರ್ತಿಯವರು  ಕಿನ್ನರಿಬಹ್ಮಯ್ಯನ ಲಿಂಗಧಾರಣೆ ಮತ್ತು 
ಅಂಕಿತನಾಮಗಳ ಕುರಿತು ಹೇಳುತ್ತ “ಶೈವನಾಗಿದ್ದು ಕಲ್ಯಾಣದ ತ್ರಿಪುರಾಂತಕ ದೇವಾಲಯದಲ್ಲಿ ಕಿನ್ನರಿ 
ವೃತ್ತಿಯಲ್ಲಿದ್ದ ಕಿನ್ನರಿಬೊಮ್ಮಯ್ಯನನ್ನು ಕಲಕೇತಯ್ಯನು “ಸ್ಥಾವರ ದೈವದ ಸೇವೆ” ಬಿಡಿಸಿ “ಗುರುವು ಕೊಟ್ಟ 
ಇಷ್ಟಲಿಂಗದಲ್ಲಿ ನಿಷ್ಟೆಯ ಗಟ್ಟಿಗೊಳಿಸಿ ಘನವೀರಶೈವದ ಬಟ್ಟೆಯನರುಹಿದರು...” ಎಂಬ ಮಡಿವಾಳ 
ಮಾಚಿದೇವನ ಮಾತು ಗಮನಾರ್ಹ. ಕಿನ್ನರಿಬೊಮ್ಮಯ್ಯನ ಅಂಕಿತ “ತ್ರಿಪುರಾಂತಕ ಲಿಂಗ. 
ತ್ರಿಪುರಾಂತಕೇಶ್ವರ ದೇವಾಲಯದ ದೈವದ ಆರಾಧಕನಾಗಿದ್ದ ಕಿನ್ನರಯ್ಯ ಅದೇ ತ್ರಿಪುರಾಂತಕ ಹೆಸರಿನ 
ಇಷ್ಟಲಿಂಗಧಾರಕನಾಗಿ ವೀರಶೈವ ಎನಿಸಿಕೊಂಡ” ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವರ 
ಹೇಳಿಕೆಯೂ ಕಿನ್ನರಿಬ್ರಹ್ಮಯ್ಯ ಇಷ್ಟಲಿಂಗಧಾರಿಯಾಗಿದ್ದ ಎಂಬ ಅಭಿಪ್ರಾಯವನ್ನೇ ಹೊರಹಾಕುತ್ತದೆ. 


400 


ಮೇಲಿನ ಎಲ್ಲಾ ಸಂಗತಿಗಳನ್ನು ಪರಿಶೀಲಿಸಿದ ನಂತರ ಕಿನ್ನರಿ ಬ್ರಹ್ಮಯ್ಯ ಇಷ್ಟಲಿಂಗಧಾರಿಯಾಗಿದ್ದ ಎಂದು 
ಅಂತಿಮವಾಗಿ ತೀರ್ಮಾನಕ್ಕೆ ಬರಬಹುದಾಗಿದೆ. 


ಅಡಿ ಟಿಪ್ಪಣಿಗಳು: 


ಸಂ. ಡಾ. ಬಿ. ಆರ್‌ ಹಿರೇಮಠ, ಸಂಕೀರ್ಣ ವಚನ ಸಂಪುಟ-೦೩, ಬಸವ ವಚನ ಮಹಾ 
ಸಂಪುಟ:೦೧, ವಚನ ೫೫೨, ಪುಟ-೧೪೨೧. 

ಸಂ. ಪ್ರೊಟಿ.ಎಸ್‌.ವೆಂಕಣ್ಣಯ್ಯ, ಬಸವರಾಜದೇವರ ರಗಳೆ, ಸ್ಥಲ:೧೧ ಪುಟ:೭೦. 

ಸಂ. ಡಾ. ಆರ್‌. ಸಿ. ಹಿರೇಮಠ, ಬಸವ ಪುರಾಣ, ಸಂಧಿ:೨೩, ಪದ್ಯ:೦೮. 

ಅದೇ, ಬಸವರಾಜ ವಿಜಯಂ, ಆಶ್ವಾಸ: ೧೭, ಪದ್ಯ-೦೨. 

ಡಾ. ಆರ್‌. ಸಿ. ಹಿರೇಮಠ ಮತ್ತು ಡಾ. ಎಂ. ಎಸ್‌. ಸುಂಕಾಪುರ, ಭೈ.ಕಾ.ಕ.ಸೂ-೦೨ ಸಂಧಿ:೦೪, 
ಪುಟ- ೨೭೭. 

ಅದೇ, ಸಂಧಿ:೦೪ ಪುಟ:೨೭೮. 

ಅದೇ, ಸಂಧಿ:೦೪ ಪುಟ:೪೪೮. 

ಸಂ. ಹ. ಕ. ರಾಜೇಗೌಡ, ಬಸವೇಶ್ವರ ಕಾವ್ಯ, ಸಂಧಿ:೧೦, ಪದ್ಯ:೦೪. 

ಸಂ. ಫ.ಗು. ಹಳಕಟ್ಟಿ ಬ.ಷವ ಕಥಾಸಾಗರ, ಫ.ಗು.ಹಳಕಟ್ಟಿ ಸಮಗ್ರ ಸಾಹಿತ್ಯ ಸಂಪುಟ:೦೯, 
ಪುಟ:೪೧೯. 

. ಸಂ. ಶಿವಬಸವ ಸ್ವಾಮಿಗಳು, ಶ್ರೀ ಶರಣ ಲೀಲಾಮೃತ, ಪದ್ಯ:೦೧ ಪುಟ:೦೪. 


ಅತ ಎ1 ಬಿ.ನಂಜುಂಡಪ್ಪ, ಶಿವಶರಣ ವಿಲಾಸ, ಪದ್ಯ:೧೫ ಪುಟ:೪೪೫. 


. ಕವಿ: ಕಂಚಿ ಶಂಕರಾರಾಧ್ಯ, ಶ್ರೀ ಬಸವಪುರಾಣ, ಅಧ್ಯಾಯ:೧೬, ಪದ್ಯ, ಪುಟ:೪೩೭. 
. ಸ೦.ಡಾ. ಬಿ. ಎಸ್‌. ಗದ್ದಗಿಮಠ, ಕನ್ನಡ ಜನಪದ ಗೀತೆಗಳು, ಪದ್ಯ:೦೨ ಪುಟ:೨೬೨. 


. ಸ೦. ಡಾ ವೀರಣ್ಣ ರಾಜೂರ, ಸಂಕೀರ್ಣ ವಚನ ಸಂಪುಟ-೦೯. 


೧೫. ಸಂ. ಡಾ. ಆರ್‌. ಸಿ. ಹಿರೇಮಠ ಬಸವ ಪುರಾಣ, ಸಂಧಿ:೨೭, ಪದ್ಯ:೦೮. 


2 
[೨ 
2 
ತು 


. ಕವಿ: ಕಂಚಿ ಶಂಕರಾರಾಧ್ಯ ಶ್ರೀ ಬಸವಪುರಾಣ, ಅಧ್ಯಾಯ:೧೬, ಪದ್ಯ:೦೪. 
ಹಿಚ್‌. ದೇವೀರಪ್ಪ ಸಿಂಗಿರಾಜ ಪುರಾಣ, ಸಂಧಿ:೧೨, ಪದ್ಯ ೦೫. 


೧೮. ಸರಿ. ಫ.ಗು.ಹಳಕಟ್ಟಿ ಬಸವೇಶ್ವರ ಷಟ್‌ ಸ್ಥಲ ವಚನದ ಕಥಾಸಾರ, ಫ.ಗು.ಹಳಕಟ್ಟಿ ಸಮಗ ಸಾಹಿ ್ಯ 
ಸಂಪುಟ: ೦೯ ಪುಟ: ೪೧೮-೧೯. 
೧೯. ಸಂ. ಡಾ. ಎಸ್‌. ವಿದ್ಯಾಶಂಕರ, ಸಂಕೀರ್ಣ ವಚನ ಸಂಪುಟ:೦೨. ವಚನ :೫೬, ಬಸವಯುಗದ 


ವಚನ ಮಹಾಸಂಪುಟ-೦೧, ಪುಟ-೧೨೦೪ 
. ಡಾ. ಎಂ. ಚಿದಾನಂದಮೂರ್ತಿ, ವಚನಶೋಧ-೧, ಪುಟ-೨೯, ವರ್ಷ-೧೯೯೮. 


401 


ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸೂಫಿಗಳ ಕೊಡುಗೆ. 


-ಡಾ. ಸಂತೋಷ ಜಗನ್ನಾಥ, 
ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, 
ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, 

ಜೇವರ್ಗಿ ಕಾಲೋನಿ, ಕಲಬುರ್ಗಿ. 


ಪೀಠಿಕೆ. 


ಸೂಫಿಗಳ ಜತೆಗಿನ ಒಡನಾಟವು ೧೪ನೇ ಶತಮಾನದಿಂದ ಲಭಿಸಿದರೂ ಕನ್ನಡ ಸಾಹಿತ್ಯ 
ಪರಂಪರೆಗೆ ಅದು, ಬಹುಶ: ೧೬ನೇ ಶತಮಾನದ ನ೦ತರ ಬರತೊಡಗಿತು. ಕೊಡೇಕಲ್‌ ಬಸವಣ್ಣ. 
ತಿಂತಣಿ ಮೋನಪ್ಪ ಮುಂತಾದ ಸಂತರಿಂದ ವಿರೂಪಾಕ್ಷ ಪಂಡಿತ, ನಂಜುಡಕವಿ ಮೊದಲಾದ 
"ಕವಿ'ಗಳಿಂದ ಶುರುವಾದ ಈ ಒಡನಾಟವು, ಈಗ ಆಧುನಿಕ ಕಾಲದಲ್ಲಿ ಎಚ್‌.ಎಸ್‌.ಶಿವಪ್ರಕಾಶರತನಕ 
ಹರಿದು ಬಂದಿದೆ. ಒಬ್ಬೊಬ್ಬ ಲೇಖಕನೂ ಒಂದೊಂದು ಕಾಲಘಟ್ಟವೂ ಸೂಫಿಪಂಥಕ್ಕೆ ಸ್ಪಂದಿಸಿರುವ 
ರೀತಿಯಲ್ಲಿ ಸಹಜವಾಗಿ ವ್ಯತ್ಯಾಸಗಳಿವೆ. ಸ್ವತ: ಸಂತರಾದವರು, ಸೂಫಿ ಅನುಭಾವದಿಂದ ಪ್ರಭಾವ 
ಪಡೆದವರು, ಸೂಫಿಗಳ ಬದುಕಿನ ಕೆಲವು ಘಟನೆಗಳನ್ನು ಆಧುನಿಕ ಮೌಲ್ಯಗಳ ಕಣ್ಣಲ್ಲಿ 
ಮರುಕೊಳಿಸಿಕೊಂಡವರು, ಸೂಫಿಗಳನ್ನು ಮತೀಯ ಕಣ್ಣಲ್ಲಿ ಎದುರಾಳಿಗಳಂತೆ ಪರಿಭಾವಿಸಿದವರು 
ಎಷ್ಟೊಂದು ಬಗೆಯಲ್ಲಿ ಕನ್ನಡದ ಮನಸ್ಸುಗಳು ಪ್ರಕ್ರಿಯಿಸಿವೆ? ಈ ಹಲವು ಬಗೆಯ ಪ್ರಕ್ರಿಯೆಗಳಿಗೆ ಕಾರಣ, 
ಆಯಾ ಲೇಖಕರ ವೈಯಕ್ಕಿಕ ಮನೋಭಾವ ಪಾತ್ರವಲ್ಲ, ಆ ಮನೋಭಾವವನ್ನು ಊಂಟುಮಾಡಿದ 
ಚಾರಿತ್ರಿಕ ಸಂದರ್ಭಗಳೂ ಕೂಡ. 


ಪುರಾಣ ಚಾರಿತ್ರಗಳು. 


ಸೂಫಿಪಂಥವನ್ನು ತಾತ್ವಿಕವಾಗಿ ಒಂದು ಅನುಭಾವ ಪಂಥವೆಂದು ತಿಳಿದು ಒಡನಾಡಿರುವ 
ಕವಿಗಳು ಕನ್ನಡದಲ್ಲಿ ಸಾಕಷ್ಟಿದ್ದಾರೆ. ಇವರು ಗಂಥ ಹಾಗೂ ಬಾಯಿ ಪರಂಪರೆಗೆ ಸೇರಿದವರು. 
ಸಾಮಾನ್ಯವಾಗಿ "ಪುರಾಣ' "ಚಾರಿತ್ರ' “ಲೀಲೆ'ಗಳು ಅನುಭಾವಿ/ಸ೦ತರ ಕಥನಗಳು. ಕರ್ನಾಟಕದ 
ಯಾವುದೇ ಸೂಫಿಯನ್ನು ಕುರಿತು ಕನ್ನಡದಲ್ಲಿ ಸ್ವತಂತ್ರ ಕೃತಿ ಬಂದಿಲ್ಲವಾದರೂ, ಸೂಫಿ ಪ್ರಭಾವದಲ್ಲಿ 
ರೂಪಗೊಂಡು ಕುರಿತು "ಲೀಲೆಗಳು' ಬಂದಿವೆ. ಇಲ್ಲಿ ಸೂಫಿಗಳ ಪ್ರಸ್ತಾಪ ಬರುತ್ತದೆ. ಕಡಲ ತಡಿಯ 
ಸೂಫಿಗಳು ಮುಳ್ಳುಗುತ್ತಿರುವವರನ್ನು ಕಾಪಾಡುವ ಪವಾಡವೆಸಗುವುದು. ಸಾಮಾನ್ಯ ಇಲ್ಲಿ ಈ 
ಪವಾಡವನ್ನು ಮಕ್ಕೆಗೆ ಹೋಗಿರುವ ಮಳೆಯಮಲ್ಲೇಶ ಮಾಡುತ್ತಿದ್ದಾನೆ. ಖಾಜಿಯೊಡನೆ 
ಚದುರಂಗವಾಡುವಷ್ಟು ಅವನ ಸಲುಗೆ ಬೆಳೆದಿದೆ. "ಚೆನ್ನಬಸವಪುರಾಣ'ದಲ್ಲಿ ಏಳನೂರು ಖಲಿಂದರರಿಗೆ 
ಮಳೆಯ ಮಲ್ಲೇಶ ಗುರುವಾದನು ಎಂದಷ್ಟೆ ಬರುತ್ತದೆ. ಆದರೆ "ಗುರುರಾಜಚಾರಿತ್ರ'ದಲ್ಲಿ ಅವನು ಹೇಗೆ 
ಗುರುವಾದ ಎಂಬ ವರ್ಣನೆ ಬರುತ್ತದೆ. ಅಂದರಂತೆ, ಖಲಿಂದರು ಮಲ್ಲೇಶನಿಗೆ ಕಬ್ಬುನದ ಮರುಮುದ್ರೆ 
ನಿಮಗಿಲ್ಲ' ವೆಂದು ಹೀಯಾಳಿಸುತ್ತಾರೆ. ಕೂಡಲೇ ಮಲ್ಲೇಶನು ಕಾದಬ್ಬುನದ ತೋಡವನ್ನು ಧರಿಸಿ ಪವಾಡ 
ಮೆರೆಯುತ್ತಾನೆ. ದಿಲ್ಲಿಯ ಜನ ಮಳೆಬೇಡಲು ಮಳೆಬೇಡಲು ಮಳೆ ಸುರಿಸುತ್ತಾನೆ. ಬರಗಾಲಬಿದ್ದಾಗ 
ಮಳೆಸುರಿವ ಪವಾಡವನ್ನು ಅನೇಕ ಸೂಫಿಗಳಂತೆ ಮಳೆಯಮಲ್ಲೇಶ ತಾನೂ ಮಾಡಿದ್ದಾನೆ. ನೀರಿರಲ್ಲಿ 
ಮುಳುಗುವ ಜನರನ್ನು ಉಳಿಸುವ ಪವಾಡ ಒಂದು. ನೀರಿಲ್ಲದ ಜನಕ್ಕೆ ಮಳೆಸುರಿಸುವ ಪವಾಡ 
ಇನ್ನೊಂದು. 


ತತ್ವಪದಗಳೆಂಬ ರಚನೆಗಳು. 


402 


೧೮, ೧೯ನೇ ಶತಮಾನಗಳಲ್ಲಿ ತುಂಗಭದ್ರೆ, ಕೃಷ್ಣಾ ಭೀಮಾ ನದಿಗಳ ನಡುವಿನ ಸೀಮೆಯಲ್ಲಿ 
ಅನುಭಾವಿಗಳ ಒಂದು ಪರಂಪರೆ ಹೊರಹೊಮ್ಮಿತು. ನಾಥರು, ಸೂಫಿಗಳು, ಅಲ್ಲಮನಂಥ ಸಿದ್ದರು. 
ಶತಮಾನಗಳ ಕಾಲ ಕೊಳ್ಳುಕೊಡೆ ನಡೆಸಿದ ಪರಿಣಾಮಗಳನ್ನೆಲ್ಲ ಈ ಪರಂಪರೆಯಲ್ಲಿ 
ಗುರುತಿಸಬಹುದಿತ್ತು. ಕಡಕೋಳದ ಮಡಿವಾಳಪ್ಪ, ಕೂಡಲೂರು ಬಸವಲಿಂಗ, ಚನ್ನೂರು ಜಲಾಲಸಾಬ, 
ಮೊಟನಹಳ್ಲಿ ಹಸನಸಾಬ, ಗೋನಾರೆ ಬಡೆಸಾಬ, ಶಿಶುನಾಳ ಶರೀಫ, ಸಾಹಿಬಣ್ಣತಾತ ಮುಂತಾದ “ಕವಿ 
ಅನುಭಾವಿಗಳು ಇದರೊಳಗೆ ಬರುತ್ತಾರೆ. ಇವರು "ಸಾಹಿತ್ಯ? ರಚಿಸಿದ್ದೂರೂ, ಅದು ಇಡೀ ಪರಂಪರೆಯ 
ಒಂದು ಭಾಗ ಮಾತ್ರ, ಯಾಕೆಂದರೆ ಕವಿಗಳಲ್ಲದೆ ಅನೇಕ ಅವಧೂತರು, ಗೋವಿಂದಭಟ್ಟ, ಸಿದ್ಧಾರೂಢ, 
ಗರಗದ ಮಡಿವಾಳಪ್ಪ ನಾಗಲಿಂಗಯತಿ, ಚೆಳ್ಳಗಿರ್ಕಿ ಯರ್ರಿತಾತ, ಇವರೆಲ್ಲ ಸಮುದಾಯಕ್ಕೆ ಅಷ್ಟೆ 
ಮುಖ್ಯರು. ಈ ಅವಧೂತರು ಸೂಫಿಗಳ ಜತೆ ನೇರವಾಗಿ, ಮಹಿಪತಿರಾಯ ಕಾಡಸಿದ್ಧ ಫಕಿರೇಶರಂತೆ 
ಸಂಬ೦ಧ ಪಡೆದವರಲ್ಲ. ಇವರ ಕಾಲಕ್ಕೆ ಅಮೀನುದ್ದೀನ್‌, ನಂದೆನವಾಜರಂಥ ಪ್ರಭಾವಶಾಲಿ ಸೂಫಿಗಳ 
ಕಾಲ ಮುಗಿದಿತ್ತು. ಶಿಶುನಾಳನು ಹುಲಗೂರಿನ ಹಜರೇಶಾ, ಬಂಕಾಪುರದ ಅಲ್ಲಾವೂದೀನ್‌ ಖಾದ್ರಿ 
ಅವರನ್ನು ಗುರುಗಳಂತೆ ನೆನೆಯುತ್ತಾನೆ. ಈ ಅವಧೂತರು ಸೂಫಿಗಳಂತೆ ದಖನಿಯನ್ನು 
ಬಳಸುವುದುಂಟಾದರೂ, ಫಾರಸಿ ಮೂಲಕ ಪರ್ಶಿಯಾ ಅಥವಾ ಅಖಿಲ ಭಾರತ ನೆಲೆಯಲ್ಲಿ 
ಸೂಫಿತತ್ವಜ್ಞಾನವನ್ನು ಪಡೆದವರಾಗಿರಲಿಲ್ಲ. ಸ್ಥಳೀಯ ಭಾಷೆಗಳಾದ ಕನ್ನಡ-ತೆಲುಗುಗಳನ್ನು ತಮ್ಮ 
ಅಭಿವ್ಯಕ್ತಿಗೆ ಬಳಸಿಕೊಂಡವರು. ತಾವು ಹುಟ್ಟಿಬೆಳೆದ ಪ್ರದೇಶಗಳ ಜನಸಮುದಾಯದಲ್ಲಿ ಬೇರು ಬಿಟ್ಟವರು. 
ಸೂಫಿ ದರ್ಶನವು ನಿಜವಾಗಿಯೂ ಸ್ಥಳೀಕರಣಗೊಂಡು, ಕನ್ನಡದ ಮೂಲಕ ವ್ಯಕ್ತವಾಗತೊಡಗಿದ್ದು, 
ಇಲ್ಲಿಂದ ಅನಿಸುತ್ತದೆ. 


ಅನುಭಾವಿಗಳ ಮೇಲೆ “ಪುರಾಣ” “ಚಾರಿತ್ರ' “ಲೀಲೆಗಳನ್ನು ಬರೆದವರೆಲ್ಲ ಭಕ್ತರು. ಅಭಿಮಾನಿಗಳು, 
ಸ್ವತ: ಸಾಧಕರಲ್ಲ ಆದರೆ ಅನುಭಾವಿಗಳು ಸ್ವತ: ಸಾಧಕರೂ ಕವಿಗಳೂ ಆಗಿದ್ದವರು. ಇವರು ಮೂಲತ: 
ಗ್ರಂಥರಚನಕಾರರಲ್ಲ. ಜನಪದ ಶಾಹಿರರಂತೆ ಕೇವಲ ಬಾಯಿಪರಂಪರೆಯವರೂ ಅಲ್ಲ. ಎರಡರಲ್ಲೂ 
ನೀರಿನಂತೆ ಹರಿದಾಡಿದವರು, ಬಹುಶ: ಇವರು ಪದಗಳನ್ನು ಕಟ್ಟ ಸಿಸುಮಕ್ಕಳ ಎದುರು ಹಾಡಿರಬೇಕು. 
ಇವರು ಕಾಲವಾದ ಬಳಿಕ ಪದಗಳು (ವಚನಗಳು) ಹಸ್ತಪ್ರತಿ ಪರಂಪರೆಗೆ ದಾಟಿರಬೇಕು. ಕಾಡಸಿದ್ದೇಶ್ವರ, 
ಮೋನಪ್ಪ, ಕೊಡೇಕಲ್‌ ಬಸವಣ್ಣ, ಕರಿಬಸವೇಶ್ವರ, ಕೂಡಲೂರು ಬಸಲಿಂಗ, ಮಹಿಪತಿರಾಯ, 
ಮೋಟ್ಲಲ್ಲಿ ಹಸನಸಾಬ, ಸಾಹಿಬಣ್ಣತಾತ, ಮಾಣಿಕಪ್ರಭು, ಶರೀಫ ಇವರೆಲ್ಲ ಈ ಧಾರೆಗೆ ಸೇರಿದವರು. 
ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೂಫಿಪಂಥಗಳ ಸಂಪರ್ಕಕ್ಕೆ ಬಂದವರು. ಗುರುಶಿಷ್ಯ ಪರಂಪರೆಯನ್ನು 
ಉಳ್ಳವರು. ಈ ಕವಿಗಳಿಗೆ ಕನ್ನಡ ಸಾಹಿತ್ಯ ಪರಂಪರೆಯ ಜತೆಗೆ ಒಡನಾಟವಿತ್ತು. 


ಶಿಶುನಾಳನು ಕಳೆದ ಹತ್ತು ವರುಷಬಗಳಿಂದ ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಚರ್ಚೆಯಲ್ಲಿ ಹೆಚ್ಚು 
ಕಾಣಿಸಿಕೊಳ್ಳುತ್ತಿದ್ದಾರೆ. ಸಿನಿಮಾ, ಪುಸ್ತಕಗಳ ಮೂಲಕ ಶೀಶುನಾಳ ಕರ್ನಾಟಕದ ಶೈಕ್ಷಣಿಕ ವಲಯಕ್ಕೆ 
ಈಗೀಗ ಪರಿಚಿತನಾಗಿರಬಹುದು. ಆದರೆ ಅವರ ಮೂಲತಃ ಗದಗು ಸೀಮೆಯ ಜನಸಮುದಾಯದಲ್ಲಿ 
ಬೆರೆತುಹೋಗಿರುವವರು. ಸಮಸ್ಯೆಯೆಂದರೆ, "ಮುಸ್ಲಿಮ'ರಾಗಿ ಗೋವಿಂದ ಭಟ್ಟನಂಥ "ಹಿಂದು” 
ಗುರುವನ್ನು ಪಡೆದು, ಕನ್ನಡದಲ್ಲಿ ಪದರಚನೆ ಮಾಡಿರುವ ಸಂಗತಿಯು ಸಾಮರಸ್ಯವಾದಿಗಳ ಪಾಲಿಗೆ 
ಸಲೀಸಾಗಿ ಒದಗಿರುವ ನಿದರ್ಶನವಾಗಿರುವುದು. ಸಂಸ್ಕೃತಿಯ ಸೂಕ್ಷ್ಮಗಳಿರುವ ಸಂಗತಿಯೊಂದು, 
ಧಾರ್ಮಿಕ ಸಾಮರಸ್ಯಕ್ಕೆ ಬೇಡಿಕೆಯಿರುವ ಈ ದಿನಗಳಲ್ಲಿ, ಮಾರಾಟದ ಸರಕಾಗುವುದಕ್ಕೆ ಶಿಶುನಾಳ 
ಬಳಕೆಯೇ ಸಾಕ್ಷಿ. 


ಜನಪದ ಹಾಡುಗಳು. 
ಕರ್ನಾಟಕದ ಸೂಫಿ ಜನಪದ ಸಾಹಿತ್ಯದಲ್ಲಿ ಎರಡು ಧಾರೆಗಳಿವೆ. ಒಂದು ಶಾಹಿರರದು. 
ಇನ್ನೊಂದು ರಚಿಸಿದವರ ಗುರುತಿಲ್ಲದ ತ್ರಿಪದಿಗಳ ರೂಪದಲ್ಲಿ ಹೆಂಗಸರಲ್ಲಿ ಉಳಿದಿರುವಂಥದ್ದು. 


403 


ಶಾಹಿರರು ಒಂದಲ್ಲಾ ಒಂದು ಪಂಥದಲ್ಲಿ ಗುರುಬೋಧೆ ಪಡೆದವರು ಸ್ವತ: ಸೂಫಿಸಂತರ ಹೆಸರುಗಳನ್ನು 
ಇಟ್ಟುಕೊಳ್ಳುವವರು. ಇವರ ಹಾಡುಗಳಲ್ಲಿ ಸೂಫಿಸಂತರ ಕಥನಗಳೂ ಇರುತ್ತವೆ. ಆಯಾ ಶಾಹಿರನ 
ಸೀಮೆಯ ಸಂತರ ನೆನಪಿನಲ್ಲೆ ಶುರುವಾಗುತ್ತವೆ. ಇವನ್ನು ಯಾವುದಾದರೂ ಸಂತನ ಉರುಸಿನಲ್ಲಿ 
ಹಾಡಲಾಗುತ್ತದೆ. ಆದರೆ ಸೂಫಿಜನಪದ ಸಾಹಿತ್ಯದ ಸ್ತ್ರೀರಚನೆಗಳ ಧಾರೆ ತುಂಬಾ ಮಾರ್ದವವಾದುದು. 
ಶಾಹಿರ ಪರಂಪರೆಯಂತೆ ಇಲ್ಲಿ ಪುರುಷರಚನೆಗಳಿಲ್ಲ್‌ ಪುರುಷರಚನೆಗಳಲ್ಲಿಗುರುಭಕ್ತಿಗಾಗಿ ಸಂತನೋಬ್ಬ 
ಪಟ್ಟ ಸಾಹಸಗಳ ಅಥವಾ ಇಬ್ಬರು ಸಂತರ ಮುಖಾಮುಖಿಯಲ್ಲಿ ಆದ ರೋಮಾಂಚಕ ಬಲಾಬಲಗಳ 
ಕಥನ ಇರುತ್ತದೆ. ಅವುಗಳ ರಚನೆಯಲ್ಲಿ ನೆರೆದ ಜನಸಮೂಹದಲ್ಲಿ ಹಾಡುವ, ಪ್ರದರ್ಶಿಸುವ, ಅ೦ಶಗಳು 
ಅಡಕವಾಗಿರುತ್ತವೆ. 


ಸಾಂಸ್ಕೃತಿಕ ಚಿಂತನೆಗಳು. 


ಕನ್ನಡದಲ್ಲಿ ಅನುಭಾವಿಗಳನ್ನು ಕುರಿತು ಬರುತ್ತಿರುವ ಸಾಂಸ್ಕೃತಿಕ ಚಿಂತನೆಗಳು ಬಹುಶ: ಶಂಬಾ 
ಅವರ ಪರಂಪರೆಯನ್ನು ಬೇರೊಂದು ರೀತಿಯಲ್ಲಿ ಮುಂದುವರೆಸುತ್ತಿವೆ. ಇದರ ಪರಿಣಾಮವಾಗಿ ಹುಟ್ಟಿದ 
ಸಂವೇದನೆಗಳು ಈ ಚಿಂತನೆಗಳನ್ನು ರೂಪಿಸಿದವು. ಈ ಚಿಂತನೆಗಳಿಗೆ ಶೈಕ್ಷಣಿಕ ಅಧ್ಯಯನಗಳಿಗಿಂತ 
ಭಿನ್ನವಾದ ಸಾಂಸ್ಕೃತಿಕ ಹೊಣೆಗಾರಿಕೆಯಿದೆ. ಸೂಫಿಗಳು ಈ ದೇಶದ ಸಮುದಾಯದ ಭಾಗವಾಗಿ 
ಸೃಷ್ಟಿಮಾಡಿರುವ ಜಾತ್ಯಾತೀತ ಸಂಸ್ಕೃತಿಯ ಜತೆ ಸಂವಾದ ಮಾಡುವುದು ಹಾಗೂ ಆ ಮೂಲಕ 
ವರ್ತಮಾನದ ಮತೀಯವಾದಿ ರಭಸಗಳನ್ನು ಎದುರಿಸಲು ಬೇಕಾದ ಬದಲಿ ಮನಸ್ಸನ್ನು ಕಟ್ಟುವುದು 
ಇವುಗಳ ಹಂಲವಾಗಿರುವಂತಿದೆ. 


ಆಧಾರ ಗ್ರಂಥಗಳು: 
೧) ಕರ್ನಾಟಕದ ಸೂಫಿಗಳು, ರಹಮತ ತರೀಕೆರೆ, ಪ್ರಕಾಶಕರು, ಪ್ರಸಾರಂಗ ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ-೧೯೯೮. 
೨) ವಚನ ಸಂಸ್ಕೃತಿ, ಡಾ.ಬಸವರಾಜ ಸಬರದ, ಪ್ರಕಾಶಕರು ಪಲ್ಲವಿ ಪ್ರಕಾಶನ, ಗುಲಬರ್ಗಾ- 
ಎ0 


೩) ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ, ಡಾ.ಸೂರ್ಯನಾಥ ವ್ಹಿ. ಕಾಮತ್‌, ಪ್ರಕಾಶಕರು ಎಂ.ಸಿ.ಸಿ 
ಪಜ್ಲೀಕೇಷನ ಬೆ೦ಗಳೂರು-೨೦೦೫. 

೪) ಕರ್ನಾಟಕದ ಇತಿಹಾಸ, ಪ್ರೋ.ಎಲ್‌.ಜಿ.ಭಟ್‌, ಪ್ರಕಾಶಕರು ವಿಜಯ ಬುಕ್‌ಡಿಪೋ, ಗದಗ- 
ಎಲಿ 

೫) ಗುಲಬರ್ಗಾ ಜಿಲ್ಲೆಯ ಇತಿಹಾಸ ಮತ್ತು ಪರಾತತ್ತ ಸಂಪಾದಕರು ಡಾ.ಆರ್‌.ಗೋಪಾಲ, 
ಪ್ರಕಾಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು-೨೦೦೭ 


Roce 


404 


ಸಂಶೋಧನೆಯ ತಾತ್ವಿಕತೆ. 


-ಶ್ರೀಮತಿ ಲಕ್ಷಿ ಬಾಯಿ ಮಲ್ಲಿನಾಥ ಕುಂಬಾರ, 
ಪ್ರತೀಕ್ಷಾ ನಿಲಯ 4೩-೫೦ 
ಕುಂಬಾರ ಓಣಿ, ಶಹಾಪುರ, ಯಾದಗಿರಿ. 


ಪ್ರಸ್ತಾವನೆ. 


ಯಾವುದೇ ವಿಷಯವಾಗಲಿ ಅದನ್ನು ಸಂಶೋಧನೆಗೆ ತೆಗೆದುಕೊಂಡಾಗ ತಾರ್ಕಿಕ, ವಸ್ತುನಿಷ್ಟ 
ಮತ್ತು ಕ್ರಮಬದ್ಧ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡುವುದು ಅವಶ್ಯಕವೆನಿಸುತ್ತದೆ. ಇತಿಹಾಸ ಸಂಶೋಧಕನು 
ಪ್ರಮುಖವಾಗಿ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಪುನಃರಚಿಸುವಲ್ಲಿ ಸಮಕಾಲೀನ ಆಕರಗಳನ್ನು 
ಬಳಸಿಕೊಂಡು ತಾತ್ವಿಕ ಚಿಂತನೆಯ “ಮೂಲಕ ಶಾಸ್ತ್ರೀಯವಾಗಿ ಸಂಶೋಧನೆ ಕೈಗೊಂಡು ವೈಜ್ಞಾನಿಕವಾಗಿ. 
ಅಧ್ಯಯನ ಮಾಡಿ" ಅದರ ಫಲಿತಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಮಿಪರೇ ಆತನ ಮೂಲ 
ಗುರಿಯಾಗಿರುತ್ತದೆ. ಅದೇ ರಿಯಾಗಿ” ಇತಿಹಾಸದ ಅರ್ಥ, ವ್ಯಾಪ್ತಿ, ಉದ್ದೇಶ ಮತ್ತು ಇತರ 
ಜ್ಞಾನಶಾಖೆಗಳೊಡನೆ ಅದರ ಸಂಬಂಧ ಸಂಶೋಧಕನ ಸಿದ್ಧತೆ ಮುಂತಾದ ಎಲ್ಲಾ ವಿಷಯಗಳನ್ನು ಈ 
ಸಂಶೋಧನಾ ತಾತ್ವೀಕರಣ ಎಂಬುದು ವಿಸ್ತೃತಪಡಿಸುತ್ತದೆ. ಇಂಥ ಸಂಶೋಧನಾ ತಾತ್ವಿಕತೆಯ ಕುರಿತು 
ಇಲ್ಲಿ ವಿಶ್ಲೇಷಿಸಲಾಗಿದೆ. 


ಸಂಶೋಧನೆಯ ಪರಿಕಲ್ಪನೆ. 


ಸಂಶೋಧನೆ ಎಂಬ ಪದದ ಕಲ್ಪನೆಯು ಬಹಳ ವಿಸ್ತತರೂಪದಲ್ಲಿ ಕಂಡುಬರುತ್ತದೆ. 
ಸಾಮಾನ್ಯವಾಗಿ ಬೆಳಿಗೆ ಬಾರದೆ ಮರೆಯಾಗಿರುವಂತಹ ಅನೇಕ ರೀತಿಯ ಸಂಗತಿಗಳನ್ನು 
ವಿಷಯಗಳನ್ನು ಹೊರತರುವ ಮತ್ತು ಅವುಗಳ ಬಗ್ಗೆ ಬೆಳಕು ಚೆಲ್ಲುವ ವಿಧಾನವಾಗಿದೆ. 


ಇತಿಹಾಸಕ್ಕೆ ಸಂಬಂಧಿಸಿದಂತೆ ಗತಕಾಲದ ಮಾನವನ ಜೀವನ ಸಂಸ್ಕೃತಿಯನ್ನು ಹಲವು 
ದೃಷ್ಟಿಕೋನದಿಂದ ತಾತ್ವಿಕ ಚಿಂತನೆಯ ಮೂಲಕ ಆಧಾರ ಸಹಿತವಾಗಿ ಶಾಸ್ತ್ರೀಯ ಅಧ್ಯಯನ ಕೈಗೊಂಡು 
ಪನಃರಚಿಸುವುದೇ ಸಂಶೋಧನೆ, ಸಮಾಜ ವಿಜ್ಞಾನಕ್ಕೆ ಅದರದೇ ಆದ ಈಧ್ಯಯನ "ಧಾನ “ಇರಲಿಲ್ಲ. 
ವಿಜ್ಞಾನ ವಿಧಾನವನ್ನು ಬಳಸಿಕೊಂಡು ಸಮಾಜ ವಿಜ್ಞಾನ ಒಂದು ಶಿಸ್ತುಬದ್ಧ ಶಾಸ್ತ್ರವಾಗಿ ರೂಪಗೊಂಡಿದೆ. 
ಸಮಾಜ ವಿಜ್ಞಾನದ i ಬಗೆಯ ಬೆಳವಣಿಗೆಯಿಂದಾಗಿ ವಿಜ್ಞಾನದ ವಿಧಾನದ” ಹಲವಾರು ಗುಣಗಳು 
ಸಮಾಜ ಥಿಯರಿಗಳನ್ನು ಅಂತರ್‌ವಾಗಿವೆ. 


ಸಂಶೋಧನೆ ಮತ್ತು ತಾತ್ವಿಕತೆಯ ಅರ್ಥ. 


ಸಂಶೋಧನೆ ಎಂಬುದು ಖಣಜಿಜಚೆಡಿಯ್ಲಿ ಎಂಬ ಪದದ ಅನುವಾದ. ಅದು ಖಜ ಎಂಬ 
ಪೂರ್ವ ಪ್ರತ್ಯಯ ಮತ್ತು ಖಜಚಿಡಿಲ್ಲಿ ಎಂಬ ಪ್ರಕೃತಿಗಳ ಸಂಯುಕ್ತ ರೂಪವಾಗಿವೆ. ಖಜ ಎಂದರೆ 
ಚೆನ್ನಾಗಿ ಖಜಚಿಡಿಛು ಎಂದರೆ ಹುಡುಕು ಎಂಬರ್ಥ ಕೊಡುತ್ತದೆ. ಆದುದ್ದರಿಂದ ಖಜಜಚಿಡಿಲ್ಲು 
ಎಂಬುದು ಚೆನ್ನಾಗಿ ಅಥವಾ ಸರಿಯಾಗಿ ಹುಡುಕು ಎಂಬ ಅರ್ಥವನ್ನು ಪ್ರತಿನಿಧಿಸುತ್ತದೆ. ಇದಕ್ಕೆ 
ಪರ್ಯಾಯವಾಗಿ ಸಂಶೋಧನೆ ಎಂದು ಕರೆಯಲಾಗಿದೆ. ಸಂಶೋಧನೆ ಎಂದರೆ ಶುದ್ಧಿಗೊಳಿಸು, ತಿದ್ದು 
ಎಂದರ್ಥ. ಪರ್ಯಾಯವಾಗಿ ಇದಕ್ಕೆ ಹುಡುಕು ಎಂಬರ್ಥ ಬಂಧು ಈ ಅರ್ಥವೇ ಈಗ ಪ್ರಬಲವಾಗಿದೆ. 


ಕನ್ನಡ ಸಾಹಿತ್ಯ ಸಂಶೋಧನೆಯಲ್ಲಿ ತಾತ್ವಿಕತೆ ಎಂಬುದನ್ನು "ಸೈದ್ಧಾಂತಿಕಕತೆ', “ಧೋರಣೆ', ಮತ್ತು 


"ವಿಧಾನ' ಇವುಗಳಿಗೆ ಸಂವಾದಿಯಾಗಿ ಬಳಸಲಾಗುತ್ತಿದೆ. ಈ ತಾತ್ವಿಕತೆ ಎಂಬುದನ್ನು ಇಂಗ್ಲೀಷ್‌ನಲ್ಲಿ 


405 


“ಧಿಯಾರ್ಟಕಲ್‌' ಎನ್ನುತ್ತಾರೆ. ಈ ಥಿಯಾರ್ಟಿಕಲ್‌ ಎನ್ನುವುದು ಧಿಯರಿಯಿಂದ ಬಂದಿದ್ದು, ಅದು 
ಕನ್ನಡದಲ್ಲಿ “ತತ್ವ' ಎಂದಾಗುತ್ತದೆ. 


ಪ್ರಾ.ಸಿ.ಟಿ ಕುರಿಯನ್‌ ಅವರು “ಅರ್ಥಶಾಸ್ತ್ರ ಸಂಶೋಧನೆ ಮಾರ್ಗದರ್ಶಿಕೆ' ಎಂಬ ಕೃತಿಯಲ್ಲಿ 
ಕೊಟ್ಟ ಉದಾಹರಣೆಯಿಂದ ಸಂಶೋಧನೆ ಎಂದರೇ ಏನೆಂದು ಮನಗಾಣಬಹುದು. ಇಲ್ಲಿ ಕೊಲೆಯನ್ನು 
ಉದಾಹರಣೆಯಾಗಿ ನೀಡಿದ್ದಾರೆ. ಕೊಲೆಯಾದ ಸ್ಥಳವನ್ನು ಹೋಲಿಸ್‌ನವರು ವಕ್ಷೀಸಿ ಎಲ್ಲಾ 
ಮಾಹಿತಿಗಳನ್ನು ಕಲೆ ಹಾಕಿ, ಪೋಟೊ ತೆಗೆಯುತ್ತಾರೆ ಮತ್ತು ಆ ದೇಹವನ್ನು ಕಧಣ ಒಂಡಿಣಜಟ 
ಮಾಡಿಸುತ್ತಾರೆ. ಹೀಗೆ ಎಲ್ಲಾ ರೀತಿಯಿಂದ ಮಾಹಿತಿಯನ್ನು ಕಲೆಹಾಕುತ್ತಾರೆ. ಆಗ ಕೊಲೆಗಾರ ಯಾರು 
ಎ೦ಬುದು ತಿಳಿಯುವದಿಲ್ಲ. ನಂತರ ಹಿರಿಯ ಪೋಲಿಸ್‌ ಅಧಿಕಾರಿಗಳು ಮಾಹಿತಿ ಪರೀಕ್ಷಿಸಿ 
ಸಂಶಯಾಸ್ಪದ ವ್ಯಕ್ತಿಗಳನ್ನು. ಪ್ರಶ್ನಿಸಿದಾಗ ಒಂದೊಂದಾಗಿ ಸಿಕ್ಕ ಮಾಹಿತಿಯೊಡನೆ ಜೋಡಿಸಿ ಆಧಾರವನ್ನು 
ಗೊತ್ತು ಮಾಡುತ್ತಾರೆ ಇದು ಸಂಶೋಧನೆಯ ಮಹತ್ವದ ಘಟ್ಟ ಇದರ ಸಾಬೀತು ಕೋರ್ಟ್‌ನಲ್ಲಿ 
ಆಗಬೇಕಾಗುತ್ತದೆ. ವಿದ್ದತ ಸಂಶೋಧನೆಯ ಸಾಬೀತು ಆಯಾ ಕ್ಷೇತ್ರದ ವಿದ್ವಾಂಸರಿಂದ 
ಆಗಬೇಕಾಗುತ್ತದೆ. 


ಸಂಶೋಧನೆಗೆ ಒಳಪಡುವ ಸಂಗತಿ ಸುಟುಂಬ/ಸಮುದಾಯ ಇತ್ಯಾದಿ ಸಂಬಂಧಿಸಿದ 
ಮಾಹಿತಿಯನ್ನು ನೇರವಾಗಿ ಆ ಮೂಲಗಳಿಂದ ಪಡೆದರೆ ಅವುಗಳು ಪ್ರಾಥಮಿಕ ಮಾಹಿತಿ ಎಂದು 
ಪರಿಗಣಿಸಲಾಗುತ್ತದೆ. ಮಾಹಿತಿಯನ್ನು ಎರಡನೇ ಮೂಲದಿಂದ ಪಡೆದಿರುವ ಎನ್ನುವ ಅರ್ಥದಲ್ಲಿ 
ಅನುಷಂಗಿಕ ಮಾಹಿತಿ ಎನ್ನುವ ಪದ ಬಳಕೆಯಾಗುತ್ತದೆ. 


ಸಂಶೋಧನೆಯ ತಾತ್ಸಕತೆಯ ವಿಶ್ಲೇಷಣೆ. 


ತತ್ವದಿ೦ದ ತಾತ್ವಿಕತೆ ರೂಪತಾಳಿದ್ದು, ಇದು ತತ್ವಶಾಸ್ತ ಸಕ್ಕ ಬುನಾದಿಯಾಯಿತು. ಜ್ಞಾನ ಎಂಬುದರ 
ಹುಟ್ಟು, ಬೆಳವಣಿಗೆ, ಅದರ ಪ್ರಭಾವ ಪ್ರೇರಣೆ ಅದರ ವಿಶದ ಧಾರೆಗಳು ಅದರ ಪರಿಣಾಮ ಮತ್ತು 
ಸ್ವರೂಪ ಮುಂತಾದ ವಿಷಯಗಳನ್ನು ವಿವರಿಸುವ ಶಾಸ್ತ್ರವೇ ತತ್ವಶಾಸ್ತ್ರವಾಗಿದೆ. ಹೀಗಾಗಿ ಸಂಶೋಧನೆಯ 
ತಾತ್ಮಿಕತೆ ಎಂದರೆ ಸಂಶೋಧನೆಯಲ್ಲಿ ಜ್ಞಾನದ ಯಾವ” ಶಾಸ್ತ್ರವನ್ನು ಬಳಸಲಾಗಿದೆ ಮತ್ತು ಅದನ್ನು ಹೇಗೆ 
ಬಳಸಲಾಗಿದೆ ಎಂಬುದರ ಗಹಿಕೆ ಸಂಶೋಧನೆಯಲ್ಲಿ ತತ್ವಜ್ಜಾನದ ಯಾವ ಆಲೋಚನೆ ಧಾರೆಯನ್ನು 
ಬಳಸಲಾಗಿದೆ ಎಂಬುದೆ ಸಾಮಾನ್ಯ ಗಹಿಕೆ. 


ತತ್ವಜ್ಞಾನ ಎಂಬುದು ಲೋಕವನ್ನೇ ಗಹಿಸುವ, ಪರಿಭಾವಿಸುವ, ಅಂದಾಜಿಸುವ, ವಿವರಿಸುವ, 
ವಿಶ್ಲೇಷಿಸುವ, ಮೌಲ್ಯಮಾಪನ ಮಾಡುವ, ಅದನ್ನು ಬದಲಾಯಿಸುವ ತಿಳುವಳಿಕೆಯಾಗಿದೆ. 
ಸಂಶೋಧನೆಯಲ್ಲಿ ಇದರ ಪಾತ್ರ ತುಂಬಾ ಇದೆ. ಅಗೋಚರವಾದದ್ದನ್ನು ಗೋಚರವಾಗುವಂತೆ 
ಮಾಡಲು, ಅದರ ಸತ್ಯ ತಿಳಿಯಲು ವಾದ ಮತ್ತು ತರ್ಕ ಮಾರ್ಗಗಳೇ ಸಾಕ್ಷೀಯಾಗಿ ನಿಲ್ಲುತ್ತವೆ. ಅಂದರೆ 
ಸಮಾಜವನ್ನು ನೋಡುವ ಗ್ರಹಿಸುವ ವಿಧಾನ ಒಂದೇ ದಿಕ್ಕಾಗಿರದೇ ವಿಭಿನ್ನವಾಗಿರುತ್ತದೆ. ದೇಶ, ಭಾಷೆ, 
ರಾಜ್ಯ, ರಾಜಕೀಯ, ಸಾಮಾಜಿಕ, ಸಂಸ್ಕೃತಿ ಇವುಗಳನ್ನು ಗ್ರಹಿಸುವ ವಿಧಾನ ಇದೇ ರೀತಿಯಾಗಿರುತ್ತದೆ. 

ಹೀಗೆ ತಾತ್ವೀಕರಣ ಎಂಬುದು ಸಂಶೋಧನೆಯಲ್ಲಿ ಜ್ಞಾನದ ಸ್ವರೂಪವನ್ನು ರೂಪಿಸುವ 
ನಿರ್ಧರಿಸುವ ಮತ್ತು ಪ್ರಭಾವಿಸುವ ಎಷಯಕ್ಕೆ ಸಂಬಂಧಿಸಿದೆ. 


ಸಂಶೋಧನೆಯ ತಾತ್ವಿಕತೆ ಎಂಬುದನ್ನು ಹೀಗೂ ವಿವರಿಸಿಕೊಳ್ಳಬಹುದು ಸಂಶೋಧನೆಗೆ 
ತತ್ವಶಾಸ್ತ್ರ ತಿಳುವಳಿಕೆಯ ಅಗತ್ಯವಿದೆಯೋ, ಇಲ್ಲವೋ ಒಂದು ವೇಳೆ ತತ್ವಶಾಸ್ತ್ರ ಅಗತ್ಯವಿದೆ 


ಎನು ವ್ರದಾದರೆ ಯಾವ ಕಾರಣಕ್ಕೆ "ಅದರ ಅಗತ್ಯವಿದೆ. ಎಂಬಂತೆ ವಿಸ್ತರಿಕೊಳ್ಳತ್ತಿದೆ. ಅಲ್ಲದೇ ಸಂಶೋಧನೆ 
ಎಂಬ ಬೌದ್ಧಿಕ ಚಟುವಟುಕೆಯಲ್ಲಿ ತತ್ವಶಾಸ್ತ್ರ ತಿಳುವಳಿಕೆಯ ಒಂದು ಸೂವೋನಪಾದಿಯಾಗಿ ಇರುತ್ತದೆ. 


406 


ಸಂಶೋಧನೆಯ ಮಾತಿರಲಿ, ಸಾಮಾನ್ಯ, ಬೌದ್ಧಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೂಡ 
ತತ್ವಶಾಸ್ತ್ರ ಅಗತ್ಯವಿದೆ. ತತ್ವಶಾಸ್ತ್ರ ಎಂಬುದು ಅತ್ಯಂತ ಇೊಲರ್ಥದಲ್ಲಿ "ಜಗತ್ತನ್ನು ನೋಡುವ ಮತ್ತು 
ಅದನ್ನು ಬಾಜಾ 'ದೃಷ್ಟಕೋನ ಜಗತ್ತನ್ನು ನೋಡುವ. ದೃಷ್ಟಿಕೋನವು ಕಡೆ: ಪ್ರಜ್ಞಾಪೂರ್ವಕವಾದ 
ಪಯತ್ನ ಅಧ್ಯಯನ ಚಿಂತನೆಗಳಿಂದ ಬರುತ್ತದೆ. ಸಮಾಜದ "ಜೀವಿಗಳಿಗೆ ಸಾಮಾಜಿಕ. ಸಂಬಂಧಗಳ 
ರನಿದರಿದ ಮತ್ತು ವಿವಿಧ ಬಗೆಯ ಉತ್ಪಾದನೆಗಳಲ್ಲಿ ತೊಡಗಿರುವ ಕಾರಣದಿ೦ದಲೂ ಬರುತ್ತದೆ. 


ಇತಿಹಾಸ ಸಂಶೋಧನೆಯ ತಾತ್ವಿಕತೆ ಮತ್ತು ಆಕರಗಳ ಪಾತ್ರ 


ಮಾನವ ಜೀವನದಲ್ಲಿ ಗತಕಾಲದ ಬಗ್ಗೆ ವಿಚಾರ ಮಾಡಿ ಉಲ್ಲೇಖಿಸುವ ಅವಶ್ಯಕತೆ 
ಸಾರ್ವತಿಕವಾಗಿದೆ. ಭೂತಕಾಲದ ಪ್ರತಿ ಪ್ರಯೋಗದಲ್ಲಿ ಇತಿಹಾಸದ ತುಣುಕೇ ಆಗಿದೆ. ಕಾಲಗರ್ಭದಲ್ಲಿ 
ಅಡಗಿಹೋದ ಸಮಕಾಲೀನ ಇತಿಹಾಸದ ಬಗ್ಗೆ ನಮ್ಮಲ್ಲಿ ಕೂತೂಹಲ ಕೆರಳಿ ಅದನ್ನು ಮುಂದಿನ 
ತಲೆಮಾರಿನವರಿಗೆ ನೀಡುವದೇ ಇತಿಹಾಸ ಸಂಶೋಧನೆಯ ಉದ್ದೇಶವಾಗಿದೆ. 


ವ್ಯಕ್ತಿಯ ಬದುಕನ್ನು ಸಂಪತ್ತು ಸಮೃದ್ಧಗೊಳಿಸುವ ಚಾರಿತ್ರಿಕ ವಿಷಯವು ಜನಸಮೂಹಕ್ಕೆ 
ಅವಶ್ಯಕವಾಗಿರುತ್ತದೆ. ಐತಿಹಾಸಿಕ ಭಾವನೆ ಮತ್ತು ಪ್ರತೀಕಗಳು ನಮ್ಮ ಬದುಕನ್ನು ರೂಪಿಸಿ 
ಮುಂದುವರೆಸುತ್ತವೆ. ಕಳೆದು ಹೋದ ಐತಿಹಾಸಿಕ ಘಟನೆಗಳನ್ನು ಯಥಾವತ್ತಾಗಿ ನಿರೂಪಿಸಿ ಅವುಗಳನ್ನು 
ದೃಗ್ಗೋವರವಾಗುವಂತೆ ಪ್ರದರ್ಶಿಸುತ್ತೇವೆ. ನೆನಪುಗಳು ಮಾಸದಿರಲೆಂದು ಕಲಾಕೃತಿಗಳನ್ನು ಸಂರಕ್ಷಿಸಿ 
ಕಾಪಾಡುತ್ತೇವೆ ಮತ್ತು ಐತಿಹಾಸಿಕ ವಾರ್ಷಿಕೋತ್ಸವಗಳನ್ನು ಆಚರಿಸುತ್ತೇವೆ. 


ಇತಿಹಾಸದಲ್ಲಿ ತಾತ್ವಿಕತೆ ಎಂದರೆ ವಿದ್ವಾಂಸನಿಗೆ ಪ್ರಾಗೈತಿಹಾಸಿಕ ಮತ್ತು ಐತಿಹಾಸಿಕತೆಯ ಬಗ್ಗೆ 
ಇರಬೇಕಾದ ವಿಮರ್ಶಾತ್ಮಕ ತರ್ಕ ಬುದ್ದಿಯೇ ಆಗಿದೆ. ಇತಿಹಾಸದಲ್ಲಿರುವ ಊಹಾಪೋಹ ವಸ್ತುಗಳನ್ನು 
ಬೇರ್ಪಡಿಸಿ, ಪುರಾಣ ಕಥೆಗಳನ್ನು ತೆಗೆದು ಘಟನೆ ಮತ್ತು ಯೋಗ್ಯ ಕಾರಣಗಳ ಸಹಿತ 
ಮಾರ್ಪಡಿಸುವುದೇ ಇತಿಹಾಸ ತತ್ವದ ಕರ್ತವ್ಯವಾಗಿದೆ. ಈ ಇತಿಹಾಸದ ತತ್ವವು ನಡೆದ ವಿಷಯಗಳನ್ನು 
ಸಂಘಟಿಸಿ ಪ್ರತಿಯೊಂದಕ್ಕೂ ಬುದ್ಧಗೆಟುಕುವ ನಿಯಮಗಳಿವೆಯೇ ಎಂಬುದನ್ನು ವಿವೇಚಿಸಿ ಅವು ಹೇಗೆ 
ನಾಗರೀಕತೆ ಅಥವಾ ಸಂಸ್ಕೃತಿಯಾಗಲು ಪ್ರಭಾವ ಬೀರಿದವು ಎಂಬುದನ್ನು ತಿಳಿಸುತ್ತದೆ. 


ಆರ್‌.ಜಿ.ಕಾಲಿಂಗ್‌ವುಡ್‌ನ ಅಭಿಪ್ರಾಯದಲ್ಲಿ ಇತಿಹಾಸ ತತ್ವವು ಹಿಂದಿನ ಘಟನೆ ಮತ್ತು 
ಇತಿಹಾಸಕಾರನ ಕಲ್ಪನೆಗಳೆರಡರ ಪರಸ್ಪರ ಸಂಬಂಧವನ್ನು ತಿಳಿಸುತ್ತದೆ. ಇತಿಹಾಸವೆಲ್ಲವೂ ಬುದ್ಧಿಯ 
ಇತಿಹಾಸವೆಂದೇ ಕಾಲಿಂಗ್‌ವುಡ್‌ ಹೇಳುತ್ತಾರೆ. ಇದೇ ರೀತಿಯಾಗಿ ಇತಿಹಾಸಕಾರ ಕಾರ್ಲಮಾರ್ಕ್ಸ್‌, 
ಸೆಂಗ್ಲರ್‌, ಟಾಯ್ನಾಬಿ ಮುಂತಾದವರೆಲ್ಲರೂ ತಮ್ಮದೇಯಾದ ತತ್ವ ಸಿದ್ಧಾಂತಗಳನ್ನು ಬೆಳೆಸಿಕೊಂಡಿದ್ದಾರೆ. 
ಸೆಂಗ್ಲರ್‌ನು ಸಂಸ್ಕೃತಿಗಳ ಹುಟ್ಟು, ಬೆಳವಣಿಗೆ, ಅವನತಿಗಳನ್ನು ಪರೀಕ್ಷಿಸಿದನ್ನು. ಅದನ್ನು ಜೀವಕಣಗಳ 
ಹುಟ್ಟು ಬೆಳವಣಿಗೆಗೆ ಹೋಲಿಸಿದನು. ಟಾಯ್ನಾಬಿಯು ಸಹ ನಾಗರಿಕತೆಯ ಹುಟ್ಟು, ಬೆಳವಣಿಗೆ, 
ವಸ ಸಮಸ್ಯೆ [ಗಳನ್ನು ಗಮನಿಸಿದನು. ಹೀಗೆ ಹಲವಾರು ವಿದ್ವಾಂಸರು ತಮ್ಮದೇಯಾದ ದೃಷ್ಟಿಪಥದಲ್ಲಿ 
ಸಂಶೋಧನೆ ಕೈಗೊಂಡು ಇತಿಹಾಸ ತತ್ವವನ್ನು ನಿರೂಪಿಸಿದರು. 

ಪ್ರಗತಿಯೇ ಹಿಂದಿನದಕ್ಕೂ ಈಗಿನದಕ್ಕೂ ಸೇತುವೆ ಎಂಬ ಮಾತು ಇತಿಹಾಸದಲ್ಲಿ ಒಗ್ಗಟ್ಟಿನ 
ಭಾವನೆ ತಂದಿತು. ಇದೇ ಇತಿಹಾಸಕ್ಕೆ ವಿಜ್ಞಾನದ ಜೊತೆ ಮತ್ತು ಇತರ ವಿಜ್ಞಾನ ಶಾಸ್ತ್ರಗಳೊಡನೆ ಸ್ಥಾನ 
ಒದಗಿಸಿತು. ಹೀಗೆ ಸಂಶೋಧನೆಯಲ್ಲಿ ಇತಿಹಾಸದ ತಾತ್ವಿಕತೆಯನ್ನು ಹಲವಾರು ವಿದ್ವಾಂಸರು ವಿಭಿನ್ನ 
ದೃಷ್ಠಿಕೋನದಲ್ಲಿ ವಿಸ್ತೃತಪಡಿಸಿದ್ದಾರೆ. ಇತಿಹಾಸವು ವೀಕ್ಷಣೆಯನ್ನು ಸುವ್ಯವಸ್ಥೆಗೊಳಿಸುತ್ತದೆ' ಮತ್ತು ತತ್ವವು 
ಅದನ್ನು ನಿಯಮಗಳಿಗೆ ಒಳಪಡಿಸುತ್ತದೆ. 


ಪ್ರಾಕ್ತನ ಆಕರಗಳು. 


407 


ಪ್ರಾಕ್ಷನ ಆಕರಗಳೆಂದರೆ ಪ್ರಾಚ್ಯವಶೇಷಗಳೆ ಆಗಿವೆ. ಇಲ್ಲಿ ಮುಖ್ಯವಾಗಿ ಉತ್ಸನನಗಳು, 
ಪ್ರಾಚ್ಯವಶೇಷಗಳು ಪುರಾತತ್ವ ಸಂಶೋಧನೆಯಲ್ಲಿ ಪ್ರಮುಖ ಆಕರಗಳಾಗಿ ನಿಖರ ಮಾಹಿತಿಗಳನ್ನು 
ತಿಳಿಸಿಕೊಡುತ್ತವೆ. ಉದಾ : ಶಿಲಾಯುಗದ ಮಾನವನ ಸಂಸ್ಕೃತಿಯನ್ನು ಪುನಃರಚಿಸಲು ಆತನು ಬಳಸಿದ 
ಆಯುಧಗಳೆ ಅಧ್ಯಯನದ ಆಕರಗಳಾದವು. ಅದರಂತೆ ಸಿಂದೂ ನಾಗರಿಕತೆಯ ಬಗ್ಗೆ ಅತ್ಯಂತ 
ನಿಖರವಾದ ಮಾಹಿತಿಯನ್ನು ಒದಗಿಸುವಲ್ಲಿ ಸಮಕಾಲೀನದಲ್ಲಿ ದೊರೆತ ಮಡಿಕೆ-ಕುಡಿಕೆಗಳು, 
ಪ್ರಾಚ್ಯವಸ್ತಗಳು, ಉತ್ಪನನದಲ್ಲಿ ದೊರೆತ ಹಲವು ಪ್ರಕಾರದ ಅವಶೇಷಗಳಾಗಿವೆ. ಇವುಗಳ 
ಆಧಾರವಾಗಿಯೇ ಇತಿಹಾಸ ವಿದ್ವಾಂಸರು, ಪುರಾತತ್ವಜ್ಞರು ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಜಗತ್ತಿಗೆ 
ಕೊಡುಗೆಯಾಗಿ ನೀಡಿದರು. 


ಅದೇ ರೀತಿಯಾಗಿ ಪ್ರಾಚೀನ ಇತಿಹಾಸ ಸಂಶೋಧನೆಯಲ್ಲಿ ಮುಖ್ಯವಾಗಿ ಶಾಸನಗಳು, 
ನಾಣ್ಯಗಳು, ದೇವಾಲಯ, ವಾಸ್ತುಶಿಲ್ಪ, ವೀರಗಲ್ಲು, ಮಹಾಸತಿಗಲ್ಲು, ಕೋಟೆ-ಕೋತ್ತಲಗಳು ಇವೆಲ್ಲವೂ 
ಕೂಡ ನಿಖರ ಸ್ಪಷ್ಟ ಮಾಹಿತಿಯನ್ನು ನೀಡುವ ಪ್ರಾಕ್ತನ ಆಕರಗಳಾಗಿವೆ. 


ಸಾಹಿತ್ಯಿಕ ಆಕರಗಳು. 


ಇತಿಹಾಸ ಸಂಶೋಧಕನು ಚರಿತ್ರೆಯನ್ನು ಕಟ್ಟುವಲ್ಲಿ ಪ್ರಮುಖವಾಗಿ ಸಾಹಿತ್ಯಿಕ ಆಕರಗಳ 
ಮೊರೆಹೋಗಬೇಕಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಸಮಕಾಲೀನ ರಾಜಮನೆತಗಳ ಇತಿಹಾಸಿಕತೆಯನ್ನು 
ನಿರೂಪಿಸಬೇಕಾದರೆ ಆ ಕಾಲದಲ್ಲಿ ರಚಿತಗೊಂಡ ಗಂಥಭಂಡಾರಗಳೇ ಸಂಶೋಧನೆಯಲ್ಲಿ ಪ್ರಮುಖ 
ಸಾಹಿತ್ಯಿಕ ಆಕರಗಳಾಗಿವೆ. ಆಯಾ ಕಾಲದಲ್ಲಿ ರಾಜಾಶ್ರಯ ಪಡೆದ ಕವಿಗಳು ಅಂದಿನ ಸ್ಥಿತಿಗತಿಯನ್ನು 
ಕಣ್ಣಾರೆ ಕಂಡು ದಾಖಲೆಯ ರೂಪದಲ್ಲಿ ಹಸ್ತಪ್ರತಿಯ ರೂಪದಲ್ಲಿ ಯಥಾವತ್ತಾಗಿ ನಿರೂಪಿಸಿದ್ದೇ ಸಾಹಿತ್ಯ 
ಕೃತಿಗಳ ಐತಿಹಾಸಿಕ ಕೃತಿಗಳಾಗಿವೆ. ಇದೇ ಇಂದಿನ ಸಂಶೋಧನೆಯ ತಾತ್ಲಿಕ ನಿಖರ ಆಕರಗಳಾಗಿವೆ. 


ಈ ರೀತಿಯಾಗಿ ಇತಿಹಾಸ ತಾತ್ವಿಕ ಸಂಶೋಧನೆಯಲ್ಲಿ ಪ್ರಾಕ್ಷನ ಮತ್ತು ಸಾಹಿತ್ಯಿಕ ಆಕರಗಳು 
ಸಂಶೋಧಕನಿಗೆ ತಾತ್ವಿಕ ಚಿಂತನೆಯ ಜೊತೆಗೆ ವಿಮರ್ಶಾತ್ಮಕತೆಯನ್ನು ಹುಟ್ಟುಹಾಕುತ್ತವೆ. 


ಸಂಶೋಧನೆಯಿಂದ ತಾತ್ಟಿಕತೆಯೋ, ತಾತ್ವಿಕತೆಯಿಂದ ಸಂಶೋಧನೆಯೋ. 


ತಾತ್ಮಿಕತೆಯಿ೦ದ ಸಂಶೋಧನೆ ಎಂಬುದರ ಬಗ್ಗೆ ಗಮನಿಸಿದರೆ, ಒಂದು ವಿಷಯವನ್ನು ಕುರಿತು 
ಸಂಶೋಧನೆ ಮಾಡಬೇಕೆಂದುಕೊಂಡಾಗ ಅದಕ್ಕೆ ಸಂಬಂಧಿಸಿದ ಕೆಲವೊಂದು ನೀತಿ, ನಿಯಮ, 
ತಿರ್ಮಾನ, ತತ್ವಗಳನ್ನು ಮೊದಲೇ ಮಾಡಿಕೊಳ್ಳುವುದು, ಅಂದರೆ ಸಂಶೋಧನೆಗೆ ಬೇಕಾದಂತ ಚೌಕಟ್ಟನ್ನು 
ಮೊದಲೇ ರೂಪಿಸಿಕೊಳ್ಳವುದೇ ತಾತ್ಲಿಕತೆಯಿಂದ ಸಂಶೋಧನೆ ಎಂಬುದನ್ನು ತಿಳಿಯಬಹುದು. ಈ 
ಸಂಶೋಧನಾ ಚೌಕಟ್ಟಿಗೆ ಅನುಗುಣವಾಗಿ ಅಕರಗಳನ್ನು, ಮಾಹಿತಿಗಳನ್ನು, ಅಂಕಿಸಂಖ್ಯೆಗಳನ್ನು, 
ಸಂಗ್ರಹಿಸುವುದು. ಹೀಗೆ ಸಂಗ್ರಹಿಸಿದ ಆಕರಗಳನ್ನು ಮದಲೇ ರೂಪಿಸಿಕೊಂಡಿದ್ದ ಚೌಕಟ್ಟಿಗೆ 
ಜೋಡಿಸುವುದು. ಈ ಚೌಕಟ್ಟಿಗೆ ಸಂಶೋಧನೆಯ ಆಕರಗಳು ಹೊಂದಲಿಲ್ಲ ಎಂದಾದರೆ ಅಂತಹ 
ಆಕರಗಳನ್ನು ನಮ್ಮ ಸಂಶೋಧನೆಯಿಂದ ಹೊರಗಿಡುವುದು. ಇಲ್ಲಿ ಆಕರಗಳ ಆಯ್ಕೆ ಮತ್ತು ನಿರಾಕರಣೆ 
ನಡೆಯುತ್ತದೆ. ಜೊತೆಗೆ ಮೊದಲೆ ಹಾಕಿಕೊಂಡಿದ್ದ ವೈಚಾರಿಕ ಪ್ರಮೇಯವನ್ನು ಸಂಶೋಧನೆಯ ಆಕರ 
ಪ್ರಶ್ನೆ ಮಾಡುವಂತಿದ್ದರೆ ನಿರಾಕರಿಸುವಂತಿದ್ದರೆ ಅವುಗಳನ್ನು ಪರಿಗಣಿಸುವುದೇ ಇಲ್ಲ. ಒಟ್ಟಿನಲ್ಲಿ ಮೊದಲೆ 
ರೂಪಿಸಿಕೊಂಡಿದ್ದ ತಾತ್ವಿಕ ಚೌಕಟ್ಟನ್ನು ಆಕರಗಳ ನೆರವಿಂದ ಸಮರ್ಥಿಸುವುದು ತಾತ್ವಿಕತೆಯಿಂದ 
ಸಂಶೋಧನೆಯ ಸ್ವರೂಪವಾಗಿದೆ. 


ಅದೇ ರೀತಿ ಸಂಶೋಧನೆಯಿಂದ ತಾತ್ಲಿಕತೆ ಎಂಬುದರ ಬಗ್ಗೆ ಕೆಳಗಿನಂತೆ ವಿಶ್ಲೇಷಿಸಬಹುದು. 
ಪ್ರತಿಯೊಂದು ಸಂಶೋಧನಾ ವಿಷಯದ ಒಳಗೆಯೇ ಅದನ್ನು ವಿಶ್ಲೇಷಿಸಬಹುದಾದ ಕೆಲವು 


408 


ವಿಧಾನಗಳಿರುತ್ತವೆ. ಇದನ್ನು ನಿರ್ಗಮನ ವಿಧಾನ ಎನ್ನುವರು. ಇಲ್ಲಿ ಸಂಶೋಧನೆಗೆ ಪೂರ್ವ 
ತೀರ್ಮಾನಗಳು ಇರುವದಿಲ್ಲ. ಸಂಶೋಧನೆ ನಡೆಸುವ ಗುರಿ, ಉದ್ದೇಶಗಳಿರುತ್ತವೆ. ಉದಾ 
ವಿಜಯನಗರದ ಯುದ್ಧ ಮತ್ತು ಸೈನ್ಯ ಎಂಬ ವಿಷಯವನ್ನು ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡರೆ 
ಅದಕ್ಕೆ ಮೊದಲೆ ಚೌಕಟ್ಟನ್ನು ನಿರ್ಮಿಸಿಕೊಳ್ಳುವ ಅಗತ್ಯವಿಲ್ಲ. ಬದಲಾಗಿ ಆ ಕಾಲಘಟ್ಟಕ್ಕೆ ಸಂಬಂಧಿಸಿದ 
ಕೆಲವು ಗಂಥಭಂಡಾರವು ವಿಜಯನಗರದ ಯುದ್ಧ ಮತ್ತು ಸೈನ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಸಿಗುತ್ತದೆ. 
ಅವು ಯಾವ ರೀತಿಯಲ್ಲಿ ವಿಶ್ಲೇಷಿಸಿವೆ ಎಂಬುದರ ಹುಡುಕಾಟ ಶುರುವಾಗುತ್ತದೆ. ಇದು 
ಸಂಶೋಧನೆಯಿಂದ ತಾತ್ವಿಕತೆಯನ್ನು ಕಂಡುಕೊಳ್ಳುವುದಾಗುದೆ. 


ಸಂಶೋಧನೆಯ ಕುರಿತು ಮೇಲಿನ ಒಟ್ಟು ವಿಸ್ತೃತ ವಿಶ್ಲೇಷಣೆಯನ್ನು ಪರಿಶೀಲಿಸುವುದಾರೆ 
ಹಲವಾರು ವಿಷಯಗಳಲ್ಲಿ ಸಂಶೋಧಕನು ಅಧ್ಯಯನ ಕೈಗೊಳ್ಳುವಲ್ಲಿ ಸತ್ಯಾಂಶವನ್ನು ಸಮಾಜಕ್ಕೆ 
ತೋರಿಸಲ್ಲಡುವುದೇ ಈ ಸಂಶೋಧನೆಯ ತಾತ್ವಿಕತೆಯ ಮೂಲ ತಿರುಳು. ಜೊತೆಗೆ ಪ್ರಸ್ತುತವಾಗಿ 
ಸಂಶೋಧಕರು ವಸ್ತುನಿಷ್ಠತೆ, ಭಾವನಿಷ್ಠತೆ ಮತ್ತು ತಾತ್ವಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು 
ವಿಮರ್ಶಾತ್ಮಕವಾಗಿ, ತರ್ಕಬದ್ದವಾಗಿ, ಕ್ರಮಬದ್ದವಾಗಿ ಒಂದು ವಿಷಯದ ಕುರಿತು ಅಧ್ಯಯನ 
ಕೈಗೊಳ್ಳಬೇಕೆಂಬುದನ್ನು ತಿಳಿಸಿಕೊಡುತ್ತದೆ. 


ಆಕರ ಗ್ರಂಥಗಳು: 
೧. ಚಂದ್ರ ಪೂಜಾರಿ.ಎಂ, "ಸಂಶೋಧನ ಜವಾಬ್ದಾರಿ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೮. 
೨. ಚಂದ್ರ ಪೂಜಾರಿ.ಎಂ, "ಸಮಾಜ ಸಂಶೋಧನ', ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೧೧. 


೩. ಚಂದ್ರ ಪೂಜಾರಿ.ಎಂ, "ಸಂಶೋಧನೆ ಏನು? ಏಕೆ? ಹೇಗೆ?', ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ-೨೦೧೧. 

೪. ಚಿದಾನಂದಮೂರ್ತಿ.ಎಂ, “ಸ೦ಶೋಧನೆ', ಡಿ.ವಿ.ಕೆ.ಮೂರ್ತಿ ಪ್ರಕಾಶನ ಮೈಸೂರು-೨೦೦೨. 

೫. ಚಿದಾನಂದಮೂರ್ತಿ.ಎಂ, "ಸಂಶೋಧನೆ : ತಾತ್ವಿಕ ಮತ್ತು ಆನ್ವಯಿಕ', ಸಪ್ನ ಬುಕ್‌ಹೌಸ್‌ 
ಬೆಂಗಳೂರು-೨೦೧೩. 

೬. ನಾಯಕ್‌.ಡಿ.ಬಿ, "ಸಾಹಿತ್ಯ ವಿಮರ್ಶೆ”, ಪ್ರಸಾರಾಂಗ, ಗುಲಬರ್ಗಾ ವಿಶ್ವವಿದ್ಯಾಲಯ, 
ಗುಲಬರ್ಗಾ-೨೦೧೦. 

೭. ವೆಂಕಟರತ್ನಂ.ಎ.ವ್ಹಿ, ಪದ್ಮಎಂ.ಬಿ, “ಇತಿಹಾಸ ಸಂಶೋಧನಾ ಮಾರ್ಗ”, ಬೆ೦ಗಳೂರು ಪಿಂಟಿಂಗ್‌ 
ಹಿ ಪಬ್ಲಿಸಿಂಗ್‌ ಕಂಪನಿ ಲಿ, ಬೆ೦ಗಳೂರು-೨೦೦೩. 

೮. ಶಿರೂರು.ಬಿ.ವಿ, "ಸಂಶೋಧನ ಸ್ವರೂಪ', ಅನ್ನಪೂರ್ಣ ಪ್ರಕಾಶನ, ಹುಬ್ಬಳ್ಳಿ-೧೯೯೨. 


409 


ವಿಶ್ವ ಯೋಗ ದಿನ : ಮಹತ್ವ ಮತ್ತು ಇತಿಹಾಸ, ಯೋಗದ ಲಾಭಗಳು. 


-ಜಯಲಕ್ಷಿ ಎಸ್‌. ಹಾವಪ್ಪಗೋಳ, 
ದೈಹಿಕ ಶಿಕ್ಷಣ ನಿರ್ದೇಶಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಫರಹತಾಬಾದ. 


ಬಾಹ್ಯ ಸೌಂದರ್ಯ ಎಷ್ಟು ಮುಖ್ಯವೋ ಹಾಗೆಯೇ ಆಂತರಿಕ ಸೌದರ್ಯ ಕೂಡ ದೇಹಕ್ಕೆ 
ಮುಖ್ಯವಾಗಿರುತ್ತದೆ. ಪ್ರತಿ ನಿತ್ಯವೂ ಮನುಷ್ಯನ ಜೀವನದಲ್ಲಿ ವ್ಯಾಯಾಮ ಎನ್ನುವುದು ಪ್ರಮುಖ 
ಪಾತ್ರವನ್ನು ವಹಿಸುತ್ತದೆ. ವರ್ಷದಲ್ಲಿ ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ 
ಗೋಳಾರ್ಧದ ಅತಿ “ಚಿಕ್ಕ ದಿನವನ್ನು ಅಂತರಾಷ್ಟ್ರೀಯ ಯೋಗ ದಿನಾಚರಣೆಗೆ "ಆಯ್ಕೆ ಮಾಡಲಾಗಿದೆ. 
ಇದನ್ನು ಬೇಸಿಗೆ ಟ್ರ ಸಂಕ್ರಾಂತಿ ದಿನವೆಂದು (ವರ್ಷದಲ್ಲಿನ ಅತ್ಯಂತ ಹೆಚ್ಚು "ಹಗಲುಳ್ಳ ದಿನ) 
ಕರೆಯಲಾಗುತ್ತದೆ. ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು. ಮಹತ್ವ "ಪಡೆದಿದೆ. ಇದು 
ದಕ್ಷಿಣಯಾನಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗುತ್ತದೆ. 


ಜೂನ್‌ ೨೧ ಅವಿಸ್ಮರಣೀಯ ದಿನ. ಅಂದು ಇಡೀ ಜಗತ್ತು ಯೋಗಮಯವಾಗುತ್ತದೆ. 
೨೦೧೪ರ ಡಿಸೆಂಬರ್‌ ೧೧ರಂದು ವಿಶ್ವಸಂಸ್ಥೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಜೂನ್‌ ೨೧ರಂದು 
'ಅ೦ತರಾಷ್ಟ್ರಿಯ ಯೋಗ ದಿನ'ವನ್ನು ಆಚರಿಸಬೇಕೆಂದು ತೀರ್ಮಾನಿಸಲಾಯಿತು. ಅಂದಿನಿಂದ 
ಪ್ರತಿವರ್ಷ ' ಜೂನ್‌ ೨೧ರಂದು ಜಾಗತಿಕ ಮಟ್ಟದಲ್ಲಿ ಅಂತರಾಷ್ಟ್ರಿಯ ಯೋಗದಿನವೆಂದು 
ಆಚರಿಸಲಾಗುತ್ತದೆ. ಜೂನ್‌ ೨೧ “ಗ್ರೀಷ್ಮ ಸಂಕ್ರಾಂತಿ'ಯ “ದಿನ, ಸೂರ್ಯ ಉತ್ತರ ದಿಕ್ಕಿನಿಂದ ಪೂರ್ವ 
ದಿಕ್ಕಿಗೆ ಚಲಿಸುವ ಸಮಯ. ಈ ಕಾರ್ಯಸಾಧನೆಯಲ್ಲಿ ಭಾರತದ ಪ್ರಧಾನ ಮಂತ್ರಿ ನರೇಂದ 
ಮೋದಿಯವರ ಪ್ರೇರಣೆ ಬಹಳ ಮುಖ್ಯವಾದುದು. ೧೭೫ ರಾಷ್ಟ್ರಗಳು ಯೋಗ ದಿನಕ್ಕೆ ತಮ್ಮ 
ಸಹಮತಿಯನ್ನು ಸೂಚಿಸಿವೆ. ಅಂತರಾಷ್ಟ್ರಿಯ ಯೋಗ ದಿನಾಚರಣೆಗಾಗಿ, ೫ ನಗರಗಳು ದೆಹಲಿ: 
ನಮಾಜ್‌. ಸಿಮ್ಲಾ, ರಾಂಚಿ, ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರು ಆಯ್ಕೆಯಾಗಿವೆ. 
ಯೋಗ ದಿನಾಚರಣೆಗೆ ಕೇಂದ್ರ ಸರ್ಕಾರ, ಆಯುಷ್‌ ಮಂತ್ರಾಲಯ, ಬ್ರಹ್ಮಾಕುಮಾರಿ ಈಶ್ವರೀಯ ವಿಶ್ವ 
ವಿದ್ಯಾಲಯ ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿವೆ. ಭಾರತ ತಪೋಭೂಮಿ. ಯೋಗಿಗಳ 
ತಾಣ, ಆಧ್ಯಾತ್ಮದಲ್ಲಿ ವಿಶ್ವದ ದಾರಿದೀಪವೆಂದು ಪ್ರಸಿದ್ಧವಾಗಿದೆ. 


ಯೋಗ ಎನ್ನುವ ಶಬ್ದದ ಉಗಮ ಸಂಸ್ಕೃತದ "ಯುಜ್‌"ನಿಂದ ಆಗಿದೆ. "ಯುಜ್‌" ಎಂದರೆ 
ಜೋಡಿಸು, ಕೂಡಿಸು, ಸಂಬಂಧಿಸು. ಪತಂಜಲಿ ಮಹರ್ಷಿಗಳ ಪ್ರಕಾರ 'ಯೋಗಃಚಿತ್ತವೃತ್ತಿ ನಿರೋಧಃ 
ಯೋಗವೆಂದರೆ ಮನಸಿನ ಚಂಚಲ ವೃತ್ತಿಗಳನ್ನು ನಿರೋಧಿಸುವುದು." ವಸಿಷ್ಠ ಮಹರ್ಷಿಗಳು "ಮನಃ 
ಪ್ರಶಮನೋಪಾಯಃ ಯೋಗಃ ಇತಿ ಅಭಿಧೀಯತೆ" ಮನಸ್ಸನ್ನು ಪ್ರಶಾಂತಗೊಳಿಸುವ ಸುಂದರ 
ಉಪಾಯವೇ ಯೋಗವೆಂದು ಹೇಳಿದ್ದಾರೆ. "ಯೋಗಃ ಸಮತ್ವಂ ಉಚ್ಚತೇ' ಯೋಗವೆಂದರೆ, 
ಕಾರ್ಯವ್ಯವಹಾರದಲ್ಲಿ ಸಮಭಾವ, ಸಮಚಿತ್ತವಾಗಿರುವುದು. ಸ್ತುತಿ-ನಿಂದನೆ, ಮಾನ-ಅಪಮಾನ, ಸುಖ- 
ದುಃಖ, ನೋವು-ನಲಿವು ಇತರೆ ಪರಿಸ್ಥಿತಿಗಳಲ್ಲಿ ಸಮಭಾವವನ್ನು ಹೊಂದುವುದೇ ಯೋಗವೆಂದು 
ಭಗವದ್ಗೀತೆ ಹೇಳುತ್ತದೆ. ಯೋಗವೆಂದರೆ ಕೆಲವರು ಪ್ರಾಣಾಯಾಮ ಅಥವಾ ಯೋಗಾಸನವೆಂದು 
ತಿಳಿದಿದ್ದಾರೆ. ಆದರೆ. ಯೋಗವು... ಆತ್ಮನ ಚಂಚಲ ಮನಸ್ಸನ್ನು ಏಕಾಗ್ರಗೊಳಿಸಬಲ್ಲ 
ಮನೋವ್ಯಾಯಾಮವಾಗಿದೆ. ಅದೇನೇ ಇರಲಿ ಯೋಗವೆಂದರೆ ಸರ್ವ ಮನೋವೃತ್ತಿಗಳ ಮೇಲೆ 
ಪ್ರಭುತ್ವವನ್ನು ಸ್ಥಾಪಿಸುವುದು. ವರ್ತಮಾನ ಸಮಯದಲ್ಲಿ ಯೋಗದಲ್ಲಿ ಹಠಯೋಗ, ಸನ್ಯಾಸಯೋಗ, 
ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ, ಶುಭಯೋಗ, ಲಾಭಯೋಗ, ಯೋಗಾ- 
ಯೋಗ ಇತ್ಯಾದಿ ಅನೇಕ ಪ್ರಕಾರಗಳು ಇವೆ. 


410 


ಯೋಗದ ಮಹತ್ವ ಹಾಗೂ ಸಂದೇಶ: ಯೋಗವು ಪ್ರಪಂಚಕ್ಕೆ ಭಾರತೀಯರ ಕೊಡುಗೆ ಎಂದು ಹೇಳಲು 
ಹೆಮ್ಮೆ ಯಾಗುತ್ತದೆ. ಜೂನ್‌ ೨೧ರಂದು ಇಡೀ ವಿಶ್ವವೇ ಯೋಗ ದಿವಸವೆಂದು ಆಚರಿಸುತ್ತಿರುವುದು 
ನಿಜಕ್ಕೂ ಸಂತೋಷದ ವಿಷಯ. ಯೋಗಕ್ಕೆ ಈ ಹಿರಿಮೆಯ ಗರಿಯನ್ನು ತಂದು ಕೊಟ್ಟವರು ಪ್ರಧಾನಿ 
ನರೇಂದ್ರ ಮೋದಿಯವರು. 


ಯೋಗ ಎಂದರೇನು? ಆಸನಗಳೇ ಪ್ರಾಣಾಯಾಮವೇ ಅಥವಾ ಎರಡೂ ಸೇರಿಯೇ? ಈ 
ಪ್ರಶ್ನೆಗೆ ಉತ್ತರ ಬಲು ಕಷ್ಟ ಅಷ್ಟು ಅಲ್ಲ ಬಹಳ ವ್ಯಾಪ್ತಿಯುಳ್ಳದ್ದು, ಯೋಗ ಎಂದರೆ ಯೋಗಾಸನವೂ 
ಹೌದು ಪ್ರಾಣಾಯಾಮವೂ ಹೌದು. ಆದರೆ ಅದಷ್ಟು ಅಲ್ಲ. ಯೋಗವು ಎಂಟು ಅಂಗಗಳನ್ನು ಉಳ್ಳದ್ದು, 
ಅದೇ ಅಷ್ಟಾಂಗ ಯೋಗ. ಇದು ಪ್ರಾಚೀನ ಭಾರತದ ಯಷಿಗಳು ನೀಡಿದ ವಿಜ್ಞಾನ. ಯಮ, ನಿಯಮ, 
ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೇ ಆ ಎಂಟು ಅಂಗಗಳು. 
ಯೋಗಾಭ್ಯಾಸಿಗಳಿಗೆ ಈ ಶಬ್ದಗಳು ಪರಿಚಿತ. 


ನಮ್ಮ ದೇಶದ ಪರಂಪರೆಯಲ್ಲಿ ಅನೇಕ ಯೋಗಿಗಳ ಬಗ್ಗೆ ಅನೇಕರು ಕೇಳಿದ್ದೇವೆ. ಅವರೆಲ್ಲ ಈ 
ಎಂಟು ಹಂತದ ಯೋಗವನ್ನು ಅಭ್ಯಸಿಸುತ್ತಾ ಭಗವ೦ತನನ್ನು ಉಪಾಸಿಸಿ ಅವನ ಸಾನ್ನಿಧ್ಯವನ್ನು 
ಅನುಭವಿಸಿದವರು. ಅಂದರೆ ಈ ಅಷ್ಟಾಂಗ ಯೋಗವು ಕೇವಲ ಶಾರೀರಿಕ ವ್ಯಾಯಾಮವಾಗದೇ 
ಪರಮಾತ್ಮನ ಜೊತೆ ನಮ್ಮ ಅವಿನಾಭಾವ ಸಂಬಂಧವನ್ನು ಅನುಭವಿಸುವುದೇ ಅದರ ಅಂತಿಮ ಗುರಿ, 
ಘಟ್ಟ. ಆದರೆ ಆ ಮಟ್ಟಕ್ಕೇರಲು ಎಲ್ಲರಿಂದ ಸಾಧ್ಯವೇ 7 ಇಲ್ಲವಾದರೂ ಪ್ರಯತ್ನ ಪಡಬಹುದಲ್ಲವೇ? 
ಯೋಗದ ಪರಿಪೂರ್ಣತೆಯನ್ನು ಮುಟ್ಟಲು ಹಲವಾರು ಮಜಲುಗಳಲ್ಲಿ ನಮ್ಮ ದೇಹವನ್ನೂ ಮನವನ್ನೂ 
ಹದಗೊಳಿಸಬೇಕು. 


ಮೊದಲಿಗೆ, ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸಬೇಕು. ನೆನಪಿಡಿ, ಉಸಿರಿಗೂ ಮನಸ್ಸಿಗೂ 
ನಿಕಟ ಸಂಬಂಧವಿದೆ. ಉಸಿರಿನ ನಿಯಂತ್ರಣದಿಂದ ಮನಸ್ಸು ಹತೋಟಿಗೆ ಬರುತ್ತದೆ. ಯಮ, ನಿಯಮ 
ಎಂಬ ಎರಡು ಹಂತಗಳಲ್ಲಿ ದೇಹವನ್ನು ಶಿಸ್ತುಬದ್ಧ ಜೀವನ ಶೈಲಿಯಿಂದ ಹದಗೊಳಿಸಿದರೆ ಮಾತ್ರ 
ಯೋಗಾಸನಗಳನ್ನು ಮಾಡುವುದು ಸುಲಭವಾಗುತ್ತದೆ. ಆಸನಗಳನ್ನು ಮಾಡುವಾಗ ಉಸಿರಿನ ಮೇಲೆ 
ನಮ್ಮ ಗಮನ ಪೂರ್ತಿ ಕೇಂದ್ರೀಕೃತವಾಗಿದ್ದರೆ ಮಾತ್ರ ಆಯಾ ಆಸನದ ಪೂರ್ಣ ಪ್ರಯೋಜನ 
ಪಡೆಯಬಹುದು. ಹೀಗೆ ಪ್ರಾರಂಭಿಸಿ ಕ್ರಮೇಣ ಉಸಿರಿನ ಮೇಲೂ, ಮನಸ್ಸಿನ ಮೇಲೂ ಏಕಾಗ್ರತೆ 
ಸಾಧಿಸುವುದರಿಂದ ಅನವಶ್ಯವಾದ ಭಾವನೆಗಳೂ, ವಿಚಾರಗಳೂ ಮೆದುಳಿನಿಂದ ಹೊರಹೋಗಲು 
ಅನುಕೂಲವಾಗುತ್ತದೆ. ಕ್ರಮೇಣ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರುತ್ತದೆ. ಸಾಮಾನ್ಯವಾಗಿ "ನಾನು ಯೋಗ 
ಮಾಡುತ್ತೇನೆ” ಎಂದು ಹೇಳುವವರು ಈ ಮಟ್ಟದ ಸಾಧನೆಯನ್ನು ಮಾಡಿರುತ್ತಾರೆ. 

ಆದರೆ ಯೋಗಾಭ್ಯಾಸ ಇಷ್ಟಕ್ಕೇ ನಿಲ್ಲುವುದಿಲ್ಲ ಎಂಬುದನ್ನು ನಾವು ಮನಗಾಣಬೇಕು. ಆಸನ, 
ಪ್ರಾಣಾಯಾಮಗಳು ಯೋಗದ ಒಂದು ಹಂತವಷ್ಟೆ. ಅಷ್ಟಕ್ಕೇ ನಿಲ್ಲದೇ, ಈ ಭೌತಿಕ ಶರೀರವನ್ನೇ ಒಂದು 
ಸಾಧನವಾಗಿ ಪರಿಗಣಿಸಿ (ಶರೀರಮಾಧ್ಯಂ ಖಲು ಧರ್ಮಸಾಧನಂ ಎಂಬಂತೆ) ನಮ್ಮ ಗುರಿಯನ್ನು 
ಪರಮಾತ್ಮನೆಡೆಗೆ ಕೇಂದ್ರೀಕರಿಸಿ ನಡೆದರೆ ಮಾತ್ರ ನಾವು ಪರಿಪೂರ್ಣ ಯೋಗಿಗಳಾಗಬಹುದು. 
ಸರಳವಾಗಿ ಹೇಳುವುದಾದರೆ, ಆಸನ, ಪ್ರಾಣಾಯಾಮದ ಜೊತೆಗೆ , ನಾವು ಈ ಕೆಳಗಿನ ಅಭ್ಯಾಸಗಳನ್ನು 
ಮಾಡಿ ನಮ್ಮ ಮನಸ್ಸನ್ನು ನಿಯಂತ್ರಿಸಿ ವ್ಯಕ್ತಿತ್ವವನ್ನು ಉನ್ನತಗೊಳಿಸಬೇಕು. ಈ ಬಗ್ಗೆ ಶ್ರೀಕೃಷ್ಣನು 
ಭಗವದ್ಗೀತೆಯಲ್ಲಿ ಅನೇಕ ಅಧ್ಯಾಯಗಳಲ್ಲಿ ವಿಶದಪಡಿಸಿದ್ದಾನೆ. ಅದರಲ್ಲಿ ಒಂದು ಅಂಶ ೧೩ನೇ 
ಅಧ್ಯಾಯದ ೭೮೯,೧೦ ಶ್ಲೋಕಗಳಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾನೆ. 
೧. ಅಮಾನಿತ್ತಂ: ನಿರಹಂಕಾರ 
ತ್ಯ ಅದಂಭಿತ್ವಂ: ನಿರಾಡಂಬರ 
೩. ಅಹಿಂಸಾ: ಯಾವ ಪ್ರಾಣಿಯನ್ನೂ ಹಿಂಸೆ ಮಾಡದಿರುವುದು 


411 


೪. ಕ್ಷಾಂತಿ: ಕ್ಷಮೆ, ಉದಾರವಾಗಿ ಇತರರ ತಪ್ಪುಗಳನ್ನು ಕ್ಷಮಿಸಬೇಕು. 
೫. ಆರ್ಜವಂ: ಯಜುಭಾವ ಎಂದರೆ ಪ್ರಾಮಾಣಿಕತೆ. 


ಆಚಾರ್ಯೋಪಾಸನಂ: ಗುರೂಪಾಸನೆ, ಗುರು ಶುಶ್ರೂಷೆ. 

ಶೌಚಂ: ಶಾರೀರಿಕ ಹಾಗೂ ಮಾನಸಿಕ ಶುಚಿತ್ವ 

ಸ್ಕೈಯ: ಧೃತಿಗೆಡದಿರುವಿಕೆ 

ಆತ್ಮವಿನಿಗಹ: ಆತ್ಮ ಸಂಯಮ, ಇಂದ್ರಿಯ ನಿಗ್ರಹ 

ಸಮಚಿತ್ತತ್ವ: ಸುಖ ದುಃಖಗಳನ್ನು ಸಮವಾಗಿ ಸ್ಲೀಕರಿಸುವುದು. 

ಕರುಣೆ, ಪವಿತ್ರತೆಯಿಂದ ಕೂಡಿ ಕಮಲಪುಷ್ಟ್ಪದಂತೆ ಅನಾಸಕ್ಷನಾಗಿ ಇರಬಲ್ಲನು. 


ಯೋಗದ ಲಾಭಗಳು: ಯೋಗಾವಸ್ಥೆಯಲ್ಲಿ ಶ್ವಾಸೋಚ್ಚಾಸ ನಿಧಾನವಾಗಿ ನಡೆಯುವುದರಿಂದ ಯೋಗಿಯು 
ವಿಶ್ರಾಂತಿ ಹಾಗೂ ನೆಮ್ಮದಿಯ ಅನುಭವ 5 ಪಡೆಯುವನು. ಯೋಗಾವಸ್ಥೆಯಲ್ಲಿ ಹೃದಯದಲ್ಲಿ ರಕ್ತ 
ಸಂಚಾರ ನಿಯಮಿತವಾಗಿ ನಿರ್ದಿಷ್ಟವಾಗಿ ಕಡಿಮೆಯಾಗುವುದರಿಂದ ಹೃದಯಕ್ಕೆ ಸಾಕಷ್ಟು ವಿಶ್ರಾಂತಿ 
ದೊರೆಯುತ್ತದೆ. ಯೋಗಾವಸ್ಥೆಯಲ್ಲಿ ಯೋಗಿಯ ಶರೀರದಲ್ಲಿ ಸಂಚರಿಸುವ ರಕದಲ್ಲಿ ಲ್ಯಾಕ್ಟಿಕ್‌ ಆಮ್ಲದ 
ಅಂಶವು ಶೀಘವಾಗಿ ಕೆಳಮಟ್ಟಕ್ಕೆ ಬರುವುದರಿಂದ ಸಂಪೂರ್ಣ ಶಾಂತಿಯ ಅನುಭವವಾಗುವುದಲ್ಲದೇ 
ಎಲ್ಲಾ ಪ್ರಕಾರದ ಉದ್ದೇಗ ಹಾಗೂ ನಿರುತ್ಸಾಹದಿಂದ ಮುಕ್ತಿ ಲಭಿಸಿ, ನರಮಂಡಲಕ್ಕೆ ಶಕ್ತಿಯು 
ದೊರೆಯುವುದಲ್ಲದೇ ಯಾವುದೇ ರೀತಿಯ ನರಗಳಿಗೆ ಸಂಬಂಧಿಸಿದ ರೋಗವು ನಿವಾರಣೆಯಾಗುತ್ತದೆ. 
ಯೋಗಾವಸ್ಥೆಯಲ್ಲಿ ಮಾನಸಿಕ ಉದ್ದೇಗ ದೂರವಾಗುವುದರಿಂದ ಮಾನವನ ತ್ವಚೆಯಲ್ಲಿ ಅಸಾಧಾರಣ 
ರೋಗ ನಿರೋಧಕಶಕ್ತಿಯು ಪಪುಲ್ಲಿತವಾಗುವುದರಿಂದ ಯೋಗಿಯು ಉಲ್ಲಾಸಭರಿತನಾಗುವನು. * 
ಹೃದಯವಿಕಾರ, ರಕ್ತದೊತ್ತಡ. ಮಾನಸಿಕ ಅಶಾಂತಿ, ಅರೆಹುಚ್ಚು, ಕ್ರೋಧ, ಕಾಮ, ಮಾನಸಿಕ ಭಯದಿಂದ 
ಉಂಟಾದ ರೋಗಗಳೂ ಸಹ ಯೋಗದಿಂದ ಓಡಿ ಹೋಗುತ್ತವೆ. 


ಉದ್ದೇಗ ನಿಯಂತ್ರಣ ಯೋಗ ವಿಜ್ಞಾನವು ಮನುಷ್ಯನ ಉದ್ದೇಗಗಳನ್ನು ನಿಯಂತ್ರಿಸಿ, ಅವನ 
ವಿಚಾರಗಳನ್ನು ವ್ಯವಸ್ಥಿತವಾಗಿಡುತ್ತದೆ. ಯೋಗದ ಫಲವಾಗಿ ನಾವು ಗಹನ ಶಾಂತಿಯ ಅನುಭವ 
ಮಾಡುತ್ತೇವೆ, ಆಗ ಕೊರ್ಟಿಕೋಸ್ಟಿರಾಯಿ ಗಂಥಿಯ ಅಂತಃಸ್ರಾವದ ಪ್ರಮಾಣ ಕಡಿಮೆಯಾಗಿ ಆರೋಗ್ಯಕ್ಕೆ 
ಅತ್ಯಂತ ಸಹಾಯಕಾರಿಯಾಗುತ್ತದೆ. ಅದು ನಮಗೆ ಪೆಪ್ಟಿಕ್‌ ಅಲ್ಲರ್‌, ರಕ್ತದೊತ್ತಡ. ಮಧುಮೇಹದಂತಹ 
ರೋಗಗಳಿಂದ ದೂರವಿಡುತ್ತದೆ. ಅಲ್ಲದೇ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ವೈಜ್ಞಾನಿಕವಾಗಿ 
ಹೇಳುವುದಾದರೆ ಯೋಗಿಯು ಏಕರಸ ಮತ್ತು ಅ೦ಂತರ್ಮುಖತೆ ಹಾಗೂ ಹರ್ಷಿತಮುಖತೆಯ ಸ್ಥಿತಿಯಲ್ಲಿ 
ಸದಾಕಾಲಕ್ಕೆ ಇರುವುದರಿಂದ ಅವನ ಮಾನಸಿಕ ಹಾಗೂ ಶಾರೀರಿಕ ಕ್ರಿಯೆಗಳಲ್ಲಿ ಅಸಾಧಾರಣ 
ಬದಲಾವಣೆಗಳಾಗಿ ನಿರೋಗಿ, ದೀರ್ಫಾಯುವಾಗಿ ತೃಪ್ತಿಮಯ ಜೀವನವನ್ನು ಪಡೆಯುವನು. ದುಃಖ, 
ರೋಗ, ಅಧೈರ್ಯ, ಆಸೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳಾದ ಎಲ್ಲಾ 
ಮನೋರೋಗಗಳನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಿ, ಶುದ್ಧ ಸಂಕಲ್ಲದಿಂದ ಸದಾ ಇರಲು ಅತಿ 
ಸುಲಭವಾದ ಏಕೈಕ ಮಾರ್ಗವೇ ಸಹಜ ರಾಜಯೋಗವಾಗಿದೆ. ಯೋಗದಿಂದ ಯೋಗಿಯು ಅತಿನಿದ್ದೆ. 
ಆಲಸ್ಯ, ಭಯ, ವ್ಯಕ್ತಿದ್ದೇಷ, ಜಾತಿ, ಮತ, ಲಿಂಗಭೇದ, ವಯೋಭೇದಗಳನ್ನು ನಿರ್ಮೂಲಮಾಡಿ ಪ್ರೇಮ, 
ದಯೆ, ಕೊನೆಯದಾಗಿ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಆತ 
ನಮ್ಮನ್ನೆಂದಿಗೂ ಕೈಬಿಡಲಾರ ಎಂಬ ಅಚಲ ಶ್ರದ್ಧೆ. ಇದೇ ಯೋಗದ ಕೊನೆಯ ಮೆಟ್ಟಲು. 


ಹೀಗೆ ಈ ಎಲ್ಲಾ ಗುಣಗಳನ್ನು ನಾವು ಅಳವಡಿಸಿಕೊಳ್ಳುತ್ತಾ ಹೋದ ಹಾಗೆ, ಯೋಗದ ಅಂತಿಮ 
ವಿದ್ಯೆಯು ನಮಗೆ ಗೋಚರವಾಗಿ, ಭಕ್ತಿ, ಶ್ರದ್ಧೆಗಳು ಬಲವಾಗಿ ಬೇರೂರಿ ಮನಸ್ಸು ಸದಾ ಅವನಲ್ಲೇ 
ಲೀನವಾಗಿರುವ ಸ್ಥಿತಿಯಲ್ಲಿ ಪ್ರಸನ್ನವಾಗಿರುತ್ತದೆ. ಇದೇ ಆನಂದ ಯೋಗ. ಆದ್ದರಿಂದ ಎಲ್ಲ 


412 


ಯೋಗಾಭ್ಯಾಸಿಗಳೂ ದೇಹ ಸ್ವಾಸ್ಥ್ಯದ ಜೊತೆಗೆ ಮನಸ್ಸಿನ ಆರೋಗ್ಯವನ್ನೂ, ಆ ಮೂಲಕ ನಮ್ಮ ಚಾರಿತ್ರ 
ವ್ಯಕ್ತಿತ್ವದ ಉನ್ನತಿಯನ್ನೂ ಸಾಧಿಸಿ ನಿಜವಾದ ಯೋಗಿಗಳಾಗೋಣವೇ? 


“ಆರೋಗ್ಯವೇ ಭಾಗ್ಯ' 


413 


Makhdum Shamshuddin Abul Fatah Muhammad Multani 8205020: 
A Renowned Sufi of Muhammadabad Bidar. 


-Abdul Aziz U.Rajput, 

Freelance Historian, 

Deccan Studies and Historical Research, 
Bijapur. 


Introduction: 


Makhdum Muhammad alias Multani Padshah was a younger son of 
Shaikh Ibrahim and grandson of Shaikh Fatahullah Multani, Shaikh Muhammad 
was his name Shamshuddin and Abul Fatah was his titles. He was born at Bidar 
in 862 A.H./1457 A.D. at the time of his father’s death Shaikh Muhammad was 
a child of six years, Fatimah was his mother, belonged to the family of 
Makhdum Jan-e-Jahan Gasht, was the famous Sufi of Suharwardi order. 


Shaikh Muhammad led a life of seclusion and retirement. He was 
renowned for his piety and sanctity. The author of Makhzan-ul-Karamat says 
that Shaikh Muhammad has many miracles, which all were compiled in the 
form of a book. He acquired the knowledge of esoteric and exoteric from his 
father and other contemporary scholars. 


He became disciple and khalifa of Shaikh Bahauddin Ansari, then he 
started initiating the people into Qadri silsila, he first enrolled his own son 
Shaikh Ibrahim Makhdumji and later initiated many others, taught them zikr 
and azkar (rules, regulations and discipline) of Qadri order. 


Shaikh Bahauddin Ansari sent a khirqa-e-khilafat (Patch garment) and 
10261 nama (permission letter) through one of his disciples, Shaikh Jalal Qadri, 
he traveled a long journey of 300 kose (460 kms) and reached Bidar. He 
conferred the robe of khilafat and ijazat nama to Shaikh Muhammad, which he 
received from his ancestor Shaikh Abdul Qadir Gilani. 


Shaikh Muhammad was one of the eminent Sufis of Deccan, his vast 
knowledge, deep devotion, charming and attractive personality had won him 
admiration in the court as well as in the people of Bidar etc. the contemporary 
sultans of Qutub Shahis of Golconda and Baridis were his patrons. Qasim Barid 
the founder of Barid Shahis says that in Deccan there are two Muhammads, 
each one is unrivalled in his times, one is Shaikh Muhammad Multani Padshah 
and another one is Sayed Muhammad Gesudiraz". 


414 


Once Shaikh Abul Hasan, a descendant of Sayed Muhammad Gesudiraz 
visited to Shaikh Muhammad to clarify certain passages of a tract written by 
his great grandfather, which appeared critical to some scholars, Shaikh 
Muhammad not only convinced him in arguments but summarized the 
disputed passages within the light of sharia. Shaikh Muhammad was on 
friendly terms with his fellow Sufis of Junaydi and Chishti orders, who 
frequently visited him at Bidar and used to hold malfuzats (discourses) with 
him. He was generous, gentle and kind, whatever he received an atiya (gift) in 
cash or kind, he distribute it immediately into his disciples. He use to perform 
sama and also celebrated the urs of the Sufi masters in his khanqua. Many 
pious personalities like the ulema, the mashaik and the fagirs all were 
attended the majlis, and felt deeply affected by his personality”. 


Shaikh Muhammad had several murids (disciples), but he conferred the 
khilafat only on those whom he considered deserving. They were staunch to 
follow the rules of Holy Quran and the tradition of Holy Prophet (sunnah) and 
also the tradition and examples of Qadri Sufis. Muhammad Karimuddin was 
made a long list of the murids of Shaikh Muhammad Multani, who were settled 
in the various places of the Deccan region, they are Shaikh Abdullah, Shaikh 
Junayd, Miyan Raje Muhammad, Shaikh Yusuf bin Ahmed Bijapuri, Miyan 
Hasan of Kohir and Shaikh Fatahullah, Shaikh Ibrahim, Miyan Khuda Baksh, 
Mirza Musa, Shaikh Ayub, Miyan Hussain, Qazi Muhammad, Sayed Hyder 
Mashhadi, Shaikh Abdul Karim bin Jalal Qadri, Shaikh Abdullah Arab, Shaikh 
Alauddin bin Sharafuddin, Shaikh Nabina and besides his own sons and his 
elder brother Shaikh Ahmed. Shaikh Farid Qadri and Shaikh Nizam Hatnuri 
were his favourite khalifas. 


In the year 935 A.H./1528 A.D. Sultan of Gujarat Bahadur Shah was led a 
campaign towards Deccan. Shaikh Muhammad was ill, he summoned all his 
sons bade them farewell and wrote a last will (wasiyat nama). Shaikh Ishaq 
one of his sons states that on 27" ramzan 935 A.H./1528 A.D. while handing 
over the last will, his father conferred his patched garment upon him together 
with his three brothers” with a permission to enroll disciples in Qadri order, so 
that they may guide and train them in the way leading to Almighty Allah. 


In accordance with the khilafat nama, Shaikh Muhammad conferred on 
his first son Shaikh Ibrahim Makhdumji the robe of khilafat which he had 
received from Shaikh Bahauddin Ansari. To Shaikh Ishaq and Shaikh Ismail, he 
gifted his own pairahan (shirt). To his youngest son Shaikh Badruddin, he gifted 
the 07700770 (Turban) and letter of //0201 nama which he had received from his 
Pir. 


415 


Shaikh Muhammad died in the month of 1* shawwal 936 A.H./8™ June 
1529 A.D. at the age of 72. He was buried near the grave of his father Shaikh 
Ibrahim at Bidar and his shrine still the place of visitation. His sons and 
descendants worked not only among the masses but also took interest in the 
politics of Adil Shahis and Qutub Shahis courts. 


The tomb of Shaikh Muhammad is situated in the North-West corner of 
the town. It has a large enclosure, and is approached from the main street by a 
lofty arch whence a branch road leads to the gateway of the tomb. The 
gateway has an arch at each end towards the north and south and also a pair 
of rooms, built on either side of the passage. Beyond the gateway a paved walk 
first passes through a large cemetery containing the graves of the followers of 
the Sufi. Several of these graves bear inscriptions, one of these inscriptions is 
carved on a tomb built to the right of the passage, almost midway between the 
main entrance and the sepulchral chamber of the shrine”. The inscribed tablet 
consists of two lines of Persian verse and reads thus; 


Transliteration: 
Rakht Barbast Zain Jahan Deeni, A’an Wali Zamana A’al Nabi 
Sa’al Ta’arekhsh A’az Khurd Jistam, Guft Andar Bahisht Sayed Wali 
Translation: 
‘From this low world packed up his chattel, 
The saint of the world, an offspring of the Prophet. 
| inquired of Wisdom the chronogram of his demise, 
It communicated, “Sayed Walli is in Heaven” ’. 
The phrase “andar bahisht sayed wali” gives the date 1082 A.H/1671 
which falls in Aurangzeb’s reign. The style of writing is nastaliq of the Mughal 
period. 


Almost opposite Sayed Wali’s tomb, on the other side of the passage 
towards the west, is the tomb of Makka Bi, which has an inscription recording 
an endowment for the maintenance of the tomb. The style of writing as well as 
the language of the inscription is crude, and as it is dated 1258 A.H./1842, it 
shows that public taste in literary matters at that time was at a very low level. 


Transliteration: 


La 11010 Illa Allah Muhammad 105001 Allah 

Makka Bi Zahid Kaniz K Qutub Muhammad Multani Qadri 

Wa Ek Chah Alamgiri Wa Deh Chah Shaikh Bawi Kharidi Khud Ba Nan Wa 
Halwadat Wa Quran Khwan Wa Roghan Dargah 8006-1010 Wa Zameen 
Wa A’'amba Wagaira 101 Maqbara Makka Bi Waokf Namudam A’anke 


416 


707701 Numoa’id Fardah A’aj Deedar Khuda Wa Shafa’at Rasool 
Mahrum....... 
Pyase Ko Tou Pani Kya Li Bhukya Want Roti 
Bismillah Al-Rehman Al-Rahim 
Chori Gar Kardi Makka Bi Nak Kati Ya Choti 
Enclosed Right of the Slab: Mohiuddin Gilani Qadri....1258....Makka Bi 


Enclosed Left of the Slab: Husain...812 


Translation: 


There is no God but God and Muhammad is the Prophet of God. 

Makka Bi, the pious slave of Qutub Muhammad Multani Qadri. 

‘And one well built by Alamgir and ten wells of Shaikh Bawi, purchased 
by me (are an endowment for the distribution of) bread and sweets, for 
the fees of the Quran reciters, and for the expenses of oil (for the lamps 
of the dargah). | also dedicate the villages, lands, mango trees, etc., 
attached to the tomb of Makka Bi. Whoever shows avarice in respect of 
this endowment may he be deprived tomorrow (the Day of Judgment) of 
the Divine vision and the intercession of the Prophet!’ 


In the name of God the most Merciful and Compassionate. 


‘The thirsty may drink the water and the hungry enjoy the bread, but if 
thou committest a theft it is tantamount to thy cutting the nose or the 
tresses of Makka Bi”. 


According to Mishkat-un-Nabuwa the spiritual genealogy of Shaikh 
Muhammad is as follows; Shaikh Muhammad from Shaikh Bahauddin Ansari 
from Shaikh Ibrahim Ansari from Sayed Ahmed Halbi Al-Magharabi from Sayed 
Hasan from Sayed Musa from Sayed Ali from Sayed Muhammad Baghdadi from 
Sayed Hussain Baghdadi from Sayed Muhammad Zu Ahmed from Sayed Abi 
Nasr Mohiuddin from Sayed Imaduddin Abi Saleh Nasr from Sayed Tajuddin 
Abdul Razzaque. 


His family genealogy is as follows; Shah Shamsuddin Abi Al-Fateh Shaikh 
Muhammad Al-Qadri bin Shaikh Ibrahim bin Shaikh Fateh Allah bin Shaikh 
Abubakr bin Shaikh Fakhruddin bin Shaikh Badruddin bin Shaikh Sayed 
Fakhruddin bin Badruddin bin Sayed Shah Maina bin Amir Shah Ghori bin 
Sultan Shahbuddin Ghori Al-Ghaznawi’. 


Notes and References: 


417 


1. History of the Qadri Order in India, p.56 
2. lbid 
3. Shaikh Muhammad had five sons namely Shaikh Ibrahim, Shaikh Ismail, 


NA 


Shaikh Ishaq, Shaikh Badruddin and Shaikh Fakhruddin. Shaikh Fakhruddin 
was died in early age of four year and buried near the shrine of his father. 
Bidar: Its History and Monuments, p.108 

Epigraphia Indo-Moslemica, 1927-28, p.23 

Mishkat-un-Nabuwa, p.41 

Majmua Al-Ansab, in Tazkirat-ul-Ansab, in Abdul Aziz Rajput, Sufis of Deccan 
and their Shrines, p.154. 


418 


A VIEW ON POLITICAL HISTORY OF GULBARGA DISTRICT. 


-DR. JAGADEVAPPA T. DHARANI, Ph.D. 
Asst. Professor of History, Govt.First Grade College, 
Farhatabad-Tq. And Dist-Kalaburagi. 


INTRODUCTION. 


In the former days Gulbarga was known as Kalburgi, which means a 
‘stony land’ or stone roofing or a heap of stones in Kannada. Language. 
Another version is that Gulabrga was so named to connote a ‘leaf’ with flower, 
since ‘Gul’ means ‘flower’ and ‘Burg’ means ‘leaf’ in the Persian language. It is 
also said that Kalburgi known later as Kalburgah came to be pronounced as 
Gulbarga when it was under the Muslim rule. Gulbarga district situated in the 
North Eastern corner of Karnataka is the heart of the sub-division of Karnataka, 
popularly known as Hyderabad-Karnataka. Among the three districts of the 
former Hyderabad Karnataka area, which after the re-organization of states 
formed part of Karnataka state. Gulbarga occupies a central place with Bidar to 
its north and Raichur to its south. It lies between 76°4 and 77.42 longitude and 
16.12 and 17.46, latitude is bounded on the north by Bidar district of Karnataka 
state and Osmanabad district of Maharashtra State on the east by Medak and 
Mahabubnagar districts of Andhra Pradesh, on the south by Raichur district 
and on the west by Bijapur district of Karnataka state and Solapur district of 
Maharashtra state. 


There are a few place in Gulbarga district connected with legendary 
history of which two may be mentioned i.e., Sagara and Chayya. Sagara, or the 
modern Shahapur got its name from the famous king of Ikshvaku lineage. It is 
said that somebody had administered poison to his mother, and that therefore 
he was born with ‘gara’ (Sa+gara) i.e., poison. He got the lost kingdom of his 
father and performed, the horse sacrifice. It is said that he was blessed with 
adventurous deeds of their 60,000 sons by first wife, who in subsequent years 
were lifted to the heavens by the penance and adventure deeds of their 
grandson Bhagiratha. 


Chhaya, is a famous place of pilgrimage on the banks of the river Krishna. 
This place is associated with the name of a wife of the sun god. The legend 
bear his burning radiance, created a women, Chhaya resembling her own form 
and left for her fathers house leaving her replica at home with Chaya lived with 
the sun-god as his wife. The sun god was under the impression that it was his 
real wife. The mystery was somehow revealed afterwards and the sun god 


419 


joined his original wife, leaving Chhaya-Devi. Chayya was now helpless after 
sometimes, the sun-god was full of remorse and said that in order to atone for 
the wrong which he did her, he would touch her feet every morning and even 
now the first ray of the rising sun touch. 


A VIEW ON POLITICAL HISTORY OF GULBARGA DISTRICT REVIEW OF 
LITERATURE. 


e Brief Political History of Gulbarga District: 
The Satavahanas. 


After the extermination of the great Satavahana dynasty in about 200 
A.D. the entire region under their sway disintegrated into a number of small 
principalities reigned till the middle of the 6" century A.D. When the Chalukyas 
of Badami came on the scene to establish strong general confusion. During the 
intervention period, single dynasty wielded power over the Deccan region. But 
probably the Vakatakas held the area of the present Gulbarga, They extended 
their influence over a wide area including a portion of the Bellary district. 
During the later part of portion of the Bellary district. During the later part of 
the 5" century A.D. Vakatakas lost their power.” 


The Chalukyas of Badami. 


With the fall of the Satavahana Empire, and the consequent 
disintegration, the Chalukyas of Badami undertook the supreme political task 
of the consolidation and unification. In this mighty endeavor they did succeed 
to a remarkable degree and all the credit of consolidation goes to Pualkeshi-ll 
who brought about peace and order in the troubled land. The origin of the 
Chalukyas of Badami is obscure in detail. Many myths and legends are 
associated with their emergence. Recent findings in this matter, according to 
Shri Lakshminarayana Rao of the Government of India, Department of 
Epigraphy have disclosed the that the Chalukyas of Badami were of local origin. 
There is reason to believe that the Chalukyas of Badami were indigenous and 
belonged to Karnataka. 


The earliest reference to Gulbarga district occurs in an inscription of the 
reign of Chalukyas of Badami in the 6" century A.D. but however the Chalukyas 
ascendancy in the Deccan was a landmark in the history of India. There was a 
long drawn out conflict between the Chalukyas of Badami and the Pallavas in 
his capital i.e., the present Badami. Hence his name stands prominent. 
Pulakeshi-ll was yet another undoubtedly the most illustrious ruler of the 


420 


Chalukyan dynasty after ascending the throne he put down all his conquests. 
He subjugated the Kadambas of Banavasi many other ruling dynasties. The 
brilliance of his conquests, coupled with his extra-ordinary bravery gave him 
the title of ‘Supreme Lord.3 


Rashtrakutas of Malkhed. 


By the middle of the 8" century A.D. the Chalukyas of Badami were 
displaced by the Rashtrakutuas, who reigned in this part for over two centuries 
with their capital at Manyakheta, which is now called as Malkhed in Sedam 
Kannada origin, has been proved Dr. Altekar. They inhabited western Deccan 
since the time of Ashoka. The Rashtrakutas flourished during the 6" and 7" 
centuries A.D. as feudatories of the Chalukyas of Badami. The dynastic rule of 
the Rashtrakutas began with Dantidurga in 753 A.D. Dantidurga’s family 
originally belonged to Latturalura the present Latur in Osamanabad district. 


Dantidurga was the able ambitious sagacious ruler he became the 
overlord of the Deccan. Amoghavarsha-|l who succeeded his father Govinda-lll 
is set to have the longest rule of 64 years. It is said that he wrote the great 
work in Kannada called ‘Kavirajmaraga’. Amoghavarsha’s name is associated 
with the development of the capital city of associated with the development of 
the capital city ofMalkhed, as it was greatly improved by Amoghavarsha. He 
professed the Jaina religion. He also wrote Sanskrit work called’ 
PrahnottaraRatnamala’ he was known as Nripatunga. The period of 
Rashtrakuta ascendancy in the Deccan from about 753 A.D. to 973 A.D. 
constitute perhaps the most brilliant chapter in history. No other ruling 
dynasty in the Deccan played such a dominant part in history of India till the 
rise of Maratha as an important part in history of India till the rise of the 
Maratha as an important power in the 18" century. No less than three of its 
rulers of Dhruva, Govindalll and Indra-lll carried their victorious arms into the 
heart of the northern India inflicting severe defeats upon its most powerful 
rulers and changed the course of history. Their success in the south was 
equally remarkable and Krishna Ill literally advanced as far as Rameshwara in 
the course of his victorious career. All the great powers of India the Pratiharas, 
the Palas of north the Eastern Chalukyas and the Cholas of south were 
subjugated by them at one time or the other. They no doubt suffered reverses 
at times, but on the whole their military campaigns against powerful 
adversaries repeatedly crown with brilliant success.” 


The Chalukyas of Kalyana. 


421 


The Chalukyas rule opened a new epoch in the history of Karnataka in 
particular, and in the history of South India in general with an array of 
competent rulers who were able to expand their kingdom to its maximum and 
exhibit their superiority of strength against the contemporary rivals. They were 
also responsible for the all-round development of the region in economic, 
literary, artistic and cultural fields. After the Rashtrakutas, the Chalukyas again 
came to power and ruled for over 200 years with their capital at Kalyana, which 
now forms part of Bidar district. It was during the reign of Taila-ll, who 
established himself administration to Kalyana. His fame rests on his heroic 
achievements. But the most illustrious among the Chalukyas of Kalyana was 
Vikramaditya-VI. The rule of Vikramaditya-VI marked a glorious period in the 
history of Karnataka. The famous poet Bilhana who flourish in his court has 
given a glowing description of the life and achievements of Vikramaditya-VI. 
He had firmly established himself on the throne and began a new era by his 
own name called ‘ChalukyaVikrama Era’. Thus he had a long and brilliant reign 
of 50 years. None of his successors were as powerful as he was and hence the 
Kalachuris succeeded the Chalukyas for a short time. They, were obviously the 
feudatories of Chalukyas ad when the strength of the Chalukyas waned, they 
asserted themselves.” 


The Kalchuris of Kalyana. 


KalachuriBijjala usurped the throne of the Chalukyas is evident from two 
inscriptions found at Harsor and Kalgi villages of Gulbarga district. Their capital 
was also Kalyana. The Kalachuri rule was a short one of not more then 25 
years. But politically it was significant because it shook the very roots of the 
Chalukyan kingdom. But in the religious and social domain it had much more 
significance the period paved the rise of an extra-ordinary luminary in the form 
of Basavshwara who began his career as an officer under Bujjjala. Ideological 
difference between the two resulted in their separation difference between 
the two resulted in their separation that ultimately led to a social and religious 
revolution. Bijjala belonged to the traditional pattern fostering the rituals and 
class-consciousness and Basaveshwara floated both. In about 1182 A.D. 
Someshvara-IV succeeded in ousting the Kalachuris century the Yadavas of 
Devagiri and the Hoyasala of Dorasmudra destroyed the supremacy of the 
Chalukyas and the Kalachuris. 


Kakatiyas of Warrangal, Hoysalas of Dorasamudra and the Seuvanas. 


The Kakatiya kings of Warrangal came into prominence and the present 
Gulbarga and Raichur district formed part of the dominion of the Raja of 
Warrangal. There were severe struggles between the Hoysalas of Dorasamudra 


422 


and the Seuvanas of Devgeri for the possession of the Chalukya-Kalachuri 
dominions. The struggle between the Hoysalas and the Seuvanas on the one 
hand and the Kakatiyas of Warrangal on the other hand weakened the power 
of the Hindu kings of the Deccan and offered an opportunity to the 
Mohammedans to invade and to conquer the whole empire of South India. 


The Bahamani Kingdom. 


The genesis of the Bahamani dynasty may be traced to several 
insurrections that broke up the Delhi Empire towards the close of the rule of 
the Mohamad-bin-Tughlaq. The officers in the provinces of Daulatabad had 
failed to collect the revenue due to the empire. When the emperor's 
punishment seemed imminent some of the rebels contrived to escape to 
Gulbarga under the leadership of Hasan Gangu and proclaimed himself the 
ruler in 1347 A.D. The title ‘Bahamani Shah’ is mentioned in an inscription of 
the Gulbarga Mosque and it is also found on the coins of the Bahamani rulers. 
The originator of the family was supposed to be a half mythical figure of Persia 
called Bahamani. But a different account is given by Ferishta who says that 
Allauddin called himself GanguBahamani in memory of a Brahmin whose 
servant he had been soon after his accession at Daulatbad, Bahamani shah 
selected Gulbarga as his capital. Gulbarga remained the seat of the Bahamani 
Government till about 1424 A.D. When during the reign of Ahmad Shah the 
capital was shifted to Bidar. Bahaman shah’s kingdoms was the cause of the 
chronic warfare of the next hundred years that characterized the history of the 
Deccan Bahamani shah was succeeded by his son Mahmud-l| in 1358 A.D. who 
was a sound and industrious administrator. In 1397 A.D., who was a sound and 
ascended the throne and had an eventful reign of 25 years. He constructed the 
new city called Ferozabad on the banks of the river Bhima. There was a rift 
between him and the famous Sufi saint KhwajaBandi Nawaz GesuDaraz would 
be the next ruler instead of his son Hasan, eventually it happened and Ahmad 
Shah ascended the throne in 1422 A.D. He stayed at Bidar and built a new city 
and Bidar became the new capital of the Bahamani rulers. When the capital of 
Bahamani kingdom was shifted to Bidar, Gulbarga lost its importance and 
remained only a provincial center. Under the Bhamanis the kingdom was 
divided into four divisions and they were called as ‘Tarafs’. The officers in 
charge of these divisions were known as Tarafdars who were supreme in their 
respective divisions. 


When the Bahamani dynasty came to an end the kingdom broke up into 
five independent kingdoms called as sultanates such as the AdilShahis of 
Bijapur, the QutubShahis of Golkonda the NizamShahis of Ahmednagar the 


423 


BaridShahis of Bidar and the ImadShahis of Berar. When Yusuf Adil Shah 
became the ruler of Bijapur. Gulbarga came into his possession and remained 
with the AdilShahi sultans until the Mughal’s conquest of the Deccan. 


The Mughals. 


The Mughal emperors from the time of Jehangir and Shah Jahan had an 
eye on the Deccan states. With a view to subjugating the whole of the Deccan, 
The Moghul armies advancing southwards first absorbed Berar and then 
Ahmednagar. The kingdom of Golconda and Bijapur were then outside their 
clutches. The present district came party under Bidar and present Gulbarga 
district came partly under Bidar and party under Bijapur. On the conquest of 
the Deccan by Aurangzeb Bidar and Raichur passed into the hands of the 
Moghul Empire of Delhi. In the early part of the 18" century when the Moghul 
empire was on the decline Asif Jah the subedar of the Deccan who was 
appointed by Aurangezeb asserted his independence with the title of 
“NizamulMulk” and formed the Hyderabad state in which a major part of the 
area now forming the Gulbarga district was also included. Shorapur comprising 
of Shorapur, Shahapur and Jewargi was separate principality ruled from 1707 
to 1858 by Rajas who had their capital at Surpur. The last of the Rajas 
VenkatappaNayak revolted against the British and the principality was handed 
over to the Nizam after the suppression of the revolt. 


Nizam-ul-MulkAsaf Jah, a distinguished general of Aurangzeb founded 
the Asif Jahi dynasty and he was appointed as subedar i.e., viceroy of the 
Deccan. He was given the title of the ‘Asaf Jah’ He had little difficulty in 
asserting his position against the degenerate and the weak occupants of the 
throne of Delhi. He had to rebel the invaders of the Maharashtra who were 
harassing the western portion of his newly treating ‘chouth’ from him. In this 
way Gulbarga district was under three masters the Nizams, the Peshwas and 
the Rajas of Surpur. 


After the Asaf Jah’s death in 1748 A.D. there was a constant struggle for 
succession between his second son Nasir Jung and his nephew Muzaffar Jung. 
This dispute gave rise to the French and the British to interfere in the 
administrative affairs. Duplex came to help of the English. Immediately, 
Muzaffar Jung surrendered to his uncle who however had to march again to 
Ginji which was occupied by the French contingent unfortunately he passed 
away and Muzaffar Jung was proclaimed as the next Nizam. Meanwhile war 
broke out between the French and the British in Europe and their respective 
areas in India, also started hostilities the Nizams had to conclude an important 
treaty with the English in may 1759 A.D. This treaty marked the end of the 


424 


French influence in Hyderabad and the beginning of the British influence they 
started gaining more power in Hyderabad. In 1790 A.D. an offensive and 
defensive alliances against Tippu Sultan was concluded between the Nizams 
the Maratas and the British. During the rule of the Nizams the British became 
the masters of large tracts of territory in the Deccan and the Hyderabad state 
was completely surrounded by the territories of the company until 1857 A.D. 
The Nizams were under the British support.’ Meanwhile VentappaNayak the 
Bedar chief of Surpur made heroic efforts to save his state from the designs of 
the British and the Nizams to annex it. As VenkatappaNayak was still a minor 
the British appointed Meadows Taylor as political Agent to the state after 
attaining maturityVenkatappa Nayak took up the administration of the state 
and started strengthening his army by enlisting the Arabs, the Rohillas and the 
others. The British had set a watchful eye on his activities. It charged him of 
misrule. Sir VenkatappaNayak with the British resident at Hyderabad and he 
sentenced to transportation for the life he was not destined to survive the 
disgrace of capture and imprisonment. It is said he shot himself dead with the 
revolver of the officer who was taking him to imprisonment. 


In 1860 a new treaty was signed between British and the Nizam by which 
Osmanbad and the Racihur Doab were restored to the Nizam. During the First 
World War, he expressed the traditional loyalty of his house to the British 
Government by rendering it his assistance in all forms. After 1911 A.D. 
Hyderabad made some progress and the public service of the state were 
completesindianised. 


CONCLUSION/ FINDINGS. 


India independence in 1947 was closely followed by the integration of 
the Indian states. But the Nizam refused to fall in line with the other states. 
This shocked the people of Hyderabad state to the Indian union. Meanwhile 
there arouse an injurious militant organization in the state called the Razakar 
Movement which was followed by terror through out the state and on 13" 
September 1948, the Government of India started its police action against 
Hyderabad and thus the AssfJaah rule in Hyderabad practically came to an end. 
Then Nizam was continued as the Rajapramukh of the state upto the 1° of 
November 1956 on which day the re-organization of the states automatically 
brought about its disintegration. The state was divided into three linguistic 
components and Gulbarga, which was one, the three Kannada- speaking 
districts of the state. 


After the formation of the new Mysore state in 1956 government 
decided to divide the state into four administrative divisions, each under a 


425 


Divisional Commissioner. Gulbarga which was a suba (Divwani with the three 
districts of Bidar, Gulbarga and Raichur since Osmanabad which was part of 
Gulbarga suba in the ex-Hyderabad state was transferred to the New Bombay 
state i.e., the Maharashtra state (the present Mumbai) With effect from 1° 
February 1966, Bellary district which had been included in the Bangalore 
division was transferred to Gulbarga Division which now comprises the four 
districts Gulbarga, Bidar, Raichur and Bellary. 


SUGGESTIONS FOR FURTHER RESEARCH. 


There is wide scope for the Research Scholars and Teachers to conduct a 
Research on Political History of Gulbarga District. Present study is having good 
future towards minor and major research projects. 


REFERENCES: 
1. Karnataka State Gazetteer, Gulbarga District, Government Press, 2005, 
p. 14. 
2. 1016. p. 17. 
3. Karnataka State Gazetteer, Gulbarga District, Government Press, 2005, 
p. 19 
1016 p. 22. 
1016 0. 26. 
1016. p. 24 
1016 p. 25 


MENU ಭಾ 


426 


DARGAHS OF KALYANA KARNATAKA. 
-Meenakshi 0. 
Research Scholar, Dept Of History, 
Gulbarga University, Kalaburagi. 


INTRODUCTION. 


A Dargah is a shrine or tomb built over the grave of a revered religious 
figure, often a Sufi saint or dervish. The term Dargah is derived from a Persian 
word. Dargah is originally a core concept in Islamic Sufism and holds great 
importance for the followers of Sufi saints. 


The Sufi saints arrived from Persia and settled in different parts of India. 
They are called peer (teacher) these Muslim saints were called ‘Sufis’. They 
preached that it was possible to reach the God or Allah through love and 
devotion. They emphasized the importance of respecting people of all classes. 
Dargahs are often associated with Sufi eating and meeting rooms and hostels, 
called khanqah or hospices. They usually include a mosque, meeting rooms, 
Islamic religious school (madrassas), residences for a teacher or caretaker, 
hospitals and other buildings for community purposes. 


Sufism is nothing other than Islamic mysticism. The saints who preached 
the principles of Sufism are called Sufi saints. The Sufi saints who professed 
mysticism made contribution in their own way to the social, political, religious, 
and cultural life. One of the ideals of the Sufi saints was to strive for the 
abolition of all discriminations, and inequalities from contemporary society. 
They received all men, rich and poor, Hindu and Muslim, free born and slaves 
in the same way. They served as socio-religious reformers one of their great 
achievements was that they brought the Muslim aristocracy into touch with 
the Hindus. The Sufis could attract large masses towards them in Karnataka 
because of their simple life. They served the poor, the distressed and the 
down-trodden. 


As Sufism was based on liberal principle it attained fame among the 
Hindu religionists and Sufi saints became equally respectable to the Hindus and 
the Muslims. They established khanqhas (monasteries) which played a key role 
in maintaining the moral balance of the society. Many Sufi saints exercised 
considerable influence on kings, administrators, nobles and well-to-do persons. 
They advised the officials of high status to help the weak, the indigent and the 
needy persons. 


HAZRAT SYED SHAH ISMAIL QUADRI (Ra.) 


427 


Hazrat Syed Shah Ismail Quadri who was a great Sufi saint of ninth 
century Hegira and he belong to the Sadat family of Hussaini chain. Kind to 
poor and needy persons, Hospitality, he was loved for the Sadat (descendant 
of the holy prophet through his daughter Hazrat Fatima) and learned persons. 
In Bidar district, many holy persons came from the outside areas of the 
preaching and propagation mission of Islam but his position is very high 
among all of them. He left this world about 662 years ago but despite many 
centuries this Sheikh’s popularity and fame, as well as devotion for his 
piousness and of his name, are increasing day by day due to the kind grace of 
Allah. 


New Sader Darwaza (Main door), 


In the shrine, it is the highest building and its height is 35.14 feet. The door 
is situated in the shrine area near the mosque on the eastern side and on its 
opposite side and on the eastern side of this New Sader Darwaza (main 
door) bazaar and houses are situated there. On its opposite side and in the 
same direction it means in the east direction water tank is situated at a 
distance of 125 yards. On its eastern side in the shrine area there is available 
leveled land on which Quaderia Bazaar was used to be organized during the 
period of Urs (death anniversary) and now in its place, one big building Sama 
Khana (listening house) was constructed. It is known that New Sader Darwaza 
(main door) was constructed by servants of the shrine. Butits year of 
construction and the amount of expenditure for its construction was not 
available in this matter. 


Old Sader Darwaza (Main door). 


Its height is less than New Sader Darwaza (main door) and its height is 21.6 
feet and in its north side Naqar Khana (drum house) and in the southern side 
graves are available which will come under the inside area of the shrine. ltis 
not known when and who was building this door. But it can be said that it was 
constructed before the construction of New Sader Darwaza (main door). 


Chota Darwaza (Small door). 


It is located in the shrine area on the eastern side. In all doors of the shrine, 
it is small in size and its height is 9.6 feet but its height at the entrance is only 
3.4 feet and its width is 2.2 feet. It is not known when and who has 
constructed it. But it seems that this door and Old Sader Darwaza (main door) 
due to its design it may be said that were constructed in the same period and 


428 


on its southern side there is a graveyard and on its eastern side village houses 
are situated. 


Chota Darwaza (Small door ) for Qadri bazaar. 


This door is situated near two yards away from old Sader Darwaza (Main 
door) on the western side. It was constructed by Fateh Mohammed who was a 
resident of Ghod Wadi Sharif in the year 1362 Hegira. 


Three arched (kamani) building. 


It is situated on the eastern side of old Sader Darwaza and this is a small 
building and in it, there are three arched (kamani) are there. This building was 
constructed by one devotee Wazir Khan and other details of this building 
are not available in the record. 


Four Kamani (arched) building. 


This building is situated in the inside area of the shrine on the eastern 
side of Hazrat Zahra Be’s grave and it is 14 feet high building . It was 
constructed by one devotee Mohammed Ismail in the year 1320 Hegira. On its 
southern side there is the wide platform is also available and there is shed 
which is available on it. 


Samah Khana (Listening House) 


It is situated in the shrine on the eastern side of New Sader Darwaza 
(main door) on a wide platform and on this platform in the olden 
days Quaderia Bazaar was used to be organized there but on this platform 
grand building of Sama Khana (Listening House) was constructed in which 
there are many rooms and a big meeting hall is available. Also in this building 
Dargah (shrine) managing committee office is situated. On the occasion of Urs 
(death anniversary), Qwwali (band of singing the mystic chorus) program and 
Seerat (biography of Allah’s prophet) conference are held there. On this 
building’s west side one shed was also being constructed there.ln the drum 
house the following daily schedule of drumming program which is followed 
since along time. 


Sultan Humayun Shah Bahmani was well known due to his bad character 
and bad conduct and for this reason, his name became well known as the cruel 
(zalim) king of Bahmani kingdom. During his rule, this event was happening. 
There was one Brahman neighbor of Syed Ismail Shah Quadri and his daughter 
was very beautiful and lovely and she was used to visiting him and pay her 


429 


respect and honour to him. When she was becoming an adult then the news 
of her beauty was reached to the Sultan so he was given instructions to the 
royal servants to bring her to the palace by force. So as per order of the Sultan 
she was taken by the royal servants from her parent's house and she was 
presented in the palace of the Sultan. Upon this event, the parents of the girl 
were approached Syed Ismail Shah Quadri for his kind help for the early 
recovery of the girl. Upon informing the details of kidnapping case of the girl 
the parents were requested his kind help in this matter so that the girl will be 
free from the royal palace. 


Upon hearing all details of the case Hazrat Ismail Quadri was much 
worried and became upset and angry due to the bad act of kidnapping 
case of the Sultan and also due to great injustice in this matter. So he wore 
his military uniform and was entered into the palace without any problems and 
difficulties despite huge security measures at the royal palace due to the kind 
help of Allah. Upon his entry into the place there he was watching that the girl 
was decorated well in best royal dress and was presented before the Sultan. 
When the girl saw him there then she was standing and ran towards him and 
came into his custody and control. So the Syed Shah Ismail Qadri took her and 
went out of the palace safely without any difficulty and problem even though 
there were many thousand security guards were there to protect the palace. 


Upon reaching the residence of the girl’s house, he was handed over the 
girl to the parents and instructed them to leave the place and to go some other 
place for the safety measure in this matter and he assured them that there 
will be a great help of Allah with them and Allah will protect the girl and help 
them so in this way they will be safe and secure in this problem. Upon this 
work, he was come to his house and took his three sons and wife on high- 
speed horses and went away from the city of Bidar and they all went towards 
the western direction. 


The Urs (death anniversary). 


On this occasion people from various walks of life, irrespective of caste 
and creed, assemble to celebrate the Urs (death anniversary) which takes place 
on the 29 days of Zil-hajj to first of Muharram of Muslim calendar at the 
famous Syed Ismail 0೩0/16 Dargah (shrine) in Ghod Wadi Sharif every year. 
Several hundred thousand devotees from near and far, irrespective of religion 
and beliefs, gather there to seek blessings. During the Urs (death anniversary) 
the visitors in large number will visit the shrine for the fulfillment of their 
desires and wishes for the sake of the Sheikh’s name. In this way, the above 


430 


ceremony will be arranged on a grand scale and the visitors will visit the 
mausoleum from near and far away places. 


On 29th Zil Hajj every year after Eisha (night ) prayer the Sandal 
ceremony will commence and several hundred thousand devotees from near 
and far, irrespective of religion and beliefs, gather there to seek blessings and 
the ceremony of Sandal ceremony will be taken out from the servant's house 
of the shrine and it will reach the shrine area at the time of five "೦ clock after 
passing through streets and roads in Ghod Wadi Sharif village and the 
ceremony of Sandal is organized in the shrine. After morning prayers the 
meeting of Qasida Burda (the poem expressing the grandeur and excellence of 
Sayyidina Rasuluallah Sallallhu Alayhi Wasallam.) and Samah (ecstasy) meeting 
will be organized. 


On 3oth Zil Hajj in the shrine the large numbers of devotees will be 
present there and several hundred thousand devotees from near and far, 
irrespective of religion and beliefs, gather there to seek blessings and there 
will be a large number of slaughter of goats for Esal Swab (for the conveying 
reward of virtuous deed) in the name of Syed Shah Ismail Qadri) and Niyaz 
Sharif (to make an offering in the name of Syed Shah Ismail Qadri). After 
Maghreb prayer, the lights are illuminated on the shrine buildings. In the olden 
days, there was no electricity in the village so oil lamps were lit in the shrine 
area. So for this purpose on the walls, there were the provision oil lamps 
stands there in the shrine area and still old stands of the oil lamps can be seen 
on the walls. 


After Eisha prayer in Sama Khana (Listening House) meeting of Seerat 
(biography) about Allah’s last prophet and Seerat (biography) of Syed Shah 
Ismail Quader is held in which learned persons used to give biography details 
of Allah’s last prophet and Syed Shah Ismail Qadri in which several hundred 
thousand devotees from near and far, irrespective of religion and beliefs, 
gather there to hear the above details and these meetings used to continue till 
morning prayer and on first Muharram in the shrine area the ceremony 
of Fateha (reciting first verse from holy Quran) is celebrated and in this 
session recitation of Quran, Qasida Burda (the poem expressing the grandeur 
and excellence of Sayyidina Rasuluallah Sallallhu Alayhi Wasallam.) and also 
salam (salutation) is offered in the name of Allah’s last prophet and also 
meeting of Samah (ecstasy) is organized and in this way three days Urs (death 
anniversary) ceremony will be came to an end. 


Weekly Niyaz Sharif (to make an offering in the name of Syed Shah 
Ismail Qadri). Not only Urs (death anniversary) but on every Thursday several 


431 


hundred thousand devotees from near and far, irrespective of religion and 
beliefs, gather there to seek blessings and there will be large number of 
slaughter of goats or prepare food items or Malida (bread smashed in butter 
oil and sugar) for Esal Swab (for conveying reward of virtuous deed) in the 
name of Syed Shah Ismail Qadri) and Niyaz Sharif (to make offering in the 
name of Syed Shah Ismail Qadri) as per their status and condition of the 
visitors. 


In the summer season the large numbers of devotees will be present in 
the shrine building from near and far, irrespective of religion and beliefs, 
gather there to seek blessings and there will be large number of slaughter of 
goats for Esal Swab (for conveying reward of virtuous deed) in the name of 
Syed Shah Ismail Qadri) for the Niyaz Sharif (to make offering in the name of 
Syed Shah Ismail Qadri). On Friday and Monday also the large numbers of 
devotees will be present in the shrine from near and far, irrespective of 
religion and beliefs, gather there to seek blessings and arrange Niyaz Sharif (to 
make an offering in the name of Syed Shah Ismail Qadri). 


Here to add the following information and it is not un-necessary to 
mention that the large numbers of devotees both men and women will be 
present at the shrine building from near and far, irrespective of religion and 
beliefs. Due to their very much devotion the devotees and visitors used to take 
a bath in the water tank and lay themselves down on the ground in the wet 
dresses and move forward with the help of their hands and one person will 
mark the line near their fingers so that person will stand and walk to mark the 
place and lay down there again and move further and in this way the visitors 
will cover the distance from the water tank and they will reach the shrine 
building. During the summer time the visitors in large number will visit the 
shrine for the fulfillment of their desires and wishes for the sake of the 
Sheikh’s name and offer sacrifices of goats and especially on Amass (lunar 
month’s last night) day the local visitors in large number will visit the 
shrine building and offer coconuts there. 


HAZRAT SYED SHAH SADRUDDIN BABA DARGAH: 


This dargah is tomb of Syed Shah Sadruddin Baba he came to Ballari 
around 300 years ago along with Magdum Baba who was renowned Sufi Saint 
is the most revered Dargah in Ballari. Hundred thousands of pilgrims mostly 
Muslims and Hindus throng every year at the time of annul urs to the dargah. 
Many come here for fulfilling their vows after grant of their ‘wish’, whereas 
others come to the dargah for spiritual solace. 


432 


The dargah is situated at Ward No. 9, Dragah Compound, Rupangudi 
Road, Ballari - 583101. Devotees of all community visit this dargah and 
Charsumba (Wednesday) is the special to visit this dargah on this day food will 
be offered to visitors. Before three days of half moon day (Amavas) food will 
be offered to devotees made of sooji (Wheat). This dargah is situated in the 
heart of the city on the main road and is 2.7Km from Railway station and 4km 
from Bus Stand. One can visit this dargah by auto from railway station and bus 
stand. 


This spot of dargah was formerly the private property of a Hindu 
devotee and he donated this land in the name of Saint as the he was blessed 
with a son with the grace of Syed Shah Sadruddin Baba. Even today many 
people who not having child visit this dargah to get blessings of Saint. Maulvi 
give chanted Khajur (dates), Kallusakkare (candy) to devotees and ask them eat 
them and if they do so they will be blessed with child. Here devotees who 
blessed with child they visit this dargah and donate sugar equivalent to the 
weight of child. White, Green and Orange colored chaddar (cloth) is covered 
over grave of Saint White symbolizing Memory of Pravadi Mohammad 
Paigambar, Green in memory of Sufi saint Mehabu Subani and Orange is 
symbol of saint Khwaja Gareeb Nawaz. The people who infected with mental 
health visit this dargah for 7 days or 5 days to get rid of mental health and 
psychological problems. In this dargah female devotees prepare food 
themselves and eat as a symbol of vow to full fill their wishes this prepared 
food will not be given to male devotees. Every year Urs is celebrated in this on 
21°" day of Ramzan during Urs there will be Sandal celebration during which 
sandal powder is applied on the grave of Sufi Saint. There be Qawwali will be 
organized on third day during which devotional music associated particularly 
with Sufis will be sung. 


CONCLUSION: 


Sufi saints made Islam quite popular in India. They tried to remove 
fanaticism between the Hindus and the Muslims and enhanced the feelings of 
humanity of love, tolerance and equality. They had their own way of getting 
new converts from the Hindu masses. The Islamic concept of equality and 
brotherhood of men attracted the lower classes of HindusThey criticized and 
condemned the evil practices prevalent among the Hindus and Muslims and 
tried to purify the society. Sufi saints have been a legacy to the rich diverse 
culture of society. Draghs not only place of devotion they also offer education 
and educate people. The Sufis played a significant role in the educational 
advancement of the society. Their khanqahs became centers of knowledge and 


433 


wisdom. Their religious discourses helped in the intellectual and spiritual 
advancement of the audience, while in some khanqahs formal religious 
education was also imparted. 


BIBLIOGRAPHY 


1. Shri. Shakil S. |, — Sufis of Bidar District - 2019 

2. Shri. Mohammed Moinuddin Akthar - Hazrat Syed Shah Ismail Quadri - 
2018 

3. Shri. Maruti Kamble - Sufi Saints In Karnatak 

4. Shri. H. K. Sherwani - The Bahamanies Of The Deccan - Manager of 
Publications - 1947 

5, Shri. Shrinivas K.L. - Sufism: A Study - Sri Prakashana - 2000. 

6. Wikipedia and Internet. 


434 


The Role of Poojya Doddappa Appa in Freedom Movement. 


-DR. Lingabasava Patil, 
Lecturer in History, Govt PU College, 
Madan Hipparga, Aland Tq, Kalaburagi Dist. 


Now India was celebrated its Golden Jubilee of Independence. Under 
the able guidance of Mahatma Gandhiji the people of India, revolted 
against the British imperialism . In this movement number of the chieftains 
of princely states took active part. If the people of Bombay-Karnataka had 
to fight against, the British regime where has the people of Hyderabad 
Karnataka region had to fight not only with the British regime where has 
the people of Hyderabad Karnataka region had to fight not only with the 
British but also against the Nizam rule twice Although the entire country 
was celebrating its independence on the 15" August 1947, where as the 
districts of Gulbarga, Bidar and Raichur got independence on 18% September 
1948. When the people of India had a strong desire to live independently 
on the contrary the Nizam of Hyderabad was trying to suppress such a spirit 
and retain his clout over his state. By this time the people were tired of the 
slavery under the British rule. So also they were against the Nizam’s rule . On 
this account the people revolted against the Nizam. To quell and suppress 
such activities the Razaks tried brutally. As Hindus were in Majority 
(about90%), they tries against the Nizam's rule. On this account the people 
revolted against the Nizam. To quell and suppress such activities the Razaks 
tried brutally. As Hindus were in Majority (about 90%), they tried to give it 
communal colour. From the history we learn due to these activities atleast 
twice the Sharanabasaveshwar Sansthan and the centers of freedom fighter's 
were attacked by the Razak's. The attack must have taken place owing to 
patronage given to freedom fighter's or else to hinder the progress of 
Sharanabasaveshwar Sansthan. 


There are enough evidences to show that way back in the year 1922 
Poojya Sri Dooddappa Appa Mahadasoha Peethadipati had tried to form 
organisations under his leadership for securing freedom directly or indirectly 


As this Sansthan had been deeply rooted in the hearts of many people 
hence it became the centre of freedom struggle, the freedom fighters sought 
refugee in this center and made all preparations for their action. 


Poojya Doddappa Appa had established contacts with the leading 
personalities of Solapur like Sri Nagappa Kadadi and Sri Nagappa Afzalpur. 
Owing to this background the Razaks had cast an evil eye on the sansthan and 


435 


about twenty thousand Razak's had attacked the sansthan and kept Doddappa 
Appa under house arrest for three days. 


The spiritual and religious symbols and the main entrance gate were 
destroyed. We are aware of the fact that the people cannot tolerate whenever 
their sensitive religious issue's are looked down upon, no monastry was 
attacked in this region except this Sansthan. It was perceived that the activities 
of freedom struggle were very acute here, at this Juncture, Poojya Doddappa 
Appa disguising himself went to Solapur to meet Sir Nagappa Afzalpur and 
Nagappa Kadadi. Infact when he went this event was reported to the Viceroy 
of India. Once the Viceroy learn't the attack on this Sansthan, immediately he 
sent a message through wireless to deploy army and police force's for bringing 
normally. As per the information sought from the former M.P. of Gulbarga in 
this regard Mr.Kollur Mallappa an eye witness said that the Nizam of 
Hyderabad comedown to Gulbarga and paid a visit to the sansthan and 
expressed his deep sense of regret for this grave event, he further promised 
that he would strive hard for communal harmony & unity among the Hindus & 
Muslims. He returned to Hyderabad after being blessed by the Sharanas 
Mahatma Gandhiji the father of our Nation who learnt about this event paid a 
visit to Sharanabasaveshwara Sansthans in 1924. When the national 
convention of congress party was held at Belgaum, unanimously passed a 
resolution condemning this attack. Infact this convention was presided by 
Mahatma Gandhiji himself. 


Gandhiji expressed his profounded shock over this incident. On this 
occasion Doddappa Appa not only generously contributed to Balagangadhar 
Tilakas "Swaraj nidhi" but also felicitated Gandhiji and his wife. It is said that 
after coming nearer the peeth, Gandhiji said to have sought the permission to 
enter inside. This event speaks itself how great reverence Gandhiji had for this 
peeth. After a prolonged discussion with Poojya Doddappa Appa, when 
Gandhiji was given a visitors book to record his impressions Gandhiji seems to 
have said that the divine life of Poojya Doddappa Appa itself was a eternal 
message of life. This is indeed a historic event. 


This Sansthan became not only an import ant centre to give shelter to 
freedom fighter's but also a seat of cultural, spiritual, political activities. People 
of all faiths and religions started visiting this. Hence it became the "Bhakti 
Kendra" the Peethadipati's being the embodiment of enlightenment, cast their 
spell on the eminent personalities of the nation. Such a galaxy of great persona 
titles includes presidents, vice presidents and chief Minister's. The President's 
of India V.V.Giri , Dr. Radhakrishanan, Gani Jailsigh and the Prime Minister's of 


436 


India Smt. Indiragandhi & Rajivgandhi the chief Minister's like S.Nijalingappa, 
B.D.Jatti, Devaraj) Urs, Veerandra Patil, J.H.Patel and the personalities like 
Jaydevitai Ligade, Shivamurthy Shastri, Sardar Panchavva who strived for unifi- 
cation of Karnataka have all visited this Sansthan and got blessed. Since 
Hyderabad Karnataka region was under the rule of Nizam hence urdu was the 
official language of this region . At this time Poojya Doddappa Appa was 
pioneer in establishing a school & a library way back in the year 1903, so says a 
lawyer Sri Udaya Banu of 97 years age. This school and library used to give 
weekly holidays on Monday. As Gandhiji influenced and encouraged the fellow 
Indian's to wear home spun cloths and cast away the foreign cloths in order to 
inculcate patriotism among Indians, similarly Poojya Doddappa Appa refused 
to accept the weekly holidays like Sunday & Friday as announced and practiced 
by British and the Nizam respectively, instead he declared Monday as holiday 
as Monday being the rest day for farmers and infused sense of patriotism 
among Indians. Now all the institutions run by this Sangh have Monday as their 
weekly holidays. 


After 15th of august 1947 a great movement took place in this region, 
there was a direct clash and conflict between the patriots of India and the 
followers of Nizam. 


Now those who sought refugee in the Sansthan came out directly to 
fight when the religious processions and placing of Gopur on the Samadhi of 
Sharanas were disrupted. The Mahadasoha peetha was attacked but followers 
of Nizam ran away only when the Military action was initiated. 


Then after the Mahadasoha peetha and Appaji relentlessly worked for 
the peace and prosperity of the people and the region. This Sansthan also 
contributed its might in the unification of Karnataka and celebrated the First 
November of 1956 as ‘Kannada Rajyotsava' with great fanfare. This peetha is 
also responsible for conducting three Kannada Sahitya Sammelanas (literary 
meets) even today the number of activities are undertaken regularly pertaining 
to the fields of art, education, religion philosophy & morality. Today the total 
strength of students studying in this Sangha is around fifteen thousand which 
includes five thousand girl students too. 


In this Sangha the education is given from nursery to post graduation 
level (that is from K.G. to P.G.) As Shanti Niketan & Arvindashram have their 
own education philosophy Sharanabasaveshwara education institutions too 
have their own education philosophy. 


437 


Poojya Doddappa Appa is indeed Pioneer in starting a school in 
Kannada Medium exclusively for girl students . If we observe ina nut shell 
the various activities under taken in post and pre independence era in this 
part of Karnataka by the Maha Dasoha Peeth. | 15 indeed a commandable 
job, worthy to be highly appreciated . This is indeed the result of the divine 
vision and hardwork of Poojya Doddappa Appa andthe noble vision and 
progressive thinking of Poojya Sharanabasappa Appa coupled with this 
missionary zeal to adopt high technology in education. 


Especially Hyderabad Karnataka region Sri. Pooja Doddappa Appa made 
a glorious work on the freedom struggle and unification movement against the 
British and Hyderabad Nizam. 


References. 
1) The Enlightened Soul Mahadasohi Shri Doddappa Appa by Shivaraj G 
Patil and Prof. C.N. Hiremath - Mahantesh Publication Gulbarga, 2005. 
2) Mahadasohi Doddappa Appa , Dr. S.M. Hiremath Prasaranga Gulbarga 
University, Gulbarga, 2005. 
3) Mahadasohi the Pathway to God - Dr. S.G. Dollegoudar - Silver Jubliee 
Committee , Sharanbasveshwar Sansthan, Gulbarga, 2009. 


438 


The Economic Thoughts As Emerging From Vachana Philosophy. 


-DR. Renuka S. Gubbewad, 
vice principal, 
HKE’S SSL LAW College, Kalaburagi. 


The vachana philosophy of the 12th century of sharana’s is a great 
contribution to human society. The sharana’s through vachana has given the 
solution to the problems of the Universe that was Faced, is facing and will be 
facing tomorrow. These philosophies speaks off every field or space of society. 
This article speaks about the contributions of sharana’s philosophy to the socio 
economic development of the society. 


The principle of Kayak and Dasoha are the main contributions put forth 
by sharan’s for the all round development of the socio economic status of the 
society. 


The ‘Kayaka’ principle can be defined as kaya- means the body. Kayak 
means honest manual labour. This principle has its universal application. It says 
that the work done for Earning one’s livelihood is a profession where as if itis 
done with dedication, honesty and sincerity as worship of God, it becomes 
Kayaka . 


According to Sharana’s they say that everyone has to do some kayaka to 
earn his bread. Which may be called bread labour. In such a society where 
everyone does some kayak or the other, there is no place for beggary and 
idleness, which inturn gives an employment to every individual leading to 
economic development of the society. 


The Kayaka principle of sharna philosophy involves two important 
principles in it one Equality of Labour and Dignity of Labour. whereas other 
economists speaks about dignity of labour but sharana philosophy speaks of 
Divinity of labour. 


They consider no kayak or occupations as low or high for example they 
say that a kammara, a dhobi, a nekar, a teacher and so on, these are all 
occupation groups where there could be inter-mobility. A society or a 
community if it is to be self-contained, must have all these other occupation 
groups which need not be hereditary in nature. This thought of equality in 
labour has been expressed in the fundamental freedom under Art 19 (1) (g) of 
our constitution. 


439 


The other concept is the dignity of labour. The meaning of Dignity can be 
analysed as “assigning equal worth to all, without any distinction of gender, 
caste, creed, colour, language, race, ethnicity or any other situation variables” 
faces the eventuality of rough interpretation and a continuous equivocation of 
term dignity. The word dignity of labour if considered in the contest of 
economic rights, the term ‘human dignity’ refers to a claim for income food, 
clothing .shelter, employment and even a guaranteed livelihood with social 
security (welfare rights) that an individual deserves just by virtue of being a 
human being . 


This is well explained and experienced by Sharana’s in the 12th century. 
The economic thoughts expressed by Sharana of philosophy stand on a much 
higher plane in relation to those of Adam Smith\the so called father of 
Economics of the 18th century and Karl Marx,the architect of communism of 
the 19th century as contained in his ‘Das Capital’; This is stated so because the 
economic ideas in shield in the vachana literature stand on an ethical and 
spiritual plane as against just a material stick plane on which the others stand. 
Vachana philosophy has been the outcome of enlightened experience and 
collective thinking of the sharanas who were known as Anubhavis . 


Another principle preached by Sharan philosophy is Dasoha, the equally 
important concept of economic development. Dasoha means to give. This is an 
extended concept of Kayaka meaning out of what one earns, he should retain 
what he needs and the rest should be surrendered to the society in the form of 
the Dasoha without accumulating it. 


Kayaka gave rise to production while the Dasoha gave rise to distribution 
‘The production and distribution both were taken care of and these principles 
in sharana philosophy the same view is expressed in the Directive Principles of 
State Policy under the Indian Constitution, With the principle of socialism and 
welfare state. 


The sharana’s held the view that all money in the public treasury should 
be used for the Welfare of the people .The money in the surplus form should 
be utilised for the benefit of the people for the present and also for the future. 


This is how the sharanas gave a practical demonstration of a welfare 
state in Kalyana Nadu and can be achieved. The kayaka and the Dasoha 
principle can be equalised to socialism based on ‘work according to your 
capacity and receive according to your needs’. in this there is no element of 
force, exploitation on Expropriation. the principles of “Give and take” or “live 


440 


and let live” which form the very core of social life. This may also be called 
socialism which is at once both economic and spiritual. 


Lastly it is envisaged that sharana philosophy was a self-contained and 
self sufficient economy free from the clutches of caste , Creed or sex. there 
would be no distinction between the rich and the poor. The adoption and 
proper implementation of the principles of kayaka and the Dasoha would serve 
as a boon for the eradication of poverty particularly for countries like India 
who are talking about the slogan ‘Garibi hatao’. 


References. 
1. Silver Splendor; Basava Journal; professor B virupakshappa Basava Samithi 
Bengaluru 
2. Sharana’s Divine revolution; professor B virupakshappa; Basava Samithi; 
Bengaluru. 
3. The struggle to be a part of the dignity of Indian labour; Indian Journal of 
labour 

economics; volume 50 number 2, 2007. 


441 


AN OVERVIEW OF SUFISM IN KARNATAKA 


-DR. Ramesh, 
Assistant Professor, Dept of Sociology 
Govt First Grade College, Bhalki. 
Abstract. 


The word Sufi is derived from the word "Safa" meaning the coarse cloth 
made up of wool. The Sufi doctrine was based on union with God which can be 
achieved through love of God, prayers, fasts and rituals, without reference to 
Hindu or Muslim. Karnataka is one of the prominent southern states of India. 
At present in Karnataka there are thirty one districts and in these districts, four 
hundred and twenty five references to Sufi saints’ darghas are found. The 
earliest reference to a Sufi saint in Karnataka can be traced back to 1301 A.D. 
Hazrat Sayyid Shah Hisamud-din-Teighbarana was the first saint to come to 
Gulbarga. Sufi Saints contributed towards the growth of intolerance of Islam 
and created liberal faith among Ilslam’s, established love, equality and 
tolerance. They were actuality Humanitarian; Conducted work for public 
Welfare. Sufi Saints of Karnataka were the prominent saints to preach and 
practice religious tolerance among all the sects and religion of Karnataka. Sufi 
saints were the prominent to cultivate the attitude of service and gratitude 
towards all living beings. 


Keywords: Saints, Religion, Peace, Tolerance, Humanitarian, Equality. 
Introduction. 


The word Sufi is derived from the word "Safa" meaning the coarse cloth 
made up of wool. It was a reaction against luxurious and extravagant life-style. 
The basis of Sufism is Quran itself. On Sufism the impact of other religion and 
sects was particularly visible. The impact of different philosophies like 
Christianity, Neo-Platonism, Zoroasterism and Hinduism can be explicitly seen. 
The Sufi doctrine was based on union with God which can be achieved through 
love of God, prayers, fasts and rituals, without reference to Hindu or Muslim. 
Thus the love between the human souls with supreme God is emphasized in 
Sufism. However, the love perpetuated by Sufism was the divine love (Ishq 
Haquiki) and not the worldly love (Ishq Mizazi). Sufism is nothing other than 
Islamic mysticism. (Lings, 2008:5) The saints who preached the principles of 
Sufism are called Sufi saints. Karnataka is one of the most important southern 
states of India. 


Brief History of Development of Sufism in Karnataka. 


442 


Karnataka is one of the prominent southern states of India. At present in 
Karnataka there are thirty one districts and in these districts, four hundred and 
twenty five references to Sufi saints’ darghas are found. The advent of Sufi 
saints would have been from the very inception of Islam in the beginning of the 
7th century A.D. in South India. Trade and commerce carried out by the Arabs 
paved out a way for Islam and later for Sufism to enter Karnataka Sufism first 
entered the Western Coast along with the Arab merchants who have been 
mentioned in inscriptions as Tajjikas. The earliest reference to a Sufi saint in 
Karnataka can be traced back to 1301 A.D. Hazrat Sayyid Shah Hisamud-din- 
Teighbarana was the first saint to come to Gulbarga. At present his tomb is 
located in the fort near Jagath talab in Gulbarga. Another reference is to 
Nurulla Qadiri during the Vijayanagar period (1336 A.D.to 1565 A.D.). The tomb 
at Kadi Ramapuram in Hospete of Bellary district was erected in honour of him, 
Karnataka was ruled by many Muslim dynasties. In North Karnataka, 
fourteenth century, happens to be a period that gave space for the first 
Muslim dynasty to thrive i.e., The Bahamanis (1347 A.D. to 1538 A.D.), and 
later the Adil Shahis (1489-1686 A D.) After them, North Karnata was under the 
rule of Nawabs of Savanur, the Mughals, the Barid Shahis of Bidar and the 
Nizams of Hyderabad. The southern part of Karnataka was under the reign of 
Haider Ali and his son Tippu Sultan (1761 A.D. to 1799 A.D.). 


Philosophical theme of Sufi Saints of Karnataka. 


Sufi Saints contributed towards the growth of intolerance of Islam and 
created liberal faith among 1518075, established love, equality and tolerance. 
They were actuality Humanitarian; Conducted work for public Welfare. Sufi 
organizations and leadership from this era stay important in setting the 
discourse and shaping the problems of Islamic righteousness within the era. 
Some History students argue that variety of recent initiatives may be seen 
within the development of the Sufi organizations and thought of the first era. 
Sufi academics created efforts to get rid of the more rhapsodic and theism 
components of the Sufi tradition and to form additional reform oriented Sufi 
organizations and practice. They provided vehicles for the expression of the 
faith of urban elites, served as networks for interregional interaction and 
travel, acted as associate in nursing effective inclusive structure for the 
missionary growth of Islam, and in some ways that formed the context among 
that movements of puritanical reform or religious revival developed. 


Contributions of Sufi Saints of Karnataka. 


Here are the few major works which highlights contributions of Sufi 
Saints of Karnataka in general: 


443 


Religious Tolerance. 


Sufi Saints of Karnataka were the prominent saints to preach and 
practice religious tolerance among all the sects and religion of Karnataka. Their 
preaching’s and thoughts imbibed religious peace and harmony. They set 
examples by leading life of simplicity combined with religious peace, tolerance 
and unity among all the religions. 


Brotherhood among all. 


Sufi saints of Karnataka were the forefront runners to enable 
brotherhood relationships amongst all the caste and religion of the society. 
They believed in universal brotherhood and preached it through their speeches 
and writings. They inspired their followers and Kings to follow universal 
brotherhood relationship in order to develop love, peacefulness among the all 
sections of the society. 


Served Weaker sections of the Society. 


Sufi saints were the prominent to cultivate the attitude of service and 
gratitude towards all living beings. They believed in the principle that all are 
born equal. Equality should be practiced in all Walks of life. Poor, depressed, 
oppressed, marginalized and other weaker sections of the society should be 
served in order to make this world livable and beautiful. 


Opposed Inhuman Practices: Sufi saints of Karnataka opposed all the inhuman 
practices such as slavery, bonded labour, gambling, prostitution and many 
other illegal activities prevailing over there period. They condemned all this in 
human activities and advised there followers to abolish in human practices. 


Preaching through Folk Songs. 


Chaki Nama and Charka Nama Were the folk songs created by Sufi 
saints. Through these folk songs they preached all their information and their 
theme of serving the society which religious harmony, tolerant, peace and 
avoid all the inhuman practices followed by the people of their ages. These 
songs were sung during uras also known as fair practiced by the Sufi saints. 


Conclusion. 


Sufis established Equality brotherhood Unity among the individuals. 
There was no discrimination among high and low. All square measure worked 
along, dinned along and slept along. They showed a Spirit of toleration towards 


444 


all religions and 06೮65. They were instrumental in Maintain the Social 
Equilibrium of the Medieval Society. They imbibed a love for humanity and 
believed in economic condition, Pacifism and Non-Violence. Sufis believes in 
theory of unity of God. The state of Karnataka is blessed to have many Sufi 
saints. 


References: 


1. Kamath, Suryanath, U (Ed.), (1987), Karnataka State Gazetteer, Belgaum 
District, Bangalore: Government of Karnataka. 

2. Karnataka State Gazetteer Bidar District (KSGBD) (1977), Bangalore: 
Government Press. 

3. Shrinivas, K.L. (2000), Sufism: A Study, Bangalore: Sri Prakashana. 

4. Tarikere,Rahamath (2008), Karnatakada Sufigalu, Hampi: Kannada 
University. 

5, Yazdani, G (1947), Bidar Its History and Monuments, Hyderabad: 
Published under The special Authority of His Exalted Highness The 
Nizam. 


445 


Women’s Empowerment in Digital Age. 


-DR. Jyothi Keerangi, 
Assistant Professor, Dept of English 
Govt College Kalaburagi. 


Abstract. 

Digitalization offers a variety of opportunities for female empowerment 
and for a more equal female participation in labor markets, financial markets, 
and entrepreneurship. Currently, digitalization seems to favor female labor 
force that faces lower risk of being replaced by machines, as compared to male 
labor force. Women’s often superior social skills represent a comparative 
advantage in the digital age, and this is particularly so when social skills are 
complemented with higher education and advanced digital literacy. However, 
the same barriers and deficits that obstruct women’s current advancement in 
many countries may deprive them from many beneficial opportunities in the 
digital age. Major efforts by governments are required to invalidate these 
barriers. Rendering women better access to the new digital technologies 
seems a promising starting point for such efforts, and for thereby achieving the 
goal of gender equality. 


Challenge. 


The digital revolution opens new windows of opportunity to spur the 
goal of gender equality. The digital revolution, characterized by artificial 
intelligence, big data, cloud computing and mobile robotics could improve 
female participation in economic life and enhance the economic and social 
autonomy of women in (at least) three ways. Firstly, mobile and digital 
technologies offer women the potential to bypass some of the traditional 
cultural and mobility barriers, particularly in emerging and developing 
countries. Digital technologies could help women access new markets, work 
flexibly and distantly, acquire and interact with customers, receive training and 
provide mentoring, improve financial autonomy and access finance for their 
ventures. Second, women quite often possess superior social skills, which can 
expect increasing rewards on labor markets in the digital age. Such social skills 
are often a feature of women-dominated jobs and they include, for instance, a 
heightened sense of responsibility towards the wider community, greater 
empathy, more effective communication and a greater willingness to adapt to 
changing circumstances. They should help women avoid the enormous 
employment losses from automatization, which, in developed countries, are 
predicted to account for up to 60 percent of all jobs over the next two 


446 


decades. It is worth noting that little is known about effects of digitalization on 
labor markets in emerging and developing countries. Third, the female social 
skills advantage could be developed even further if complemented by 
competencies in abstract (or cognitive) skills and advanced digital literacy, 
which becomes a core requirement in the digital age. Such skills 
complementarities are expected to increase and they could open the way for 
women into better-paying management and leadership type of jobs. Current 
gender inequalities may prevent women from fully benefiting from 
opportunities offered by digitalization. Women often find themselves trapped 
in a vicious circle, where current gender gaps hinder the chances for future 
improvements. Thus, prevailing legal and cultural restrictions towards female 
autonomy in many emerging and developing economies tend to prevent 
women from accessing digital devices that could help overcome some of these 
restrictions. And even in the most developed countries, lower female 
enrolment rates in higher education, especially in STEM fields (Science, 
Technology, Engineering, Mathematics), deters women from fully realizing the 
chances offered by digitalization. Accordingly, women are at risk of missing out 
on the most promising jobs of the digital age. Digitalization is likely to create a 
vast variety of new opportunities for entrepreneurship, too. Current gender 
imbalances like gaps in entrepreneurial skills, lack of developed social networks 
for female business founders, insufficient number of female role models of 
entrepreneurship and prevalence of financial constraints may keep women 
from recognizing and pursuing those entrepreneurial opportunities. If women 
are to realize their full potential in the digital age, the governments need to 
target these current gender gaps. Many of these gender imbalances can 
effectively be addressed by means of deploying new digital technologies. 
Proposal Policy is thus required to pave the way for a successful adoption of 
the new digital age opportunities by women. Given the potential for gender 
gap persistence to undermine any future gains to women from digitalization, 
the world leaders need to take action. And the leaders seem resolved to do 
this: Since the watershed 2012 Los Cabos summit, they have repeatedly 
committed themselves to overcoming the barriers preventing the full 
economic and social participation of women. Several earlier studies analyzing 
the challenge of digitalization for gender equality have already come up with 
recommendations for remedial policy action. These policies include providing 
universal, affordable, secure and open broadband internet access; fostering 
female digital literacy; encouraging more women to enter tertiary education 
and STEM occupations; facilitating web-based female entrepreneurship; and 
empowering women financially through innovative digital finance tools and e- 
government. Many governments have already taken measures to achieve 


447 


these goals. Still, progress is slow. The recent study by Sorgner et al. (2017), 
while also corroborating the recommendations of the earlier studies, suggests 
that the countries should additionally take action in the five following areas: 
1. Establish an early warning system for potential adverse effects of 
digitalization on gender equality. They should continuously monitor changes in 
female employment prospects that accompany digitalization developments. 
Such a cross-country initiative should help to spark an early warning system, 
which in turn can trigger timely policy responses. But they should not confine 
its focus to digitalization impacts for the female workforce in developed 
countries only. Rather they should also consider initiating high-profile 
research for emerging and developing countries since they may be particularly 
vulnerable to digitalization. 


Female employment is currently expected to be less vulnerable to 
digitalization than male employment, and this particularly applies to low- 
skilled jobs. This is because low-skilled males are more likely to work in routine 
jobs, e.g. in manufacturing, where the rise of industrial robotics has been 
replacing such jobs already for some time. In turn, low-skilled females are 
more likely to work in jobs that rely on non-routine manual tasks that are 
rather difficult to digitalize, for instance, in health care. However, the most 
recent advancements in artificial intelligence have demonstrated that future 
technological progress may succeed in extending digitalization into fields 
regarded unattainable for computers. Accordingly, many jobs that were, up to 
now, considered safe from automatization, may similarly become obsolescent 
in the future. Female employment may, therefore, be disproportionately 
affected during the next wave of digitalization. The early warning system 
should help the countries to recognize emerging threats to female 
employment and facilitate timely reaction for meeting these threats. 
Additionally, more research is urgently required on the vulnerability of female 
employment in emerging and developing countries, which often rely on low- 
skilled labor. 


Redesign existing government programs to foster women’s economic and 
digital inclusion. 


The developed countries should launch an initiative to use existing 
government programs, especially in developing and emerging economies, for 
further female empowerment. Existing government programs, such as social 
welfare programs, can be redesigned to address women’s economic and digital 
inclusion in addition to accomplishing the primary objectives of these 
programs. These programs may enhance women’s economic inclusion by 


448 


targeting women as beneficiaries of financial transfers to their families or 
communities. As a result, these modifications will not only enhance women’s 
economic inclusion but even improve program effectiveness by actively 
leveraging the women’s strengths regarding their social and family 
responsibilities to the advantage of the program’s primary objectives. The 
programs may both enhance the digital inclusion of women as well as reduce 
the cost of program delivery by using digital technologies more extensively for 
payment, management or monitoring. Conditional cash transfer (CCT) 
programs like Mexico’s “Prospera” or Brazil’s “Bolsa Familia” programs provide 
good examples for the complementarities between female economic inclusion 
and program effectiveness. Some of these programs, including Colombia’s 
“Mas Familias en Accion”, do already use mobile money technologies for 
money transfer. There is still scope for leveraging such benefits to CTT 
programs in other countries where they are conducted and for redesigning 
similar programs to exploit the same type of complementarity between 
program effectiveness and female economic and digital inclusion. 


Help women complement their social skills with higher education and 
advanced digital skills in all countries. 


The developed countries should more actively foster female 
participation in higher education and research as well as the acquisition of 
advanced digital skills by women. Digitalization is likely to promote jobs that 
will strongly rely on complementarities between social and emotional 
intelligence and abstract (or cognitive) skills that can be acquired through 
higher education, such as creativity and critical thinking. In addition, high 
proficiency in digital skills will become a core requirement in the digital age. 
Since many women possess stronger social skills than their male peers they 
could benefit from exploiting these complementarities. However, the current 
gender gaps in higher education and digital literacy that are particularly strong 
in emerging economies may deprive women of these opportunities, and they 
may hinder them to occupy those high-profile jobs in management, STEM 
occupations or entrepreneurship that are expected to flourish best in the 
digital age. Many of the countries have introduced various initiatives to 
promote advanced digital literacy and to increase interest towards STEM fields 
among girls and young women, for instance, in form of hackathons, coding 
workshops or mentoring programs. Such programs are a key step towards 
achieving the goal of gender equality, and the developed countries need to 
support more of such initiatives to help women be best prepared for new 
requirements on labor markets of the digital age. 


449 


Support high-quality online platforms to foster women’s entrepreneurial 
skills. 


The countries should support high-quality online platforms that provide 
training to novice female entrepreneurs and facilitate knowledge exchanges 
with experienced female entrepreneurs. Digitalization is likely to create new 
opportunities for entrepreneurship. Women often lack sufficient 
entrepreneurial skills and role models, which hinders them (compared to their 
male peers) from recognizing and pursuing more promising entrepreneurial 
opportunities in the digital age. Entrepreneurship-relevant human capital can 
be acquired by means of higher education and work experience, particularly in 
STEM fields, as well as through frequent interactions with entrepreneurial 
peers. This avenue remains closed to many women who are currently excluded 
from labor markets. Internet platforms represent a promising new tool for 
disseminating entrepreneurial skills among women and providing them an 
interface to mentors and role models. High-quality online training and 
mentoring platforms for female entrepreneurs should prove particularly 
beneficial for women in regions with few entrepreneurial role models or who 
face restrictions in access to these role models. 


Popularize innovative web-based instruments that improve female 
entrepreneurs’ access to financial capital. 


The developed countries should promote innovative web-based 
instruments for women-led businesses to raise financial capital for their 
ventures. It should popularize high-quality digital platforms for angel investors, 
venture capital investors or equity crowdfunding that bring together female 
entrepreneurs and female investors. It should also promote innovative ways of 
risk assessment that rely more on transaction histories and other Big Data 
rather than relying on traditional forms of securities. Female entrepreneurs 
face difficulties in accessing the necessary financial capital to set up and grow 
their businesses. One reason for these difficulties is that many women lack the 
necessary collateral required by traditional financial institutions. Another 
reason is that angel and venture capital networks, which are still male- 
dominated, often prefer funding male-led businesses. More web-based 
platforms like the Next Wave Ventures program in the United States are 
needed that provide training programs and mentoring for novice female 
investors by their more experienced peers. Innovative risk assessment 
methods like those used by the Goldman Sachs’ internet-based 10,000 Women 
program help to overcome the lack of collateral available to lenders from 


450 


women by using the online transaction and behavior histories to make 
inferences about the client’s creditworthiness. 


References. 


1. Accenture (2016). Getting to Equal. How Digital is Helping Close the Gender 


Gap at Work. Available at https://www.accenture.com/za-en/gender-equality- 
research-2016. 


2. Bundesministerium fur wirtschaftliche Zusammenarbeit 81/7 (2017). 
Women’s Pathways to the Digital Sector: Stories of Opportunities and 
Challenges. Bonn. 


3. Deming, D.J. (2015). The Growing Importance of Social Skills in the Labor 
Market. NBER Working Paper 21473. National Bureau of Economic Research, 
Cambridge, Ma 


4. Intel, Dalberg (2012). Women and the Web. Bridging the Internet and 
Creating New Global Opportunities in Low and Middle Income Countries. 
Available at 
https://www.intel.com/content/dam/www/public/us/en/documents/pdf/wo 


men-and-theweb.pdf 


5, Organisation for Economic Co-operation and Development (OECD) (2012). 
Closing the Gender Gap: Act Now. Available at http://www.oecd- 
ilibrary.org/social-issues-migration-health/close-thegender-gap- 


now 9789264179370-en. 


6. Sorgner, ಗ, E. Bode and C. Krieger-Boden (2017): The Effects of 
Digitalization for Gender Equality in the G20 Economies, Women 20 study. 


7. UN Women2000 (2005). Gender equality and empowerment of women 
through ICT. UN Division for the Advancement of Women. Available at 
http://www.un.org/womenwatch/daw/public/w2000-09.05-ict-e. pdf 


8. Wilson, H. James, Paul R. Daugherty, and Nicola Morini-Bianzino (2017): The 
jobs that artificial intelligence will create. Available at 
http://sloanreview.mit.edu/article/will-ai-create-as-manyjobs-as-it-eliminates. 


9. World Economic Forum (WEF) (2016). The Global Gender Gap Report 2016; 
including: Rankings, Global Gender Gap Index. Cologny, Switzerland. Available 
reports.weforum.org/globalgender-gap-report-2016/rankings/. 


451 


10. World Bank (2015). Women, Business and the Law 2016. World Bank 
Group, Washington D.C. 


452 


Status of Women in Pre Independence India. 


-DR. Shanthala A.C, 
Assistant Professor, Dept of English, 
Govt College (Autonomous) Kalaburagi. 


The position of women deteriorated during the medieval period. During 
this period, the systems of purdah and jauhar were being introduced by the 
Rajput and Muslim communities. The purdah system means that women were 
to remain within the curtain and keep themselves covered, they put a veil over 
their face, especially in the presence of the male members. Whereas, the 
jauhar system was the one that women with their own consent, immolate 
themselves, for their own as well as the protection of their wealth and 
property from enemies. This is particularly, if they belong to the defeated 
family of warriors. In both these systems, the liberty of woman was curtailed 
by the community. During this period, women rendered an active participation 
in social, political, cultural, educational and religious fields. In this period, the 
Bhakti movement also rendered a significant contribution for leading to 
improvement as well as impoverishment in the status of women. This 
movement primarily focused upon enhancing the status of women in society 
(Chapter 2, n.d). 


During this period, the purdah system, which was prevalent among the 
royal families, nobles and the merchant class of the individuals, began to have 
an influence upon the other classes of individuals too. The major practices that 
have an unfavourable influence upon the lives of women have been stated as: 
Polygamy, Sati, Child Marriage, Widow Remarriage, Right to Property and 
Female Infanticide 


Poligamy. 


The meaning of polygamy is having multiple spouses, i.e. having more 
than one husband or wife at the same time. Polygamous marriages were 
common in pre-independence India. There are two types of polygamy, i.e. one 
is polygyny, when a man marries more than one woman and the other is, 
polyandry, when a woman marries more than one man. In ancient India, the 
practice of polygamy was prevalent. But whether, they were acknowledged 
within the society is still not known. This practice was prevalent among the 
warrior communities and the wealthy merchant class. In ancient India, this 
practice was influenced by various factors, these were personal opinion of the 
individuals, status symbol and social, moral and religious obligation 
(Polygamous Marriages in India, n.d.). Marriage in traditional Hinduism was 


453 


primarily meant for progeny and implementation of duties and responsibilities. 
Apart from the performance of household responsibilities, the spouses made 
provision of support and assistance to each other. 


In the present existence, the laws for marriage are well defined in terms 
of every religion. In accordance to The Hindu Marriage Act of 1955, it is 
unlawful for a man to have more than one spouse. Islam is another religion 
that is practiced by a large number of individuals within the country. In the 
pre-independence period, the system of polygamy did not prove to be 
advantageous towards enrichment of the family life of the individuals, hence, it 
was later that Hindu priests restricted the number of wives to one 
(Polygamous Marriages in India, n.d.). 


Sati. 


One of the serious challenges that are experienced by all the activists 
and reformers was the prevalence of the system of widow immolation or sati. 
In this system, the Hindu widows climbed upon the funeral pyres of their 
husbands and get burned along with them. This system was also prevalent in 
ancient India. The individuals and the communities possessed the strong belief 
that if women would burn herself on the funeral pyre of her husband, then the 
sins of their husbands and ancestors would get removed. When women were 
to perform this system, they depicted confidence and did not show any 
apprehensiveness or vulnerability. Furthermore, it was also strongly believed 
that she would attain heaven, on performing sati. During this period, the 
condition of the widows was not in a good state and they experienced 
mistreatment. They experienced social pressures and were regarded as a 
source that would bring bad luck (Status/Position of Women in Society, n.d.). 


The system of sati was abolished in Calcutta in 1798. It was a territory 
that was under the British. Raja Ram Mohan Roy was a great reformer, who 
rendered a significant contribution for improving the status of women. He 
struggled for the abolition of the system of sati, along with assistance from 
Lord William Bentinck. A ban was imposed upon this system in 1829 in the 
British territories of India (Status/Position of Women in Society, n.d.). 


Child Marriage. 


Child marriage was regarded as a serious concern that imposed negative 
effects upon the overall quality of life of the individuals. Girls and women were 
the ones, who suffered to a much greater extent as compared to boys, as a 
result of this problem. In communities, where there has been prevalence of 


454 


this problem, girls were usually discouraged from the acquisition of education 
or get engaged in any form of childhood activities. From the initial stage, they 
were trained in terms of implementation of household responsibilities and 
taking care of the needs and requirements of the family members. The main 
reason was, they were to get married at an early stage. Early marriage has a 
severe impact upon the growth and development of children. 


During the middle of the 19" century, the activist started raising their 
voice for the determination of the minimum age of marriage for the girls and 
boys. Due to the efforts made by Ishwar Chandra Vidyasagar and Keshab 
Chandra Sen, who conveyed that early marriage not only deprives children 
from getting involved in all kinds of childhood activities, but also imposes 
negative consequences upon their health conditions. These individuals, along 
with Mohandas Karamchand Gandhi made efforts to abolish the practice of 
child marriage and child marriage restraint act was put into operation in 1929 
(Status/Position of Women in Society, n.d.). 


Widow Remarriage. 


The conditions of widows was detrimental. They were required to 
experience numbers of problems, which made their lives despondent. The 
major challenges and problems that they experienced were, they were not 
allowed to participate in any social, religious, cultural or political activities; 
they were not allowed to express their ideas and viewpoints and did not have 
any say in the decision making matters; they did not have any right to property 
and were deprived of number of rights and opportunities; they were not 
allowed to take part in any functions and therefore opted for sati. The widows 
belonging to the upper caste families were not affected by the norms and 
customs. Prohibition against widow remarriage was observed among the 
upper caste communities. 


Laws were formulated that promoted widow remarriage by the British 
and Hindus were the ones, who opposed these laws. The Hindus, who 
possessed conservative viewpoints and perspectives were the ones, who 
believed that remarriage of widows involved guilt and dishonour on earth and 
exclusion from heaven. Ishwar Chandra Vidyasagar, Mahadev Ranade, and 
Dayanand Saraswati are the ones, who rendered a significant contribution in 
the reform movement of widow remarriage. The efforts made by them 
resulted in the enactment of the Hindu Widow Remarriage Act XV of 1856. 
There was less respect shown towards the act by the individuals 
(Status/Position of Women in Society, n.d.). 


455 


Right to Property. 


As far as right to property is concerned, there was ambiguity and laws 
were also not implemented that would put emphasis upon the rights of 
women. When these issues and concerns were not being resolved, then it 
became difficult for the widows to remarry. Before the Hindu Women’s Right 
to Property Act XVIll of 1937 and the Hindu Succession Act XXX of 1956, came 
into effect, then the Dayabhaga and the Mitakshara laws put emphasis upon 
the concept that widow could become a successor to her husband’s property, 
on the death of her husband, in case she does not have a male child or a 
grandson. The property that she has succeeded to her husband can be 
retained by her, only during her lifetime. After the woman, her property goes 
back to the nearest living legal representative of her late husband 
(Status/Position of Women in Society, n.d.). 


The property rights of the Indian women have evolved out of the 
continuing struggle between the status and progressive forces. The property 
rights of the Indian women have been unequal and unfair. Improvements came 
about in their right to property, only with the implementation of laws. As it has 
been stated that position of Indian women were not appropriate and they 
were deprived of many rights and opportunities, hence, they were entitled to 
less rights, both in terms of quality and quantity (Pandey, n.d.). 


Female Infanticide. 


Female infanticide is referred to the killing of the girl child, after she has 
been born. Right from the time of birth, the girl child was considered as a 
liability by her parents. It was believed that she would only make demands and 
would yield no returns upon investment. When the girls got married and went 
to their marital homes, then parents normally possessed the viewpoint that 
they have to eventually get married, therefore, resources should not be spend 
upon them. With the prevalence of this viewpoint, they are deprived from the 
acquisition of education. The poverty stricken and marginalized families also 
deprive them from obtaining other materials such as, good clothes, food etc. 
Hence, it can be stated that girls were neglected at each state of their lives. At 
the time of marriage, huge dowry demands were made, hence in order to 
prevent these problems; preference was given to male children. 


Position of Women during the East India Company. 


During the period of the East India Company, many social reformers such 
as, Raja Ram Mohan Roy, Ishwar Chandra Vidyasagar, and Jyotiba Phule had 


456 


undergone numerous challenges that were associated with bringing about 
changes in the status of women within the Indian society. Peary Charan Sarkar 
began the first school for the girls in 1847 in Calcutta. During this period, with 
the assistance obtained from the Governor Bentinck, Raja Ram Mohan Roy had 
succeeded in abolishing the sati system. Due to the efforts made by Raja Ram 
Mohan Roy, improvements were bought about in the status of women and the 
system of widow remarriage was also introduced. Many of the women social 
reformers such as, Pandita Ramabai began the movement that put emphasis 
upon the freedom of women within the Indian society. During this period, 
there were many ladies, who mastered the art of martial arts. Rani Lakshmibai 
fought for the independence of the country. Though, there were presence of 
number of aspects that led to promotion of abilities among women, but 
women were not regarded equal to men (Chapter 2, n.d). 


Though women inculcated skills and abilities among themselves in 
various art forms, but their status within the society was in an underprivileged 
state. They were not having any right to claim succession in the property of 
their own family members. Therefore, as far as property matters are 
concerned, the position of women was not given recognition, as they were not 
given any inheritance rights. They were dependent upon the male members of 
the family for fulfilling all their needs and requirements. When the East India 
Company was present, then women were treated as slaves, their position and 
status was inferior as compared to men and they were not given any 
significance (Chapter 2, n.d). 


It has been comprehensively recognized that women rendered a 
significant contribution in India’s struggle for independence. Before the rise of 
the 20% century, Mohandas Karamchand Gandhi, the father of the nation 
started a movement that was focused upon elimination of incapacities and 
frailties against women within the Indian society. In this manner, in the 
medieval period, attempts were made by the social workers, freedom fighters, 
Bhakti movement individuals and other individuals to bring about 
improvements within the status of women in India. Another aspect that was 
focused upon is, women should be given equal opportunities and equal 
treatment as men. Many legislative enactments were enforced by the 
legislators for protection and promotion of women, like the Act of Sati 
(Abolish) 1829, The Hindu Widow Remarriage Act, 1856, The Child Restriction 
Act, 1929, The Woman Property Right Act, 1937, The Hindu Marriage Act, 
1955, The Hindu Adoptions and Maintenance Act, 1956, The Dowry Prohibition 
Act, 1961 and so forth (Chapter 2, n.d). 


457 


In India, in the pre-independence period, there has been a decline in the 
ratio of women. The sex selection abortion was regarded as the major factor 
that has led to this decline. In the Vedic period, women were given respect and 
recognition within the society, but within the course of time, their position 
suffered a degradation. It is evident from the Indian culture that women are 
treated as the form of Goddesses, Lakshmi, Saraswati and Durga, whereas, on 
the other hand, they were mistreated, experienced the practices of female 
infanticide and female foeticide, and other forms of verbal and physical 
abuse.During the period of the East India Company, there were many social 
reformers such as, Raja Ram Mohan Roy, Ishwar Chandra Vidyasagar, and 
Jyotiba Phule. These social reformers had undergone number of challenges 
and rendered an effective contribution towards enhancing the status of 
women in society. Improvements were primarily dedicated towards abolishing 
the practice of sati, promoting widow remarriage, abolishing child marriage, 
allowing women right to property and prohibiting dowry. These acts brought 
about improvements in the status of women. 


Bibliography. 


1. Chapter 2. (n.d). Status of Women in Ancient Medieval and Modern 
Period. Retrieved January 04, 2019 from 


http://shodhganga.inflibnet.ac.in/bitstream/10603/123356/8/08 chapter2.pdf 


2. Chapter Il. (n.d.). Historical Position of Women under Different Periods. 
Retrieved January 06, 2019 from 


http:/shodhganga.inflibnet.ac.in/bitstream/10603/55355/8/08_chapter%202.p 
df 


3. Pandey, S. (n.d.). Property Rights of Indian Women. Retrieved January 
06, 2019 from 


https://www.womenslinkworldwide.org/en/files/1290/property-rights- 
of-indian-women. pdf. 


4. Shamim, A. (2010). Status of Women in the Mughal Empire during the 
16" Century. Aligarh 


Muslim University. Retrieved January 06, 2019 from 
http://ir.amu.ac.in/8999/1/DS%204141.pdf 


458 


5, Status/Position of Women in Society - Pre-independence and Post- 
independence. (n.d.). Retrieved January 07, 2019 from 


http://shodhganga.inflibnet.ac.in/bitstream/10603/135868/10/10_ chap 
ter%203.pdf 


6. What is the status of women before independence? (n.d.). Retrieved 
January 07, 2019 from 


https://www.quora.com/What-is-the-status-of-women-before- 
independence 


459 


CAA and Indian Democracy. 


-DR. Devidas Rathod, 

Assistant Professor, Dept. of Political Science 
Govt First Grade College Mahagaon Cross, 
Tq&Dt Gulabrga. 


The passing Citizenship Amendment Act riddled with several issues like 
human rights, identity politics, refuge, asylum, tug of war on minority and 
majority discrimination. This bill is going to persecution of illegal immigrants 
from Pakistan, Bangladesh and Afghanistan. This bill amend the Citizenship Act 
1955 it would grant citizenship to non Muslim communities from Pakistan, 
Afghanistan and Bangladesh those who entered India on or before December 
31 2014. 


The veteran leaders of national political life have been indulged in 
recrimination on this bill the president of Indian National Congress Mrs. Sonia 
Gandhi termed this as “A dark day of constitutional history of India” and said it 
“marks the victory of narrow minded bigoted forces over India’s pluralism” to 
this statement of Mrs Gandhi honorable Prime Minister of India Narendra 
Modi remarked it as “ same language of Pakistan on the Citizenship 
Amendment Bill is being used by some parties”. This remarks of PM Modi 
apparently reflection of stance of Indian national congress and TMC against 
disparity attitude towards the Muslim minorities. 


The Upper House of Parliament and Citizenship Amendment Bill. 
This house passed the bill with 125 votes in its favor and 99 against it. 


The debate in the upper saw stringent exchange of words over Citizen 
Amendment Bill. In the instance of discussion over CAA Union Home Minister 
Amit Shah said “The bill has no provision to snatch citizenship from anyone but 
grant citizenship to the refugee there is no need to live in fear condition county 
has given respect to its Muslim population this bill didn’t discriminate them” 
he riddled that this bill will help lakes and corer but he fail to explain how this 
numbers of people would benefit from it. O Brien from TMC point out that 
31000 would be immediate beneficiaries of Act according Intelligence Bureau. 
P.chidambramb termed it “This bill is slap on parliament” Satish Chandra 
Mishra from BSP acknowledged that “his party opposed this bill because it is 
against preamble of constitution which states everyone should be treated 
equal, has been compromised” his opinion reverberate the ethos and 
aspiration preamble and basic structure of nation which enshrined in preamble 


460 


of constitution. Sanjay Raut from Shivsena express that this bill going to 
extract the patriotism of individuals “we don’t need any certificate to prove 
how patriotic we are and how stanch Hindu we are. We are the headmaster of 
the school where you study” 


Dravid Muntar Khajagam party parliamentarian Tiruchisiva going one 
step ahead regarded “it as polarization bill of Hindu against Muslim Minority” 
and asked why only one religion is targeting in this Bill. MDMK leader Vaiko 
state that “this bill should be thrown into the Bay of Bengal” The veteran 
leader from INC and senior advocate Kapil Sibble ask to Amit Shah, why should 
Muslims fear? Shah also nicely replied as who said to Muslims to feel fear the 
vapid discussion over CAA some where tarnished image of representative 
democracy. 


This act also reduced resident requirement for naturalization of these 
migrants from eleven years to five years. According report of Intelligence 
Bureau Under this Act 25,447 ,hindus,5807Shiks,55 Christians, 2 Buddhist and 
2 parsis are going to have immediate citizenship. Government says Pakistan, 
Bangladesh and Afghanistan are Muslim majority countries therefore Muslims 
are unlikely to face religious persecution there. 


Home minister Amit Shah on 3° January ,2019 at At Jodhpur of Rajstan, 
“government would not go back an inch” to revoke the law even if all the 
opposition parties came together and spread” misinformation with all their 
might” It is “granting the citizenship to the people facing religious persecution 
in Pakistan, Bangladesh and Afghanistan. In Afghanistan “today there are only 
500 Sikh left in a region once upon it was dominated by Sikhs”. “Absolutely 
wrong to say it is going to divide the nation in contrary it is a inclusive law. It 
treats our persecuted brethren with respect.” 


The NGO’s and Citizen Amendment Act. 


The civil society represented by various groups and NGO’s more than 
hundred on organizations from across the country regarded it as anti 
constitutional, against equality and violation of social fabrication. The 
prominent leaders from civil society Medha patkar, Harsh Mandhar, Yogendar 
Yadav and Kavita Krishnan “we are appealing to all the people protesting 
against the CAA ,NPR and National Registrar of Citizen come under a single a 
single banner we the people of India this is the first phrase of our constitution 
and there can’t be anything bigger than that’ Harsha Mandar point out the 
NRC is more dangerous being in process is not communal every one had to 
participate in the process it tagged with NPR, which empowered the 


461 


government officials to detained doubtful citizens. It is a large and 
unimplementable. The ultimatum of NPR, CAA and NRC 15 to put the life of 
Muslim brothers on vortex of dubiousness years by years. 


Noble laureate Amartya Sen said the Citizenship Amendment Act, or 
CAA Violates constitutional Provisions “The CAA law that has been passed in 
my judgment should be turndown by the Supreme Court on the grounds of it 
being unconstitutional because you cannot have certain types of fundamental 
human rights linking citizenship with religious differences”. However, agreed 
that Hindu who is persecuted in a country outside India deserve sympathy and 
his or her case must be taken into account. 


The International outlook and CCA. 


The government expediency over the Amendment of Citizenship Bill has 
landed India in an unenviable diplomatic spot today. This becomes a 
diplomatic double whammy given how India is already losing its traditional heft 
and influence in the Asian region it led to the opportunity to China to emerging 
power in this region. The dimensions of South Block Chinese states’ sure 
footed engulfment of the neighborhood. By relegating foreign policy 
diplomacy over the South Block the political bosses of India carved out the CAA 
to expel illegal immigrants from Pakistan , Afghanistan and Bangladesh. 


In the present Context India striving hard for built good reputational 
image at international level which harm by political action from Kashmir to 
CAA one by one recklessly. The United Nation regards CAA “fundamentally 
discriminatory”. In the month of December again United states as India’s best 
friend “to protect the rights of its religious minorities in keeping with India’s 
Constitutional and democratic values. The International Court of Justice 
referred it as “highly discriminatory and arbitrary”. It also contrary to Nations 
“obligations under international human rights law. 


In the wake of CAA India’s external minister pulled out of a putting with 
senior Congress, US refused India’s demand to expel Congress woman 
Parimala Jayapal she is critical to Indian government's policy over Kashmir and 
CAA. It clearly indicates that India’s inability to provide justification for its 
policies at international level and bother about what others think of it. 
Traditionally India’s foreign policy represented by mix of soft power and 
material capability with the balance often tilting infavour of soft power and 
quest for claim of permanent seat in United Nation Security Council. If 
Democratic government in Washington DC next year, things might get harder 


462 


for India, presently Russia extends its unequivocal support to India it may not 
be possible in future for In 


This law compels Muslims minorities to lead their life under the fear of 
law and enforcer of the law. On December 20 2019 this act claims six lives in 
Firozabad of Utter Pradesh state. All victims of protest they were innocuous 
and source of bred of their family according local source. Police department 
have maintained absence of their role in this incident. The government of UP 
detained 5,558 under preventive course of action, 370 FIR lodged against the 
responsible persons of that incident 288 police personnel have been 
succumbed to injure. This led spread of violent protest in Muzzafur, Meerut in 
viral video the superident of police Meerut N.Akhilesh Singh told to Muslims go 
to Pakistan but no action was taken against this police officer. Police not allow 
to bury dead bodies in their home town in the name of breakdown of law and 
order, in Lucknow the police identified the Popular Front of India’s the 
mastermind behind the incident. Overwhelming feeling in Muslim localities in 
U.P. police use physical strength with brutality and pursuing a vendetta policy 
towards their community to reduce as second class citizen in India. In Jamia 
Millia University police barged into the university campus chasing after arsonist 
and began beating people up. CAA also raged the protest movement in coastal 
areas of Karnataka, in Mangluru district on 15" December two youths were 
lost their life in police firing. 


The Educational Institutions and CAA. 


more than fifty the right wing activist barged into the campus and 
hostels rooms with masked face along with rods, sticks and acid attacked in 
JNU it left 39 students as injured seriously and several students were beaten 
by this groups. JNU made its name on map of Global politics it reflected as the 
spot of human and student rights violations, the student community divided 
into various fragmentations. JNU students are always been in news since BJP 
came to power. Another beacon of Indian higher education that is Jamia Milia 
University also succumbs to Violence against Citizenship bill. This incident not 
only have left deep scars in the minds of students also put question on 
brutality of Delhi Police, more than thirty police cops beats a single law student 
even they did not spare the girls. According a foreign student protests were 
peaceful until police entered the campus and initiate lathi charge, doors of 
hostels, girl hostels, library and Masjid broken by police cops those students 
who were studying in library they were also beaten by cops. 


In the views of Dr. Baba Saheb Ambedkar “Indian Democracy is workable it is 
flexible it is strong enough to hold the country together both in peace time and 


463 


in war time” the democracy of our country under perspective of Dr. Baba 
Saheb Ambedkar is a way of life it 15 not a form of government ,but a form 
social organization” with consensus rather than rule majority one should not 
be feel alien of democracy rather than integration part of democratic system. 


If we start to analyses the present CAA with these above mentioned 
principles with sagacious attitude first this bill apparently going to divide 
nation by drawing line of demarcation of inequality between Hindus and 
Muslims. BJP government justified this bill as resonance of Citizen Amendment 
Bill which passed by Nehru government in 1950 to unleach illegal immigrants 
mainly from erstwhile Pakistan. This bill didn’t indicates any religion of either 
those who expelled or grant the citizenship it was going to applicable to all. 
The Assam Illegal Immigrant expulsion Act which brought to expulsion of 
certain illegal immigrants who lived in different part of India from Assam with 
view to national security irrespective religion. 


Secondly in Indian political system since 2014(from 16" Loksabha) fails 
to erect sound opposition party in both houses of parliament to guide or stop 
the incongruous policies by the virtue of majority rather than consensus, which 
distract the social fabrication and development. 


Thirdly Equality in Law and Order : Since independence all political 
parties are playing political game on religion card in one or another way 
through appeasement politics to make them as vote bank to its political party. 
The CAA is also religion leverage to remain in power continuously. 


Fourthly: The observation of constitution morality is the base of 
democracy the Indian constitution is design of democratic way of life and 
plurality but for the vested interest it goes on to violated CAA is also one of the 
illustration which violate the equality which cardinal principal of constitution. 


Fifthly: No tyranny of Majority, democracy is the government of the 
people, by the people and for the people, election is just mechanism to 
determine the who manage the public affair. In the name of democracy all 
ruling parties state level as well as centre level passing the minor and major 
laws and Acts by making numbers of seats in parliament as base to pass any 
Bill in any time. 


Sixth: Moral order of the society: It refers peace and tranquility of 
society which is epistemology of democracy. In recent days it is thwarted by 
enactment of anti social fabrication laws such as CAA and NRC these left the 
country in unrest. 


464 


Public opinion: Under perspective of Dr. 88085860 Ambedkar public 


opinion connotes a prevalent view of people without bias of caste, religion and 
gender which influence the betterment and equality in the society. The study 
of CAA by applying these principles reveals this act push the democracy in 
state of tumult. 


References: 

1. Austin Granville, Indian Constitution the Cornerstone of the Nation (New 
delhi,Oxford University press),2007. 

2. Main stream weekly 30" march 2016. 

3. India Today, Kaur Sandukamaljitsingh “01102075110 Amendment Bill has 
public endorsement, was part Manifesto”, 9೫ December 2019,. 

4. Press Trust of India, January,08,2020 Bangluru “The CAA... should be trun 
down by the supreme Court’ by Amartysen Speech Infosys Foundation 
Speech. 

5. The Hindu, Scoring a foreign policy self goal” by Happymom Jacob 
teaches national security at the JNU, New Delhi,8" Janua 

6. Syed Husain Afsar, ‘Living in fear of law and the law enforcers’ The 


Hindu, 4" January 2020,UP. 


$, 
ಳ್ಳಿ 


465 


EPIGRAMMATIC ON BUDDHIST CENTRES IN HYDERABAD 
KARNATAKA. 


-DR. Mallikarjun Shetty, 

Associate Professor, Dept Of History, 
Govt Women’s First Grade College, 
Jewargi Colony, Kalaburagi. 


Abstract. 


Buddhism in Hyderabad Karnataka has seen major development after 
the discovery of an Ashoka inscription at Maski in Raichur District a few 
decades ago and of a Buddhist settlement through a series of archaeological 
excavations at Sannati which have shed light on the historic significance of 
Karnataka. During 1954-95, 81 stone inscriptions, 2 stupas, 3 dibbas or 
mounds and a defence fort have been discovered at Sannati. 


Keyword: Buddhist; Kanaganahall; Inscriptions and Stupas. 
Introduction 


Buddhism had in fact entered Karnataka before the time of the 
Emperor Ashoka, and that it enjoyed its heyday between the 3rd century B.C. 
and the 3rd century A.D. In Mauryas period Buddhism first emerged during 
Mauryas times when there was a missionary zeal. Parts of Karnataka were 
subject to the rule of the Mauryas. Chandragupta Maurya's son Bindusara 
(298-273 BC) and Bindusara's son Ashoka (269- 232 BC) caused some of his 
edicts to be put up here. Ashoka's grandson Samprati Chandragupta is 
believed to have come to Shravanabelagola where he spent his last years. 
Eleven Ashokas edicts: 4 in Bellary District, 3 in Raichur District and 3 others 
in Chitradurga District bear witness to the Mauryas presence in Karnataka. In 
the period of Satavahana the Satavahana may have been a Karnataka 
dynasty, as Dharwad and Bellary Districts are called Shantavahani Hara (or 
Shantavahana region). Some of their kings were called rulers of Kunthala, 
the old name for Karnataka. The Satavahana were successors to the Mauryas 
and ruled in Banavasi as is evident from the Nasik inscription of 
Gautamiputra Satakarni and the copper plates from Hirehadagali. At Sannati 
in Kalaburagi District, as well as Vadgoan Madhavpur near Belgaum and 
Brahmagiri in Chitradurga District, there are remains of monuments of their 
period. The Uttara Kannada area of Banavasi has their inscription at Vasan in 
Dharwad District, and there are remains of a brick temple. In the Kadamba 


466 


period capital was also Banavasi, known as Vaijayanti. They were tolerant 
towards Buddhism as epigraphic evidence shows. Recent excavations of the 
site of Banavasi have given the remains of a Buddhist stupa. The large apsidal 
structure is what remains and it was planned like a dharma chakra. 
Kadambas century was a prominent one for Buddhism in Karnataka. Chinese 
traveller, Hieun Tsang, visited Banavasi in the 7th century AD and saw 1000 
sangharamas and three stupas. He said "Bythe side of the royal palace was a 
great sangharama with 300 priests, all men Of distinction. This convent has a 
great vihara 100 in height”. 


Eye of Buddhist Centres in Karnataka 


Under the patronage of the Mauryas and Satvahanas, Buddhism 
flourished in Karnataka. Gradually Hinduism assimilated most of the 
teachings of Buddha and Buddhism lost its distinct identity. However, 
today, there are still numerous places of Buddhist interest spread across 
the State. Our destination, Aihole, is today an insignificant village in Bijapur 
district of north Karnataka and reaching it involves an obstacle course: an 
excruciatingly slow passenger train to Badami, an hour’s wait for a bus and 
jostling to get on. The vehicle rattles across the interminable hot plains and 
flat scrub of north Karnataka. To do just 46 kilometers from Badami to 
Aihole, the bus needs four tedious hours. But alight at Aihole and the 
travails are forgotten! For Aihole is one of the most remarkable temple sites 
in the country with one hundred and twenty temples, big nad small, in 
different styles, all in a small village. Art historians say Aihole was a workshop 
for temple architects and sculptors patronized by early Chalukyan monarchs. 
Here are some of the earliest structural temples in stone in the country, 
dating from 450 AD and, among them, is one of the four Buddhist shrines in 
Karnataka. So we make our way to Aihole’s hillock, Meguti, to the rock cut 
Buddhist shrine. It is of special interest to us because it is the most important 
surviving Buddhist temple in Karnataka. 


The Chaitya, a double stories structure, is half structural and half 
excavated in rock. The sanctum sanctorum is in the upper storey. It has a 
rectangular verandah of 8.78 m x 2.15 m. In the centre of the Verandah’s 
ceiling is a relief of Buddha in preaching posture. Of the three Buddha 
sculptures at Aihole, this is the best preserved and is 61cm in Height. He is 
seated on the padmapitha in the satvaparyankasana, that is, his right hand 
is placed against his chest in the vyakhyan mudra while the left is placed 
on the right foot with the palm facing upwards. His right shoulder and right 
breast are uncovered. There is a triple umbrella above him and his 


467 


attendants are nearby. 


Buddhism was founded in north India in about 500 BC when Siddharth 
Gautama, born a prince, achieved enlightenment. It is widely held that the 
religion first emerged during Mauryan times when there was a missionary 
zeal. Parts of Karnataka were subject to the rule of the Mauryas. 
Chandragupta Maurya’s son Bindusara (298-273 BC) and Bindusara’s son 
Asoka (269-232 BC) caused some of his edicts to be put up here. Asoka’s 
grandson Samprati Chandragupta is believed to have come to Sravanbelagola 
where he spent his last years. Eleven Asokan edicts, four in Bellary district, 
three in Raichur district and three others in Chitradurga district bear witness 
to the Mauryan presence in Karnataka. Some hold the view, however, that 
such rock edicts merely prove that Karnataka was within the jurisdiction of 
Mauryan kings, but not necessarily the advent of Buddhism here. The 
Sinhalese chronicles, Mahavamsa and Dipavamsa, mention 
Mangaliputtatissa, a contemporary of Asoka and reputed to be the 
emperor’s teacher and mentor. He had sent missionaries to Mahshaka 
(southern region of Karnataka) under Mahadeva, and to Banavasi (the heart 
of Karnataka) under Rakkhita, to preach the gospel. That would firmly 
indicate Buddhist prevalence in Karnataka. 


In point of fact, Buddhist doctrine held sway in Karnataka even before 
Asoka’s time. Mahisasana, a form of Hinayana Buddhism, spread after the 
first convention of Buddhism in Rajgraha (477 BC) to Avanti, and to areas 
south of it to what are today’s Andhra Pradesh, Karnataka, Tamil Nadu and 
Kerala. Thus, while Asoka accepted Buddhism only in 268 BC, Buddhism was 
prevalent in Karnataka two centuries prior to the Mauryan monarch. 


Early on, Buddhism separated into Sthavarvad (Hinayana) and 
Mahasanghikvad (Mahayana) which developed into Mahisasana. This branch 
stretched upto Banavasi from 5th century BC to 34 century BC, that is, after 
the very first Buddhist convention in 477 BC and certainly long before Asoka. 
Why then, are there are no Buddhist relics found from those centuries 
before Asoka? The answer is quite simple. There was no idol worship in 
Buddhism. There had been no sculptures, carvings nor erection of stupas and 
inscriptions before the Asokan stupas at Sanchi and Sarnath. Prior to them, 
there were only earthern stupas which could not survive the ravages of time. 
There is one exception, however, excavations near Banavasi in 1971 revealed 
stupas and bricks that have been dated to the 2™ and 3% century BC. A 
Buddhist deepasthambha (lamp post) of those times was found at the village 
Togarsi near Banavasi. By and large, in Karnataka, the Hnayana Buddhism 


468 


that prevailed did not deify Buddha but looked upon him at human level, as 
perfect man. Paucity of actual remnants before Asoka’s time is thus 
explained. 


The Mauryan inscriptions do not merely indicate the empire’s 
boundary. They also assert that Buddhism flourished there because the very 
purpose of Asoka’s edicts was to spread universal message to the masses. 
Buddhism duly spread and flourished. In sum, the Mauryan was 
undoubtedly the golden age of Buddhism. The Satavahanas were successors 
to the Mauryas and ruled in Banavasi, as is evident from the Nasik inscription 
of Gautamiputra Satakarni and the copper plates from Hirehadagali. There is 
a Prakrit inscription belonging to the second century on the stone Naga 
effigy fund at the Madhukesvara temple, which refers to the fact that Siva- 
skandanagar-sri, daughter of Satakarni of Chutukula, the king of 
Vaijayantipura (i.e. Banavasi) was responsible for the installation of that Naga 
effigy, and the Vihara. A copper plate inscription of 338 AD likens a Banavasi 
king to a bodhisattva (reincarnation) in his great compassion towards all 
living beings (praninam parama karnikataya bodhisattvo pamanasya). 


From 30 BC to the second century AD, the Satavahanas ruled from 
Pratisthana (modern day Paithan) on the bank of Godavari river at 
Aurangabad. Their support to Buddhism is evident from Pliny (1° century AD) 
whose account mentions Prakrit inscription of Gvinaya Pitaka, referring to 
Setakannika, which shows that Buddhism was flourishing in Karnataka. 
Mahavagga, a composer after Asoka’s time endorses this. The Satvahanas 
may have been a Karnataka dynasty, as Dharwad and Bellary districts are 
called Shantavahani Hara (or Shantavahana region). Some of their kings were 
called rulers of Kunthala, the old name for Karnataka. At Kanaganahalli 
attached in Sannati (Kalaburagi district), as well as Vadgoan Madhavpur (near 
Belgaum) and Brahmagiri (Chitradurga district), there are remains of 
monuments of their period. The Uttara Kannada area of Banavasi has their 
inscription at Vasan in Dharwad district, and there are remains of a brick 
temple. The Chandravalli inscriptions that were unearthed in 1888, strongly 
suggest that worshipers of Buddha were here during the early centuries of 
the Christian era. The leader coins of the Satvahana kings bear the figure of a 
humped bull and on the other side of the coins are the unmistakable 
emblems of the bodhi tree and the chaitya (cairn). Small sculptures of 
Gandharva, a Buddhist yaksha, are also found. 


The earliest epigraphic evidence in this regard (latter half of second 
century AD) is the stone memorial inscribed in Prakrit. It is that of 


469 


Vasistapura 51/8511 Pulamari Rajana Mahadevi Sirijantamula, wife of a king 
of Banavasi who constructed a stambha and a Vihara for the Mahisasanas at 
Nagarjunakonnda. Another chronicler, Mahavamso, cites an important 
event. In the first century, Dattagamini, King of Ceylon, built a vihara and 
80000 bhikus of Vanavasi had attended! Bhutpala, a merchant of Banavasi, 
was responsible for carving the famed Buddhist cave at Karla where an 
inscription says it wasthe best in the whole country. 


It is at Kanaganahalli included in Sannati, (Chitapur, taluk, Kalaburagi 
district), on both banks of the river Bhima, that many Buddhist stupas of the 
Satvahana times have been found. It resembles Amravati and was the 
Buddhist centre of the Satvahana period of pre-Christian era and is spread 
over a three kilometer area. Fine sculptures can be seen all along and the 
Buddhist ruins found there are in large numbers. They include remnants of 
stupas, stone pottery for holy bones and ‘ayoka stambha’ which has 
symbolic representation of birth, parinishnishkramana, enlightenment, 
preaching and nirvana (salvation) of Buddha. Inscriptions in the Brahmi script 
contain names of those who gave grants to 50001010070, stupas and viharas. 
The words visiriputa sirisata mahasataraha- show the beginning of the 
Christian era and reference to Banavasi is found. There are stupas carved in 
stone, and another stupa (1° to 3° century AD) has Buddha’s feet. 


The Sannatis (feudatories) of Satvahanas, known as Mahabhojas, had 
then ruled the Banavasi area. An inscription of that period says: 
“Nagamulida, wife of Maharathi, daughter of the Mahabhoja, King of 
Banavasi, mother of Khanda Nagashtak, constructed a cave residence at 
Kanheri (near today’s Bombay) of Buddhist bhikus.” After the Satavahanas, 
Karnataka fell into the hands of the Pallavas of Kanchi and the Chuttu 
Shatkarnis (who were feudatories of the Satavahanas) ruling from Banavasi 
after the fall of the Satavahanas. Pallava domination ended when two 
dynasties, the Kadambas of Banavasi and the Gangas of Kolar (345 AD) held 
sway. 


The Gangas, ruling from Talakadu, followed the vedic religion but were 
tolerant towards Buddhism. A Sanskrit copperplate (400 AD) issued by 
Padangala Madhava (440-470 AD), a Ganga ruler, indicated land grants to a 
Buddhist vihara (gangarajya madhava-sarmanah sasana Buddha-sattvaya 
dattam). There were Buddhist viharas alive and active and Buddhism was still 
powerful in the Ganga territory. Like the Gangas, the Kadambas were also 
tolerant towards Buddhism as epigraphic evidence shows. The Kadamba 
capital was also Banavasi, (known as Vaijayanti,)) and their century was a 


470 


prominent one for Buddhism in Karnataka. Chinese traveller, Hieun Tsang, 
visited Banavasi in the 77 century AD and saw 1000 sangharamas and three 
stupas. He says: “By the side of the royal palace is a great sangharama with 
300 priests, all men of distinction. This convent has a great vihara 100 in 
height.” 


Recent excavations of the site of Banavasi have given the remains of a 
Buddhist stupa. The large apsidal structure is what remains and it was 
planned like a dharma- chakra. The Buddhist Chaitya in front of which we 
stood at Aihole, is pre western Chalukyan and indicates the influence of 
Mahayana. It was built around the 5" century and is 25 feet high. We now 
make our way to Badami in another rickety bus headed toward the erstwhile 
capital city of the western Chalukyas in the 6" century. These rulers were 
also associated with Buddhism and relics here have survived in the 
shape of a Buddhist cave temple to the 6" century. There is also a figure, 
identifiable as Padmapani, the Bodhisattva of the same period. Hieun Tsang 
has stated that during the time of Pulakesin || (642 AD) in Banavasi (or 
Konkanpura), there were 400 Sangharamas and 10000 followers of 
Buddhism. 


In Gadag Taluk, Dharwad district, at Dambal, there was a Buddhist 
centre as late as 12% century. According to an inscription of 1095 AD, a 
temple of the Buddhist deity Tara and a Buddhist vihara were built by 16 
merchants during the reign of Lakshmidevi, queen of Vikramaditya VI. 
Another temple of Tara, built at Dambal was by Sethi Sangarmaya of 
Lokkigundi. Karnataka was indeed the place where the worship of Tara 
gained ground. Tara became celebrated in Mahayana Buddhism (especially 
Mantrayana) and acquired popularity as the mother of the Buddhas and 
bodhisattvas, as the power of enlightenment and as the consort of the 
bodhisattva Avalokitesvara, the patron divinity of the Mantrayana sect in 
Nepal, Tibet, Mongolia and China. Tara's consort Avalokitaesvara- 
bodhisattva is the Siva of the Saiva cult and there is the correspondence of 
Tara with Durga. The association between Tara and Avalokita (Lokesvara) is 
emphasized in Karnataka. In Balligame, on the banks of the river Varada, a 
Buddhist Vihara known as Jayanti Prabuddha Vihara was built in 1065 by 
Rupa Byhattaya, the minister of the Chalukyan king Ahavamalla, and the 
deities that were worshipped there were Tara Bhagavati, Kesava, Lokesvara 
and Buddha. A Dambala inscription of 1095 AD begins with the customary 
invocation namo buddhyana and goes go to describe at length the greatness 
of Tara-bhagavati. 


471 


In Kolivada, Hubbali taluk, Dharwad district, an icon of Tara has been 
discovered belonging to about the thirteenth century and inscribed on the 
pedestal of this icon are the words siddham om namo bhagavatayai 
Aryatarayai, followed by the usual statement of the Buddha’s teaching in 
brief. The Vihara on Kadari Hill in Mangalore (Dakshina Kannada) was an 
important site for Mahayana Buddhism. There are three exquisite bronze 
statues, now in the Manjunatha temple, one of which is of the Mahayana 
deity Avalokitesvara bodhisattva (consort of Tara) called Lokesvara. The 
other two bronzes are those of seated Buddha in contemplation. Buddhism, 
which never became prevalent in Tulu-nadu,continued to survive till the 
thirteenth century. It gradually got fused with Saivite ideology. 


Thereafter, it became difficult for Buddhism to survive, especially as it 
lost its specific identity and got merged with Saivism. The Buddhist legacy in 
Karnataka survives in the teachings of Basaveswar or Basava, a religious 
teacher who flourished in the 12” century. There are estimated to be 75000 
Buddhists in Karnataka of which Tibetans form a substantial portion. Since 
the year 1900, the South India Buddhist Association of Madras saw Buddhism 
taking roots and in Kolar Gold Fields near Bangalore there is a Buddhist 
Vihara at Champion Reef. The Mahabodhi Society of Indiafounded a Buddhist 
Vihara in Bangalore in 1940 and since 1956, Buddhism has got a fillip under 
Acharya Buddha Rakkkhita who has published over 50 books and founded an 
institute, a vidyapeeth and a hospital. Very much in evidence are the four 
Tibetan settlements of Karnataka, at Bailkuppe (near Mysore), Mundgod (in 
north Kanara district), Cauvery Valley, and at Kollegal. The most important 
Tibetan Buddhist monasteries are Thegchay Ling and Namgoling, both at 
Bailkuppe. 


Kanaganahalli (Sannati) at Kalaburagi. 


Karnataka, a land of rich tradition and culture, has thousands of 
monuments that attest to its ancient saga of heritage. Buddhism was one of 
the earliest religions in the region with lots of activity there starting from the 
3rd century BCE. Interestingly, Karnataka has more than half-a-dozen 
inscriptions of Mauryan emperor Asoka. The Sri Lankan Buddhist chronicle 
Mahavamsha has records about Asoka’s Buddhist missionaries in the region. 
The spread of Buddhism resulted in the construction of memorials like stupas 
and viharas. Sannati is a small village in Kalaburagi district on the north bank 
of River Bhima, a tributary of River Krishna. Archaeological excavations were 
conducted by Karnataka’s Directorate of Archaeology in Sannati and by the 
Archaeological Survey of India at the Ranamandala and Kanaganahalli sites. 


472 


The ASI excavation at Kanaganahalli near Sannati unearthed the remains of a 
large stupa, along with a good number of sculptures that were strewn 
around. 


The stupa at Sannati was known as the Shakya Maha Chaitya. The 
stupa, likely to have been initially built during Asoka’s reign and later 
renovated by Satavahana kings, is today almost in ruins, but sculptures and 
inscriptions found here attest to the vibrant Buddhist art and culture in the 
region. Excavations at Sannati have contributed many Buddhist sculptures, 
including inscribed historical figures of Asoka and Satavahana kings, 
depictions of the Jataka tales and miracles of the Buddha. The discovery of 
an Asokan slab edict followed by the finding of his portrait is an important 
contribution to the historical records of Indian art. In the sculptural 
depiction, the emperor with his queen and attendants are carved on a slab, 
which has an inscription identifying him that reads Raya Asoka (Raja Asoka). 
It is the first-ever sculpture of Asoka with his name inscribed. 


There is another interesting sculpture depicting the revival of the 
Bodhi Tree by Asoka. The emperor is shown as paying obeisance to the tree 
and the artist has rendered it with great naturalism. It is believed that Asoka 
also visited a place called Suvarnagiri in Karnataka. It should be reminded 
here that the riddle of Devanampriya and Asoka was solved by the Asokan 
edict at Maski in Karnataka’s Raichur district. It revealed that Devanampriya 
(the beloved of the Gods), a name found in many early Mauryan inscriptions, 
was an epithet of none other than Asoka. 


The birth narratives of the Buddha are among the most interesting 
sculptures in Sannati and are the best of their type. They commence with the 
dream of his mother Mayadevi. The appearance of a white elephant confirms 
the conception of a child. It also symbolically attests to the arrival of the 
Buddha on earth. It is followed by the interpretation of the dream, the 
nativity scene, presentation of the child to Vriksha Yaksha Shakyavardhana, 
his departure renouncing the palace life, the defeat of Mara, Buddha’s 
enlightenment, his first sermon at Sarnath Deer Park, his miracles and 
sermons to his followers, and the panel narrative finally culminates with the 
great departure— mahaparinirvana. There are also narratives depicting the 
distribution of the relics of the Buddha to his followers and the celebration of 
his departure in the tushita heavens. 


The Jataka stories such as Chaddanta, Mriga, Suta Soma and 
Vidurapandita have been delineated on sculptural slabs. All these slabs 
served as decorative veneering to the drum and platform of the stupa. The 


473 


Jataka tales narrate the incidents of the previous lives of the Buddha as 
Bodhisattva. The Bodhisattva is a pious person who would always help 
others. In Shaddanta Jataka, the Bodhisattva was born as an elephant with 
six tusks. The Queen of Kashi wanted to have the tusks chopped so that she 
could get them and the Shaddanta elephant would die. A hunter was 
appointed to get the tusks. In the narration, the artist has carved the 
elephant with six tusks within the herd. The hunter was unable to cut the 
tusks as they were heavy. The elephant, having known the intentions of the 
hunter, helps him cut the tusks and gives him a sermon. 


The Sannati stupa also has symbolic and anthropomorphic forms of 
the Buddha. These depict the Manusha Buddhas, all carved by an artist from 
Vidarbha. The Buddha is depicted with symbols such as nagamucchalinda 
(serpent with five or more hoods), elephant, swan, dharmachakra and empty 
throne with cushions. The slabs are decorated with architectural motifs and 
flora and fauna, which form part of the festoons and garlands. The Sannati 
stupa has the maximum number of inscriptions among all stupas (more than 
700 inscriptions), and they refer to varied subjects including donors and 
patrons. Sannati, besides its Buddhist association, is presently known for Sri 
Chandralaparameshwari, a Shakta deity in a 9th century CE temple. 


Buddhist art in Karnataka made its beginning at Sannati and spread its 
style all over the ancient region. Banavasi in Uttara Kannada district is 
another place that has a rich association with Buddhism. The Banavasi 
Kadamba and Badami Chalukya dynasties too patronised Buddhism, but it 
was at a rather low key. The rich sculptural tradition of stone carvings gave a 
new dimension to Karnataka’s art history. 


The Ashokan Edict of Maski in Raichur. 


Maski is one of the most important archaeological sites with respect to 
the Minor Rock Edicts of Mauryan Emperor Ashoka found in the state. The 
edict of Maski was discovered by Mr. C. Beadon, a gold mining engineer in 
1915. The Mauryan Emperor Ashoka ruled over most of India more than 
2200 years ago. He is considered as one of the greatest kings in the history 
of the world. He made non-violence, tolerance, charity and kindness the core 
of his public policy. And it was his patronage that Buddhism eventually 
ensured its spread around the world. After the Kalinga war, Ashoka issued 33 
edicts all over his empire to publicize his policies and propagate the Buddhist 
message of non-violence and dharma. These were engraved on boulders, 
stone pillars, stone slabs and cave walls. A total of 9 have been found in 
Karnataka till now. Among the 9 edicts found in Karnataka, Maski occupies a 


474 


significant place. It was the first edict wherein the Emperor was referred to 
by his name i.e., Ashoka apart from his epithets such as Devanam Piya and 
Piyadasi. This edict was important to conclude that many edicts found 
earlier in the Indian sub-continent in the name of Devanam Piya and Piyadasi 
all belonged to Emperor Ashoka. 


References. 


1) Hiremath R.C. (2014), Buddhism in Karnataka, D.K. Printworld, p. 43. 


2) Kanganhalli, A unique discovery of Buddhist site in India, Sannati, 
Karnataka, Department of Archaeological Survey of India. 


3) Deccan Herald, Daily English Newspaper on 14, Aug. 2017. 
4) The New Indian Express, daily English Newspaper on 28" May, 2020. 


5) Hiremath R.C. (2008), Buddhism in Karnataka, accessed on 12" Sept. 
2008. 


6) www.wikipedia.org 


7) www.google.com. 


475 


GULBARGA DISTRICT : FOLK MEDICINAL PLANTS. 


-DR. Siddaram 8. Itagi. 
Guest Lecturer in Govt 
First Grade Autonomous College, Kalaburagi. 


Abstract. 


An ethnobotanical survey was undertaken to collect information from 
traditional healers on the use of medicinal plants in Gulbarga district of 
Karnataka. The indigenous knowledge of local traditional healers and the 
native plants used for medicinal purposes were collected through 
questionnaire and personal interviews. In the region, 52 plant species 
belonging to 27 families have been documented and scientifically validated for 
their therapeutic properties. People of the area depend on traditional 
medicinal plants for the treatment in primary healthcare. As and when the 
number of traditional healers dwindles, there is a danger of losing their 
traditional knowledge. Hence, there is a need for documentation of traditional 
knowledge as well as plants used for the treatment. The art of herbal healing 
has very deep root in Indian culture and folklore. In rural areas, people depend 
on local traditional healing systems for their primary healthcare. According to 
WHO estimate, about 80% of population in developing countries relies on 
traditional medicine. Millions of rural people use herbal plants as remedy for 
various diseases. Scientific documentation of indigenous knowledge of 
medicinal properties of plants, used by traditional healers is necessary. Hence, 
a survey was undertaken to document folk knowledge of medicinal plants of 
Gulbarga district in North Karnataka. 


Methodology. 


The study area, Gulbarga district is located between North latitude 
17°10’ and 17°45’ and between East longitude 76°10’ and 77°45’ in Northeast 
part of Karnataka. The district is the biggest in the state covering 8.49% of the 
area and 5.9% of population of the state. The total area of the district is 
16,2424 sqkm. The extreme climatic condition is characteristic of the district. 
The mean minimum temperature vary between 7°-24°C and mean maximum 
temperature between 24° and 42°C. The dry deciduous forest of the district 
spreads over an area of 1,137 sq km in Chincholi and Yadagir taluks. Several 
field trips were undertaken to different localities of the district. During the 
survey, information pertaining the plants used for treating various diseases 
was gathered from local practitioners by way of questionnaire and interviews. 


476 


The new claims of local healers in using plants to treat various ailments are 
enumerated. 


Enumeration. 
Abutilon indicum (L) Sweet. (Malvaceae), Tutti, Vibutigida. 


Uses: Leaf and root decoction is taken orally as diuretic. Root and leaf paste is 
applied over herpes infected skin. Fresh tender leaves are eaten to control 
dysentery. 


Acalypha indica L. (Euphorbiaceae), Kuppigida. 


Uses: Leaf decoction is taken at night to cure constipation. Plant paste with 
little salt is applied externally to cure scabies and eczema. Plant extract taken 
in the morning expels sputum and cure asthma. Plant extract with buttermilk is 
taken to treat urinaryproblems. 


Achyranthus aspera L. (Amaranthaceae), Uttaraanne. 


Uses: Roots are used as toothbrush to stop gum bleeding and toothache. Paste 
made from ash of dried root, limestone, turmeric powder and cow urine is 
applied externally to treat eczema. Paste of seed and root is used as antidote 
for scorpion bite. To treat infertility in women, inflorescence paste mixed with 
a cup of buffalo milk is given for three days. 


Adathoda vasica Nees. (Acanthaceae), Adusoge. 


Uses: Mixture of leaf extract, ginger paste and honey in equal ratio is taken as 
expectorant to treat cough. Leaf paste is applied over inflamed parts; also 
applied over spiny outgrowths of piles to control bleeding. Tender leaf paste 
with turmeric powder is applied to control skin diseases. 


Aloe barbadensis Mill. (Liliaceae), Loulasara. 


Uses: Leaf mucilage boiled in water with sugar is given as liver tonic; leaf 
mucilage is also given to treat obesity and constipatio 


Annona squmosa L. (Annonaceae), Sitaphala. 


Uses: Tablets are prepared using powder of unripe fruits and horse gram 
powder. Daily, a tablet is taken for 7 successive days and on the 7th day, a 
teaspoonful castor oil is given orally to expel worms from the intestine. Seed 
powder paste is applied on head and washed to remove lice. 


477 


Argemone mexicana ಓ. (೧೩೩೪2120626), Ummatta,Datturigida. 


Uses: Root powder is taken as anti-helminthic. Stem latex is applied over 
affected skin, blister and oral ulcers. 


Asperagus racemosus Willd. (Liliaceae), Halavu makkal balli, Shatavari. 


Uses: Shatavari and Withania root powder taken in the morning enhances 
fertility. Fresh root extract is taken as diuretic. 


Balanites roxburghii Planch. (Simarubaceae), Ingudi. 


Uses: To treat jaundice, tender leaves extract mixed with milk is taken. Fruit 
pulp with jaggery made into small tablets is taken. 


Barleria prionites L. (Acanthaceae), Mullugoranti. 


Uses: Root decoction is used as mouthwash to relieve toothache and to 
prevent decay. Fresh leaf paste is applied to control scabies. 


Boerhaavia diffusa L. (Nyctaginaceae), Punarnava, Kommegida. 


Uses: To overcome infertility, root powder and honey is orally taken. To treat 
cataract, leaf is pounded and filtered; filtrate is used as eye drop. 


Bryonopsis laciniosa Naud. (Cucurbitaceae), Shivalingi. 


Uses: Dried seeds fried in ghee grounded into powder and taken along with 
water or milk enhances fertility. 


Cassia auriculata L (Fabaceae Caesalpinioidea), Avarike. 


Uses: Stem bark is eaten early in the morning to control abdominal pain. Shade 
dried flowers, roasted, mixed with coconut oil 15 applied to cure wounds. 


Cassia senna L. (Fabaceae-Caesalpinioideae), Nelavarike. 


Uses: Plant powder of Phyllanthus officinalis is given to treat gastric troubles; 
powder of whole plant and Vitex negundo is given to control rheumatic pain. 


Cissus quadrangularis L. (Vitaceae), Mangaravalli, Mangorali. 


Uses: Plant mucilage applied over fractured bone acts as bonesetter. Stem 
extract, honey and ginger extract are dropped in nostril to control bleeding. 
Tender stem and leaf extract with ghee is taken orally for stomachic. 


478 


Coleus aromaticus Benth. (Lamiaceae), Doddapatrii. 


Uses: Leaf is eaten to treat tonsillitis. To treat cough and fever, leaf juice with 
Piper longum powder and honey is given. Leaf paste is eaten to treat renal 
calculi. To control vomiting and dysentery, leaf extract is given. 


Cyprus rotundus L. (Cyperaceae), Jekin gadde. 


Uses: Rhizome dried powder mixed with vitavera powder in coconut oil; 
stored, filtered and applied on hair prevents premature hair fall and promotes 
hair growth. 


Datura metal L. (Solanaceae), Unmatta. 


Uses: Leaf or leaf paste is applied externally to treat rheumatism. Leaf and 
shade dried flower is smoked to treat asthma. Leaf extract and seed powder is 
applied on hair to control dandruff and lice. 


Daucas carota L. (Apiaceae), Gajjari. 


Uses: Carrot juice is given daily to improve digestion, eyesight and to reduce 
blood cholesterol. Seed paste is applied externally to control eczema. 


Dodonaea viscose (L.) Jacq. (Sapindaceae), Bandara, Bandarike. 
Uses: Leaf or leaf paste is externally applied over fractured bone parts. 
Echinops echinatus Roxb (Asteraceae), Brahmadande. 


Uses: Mixture of leaf powder or root extract and honey is taken in the morning 
to expel round worms. To control leucorrhoea, flower head and plant are burnt 
in an earthen pot; ash (bhasmas) is taken along with ghee or butter. Shade 
dried root powdered and kadi sugar has spermogenic effect. 


Eclipta alba L. (Asteraceae), Kadagegarga. 


Uses: Leaf extract is applied externally as an antidote for scorpion bite. Paste 
of plant is applied over the hair to blacken and strengthen. 


Feronia elephantum Corr. (Rutaceae), Belaval, Bellannu. 


Uses: Leaf extract is taken along with cow milk to relieve acidity. Fruit pulp 
mixed with jaggery kept overnight is taken in the early morning as liver tonic. 
Warm fruit pulp with sugar is taken for treating constipation. 


479 


Ficus religiosa L. (Moraceae), Arali, Ashwatha. 


Uses: To control leucorrhoea and menorrhagia, filtrate of tender leaves boiled 
in water, is taken. Extract of inner part of stem bark is taken to treat fever. To 
overcome infertility, equal parts of dried fruit and Lotus seed powder are taken 
along with milk from 4th-14th day of menstrual cycle. 


Gloriosa superba L. (Liliaceae), Akkatangi balli. 


Uses: Leaf extract is applied to hairs to kill the lice. Root paste is applied to 
relieve pain from scorpion bite. 


Gymnema sylvestre (Retz.) R.Br.ex Schult.(Asclepiadaceae), Kodapatri. 


Uses: To control diabetes, tablets made from leaves of Gymnema sylvestre, 
Eugenia j ambolana seeds, Momordica charantia fruit and old jaggary are taken. 


Gymnosporia montana (Roth) Benth. (Celastraceae), Tonasi gida. 


Uses: Root paste with lime juice is taken to control menorrhoea. Tender leaf 
extract along with curd 15 taken to control dysentery. 


Gynandropsis pentaphylla DC. Prodr. (Capparidaceae), Nyaballi. 


Uses: Leaf extract applied externally acts as an antiseptic, prevents pus 
formation. Leaf extract is put in the ear of opposite side of tooth pain to relieve 
pain. Leaf extract dropped into the nostrils to treat epilepsy. 


Lawsonia inermis L. (Lythraceae), Madarangi,Goranti. 


Uses: Filtrate of fresh leaves kept overnight in water is taken in the morning to 
treat jaundice. Stem bark decoction is given to treat renal calculi. 


Leucas aspera Link (Lamiaceae), Tumbe. 


Uses: Mixture of fresh leaf juice and onion juice is used as nasal drops for nasal 
block and headache. To treat jaundice, fresh leaf juice is taken orally. Whole 
plant decoction is given to treat fever. 


Mentha arvensis L (Lamiaceae), Pudina. 


Uses: To treat cold, cough and fever, leaves boiled in a cup of water with a 
pinch of salt is taken. Leaf juice along with equal part of lime juice is given to 
control vomiting. 


480 


Mirabilis jalapa 1. (Nyctaginaceae), Sanjemallige. 


Uses: Warmed leaf used as poultice over abscesses; promotes wound healing. 
Root paste is applied over inflamed parts. 


Momordica cymbalaria Fenzl,ex Naudin (Cucurbitaceae), Karchikayi. 


Uses: Root tuber grounded into paste, with pinch of pepper powder taken in 
the morning (during early period of pregnancy) acts as abortifacients. 


Ocimum basilicum L. (Lamiaceae), Kamakasturi. 


Uses: To treat cough, cold and fever, leaf decoction with honey is given. To 
treat bleeding piles and constipation, seeds soaked in water over night are 
given orally along with kadi sugar (misri). 


Pergularia daemia (Forssk.) Chiov. (Asclepiadaceae), Kurudiganaballi. 


Uses: Stem paste in the milk is taken to treat paralysis. To promote fertility in 
female, dried leaves, cloves, pepper, and handful red jowar powder is made 
into three parts. Each part is taken for three days after menses stage for 
successive three months. 


Pongamia pinnata (L.) Pierre. (Fabaceae-Papilionoideae), Hongemara. 


Uses: Tender leaf and saindav lavan pounded in water orally taken, dilutes 
sputum and controls cough. Paste of Pongamia and Vitex negundo leaf in rice 
washed water is applied over swellings to relive pain. Seed paste in honey 
applied over the tongue to control whooping cough. To treat eczema and skin 
diseases, equal quantity of Pongamia seed powder, turmeric, Terminalia 
bellirica bark powder, Brassica juncea (mustard) seed powder mixed with 
Pongamia seed oil is applied externally. To relieve migraine pain, a few drops 
of seed oil rubbed in jaggary solution are put into the nostril for a week. 


Tylophora indica (Brum.f.) Merrill (Asclepiadaceae), Adumuttadagida. 


Uses: Leaf extract with cold water is taken to induce vomiting as antidote for 
snakebite. To cure asthma, fresh leaves are eaten daily. Leaf extract with ghee 
is applied over forehead to relieve migraine. 


Vinca rosea L. (Apocynaceae), Sadamallige. 


Uses: Dried leaves powder boiled in water is taken to control blood pressure. 
Tender leaves are eaten daily to control diabetes. To control leucorrhoea, 


481 


flowers crushed with ghee are taken. Plant decoction is taken to control blood 
cancer. 


Vinca rosea ಓ. (Apocynaceae), Sadamallige. 


Uses: Dried leaves powder boiled in water is taken to control blood pressure. 
Tender leaves are eaten daily to control diabetes. To control leucorrhoea, 
flowers crushed with ghee are taken. Plant decoction is taken to control blood 
cancer. 


References. 

1. Bhandary MJ & Chandrashekhar KR, Glimpses of ethnic herbal medicine of 
Coastal Karnataka. 

2. Binu S, Nayar TS & Pushpangadan P, An outline of ethnobotanical research in 
India. 

3. Yoganarasimhan SN, Togunashi VS, Murthy KRK & Govindaiah, Medico- 
botany of Tumkur district, Karnataka. 

4. Bhandary MJ, Chandrashekhar KR & Kaveriappa KM, Medicinal ethnobotany 
of Siddis of Uttara Kannada districts, Karnataka. 

5. Parinitha M, Harish GV, Vivek NC, Mahesh T & Shivanna MB, Ethnobotanical 
wealth of Bhadra wild life Sanctuary in Karnataka. 

6. Kalyana Sundaram, Indra, An Ethnobotanical study of Kodavas and other 
tribes of Kodugu district, Karnataka. 

7. Prashanthkumar P & Vidyasagar GM, Documentation of traditional 
knowledge on medicinal plants of Bidar district, Karnataka. 

8. Anonymous, Ethnobotany in India - A status report, (Ministry of 
Environment and Forests, Government of India), 1994. 


482 


Saivism as Picturised in the Monuments of Pallavas. 


-DR. T.V. Adivesha, 
Associate Professor and Research Guide, 
Govt College (Autonomous) Kalaburagi. 


Introductory: 


Siva has been and still continues to be one of the favorite deities 
worshiped in Tamilakam, not as the destroyer, but as the architect of creation, 
preservation and destruction the three natural cyclic phenomenons. The 
inscription engraved on the temple of Tirumulasthanattup-perumanadigal 
(apsidal shrine within the Bhaktavatsala temple complex) at Tirukkalukunram”, 
though of the reign of Aditya Chola |, hints at Saivite temple activity during the 
early Pallava period. It records that after conquering Tondaimandalam region, 
Aditya Chola | renewed the grant to the temple, which was originally endowed 
by an early Pallava ruler Skandasishya (circa 5th century A.D.) and subsequently 
renewed by the Pallava king Vatapikonda-Narsimha-pottaraiyar from the 
extant architectural, sculptural and inscriptional remains it is known that 
during the reign of Mahendravarman 1, twelve rock-cut cave temples and 
probably two structural temples were built”. Unfortunately, except the 
Ekambaranatha temple at Kanchipuram, which retains some architectural 
remains of his times, the other one at Siruvakkam is known only from 
inscription and its sectarian affiliation is also difficult to ascertain. The 
Mattavilasa - prahasana” authored by the king mentions the Ekambranatha 
temple at Kanchipuram by the name Ekamba and describes it, as a stronghold 
of the Kapalika sect of Saivism. 


As though validating the literature, there is one sculptural panel 
indicative of the existence of the Kapalika sect, set into the hind wall of a 
shrine now known as Valisvara (corrupt of Kapalisvara) engulfed within the 
premises of the Ekambranatha temple complex. Unlike the saumyarupa of 
Umasahitamurti, here the panel consists of Siva and Parvati in their ugra form 
namely Mahakala and Mahakali. Both are seated on a simhasana with their 
right leg bent and placed on the seat and left leg hanging and resting on a foot- 
rest. They are shown having four arms, carrying sula and khatvanga in the back 
right and left hands, khadga and kapala in the front right and left hands 
respectively. Kala and Mrityu are seen standing on either sides of the pedestal. 
K. V. Raman* who described this panel in detail, mentions that the 
iconographical features of this panel agrees with the description given in 
Lalitopakhyana text’. Tirumular (circa 6th century AD. in his work 


483 


Tirumandiram also refer to the temple as Ekambam at Kanchi and lists six 
branches of Saivism that were prevalent during his period in the land of Tamils 
Viz ., Pasupata, Mahavarta, Kapalika, Vama, Bhairava and Saivism®. There are 
even sculptural and inscriptional references to the existence of these sects in 
places like Mamallapuram, Tiruvorriyur, etc datable to the period between 6th 
and 8th centuries A.D”. However it is known from literature like Mattavilasa - 
prahasana® and hymns of Appar” that, the followers of Kapalikas, Kalamukhas 
and Pasupatas were leading a disreputable life by the beginning of 7" century 
A.D., the twelve rock-cut cave temples excavated during the reign of 
Mahendravarman |, majority are Saivite viz ., the Vasantesvaram cave-temple 
at Vallam, Satrumallesvaralaya at Dalavanur, Avanibhajana-pallavesvara- 
griham at Siyamangalam and  Lalitankura-pallavesvara-griham at 
Tiruchchirappalli. Soundara Rajan” assigns the five-celled Panchapandava cave 
temple at Pallavaram to the five-fold aspects of Siva viz., Aghora, Vamadeva, 
Tatpurusha, Sadyojata and 1580೧8, with the central shrine dedicated to the 
Tatpurusha. Even in the cave-temples dedicated to all the three gods viz. 
Brahma, Isvara and Vishnu as seen at Mandagapattu, Mamandur and 
Kuranganilmuttam, prominence seems to have been given to Siva by allocating 
his shrine at the centre. This shows the religious zeal of the king, who under 
the influence of Tirunavakkarasu alias Appar abandoned his earlier faith in 
Jaina and became a devout Saiva. Some scholars opine that the tradition of 
worshipping three primordial gods under a single roof is due to the concept of 
Trimurti form of worship". 


It is also said that Mahendravarman |, demolished the Jaina temple at 
Tiruvadigai and utilized the material for the construction of a temple dedicated 
to Siva. For the first time anthropomorphic representation of Siva is seen in the 
Avanibhajana-pallavesvara-griham at Siyamangalam and in the Lalitankura- 
pallavesvara-griham at Tiruchchirappalli. At Siyamangalam on the top saduram 
of the northern pilaster, Siva is depicted as Vrishabhantika, along with Parvati. 
The earliest dancing form of Siva as Nataraja can be seen here carved on the 
top saduram of the southern pilaster. Here Siva is depicted as dancing in 
Ananda tandava or Bhujanga - trasita posture, without the Apasmara-purusha. 
At Tiruchchirappalli the finest and earliest representation of Siva as 
Gangadharamurti can be seen. 


During the reign of Narsimhavarman | Mamalla, both Saivite and 
Vaishnavite sects seems to have received patronage. In the Sikhari- 
pallavesvara-griham at Melacheri ascribable to his period (7th century A.D.), 
aniconic form of worshipping Siva is found for the first time in the 
Tondaimandalam region. Here the shrine cell consists of a rockcut insitu linga 


484 


along with the rock-cut avudaiyar. This is rather strange in the land of the 
Pallavas at such an early stage. The inscription” engraved in this cave temple 
mentions that this abode of Siva ( Saivan - dhama ) named Sri Sikhari- 
Pallavesvaram was caused to be made at Simhapura by the king Chandraditya. 
The place name Simhapura may indicate its naming after a Pallava king. 
However, the king Chandraditya is unknown in Pallava dynasty. KK. R. 
Srinivasan” rightly identifies him with Chandraditya, son of Pulakesin Il, 
perhaps born of Vijayamahadevi, who according to Gochre plates” seems to 
have the title potti (femine of the Tamil pottan i.e. Pallava ) and hence a 
Pallava princess. Thus, it is probable that Chandraditya had followed the 
Chalukyan practice of including a rock-cut Sivalinga in the shrine cell. If this 
identification is correct then it can be said that the practice of erecting a stone 
linga in the subsequent periods in Tondaimandalam region could be due to the 
influence of the Chalukyan artistic tradition. 


The sculptures in the various rock-cut rathas and mandapas sculptured 
during the reign of Narasimhavarman | Mamalla shows, that even by late 7th 
century A.D., images of Siva and Vishn/u have not got isolated into water-tight 
compartments and actually the shrines and sculptures of Vishnu and Siva are 
found side by side at every place. Indeed the early Alvars prior to Tirumangai (8 
- 9th century A.D.) composed their hymns” about the inseparable nature of 
Vishnu and Siva. Even the form of Harihara is celebrated exquisitely by 
Poigaiyar (5th - 6th Century A.D.), who was considered as the first of the alvars. 
Thus the Arjuna-ratha has the sculptures of standing images of Siva, Vishnu, 
and Skanda along with their respective mounts Nandi, Garuda and Elephant, 
carved in the principle bhadra niches on its outer walls. It is to be noted here, 
that the main dedication of the temple is to Siva as suggested by the Saivite 
dva rapa lakas and the monolithic Nandi at the back of the ratha. From the 
monolithic temple, now known as Dharmaraja ratha, which was originally 
intended to be a temple dedicated to Siva, is found one of the earliest 
representation of his various forms such as - Somaskandamurti, Kevala 
Chandrasekhara, Kapardin, Harihara, Ardhanari, Kankalamurti, 
Chandesanugraha, Gangadhara, Kalari, Andhakavadha, Vinadhara, Siva with 
Nandi and Siva with Tandu. All the five shrine-cells in the Koneri mandapam at 
Mamallapuram has been identified on the basis of dvarapalakas , as dedicated 
to Siva in his five aspects viz ., 1580೧3, Tatpurusha, Aghora, Vamadeva and 
Sadyojata. Similarly, the Mahishasuramardini cave temple at Mamallapuram 
with three shrine cells on the basis of similarity of dva rapalakas was attributed 
to enshrine three forms of Siva®. Royal patronage to Saivism continued during 
the reign of Paramesvaravarman |, who was described as a staunch follower of 
Mahesvara in the Vunna Guruvapalem plates”. From his Kuram copper plate 


485 


grant’, it is known that he built a Siva temple at the same place and states 
that the deity in the temple was worshipped by providing bath (snapana). It 
may indicate that the main object of worship was of stone, which facilitated for 
the ritual ablations. The influence of the concept of Trimurti can be seen again 
in the carvings of triple shrine cells in the Ramanuja and Dharmaraja-mandapa 
at Mamallapuram. He was also the creator of the Ganesa-ratha (originally a 
Siva temple as indicated by the trident on its sikhara) at the same place, in the 
inscription (7th century A.D.) of which, he is described as the one, who bears 
Siva in his mind. It is most possible that in the panels of Somaskandamurti, 
which gained popularity from his time, the same Trimurti concept is followed, 
with more importance given to Siva, where he is shown seated with his consort 
Parvati and child Skanda. The images of Brahma and Vishnu are in contrary 
stands at the back of Somaskandamurti giving an impression of attendant 
deities. Thus, the superiority of Siva over Brahma and Vishnu was again 
established. 


His son Rajasimha, continued to be a loyal devotee of Siva, as seen 
through his several epithets found in the Kailasanatha temple at Kanchipuram 
like Isanasaranaha, Devadevabhaktaha, Sankarabhaktaha, Isvarabhaktaha, 
etc”. His inscription also gives the earliest datable evidence of the antiquity of 
the cult of Saiva Siddhanta”". Similarly his titles like Agamapriyah and 
Agamanusari®” show that the Agamas had become popular by his period. His 
period witnessed the execution and completion of the Atiranachandesvara 
temple at Saluvankuppam. It gives inscriptional evidence” of dedicating the 
cave temple, called as Sambor -bhavanam and Atiranachandesvara to Siva, 
Uma and Skanda. Thus, it gives the earliest inscriptional reference in Pallava 
period (7th century A.D.) to the Somaskanda form, which is found, carved on 
the hind wall of the shrine-cell and also on the hind wall of the ardhamandapa 
flanking the shrine-cell. It also gives the earliest epigraphical reference in 
Pallava period to the Ashtamurti concept of Siva. These Ashtamurti’s or eight 
forms of Siva are narrated in Satapatha Brahmana and Vishnu Purana in 
connection with the birth of Rudra”. It is said that Brahma with a desire to 
have a progeny had created a son. As the son wailed for recognition, he was 
given the name Rudra. However, Rudra cried for seven more times and thus, 
got seven more names and forms, such as Bhava, Sarva, lsana, Pasupati, 
Bhima, Mahadeva and Ugra. These eight forms of Siva or Rudra came to be 
recognized as ruling over eight elements namely earth (prithvi ), water (apaha), 
fire or light (tejas), air (vayu), ether (akasa), Surya, Chandra and yajamana - the 
Lord of all creations. These Ashtamurti forms of Siva were also sung by the 
Nayanmars like Appar”, Sundarar®, Sambandhar”” and Manikkavasagar*. 
Thus, from this inscription in the Atiranachandesvara cave temple and from the 


486 


contemporary hymns sung by the Nayanmars, it becomes clear that Siva was 
worshipped in his terrific aspect and he was been identified as the source of all 
the elements and ultimately the whole creation. In the centre of the shrine-cell 
is seen installed a dhara - linga made of black polished stone. Already the 
shrine cell on its hind wall carries the object of worship in the form of 
Somaskanda-murti, so this shows that linga could have been installed as an 
afterthought probably during the later period of Rajasimhas reign. Apart from 
the Sikhari-Pallavesvara-griham at Melacheri, probably a creation of the 
Chalukyas, though within the Pallava territory, the earliest aniconic 
representation of Siva in the form of linga can be seen in the structural temples 
of Narasimhavarman Il Rajasimha. The Airavatesvara temple at Kanchipuram 
contains in its ardhamandapa, a sculptural panel depicting eight armed Vishnu 
engaged in the act of offering flowers to the linga with one of his hands and in 
the act of plucking his eye for offering it to Siva with his other hand. This can 
be regarded as the earliest representation of Vishnuanugraha form of 
sculpture in the Pallava period, though here Siva is depicted only in the form of 
a linga. 


Another earliest form of Siva in the form of linga can be seen in the 
Kailasanatha temple at Kanchipuram, where He is portrayed in the form of 
Lingodbhavamurti. The same temple contains on one of the walls of the 
angalaya, depiction of Vali worshiping linga. Another figure of linga can be seen 
in the Muktesvara temple at Kanchipuram where Siva, seated with Parvati 
carries on his left shoulder a replica of a linga. The linga depicted in this panel 
and the one in the Airavatesvara temple are interesting as they appear to be a 
moveable one. While the one at Airavatesvara appear to have been placed on 
a pedestal for worship, the one at Muktesvara is like a cylindrical shaft carried 
by Siva. Perhaps, it may have been portrayed to identify the aniconic form of 
Siva with anthropomorphic Siva in the temple worship. It is also possible that 
the figure of Siva portrayed is a dual representation of the king and the god, 
which may hint at the divine origin of kingship and projects His ardent 
devotion towards the Saiva faith. From these panels it can be assumed that the 
worship of Siva in the form of linga was popular by the beginning of 8th 
century A.D. 


In the period of 700 - 728 A.D., during the reign of Narasimhavarman Ill 
Rajasimha, there was a vigorous temple building activity especially dedicated 
to Siva. The Kailasanatha temple at Kanchipuram built during his reign is a 
veritable museum of iconography comprising in majority Saivite themes and at 
the same time giving space for other deities as well. It seems that two major 
factors paid way for this upsurgance - the bhakti movement championed by 


487 


the nayanmars in the preceding century especially by the trio Appar, Sundarar 
and Sambandar and the peaceful reign of Rajasimha devoid of warfare. 


Rajasimha built many Saivite temples like Mukundanayanar, 
Olakkanesvara, the twin temples of Kshatriyasimhesvara and Rajasimhesvara 
at Mamallapuram, Vedagirisvarar at Tirukkalukunram, Airavatesvara, Valisvara, 
Kailasanatha, lravatanesvara, Piravatanesvara, Tripurantakesvra and 
Matangesvara at Kanchipuram, Talapurisvara at Panamalai and 
Vyaghrapulisvarar at Vayalur. In all these temples, a common factor which can 
be noticeable is the presence of Somaskanda panel on the back wall of the 
garbhagriha as the principal deity of worship. The outer walls of the 
garbhagriha in its niches carry various forms of Siva. For example the 
Olakkanesvara temple contains images of Yoga Dakshinamurti, Tandavamurti 
and Ravananugraha Siva in its bhadra niches on the south, west and north 
respectively. The lravatanesvara temple carries on its bhadra niches depiction 
of various forms of Siva like Dakshinamurti on the south; Urdhvatandava and 
Chandesanugraha on the west; Nrittamurti, Yogamurti and Gangadhara on the 
north. The Piravatanesvara temple carries the figures of Yogamurti, Nrittamurti 
and Dakshinamurti on the north, west and southern niches respectively. Thus, 
in all the shrines of the time of Rajasimha, the devakostha carry Saivite images 
in more or less standardized order with a particular form occupying the niche 
facing specific direction. This shows that the influence of agamas has a bearing 
on the spatial allocation of various forms of gods and goddesses. 


Of all the temples built by Rajasimha, the Kailasanatha temple gives a 
macroscopic view of various forms of Siva known to the people like Uma- 
mahesvara, Lingodbhava, Sandhyanrittamurti, Urdhva-tandava-murti, 
Tripurantaka, Yoga Dakshinamurti, Bhikshatana, Samhara-tandava, 
Kalasamhara, Siva-Yogisvara, Gangadhara, Harihara, Natesa, Vinadhara Siva, 
Somaskanda, Brahmasiraschetaka-murti, Kiratarjunayuddha, Daksha-yajna- 
samhara, Gajantaka, Chandesanugrahamurti, Vishapaharana, Kamanugraha, 
Bhairava, Ravana with Vali worshipping Atmalinga , Kshetrapala, Somaskanda, 
Ardhanari, etc. However, in spite of these myriad forms of Siva, the main 
object of worship continues to be Somaskandamurti, set into the back wall of 
the garbhagriha. It appears that at the far end of Rajasimhas reign linga as an 
object of worship got introduced and all of them share a common 
characteristic feature by having fluted cylindricl part ( Dhara -linga ). 


Even though it eems that Nandivarman Il Pallavamalla gave prominence 
to the Vaishnava cult, yet he gave patronage to Saiva creed as well and many 
of his inscriptions (8th century A.D.) contain invocatory verses addressed to 


488 


Siva. The lower Siva cave temple at Vallam on stylistic grounds was attributed 
to his period”. The inscriptions engraved on the wall of the Muktesvara temple 
at Kanchipuram (circa 8th century A.D.), give evidence to the patronage given 
to Saivite temple during his reign, though by his chief queen 
Dharmamahadeviyar. The Kailasanatha temple at Tirupattur (Tiruchchirappalli 
district) also belongs to his reign. An interesting depiction is the one showing 
Markandeya worshipping the linga, carved in an inset above the 
mukhamandapa of the temple. These points give vent to the fact that 
Nandivarman Il, respecting the religious sentiment of his queen, did not 
discriminate against the Saiva faith. 


A glance into the available icons show how as early as the 7th century 
A.D., the sculptors and the patrons gave a solid visual form to the various 
forms of Siva described in the Puranic legends by carving them in the temples. 
These sculptures served as a base for the subsequent artists to experiment 
upon. Just as the hymns sung by the various Saiva nayanmars gave literary and 
emotional strength, the sculptures provided a visual medium for the devotees 
to concentrate and meditate upon. Even today the hymns rendered by the 
nayanmars are sung in the temples and the same forms of Saiva deities are 
adorned by the people. Indeed, the contributions of the nayanmars to the 
flourishing of sculptural art, especially those dealing with the various forms of 
Siva can be recognized by the study of the Tevaram hymns, which describes his 
various forms like - Ardhanari, Umamahesvara, Ekapada, Ekapada Trimurti, 
Gangadhara, Gangavisarjana, Kankala, Kalari, Kamadahana, Harihara, Sadasiva, 
Kalyanasundara, Gajari, Kirata, Chandesanugraha, Somaskanda, 
Chandrasekhara, Dakshinamurti, Tripurantaka, Pasupata, Bhikshatana, 
Bhujangatrasa, Bhairava, Rishabharudha, Lingodbhava, Vishapaharana, 
Jalandhara, etc.” Thus, a combined study of literature, epigraphs and 
sculptures show that Siva was worshiped in different forms, which can be 
broadly classified into aniconic, saumya , ugra , anugraha and nritya forms. 
Nayanmars Even though the practice of deifying and worshiping the 
nayanmars gained popularity only from the period of the Cholas, yet, some of 
the sculptural representations in the various temples built in this period can be 
regarded as those of the nayanmars. The clearest identification among is 
Sankaracharya sculptured in the temple of Iravatanesvara at Kanchipuram. He 
was depicted in the form of an ascetic with a staff held in his hand ಲಿ. 
Sivaramamurti identified it as representing juvenile Sankara in the company of 
Vyasa Jaimini’”. Another nayanmar, who found way into the sculptural art of 
the Pallavas is Kannappa-nayanar found, carved along with other ganas on the 
vallabhi course of the apsidal temple (Tirumulasthanattup-perumanadigal) 
within the Bhaktavatsala temple complex in Tirukkalukunram. 


489 


On an architectural member from Kaverippakkam dated to the 9th 
century A.D. (now preserved in Government Museum, Chennai) is seen the 
depiction of Karaikkalammaiyar, who is shown walking topsy-turvy using her 
hands, towards the image of Umasahitamurti. According to the popular legend, 
she, respecting the sancity of the Himalayas as an abode of Siva, climbed up 
the hills using her hands. Thus, these sculptural representations of the 
nayanmars show that eventhough the people have not began to worship them 
by installing separate idols, as in the subsequent times, yet they came to be 
revered and represented in the artistic medium. 


Notes and References: 


. A.R.l.Ep., 1894, no.167. 

. At Kanchipuram and Siruvakkam, see chapter || of this thesis. 

11, ೧. Unni, op.cit., p. 51. 

, K.V. Raman and Sasi Sekaran, 8, “Some rare sculptures from the Pallava 
temples from Kanchi”, in Indological Essays - Commemorative vol. || for 
Gift Siromoney , Madras, 1992, pp. 87 - 89. 

5, The Brahmanda Purana, Chapter XXXll, vv. 2-8. 

6. C.R. Srinivasan, op.cit. p. 244. 

7. AR.l.Ep., 1912, ೧೦.181; M. V. Krishna Rao, The Gangas of Talkad . 

Madras, 1936, p. 190. 

8. N.P. Unni, op.cit. 

9. TirumuraiV, vv. 3, 35 and Tirumurai Vi, ೧೦. 238 

10.K. V. Soundara Rajan, the Art of South India - Tamil Nadu and Kerala, 
Delhi 1978, pp. 61 - 62. 

11.K. R. Srinivasan, “Some Aspects of Religion as Revealed by Early 
Monuments and Literature of the South”, in Journal of the Madras 
University, vol. 32, 1, Section A- Humanities, pp. 49 — 50. 

12.5.1.1., Vol. Xll, no. 115; A.R.l.Ep ., 1916, no. 234 

13.K. R. Srinivasan, Cave temples of the Pallavas. New Delhi, 1964 (Reprint 
1993), pp. 116-117. 

14.1.A., vol. VIl, pp. 163 - 64 and vol. VIll, pp. 44 - 47. 

15.Poygai lyarpa 1° Tiruvandadi, v. 5 and v. 98; Pey 3rd Tiruvandadi , v. 63 

16.K. R. Srinivasan, op.cit , p. 141, 156, However there is also a view that 
originally the cave temple of Vaishnavite affiliation and its was altered to 
Saivite faith in the Pallava period itself, vide Vidhya Dehejia and Richard 
Davis, Addition, Erasure and Adaptation: Interventions in the Rock-cut 
monuments of Mamallapuram, in Archives of Asian Art , vol. 60 (2010), 
001 - 18. 

17.£0.1೧6., vol. XXXll, p. 97. 


MW NE 


490 


18.1016. vol. XVIl, pp. 340- 344 

19.5.1.1., vol.l, no. 18, ಏ. 4. 

20.1016 ., no. 25, pp. 14 - 15. 

21.1016 ., no. 24, p. 12. 

22.1016 ., no. 25, p. 17. 

23.1016 ., no. 21, 0. 7. 

24.1. A. Gopinatha Rao, Elements of Hindu lconography, vol. Il, part, pp. 44 
- 47. 

25.Tevaram, Tirumurai IV, v. 4708 ; Tirumurai V, v. 5270 and Tirumurai VI, 
v. 7163. 

26.Tevaram, Tirumurai VIl, vv. 7309 and 8043. 

27.Tevaram, Tirumurail, vv. 111 and 571, Tirumurai Il, vv. 1948 and 2753. 

28.Tiruvachakam 

29.Kasakudi plates, 5.1.1. , vol. ||, p. 346 ; Udaye=ndiram plates, op.cit ., pp. 
365-66 ; Pullur plates, Ep.lInd . vol. XXXVI, p. 152. 

30.K. R. Srinivasan, op.cit. , p. 134. 

31.K. R. Srinivasan, “Some Aspects of Religion as Revealed by Early 
Monuments and Literature of the South”, in Journal of the Madras 
University , vol. 32, no. 1, Section A- Humanities, p. 55. 

32.\V. A. Devasenapati, Kamako ttam Nayanmars and Adi Sankara, Madras, 
1993, pp. 61 and 64 — 5. 


+, 
Roce 


491 


EDUCATIONAL CONDITIONS OF WOMEN DURING MEDIEVAL 
KARNATAKA 


-Sri Balraj Machnoor, 
Assistant Professor, 
Karnataka Degree College, Bhankur, Tq. Shahabad, 
Dist. Kalaburagi 
Abstract. 


“The skill of a teacher imparted to a worthy student attains greater 
excellence as the water of a cloud is turned into a pearl in a sea-shell”, 
exclaims teacher Ganadasa, a creation of Kalidasa in Malavikagnimitram. In 
ancient India as in any other country of all times, it was the dream of a teacher 
to get good students and see the fulfillment of his attainment in them. This 
article deals with only a few examples on certain facets of female education of 
the period. 


Keywords: Women, Medieval and Education. 
Introduction. 


In Vedic times, there was no discrimination of sex in the field of studies!. 
A particular mantra was prescribed to beget a learned daughter in 
Brihadaranyaka upanishad”. In the same upanishad, we find Gargi and Maitreyi 
distinguishing themselves in Brahmavidya, the highest knowledge. In the 
grihyasutras are found several mantras to be recited by women and the 
commentary on Gobhilagrihyasutras, states that the female-folk should be 
taught, for without such studies they cannot perform agnihotra sacrifice. Both 
Panini and Patanjali refer to women admitted to Vedic study. Thus a woman- 
student of the Katha school was called a Kathi, and the Rigvedic Bahvricha 
school, Bahvrichi. Female students were also admitted to the study of 
mimamsa and the one who studied mimamsa-sutra of the sage Kasakritsna is 
called Kasakritsna. There were chhatri (lady students) and Upadhyayi (Lady 
teachers)”. 


This trend of liberal female education declined in the period that 
followed. The right of women for initiation to Vedic studies by way of 
upanayana seems to have receded slowly, though we find mention of learned 
women in the Ramayana and the Mahabharata. By the time of the smritis, 
their education came to be limited to domestic and vocational studies only, by 
which they could become good housewives. Santosh kumar Das feels that it is 
probably the early foreign invasions of India which may account for the 


492 


exclusion of women from Vedic studies. “In almost every nation of the world, 
in the primitive stages of its development, the early ideas about the inferiority 
of the female sex prevailed - When the people of Hindustan who had already 
attained to a high degree of civilization came in contact with their first foreign 
rulers, far less civilized than they, they might have adopted those rules 
concerning the position of women, which belonged peculiarly to an imperfect 
civilization *”, It is not unlikely that this alien custom become slowly part of the 
Indian society. 


Education in Medieval Karnataka. 


However, the study of the fine arts like dance, music, painting and 
practice of innumerable crafts continued. Vatsyayana enumerates duties of a 
housewife which included planting in her garden, rows of trees, flower and 
fruit plants and medicinal herbs, cooking, spinning, pounding, grinding, 
knowledge of wages of servants and their disbursement, the care and welfare 
of cattle, knowledge of constructing conveyances, looking after domestic pets, 
reckoning of daily income and expenditure and careful supervision of 
purchases and sales’. Vatsyayana also lists sixty-four arts which were to be 
mastered by women which included besides those given above, reading of 
books (pustaka-vachanam), preparing medicines, recitation of difficult slokas 
(durvachakayoga), knowledge of dramas and stories (natakakhyanaka- 
darsanam), knowledge of languages of different countries (desabhasha- 
viinanam) and knowledge of science of physical exercise and development of 
body (vyayamikanam vidyanam jnanam)®. 


“A woman gifted with these arts will by these means maintain herself 
well when her husband is in exile, when she is suffering from some great 
trouble or has become widowed or even when living in a foreign country”. 


From Vatsyayana again, we learn about the degree of independence 
enjoyed by a punarbhu or remarried widow. It may be noted that all available 
material regarding education of women pertains to more or less three classes 
viz., women of royalty or nobility, the courtesans and the nuns. Hence 
Vatsyayana can be taken as an important source for our knowledge about the 
accomplishments of women of the middle class. 


The courtesans occupied a special status in the society and cultivated 
various types of arts and crafts to distinguish themselves in their profession. In 
Dasakumaracharita, we get glimpses of education, the members of this class 
received. At a very young age, they were carefully instructed in the arts of 
dancing, acting, playing musical instruments, singing, painting, preparing 


493 


perfumes and flowers, in reading, writing and expressing themselves with 
elegance and wit, even in outlines of grammar, logic and astrology. They were 
also taught to play various games with skill and dexterity, how to dress well 
and show themselves off. 


This curriculum of studies is common with the one Vatsyayana 
prescribes for housewives in the 64 arts and does honour to the country which 
evolved a system including all the elements for a course of ‘Home Science’ 
which any modern women’s university would have appreciated. 


In Damodara Gupta’s Kuttanimatam (9th century A.D.), we find a refined 
vesya besides specializing in the books on science of sex, studied natyasastra 
of Bharata, treatises on art, music, vrikshayurveda (treatment of plants) 
painting, needlework, woodwork, metalwork, clay-modeling, cookery, playing 
instrumental music, singing and dancing”. 


This age did not lag behind in learned women. Vijjhika, Vikatanitamba, 
and Avantisundari contributed their mite in enriching Sanskrit poetry. Poet 
Rajasekhara, who met accomplished princesses, poetesses, daughters of the 
nobility and the courtezans, exclaimed that culture is connected with the soul 
and not with the sex. He quotes his wife Avantisundari’s opinion thrice in his 
Kavya-mimamsa giving rise to the assumption that she herself was the author 
of some work on poetics”. 


Women of Buddistic and Jaina faiths had comparatively more freedom 
to pursue the path of knowledge because womanhood was no bar to salvation 
as per their respective precepts. From Asokan times we find women becoming 
preceptors and nuns and even going outside India for teaching Buddhism. 
Among the women authors of the Therigatha (stories of nuns) 32 were 
unmarried women and 18 were married ones. When so large a number of 
women were leading a life of celibacy, in pursuit of religion and philosophy, it 
is but natural that the average level of intelligence and education among them 
must have been fairly high according to Dr. Altekar. Hiuen Tsang has observed 
that Rajyasri, the sister of Harshavardhana was of great intelligence and 
distinguished for her knowledge of Sammatiya school of Buddhism. She sat 
along with the king and seemed to appreciate the learned discourse of Hiuen 
Tsang on the Mahayana doctrine". 


We hear of a large number of women in Jaina texts who distinguished 
themselves as teachers and preachers. We also come across women who 
dressed in men’s attire, putting on armour, equipped with weapons, arms, 
shields etc. It is interesting to know that in the 14th century, in Gujarat, the 


494 


university of Tapogaccha conferred various degrees on women like, ೮8೧1೧1, 
Pravartini, Mahattara etc. These titles or degrees mean a leader of a Gana, a 
worker, and a great lady respectively. The names of the women on whom the 
above degrees were conferred are also mentioned in the work". 


There were great patrons of learning like Attimabbe and Sovaladevi. In 
the days when sword reigned supreme, these women philanthrophists tried to 
spread education by giving numerous grants. Attimabbe patronized poet 
Ranna and popularised Ponna, by getting one thousand copies of his Santi- 
purana copied and distributed free. Her great gift which later generations 
should remember with gratitude, is this gift of books, which led to diffusion of 
learning and raised our cultural level. The heroes, fighters, administrators and 
builders who strode that world of her time are not remembered; but she is 
remembered and will be remembered as long as Kannada language lives, 
because of the writings of her protégés Ponna and Ranna. 


Women connoisseurs of art and literature were quite common. There 
used to be learned (vidagdha), skilful in the use of words (vakya-chature), witty 
and humorous (parihasavinodi), who could appreciate the import of, and 
sentiment of literature (sahityarasabhavajna), and expert reconteurs (kathana- 
kovida) women in the palace according to Manasollasa™. 


The Virasaiva movement set in motion liberating influences among 
which emancipation of women was one. The women apostles like 
Akkamahadevi, Moligeya Mahadevi, Viradevi, the reciter (uggadisuva kanne), 
Sivamayidevi, the reconteur of moral stories, and other Siva-saranes (saints), 
helped in the spread of education by imparting the spiritual message. They 
reached the poor, the humble and the illiterate. Indeed culture, not literacy, 
was the highest aim of education in ancient India. 


Basava Purana of Bhima mentions various instruments played by 
women, like maddale, kahale, flute, tala etc”. A detailed survey of different 
temples of Karnataka reveal that, the educated and accomplished women are 
very well represented in the sculptures of different periods. In a sculpture of 
Vijayanagara times, a lady student is engrossed in learning a string-instrument 
from her teacher. In another sculpture of the same period an elderly village 
lady doctor is busy examining the pulse of her young patient. A writing lady has 
been well depicted in a Hoysala sculpture of Belur. Similar instance is also 
found in Jalasangavi, in Bidar district. In a Chalukyan sculpture of Gadag, a lady 
student practicing archery is well represented. In a Lakkundi figure of the same 
period, a young lady is busy in exhibiting her gymnastic skills. Wrestling ladies 
are carved on a pillar of a Hampi temple. In Pattadkal, a women dancer is 


495 


shown practicing to the tune of accompanied music. Similar sculptures could 
be observed in almost all the temples of Karnataka. 


Domingo Paes who visited Vijayanagara in the 16th century attests the 
evidence of these sculptures by stating that there were women who could 
wrestle, blow trumpets and horns, and handle sword. He also describes how 
women were taught to dance inside the palace. There was a painted recess 
where women clung on with their bodies and legs to make their bodies 
supple”. 


Nuniz who came to Vijayanagara slightly later than Paes, observed that 
there were women in royal service who could wrestle and others who were 
astrologers and soothsayers, women who could write all the account of 
expenses that were incurred inside the gates and there were still others whose 
duty it was to record all the affairs of the kingdom, and compare their books 
with those of the writers outside. Doubtless, there existed an organised system 
of education which trained all these women for various occupations. The mode 
of educating women in ancient and medieval Karnataka was mainly domestic. 
We come across expressions like Oduva Honnamma and Oduva Tirumalamba 
signifying that there used to be staff to teach through reading classics, and 
other books”. The existence of such teachers and halls in the palaces provided 
instruction for the nobility and education on similar but modest lines must 
have existed for women of other classes. 


This brief survey shows that women took in their stride the changing 
circumstances and adjusted themselves. In the Vedic age, they were equals of 
men. In Middle Ages their education became circumscribed; still those in the 
higher strata took advantage of education available. Now in modern times with 
facilities of co-education in all fields they have been doing as well as, if not 
better than men, provided they get equal opportunity to learn. 


According to them the ultimate aim of education and learning was to 
reach the highest goal of life, viz., Salvation or mukti. The education one 
received and the knowledge one acquired helped him/her on the one hand, to 
achieve this highest goal and on the other, to be useful to the society in which 
he/she lived. The system that was evolved, the methods that were followed 
and the subjects that were taught, all went a long way in helping one to realise 
this lofty ideal. 


Information concerning the nature of education and educational 
institutions, during the period under review, is scanty and inconclusive. There 
was no regular school system, private or public in the modern sense. 


496 


The ruling kings and queens and various others came forth in their 
individual capacity with handsome donation for the spreading of education 
and learning. However, inspite of these ideals, in reality, the education 
generally remained as a privilege of the few". 


Women of the upper classes, ruling classes and of the families of officials 
received education. Their education mainly consisted of fine arts such as music 
and dancing, in addition to general education. Any system, of education will 
not be complete in itself, if it does not include women’s education. Though 
there are no direct and specific references to women’s education and 
in8titutions specially meant for the purpose, we cannot presume that women 
remained uneducated and neglected. It can be very well said that the women 
of this period were not lacking in finer accomplishments. Women of the royal 
families, of generals and ministers and other high officials as well as of the 
upper and middle classes could read and write Women however, seem to have 
paid greater attention to specialisation in such fine arts as music and dance. 
Education was more intensive than extensive. The temples, basadis, mathas, 
brahmapuris, and agraharas, subsisting on royal patronage or private 
munificence were the important centres of learning. The practice of reading of 
the puranas or kavyas in the temples, mathas and the agraharas educated 
even the illiterate. 


Women who possessed aesthetic and artistic sense took to writing and 
studied music and dancing. They received specialised training in fine arts. A 
woman lacking in any of these qualities was comparatively less preferable. The 
poetess Kanti, a contemporary of the poet Abhinavapampa, who was a court 
poet of the Hoysala king Ballala |, is known for her witty compositions and 
poetic repartees with the poet. She was the first poetess to write in Kannadda. 
Lakmadevi, a queen of Vikramaditya VI, was proficient in poetry. 


Piriya Ketaladevi was conversant with many languages (aneka desha 
bhashavinate). Shantaladevi, the Hoysala queen, is immortalised in song, story 
and sculpture as a paragon of accomplishments. 


Among the women, the Devadasis, specialised in singing and dancing. 
They sang delighting songs with clear modulations of seven notes.” Dancing 
was not restricted to the class of courtesans but was regarded as one of the 
fine arts and accomplishments in which all classes of people participated. 


The general revival of Hindu life which the Vijayanagara period saw also 
led to a considerable improvement in the status of women. Education was 
fairly widespread, as the number of poetess both in the regional languages and 


497 


in Sanskrit clearly proves. Gangadevi, Tirumalamba were famous poetesses. It 
is obvious that works in classical sanskrit could only be the result of a 
systematic and sustained study of the classics. 


There was encouragement of women in music Natyasala was 
constructed to teach dance. During Navaratri festival all the Nartakis were 
invited from all places. 


Pandits use to go to the houses and teach women. We have got 
evidences to show that women belonging to lower strata also received 
education. For example, if we take the Mudgal episode, Nehal was a farmer’s 
daughter. Kavya, Sahitya, Sangita, Vedas, were taught to them. Apart from 
these, the women also learnt Mantrashastra (Astronomy), Mathematics, 
Medicine and Astrology. Sanskrit was the language used by them. Many 
women were servants at palace. During Krishnadevaraya’s period, 4,000 
women servants were vidyavathi warriors, dancers. During Achyutaraya’s reign 
there were women Accountants too. The education of the princess differed 
very much from that given to the general public. Rajaniti or the science of 
polity, which everji prince was expected to know, included knowledge of 
poisons or visaparikas. Girls born in all families were strictly under the 
control of their parents. They were given education by their parents from 
childhood. Music ad dance played a very important role in their educational 
curriculum. The girls of the courtesan classes were well educated. All of them 
were taught to read and write, several women acquired a very sound 
knowledge of the Sanskrit and the vernacular literature. 


The Saiva, Vaishnava, and Jaina teachers considered it as one of their 
primary duties to disseminate knowledge among eligible young men and 
women. 


Women from all strata made gifts of lands, fields, gardens, groves, 
water-sheds, wells and cash; they influenced their husbands to make charities. 
Akkadevi’s liberal donation of five hundred mathas, fifty houses and two 
gardens to the agrahara of Perur provided educational facilities for five 
hundred students.” 


Chandaladvi, senior queen of Vikramaditya VI, known as Abhinava 
Saraswati, was a patron of education. Sovaladevi, sister of the Hoysala king 
Narasrnha Il, built the town of Somanathapura in 1237 AD. and made ॥ a 
centre of education. It was a huge establishment with suitable dwellings and 
was comparable to Vallabhi the famous educational institution of those times. 


498 


Women and Literature. 


In the field of literature and poetry during Vijayanagara period women 
have made an outstanding contribution to Sanskrit and Telugu literature. Some 
of the famous scholars and writers of this group are Gangadevi, Honnayi, 
Jaganmohini or Tukka, Abirama Kamakshi or Molla Mohanangi and 
Tirumalamba. 


Gangadevi 1360 A.D. 


Gangadevi Queen of Kampana ll was a very famous poetess of that 
period. She is a poet of a very high order. She is a student of the classics, she is 
well versed in Vedic lore. She was a highly gifted poet and had studied 
assiduously the works of almost all the classical Sanskrit scholars. Gangadevi 
worte Madhuravijayam or Vira-Kamparaya Charitam in the Sanskrit language.lt 
describes the conquest of Madura region by her husband Kumara Kampana. 
She narrated in a simple and charming style the successful expeditions of her 
husband Kamparaya. The general theme of the work is undoubtedly historical, 
it deals with the roots of verbs in Sanskrjt grammar and is dedicated to 
Sangama dynasty. 


Madhuravijayam tells the story of the extension of the Vijayanagara rule 
into the Tamil country and the circum. stances leading to it. This book is 
famous in Sanskrit literature. The book which is in nine cantos devotes a part 
of the narration to the main factors culminating in the conquest of Madhurai 
by Kumara Kampana. 


Gangadevi chose Kalidasa, Bana Bhatta, Bharavi, Dan- din and Bhavabuti 
along with Valmiki and Vyasa out of her discerning ability. In a single verse 
devoted to each, she brinqs out the special merit of the poet. Kalidasa, 
according to her, must prove a model for all writers of good poetry. Bhatta 
Bana’s facility of expression and eloquence appealed to her very much. The 
Depth of meaning in the writings of Bharavi and the literary flourishes of 
Acharaya Dandin captivated our poet greatly”. 


Agastya was a poet at the court of Prataparudradeva of Warrangal. 
Agastya influenced Gangadevi. The appraisement of her work by the editors 
may be quoted here. 


Honnayi 


499 


She was a famous scholar of that period. She was the queen of Bukka 
Raya. An inscription of A.D. 1378 extols Honnayi, the queen of Bukka Raya as a 
scholar. 


Bukka Raya had many wives, but the chief among them was Honnayi, in 
accomplishments like the science of love, in wisdom like the Vedas. Bukka 
made a grant of Honnapura Halandulige in Manjarabad Taluk. 


Jaganmohini. 


She is one of the famous poetesses of this period. The Gajapathi princess 
Jaganmohini is called by different names. She was one of the chief queens of 
Krishnadevaraya. Krishnaraya Vijayam of Kumara Dhurjati calls her Tukka, 
while Rayavachakam calls her Jaganmohini. In the introductory verses to the 
commentary on Prabodhachan.Chodaya by Nadindla Gopa Mantri, a nephew 
of the minister Timmarasu, she is called Bhadra. According to Mr. KV, 
Lakshman Rao she has been identified as the daughter of Orissa king with 
Anapurna. 


Tukka Panchakarn is written by her in Sanskrit. It consists of five slokas. 
In the verses she bemoans her husband’s neglect of her as follows; 
Tukka Panchakam 
tukka nama gajapatiputri 
Krsnadevarayapatni 
Caran Vanante nava-Manjarisu na 
Satapado gandha-phalim ajighrat, 
sa kim na ramya sa ca kim 
na ranta baliyasi kevalam isvarajna. 1 
Ma Kimisuka prakatayatma - nimesa Matram 
Manmastake Viharatiti Madhumato’’yam, 
Kim Malati-Virahavedanaya tv adiyam 
drstva prasunan’ acirad a nalabhromena 2 
bhramara bhramata digantarale 
kvacid asvaditam iksitem va, 
Vada satyarn apasya paksapatam 
Yadi jat ikusumanukari puspam. 3 
Kusurnani likhantu nama citre 
Katicit - Karuvaisesa - rudha - ,siksah, 
surabhitvam amuni kim labhante 
kimu caitesu rasam pibanti bhrngah. 4 
Kim Malati Mlayasi iman vihaya 
Cucumba tumbi - kusuman sadanghrih, 


500 


loke caturbhis’ ೦೩೩೧೩1೧ pas’ussyat 
sa sadbhir atyartha - pas’ur ೧೩ 
kim sya. 5 


Translation of the Poem. 


Dear bee, while screaming in various lands has you anywhere seen or 
heard or tasted a flower which is very similar to the jathi flower. master 
painter may paint flower on canvas but will they be endowed with fragrance or 
will any bee enjoy their honey- 


It is because the six footed one (bee) kissed the tumbi flower disregarding you? 
A being four feet in the world is called a beast. Apart from Jaganmohini, the 
other queens ot Krishnadevaraya Chinnadovi and Tirumaladevi were also 
interested in poetry. Timrnayya in his Perijathapaharanam depicts the emperor 
with his queens Chinnadevi and Tirumaladevi hearing the works composed by 
the poets assembled at his court during the spring festival (Vasantotsava)”. By 
this reference, we can say that Krishnadevaraya’s queens were also interested 
in poetry and literature. 


Abhirama Karnakshi (Atukuri Molla). 


She is one of the famous poetesses of that period. Abhirama Kamakshi’s 
brother Svayambhu was the son-in-law of Arunagirinatha |. who composed in 
charming verses, the Abhinava-Ramabhyudaya. To distinguish it from another 
work called Ramabhyudaya written in the same period. it has been called 
Abinava-Ramabhyudaya Molla was no a lady of royal rank. Nothing is known of 
the personal history of Molla except that she wrote her famous poem, the 
Ramayanam. Molla’s Ramayanam though small in size, is a poem of 
considerable poetic excellence and literary merit. Molla is a vigorous writer. 
Molla’s Rarnayana has a place of honour. 


Mohanangi. 


She was the daughter of Krishnadeva Raya. Her surname was 
Tirurnalamba, the wife of Ramaraya. She was a famous poetess of that period. 
She has written a poem called Mariciparinayam. It is a love poem anditis one 
of the famous poems of the period. 


Tirumalamba (1531 ಗಿ.೧.,). 


Varadambikaparinayam, a Sanskrit work, composed by Tirumalamba is 
devoted to princess Varadambika’s marriage with Achyuta Raya. Tirumalamba 


501 


was a poetess of considerable talent. A few scholars are of the opinion that 
this kavya was composed during the reign of Krishnadevaraya. Further they say 
that the portions relating to the birth of a son to Achyuta Raya by name 
Venkatadri and the latter’s anointment as Yuvaraja at the same time of his 
father’s coronation might have been later additions by the sam authoress. 
Further, as the kavya ends with the installation of prince Venkatadri as 
yuvaraja which took place at the time of Achyuta Raya’s coronation in 1529 
A.D., after the death of Krishnadeva Raya, It is most probable that the poem 
was composed after Achyuta Raya’s coronation. 


This is a well conceived poem written in a simple and chaste style. The 
authoress is evidently an accomplished lady of refined literary tastes. She has 
been identified with Oduva Tirumalamba who said to have composed the 
Sanskrit verse in the inscription at the Vitthala Temple at Hampi, 
commemorating the gift of Suvarnameru, performed by Achyuta Raya in 1533 
A.D., a duplicate of which has been traced in another part of the same 
temple.This work commences with the description of the hero, Achyuta Raya’s 
predecessors. The last verse in the kavya is a prayer for the weal of the poetess 
patron Achyuta Raya, his queen and their son. 


Krishna Aiyangar, A.N., in his introduction to Achyuta rayabhuvudayam 
mentions the authoress of Varadambika Parinayam Tirumalamba as a queen of 
Achyuta Raya. 


A Sanskrit champukavya called the Varadambikaparinayam composed 
by Oduva Tirumalamba recalls in the long colophon at the end of the work, all 
the achievements, and talents of this poetess. As regards the two verses 
quoted in the Srirangarn inscription under review, which are concluded in the 
Sardulavikridita Metre, it may be mentioned here that more than a dozen 
copies of them exist in different scripts of the kingdom, viz., Tamil, Telugu, 
Kannada, Grantha, and Nagari and in several places so far apart as Annigere 
and Srirangam, but in none other than the Srirangam Inscription information 
regarding the relationship betveen Tirumalamba and Achyuta Raya is given. 


While the Sanskrit verses glorify only the gift of anandanidhi made by 
the king in 1539 A.D., the Tamil portion refers to the performance of Tulabhara 
on the same day. 


An inscription of 1533 A.D., in the reign of Achyutaraya, records the 
sanskrit verse sung by Oduva Tirumalamba about the gift of Suvarna-Meru 
made by the king in the presence of god Vithalesvara.”” 

Bana - prana - payodhi - Sitakara - Sarnkyata - Saka - Vatsare. 


502 


Vikhyate - Vijaye cha Masi Shasi - Svachchhe -cha pakshe Guroh | 
Vare Vishnu - dine Subha parisare Sri Vithaladhisituh 
dhirah Kamerianameru - danam - akarod - Virocyuta Kshmapatih 
Thus, Tirumalamba whose identity hitherto was uncertam is now 
undoubtedly known from the Srirangam record. She is the second known lady 
of the Vijayangara period, gifted with poetic talents, the first being Gangadevi, 
the wife of Kampana ||. 


Queen Tirumalamba appears to have issued grants on her own, as 
testified to by an inscription though it cannot be ascertained definitely 
whether it was dbne in the capacity of a queen. The inscription from the 
Raganathaswami temple at Srirangam dated Saka 1454, Nandana (Kanni) Sn. 
13, Thursday Sadaiyam corresponding to Thursday, September 12, 1532 A.D., 
during the reign of king Achyuta Raya, registers a grant of land in the village 
Avilai by Tirumalaiamman for the recital of Bhoktasanjivi composed by herself 
(Bhaktasanjivi Sonna Tirumalaimman Ubhaiyamaga) for maintaining the 
Srivaishnavas who recited the Bhaktasanjivi before the God. 


Tirumalamba appears to have been devoted and loyal to her patron 
Achyuta Raya, who raised her from the position of a mere court - poetess to 
that of Rajamahisi - a highly coveted position indeed. In the ancient times it is 
said that there were ladies in the palace, who kept accounts and who 
maintained records of events, aionq with a few who read holy works. The last 
have been Oduva - ladies who were women readers of holy works. 
Tirurularnba who was called Oduva Tirumalamba mignt have been one such, 
who caught the attention of Achyuta Raya by her literary ability and ultimately 
married him. Tirumalamba showed her deep regard and respect to 
Pattarnahishi Varadambika by recording her sincere prayers for the welfare 
and preservation of the queen - Regent and her son, the crown- prince 
Venkatadri. 


Thus, Tirumalamba appears to have earned the approbation of the 
emperor as Rajamahishi through her poetic talents, literary accomplishment, 
and the cordial attitude towards the royal couple, whom she held in great 
veneration. This definitely fetched her a deserving place in the royal palace at 
Vijayanagara. Tirumalamba was strangely enough, a reader of poetry to the 
ladies of the royal family. Regarding education of women in Muslim kingdoms, 
the upper class ladies received private education at their residences. There are 
references of Maktabs and Madrasas attached to the Mosques where 
elementary education was imparted to both male and female children. We do 
not get any evidence whether there were separate schools for females. Thus 


503 


women were held in high esteem during the Adil Shahi rule. They commanded 
great respect in the society and exercised a great influence on the 
administration of the government. 


References: 

1. S.K. Das; The Educational System of the Ancient Hindus, Calcutta, 1933, pp 
224-225 (DAS). 

2. Kamasutra of Vatsyayana, (Banares, 1929) 1, iii, Sutra 15. 

3. 1016, verse 16. 

4. Dr. Suni Chandra Ray’ Damodara Gupt’s Kuttanimatam; its value as a source 
of Indian History. Indian History Congress Proceedings, 1957, p. 332. 

5, S. Altekar; Education in Ancient India, Banares 1958, (Reprint) p. 210. 

6. Samuel Beal; Life of Hiuen Tsang, London, 1914, p. 176. 

7. Jagdishchandra Jain; Life in Ancient India as depicted in the Jain canons, 
Bombay, 1947, p. 154-155. 

8. Mysore Archaeological Reports, 1924, p. 14. 

9. Epigraphia Carnatica, V, (ii) Ak. 123. She founded an educational centre 
compared to the academy of Valabhi. 

10.Robert Sewell; A Forgotten Empire (Reprint), New Delhi, 1970, p. 248-49. 

11. Mahdi Hussain (Ed.); The Rehla of Ibn Battuta, Baroda, 1953, p. 170. 

12.Epigraphia Indica XXIV, pp. 289; South Indian Inscriptions IX, ii, No. 458. 

13.SIl, IX (i), 273 Malegnur of Western Chalukya times. 

14.51 IX (1), 159 Sirlgupp of king Vikramaditya VI. 

15.Saletore,’B.A. Medieval Jms. ಐ. 154. 

16.Forgotten Empire, p. 55. 

17.Andhra Historical Research Society Vol. ||, parts 3 & 4. 

18.SIl, XI (ii), 142 Katageri. 

19.Sources of Vijayanagar History, p. 23. 

20.M.V. Canto 1 Sloka 7. 

21.M.\. Canto, Slokas 13 to 16. 

22.Great Hindu Women in South India, p. 333. 

23.Ayangar S K. Sources of Vijayanagara History, p. 31. 

24.Sources, p.170. 

25.Aiyangar, S.K. Sources, p. 1 70. 

26.Mysore Gazetteer, | Vol. Il, Part Ill, pp. 2000-10. 

27.lbrahim Zubairi, Basatin- us-Saistin, pp 337-338. 


504 


ಸಮಾರೋಪ ಭಾಷಣ : ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ ವಿಚಾರ ಸಂಕಿರಣ. 
"ಕಲ್ಯಾಣ ಕರ್ನಾಟಿಕ ಸಾಂಸ ತಿಕ ಸಾವಯವದ ಆಗರ' 
-ಶ್ರೀ ಬಿ.ಪೀರ್‌ ಬಾಷ, 
ಸಂಸ್ಕೃತಿ ಜೆಂತಕರು, ಹೂವಿನಹಡಗಲಿ. 
ದೂ: ೭೮೯೨೬೭೯೧೦೫. 


ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಸರ್ಕಾರಿ ಮಹಾವಿದ್ಯಾಲಯ (ಸ್ಥಾಯತ್ತ) 
ಕಲಬುರ್ಗಿ, ಹಾಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು ಇವರ 
ಸಹಯೋಗದಲ್ಲಿ ನಡೆಯುತ್ತಿರುವ “ಕಲ್ಯಾಣ ಕರ್ನಾಟಕದ ಅಮೂರ್ತ ಪರಂಪರೆ' ಕುರಿತ ಈ ವಿಚಾರ 
ಸಂಕಿರಣದಲ್ಲಿ ಭಾಗಿಯಾಗಿರುವ ಎಲ್ಲ ವಿದ್ಯಾರ್ಥಿ, ಅಧ್ಯಾಪಕ, ಸಂಘಟಕ, ಆಸಕ್ತರೆ ಹಾಗೂ 
ಆಶಯನುಡಿಗಳನ್ನಾಡಿರುವ ಹೃಶಿಕೇಶ ಬಹದ್ದೂರ್‌ ದೇಸಾಯಿಯವರೇ, ಮಾನ್ಯ ಪ್ರಾಂಶುಪಾಲರೇ ಮತ್ತು 
ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರೆ: 


ಶೈಕ್ಷಣಿಕ ಕ್ರಮದ ಭಾಗವಾಗಿ ದೇಶ, ರಾಜ್ಯ ಹಾಗೂ ಸ್ಥಳೀಯ ಪರಂಪರೆಗಳನ್ನು ಅಧ್ಯಯನ 
ಮಾಡುವುದು ಎಂದಿಗಿಂತಲೂ ಇಂದು ಹೆಚ್ಚಿನ ಜವಾಬ್ದಾರಿಯ ಕೆಲಸವಾಗಿದೆ. ಸಂಸ್ಕೃತಿ-ಪರ೦ಪರೆಗಳನ್ನು 
ಮತೀಯ ರಾಜಕೀಯ ದೃಷ್ಟಿಕೋನದ ಮೂಲಕ ಅಪವಿಶ್ಲೇಷಣೆಗಳಿಗೆ ಈಡು ಮಾಡಲಾಗುತ್ತಿರುವ ಮತ್ತು 
ಪೂರ್ವಾಗ್ರಹದ ಮೂಲಕ ಅಪವ್ಯಾಖ್ಯಾನಗೊಳಿಸಲಾಗುತ್ತಿರುವ ವರ್ತಮಾನ ಸಂದರ್ಭದಲ್ಲಿ ನಿಶ್ಚಿತ 
ಆಧಾರ, ಆಕರಗಳು ಹಾಗೂ ಇತಿಹಾಸ ವಿಶ್ಲೇಷಣೆಗೆ ಅಗತ್ಯವಾದ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ 
ವಾದಗಳನ್ನು ಮಂಡಿಸುವ ಕ್ರಮ ತೀವ್ರವಾಗಿ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ಮಾತ್ರವಲ್ಲ, 
ಹೀಗಳೆಯುವಿಕೆಗೂ ಬಲಿಯಾಗುತ್ತಿದೆ. 'ಬುದ್ಧಿಜೀವಿ' ಎಂಬ ಪದವೇ ದುರುಳ ರಾಜಕೀಯದ 
ನಿಂದನಾಸ್ತವಾಗುತ್ತಿರುವ ಸಂದರ್ಭದಲ್ಲಿ ಬೌದ್ಧಕ ಜವಾಬ್ದಾರಿಯನ್ನು ನಿಭಾಯಿಸುವುದು ಸುಲಭದ 
ಕೆಲಸ ವಲ್ಲ” ಈ ಹಿನ್ನೆಲೆಯಲ್ಲಿ ಈ "ಕಾಲೇಜು ಆಡಳಿತವು ಇಂತಹ ವಿಷಯ ಕುರಿತು ವಿಚಾರ 
ಸಂಕಿರಣವನ್ನು ಏರ್ಪಡಿಸಿರುವುದು ನಿಜಕ್ಕೂ ಅಭಿನಂದನಾರ್ಹ ಸಂಗತಿ. 


ಪರಂಪರೆ ಎನ್ನುವುದು ಯಾವತ್ತೂ ನಿರ್ದಿಷ್ಟವಾದುದಾಗಲಿ, ಸಿದ್ಧವಾದುದಾಗಲಿ ಅಲ್ಲ, ಇದು 
ಕಟ್ಟಿಕೊಳ್ಳುವಂಥಾದ್ದು. ಆ ಕಾಲದ ಅಗತ್ಯ ತಾತ್ವಿಕತೆ, ವಿಷಯ, ಮೌಲ್ಯಗಳ ನೆಲೆಯಲ್ಲಿ ನಿಂತು 
ಗತದಲ್ಲಿರುವ ಆಯಾ ವಿಷಯ, ವಸ್ತು, ಆಶಯಗಳ ಬೇರು-ಹರಹುಗಳನ್ನು ಹುಡುಕಾಡಿ. ಲಭ್ಯ ಆಕರ 
ಆಧಾರಗಳ ಮೂಲಕ ಅಗತ್ಯಾನುಸಾರ ಗತವನ್ನು ನಿರೂಪಿಸಿಕೊಳ್ಳುವುದು. ಇದು ಭವಿಷ್ಯದೆಡೆಗಿನ 
ಮುನ್ನಡೆಗಾಗಿ ಗತ ಚರಿತ್ರೆಯನ್ನು ಶೋಧಿಸಿ ಕ್ರೋಢೀಕರಿಸಿ, ಕಟ್ಟಕೊಳ್ಳುವ ವರ್ತಮಾನದ ಕ್ರಿಯೆ. 
ಇದೊಂದು ಸಾಂಸ್ಕೃತಿಕ ಹೊಣೆಗಾರಿಕೆಯ ಪ್ರಕ್ರಿಯೆಯೇ ಆಗಿದ್ದರೂ ಕೆಲವೊಮ್ಮೆ ರಾಜಕೀಯ 
ಹಿತಾಸಕ್ತಿಯ ಕ್ರಿಯೆಯೂ ಆಗಿರಬಲ್ಲದು ಎಂಬುದನ್ನು ನಿರಾಕರಿಸುವಂತಿಲ್ಲ. ಈ ವಿಚಾರ ಸಂಕಿರಣದ 
ಸಂದರ್ಭದಲ್ಲಿ, “ಪರಂಪರೆ'ಯ ಶೋಧದ ಉದ್ದೇಶವು ಸಾಂಸ್ಕೃತಿಕ ಹೊಣೆಗಾರಿಕೆಯ ಮೂಲಕ 
ಹೊರಹೊಮ್ಮಿದೆ ಎ೦ಬುದನ್ನು ಇಲ್ಲಿನ ವಿಷಯಗಳ ಆಯೋಜನೆಯೇ ಸ್ಪಷ್ಟಪಡಿಸಿದೆ. ಪರಂಪರೆ ಎನ್ನುವ 
ಧ್ವನಿಯಲ್ಲಿ ಇಲ್ಲಿ ಸಾಂಸ್ಕೃತಿಕ ಧಾರೆಗಳು ವ್ಯಕ್ತವಾಗುತ್ತಿವೆ. ಶಾಕ್ತ ಪರಂಪರ, ದರ್ಶನ, ಪಂಥ. ಹರ 
ಇಂತಹ ಪರಿಕಲ್ಪನೆಗಳು ಈ ವಿಷಯಕ್ಕೆ ಖಚಿತ ಚೌಕಟ್ಟನ್ನು ನಿರ್ಮಿಸುತ್ತಲೇ “ಪರಂಪರೆ'ಯನ್ನು 
ವಿವರಿಸಿಕೊಂಡಿವೆ. 


ಇಲ್ಲಿ ಯಾವುದನ್ನು ನಾವು ಅಮೂರ್ತ ಎನ್ನುತ್ತಿದ್ದೇವೋ, ಅವು ವಾಸ್ತವದಲ್ಲಿ ಮಂಡಿತ ತತ್ವಗಳ 
ಮೂಲಕ ವಿವರಣೆಗೆ ಹಾಗೂ ಆಚರಣೆಗಳ ಮೂಲಕ ಗಹಿಕೆಗೆ ನಿಲುಕುತ್ತವೆ, ವಿಶ್ಲೇಷಣೆಗೆ 
ಒದಗುತ್ತವೆಯಾದ್ದರಿಂದಲೇ ಇವುಗಳನ್ನು ಈ ಬಗೆಯ ವಿಚಾರ ಸಂಕಿರಣಗಳಲ್ಲಿ ಚರ್ಚಿಸಲು 


505 


ಸಾಧ್ಯವಾಗಿದೆ. ಅಷ್ಟು ಮಾತ್ರವಲ್ಲ, ಇವುಗಳು ಬೌದ್ಧಿಕ "ವಾದ' ಮಾತ್ರಗಳಾಗಿರದೇ ಜನಸಾಮಾನ್ಯ ದುಡಿವ 
ಜನ ಸಮುದಾಯಗಳ ನಿತ್ಯದ ಬದುಕಿನ ನಂಬಿಕೆ ನಡವಳಿಕೆಗಳಲ್ಲಿ ಬೆರೆತಿವೆ, ವ್ಯಕ್ತಗೊಳ್ಳುತ್ತಿವೆ. 


ಶಾಕ್ತ ಪರಂಪರೆಯು ಭಾರತ ಮಾತ್ರಕ್ಕಲ್ಲ, ಇದು ಜಾಗತಿಕವಾದ ಆದಿಮ ದರ್ಶನ ಎನ್ನುವುದನ್ನು 
ಈತನಕದ ಸಾಂಸ್ಕೃತಿಕ ಅಧ್ಯಯನಗಳು ಸಾಕಷ್ಟು ವಿವರಿಸಿವೆ. ಆದಿಮೂಲದಲ್ಲಿ ಅಂದರೆ ಮುಕ್ತ 
ಸಾಮಾಜಿಕತೆಯ ಚಾರಿತ್ರಿಕ ಕಾಲಘಟ್ಟದಲ್ಲಿ ಸಾರ್ವತ್ರಿಕ "ದರ್ಶನ'ವಾಗಿದ್ದ ಶಾಕ್ಷವು ನಂತರದ 
ದಿನಗಳಲ್ಲಪ್ಪೇ, “ಮತ್ತೊಂದರ' ಮೇಲುಗೈಯಿಂದಾಗಿ ಬದಿಗೆ ಸರಿಸಲ್ಪಟ್ಟು “ಪಂಥ'ವಾಗಿ ಪರಿಣಮಿಸಲ್ಪಟ್ಟಿತು. 
ಭಾರತದ ಸಂದರ್ಭದಲ್ಲಿ ಆದಿಮ ಶಾಕ್ತದ ಜೊತೆ ಅನುಸಂಧಾನಗೈದ “ಸನಿಹ'ದ ಸಾಂಸ್ಕೃತಿಕ ತತ್ವವೆ೦ದರೆ 
ಅದು ಪೂರ್ವ-ಶೈವ ಅಥವಾ ದ್ರಾವಿಡ. ಈ ಶಿವ-ಶಕ್ತಿಗಳ ಸಮಾಗಮವೇ ಭಾರತದ ಆಧ್ಯಾತ್ಮಿಕ 
ಸಂಸ್ಕೃತಿಯ ಸಾರ. ಈ ದ್ರಾವಿಡ ಶಿವ, ಮಸಣವಾಸಿಯಾಗಿ ಭಸ್ಮಧಾರಿಯಾದ “ಪರಿವರ್ತಿತ ರೂಪ'ವು 
ನಂತರದ, ಬೇರೊಂದು ಚಾರಿತ್ರಿಕ ಸಂದರ್ಭವನ್ನು ಸೂಚಿಸುತ್ತದೆ. ಅದು ಚರ್ಚೆಯನ್ನು ಬಯಸುವ 
ಇನ್ನೊಂದು ಆಯಾಮ. ಆದರೆ ಈ ಪಕೃತಿ-"ಶಕಿಯು ಪುರುಷನ ಹಂಗಿಲ್ಲದೆಯೂ ಮುಕ್ತ 
ಅನನ್ಯತೆಯನ್ನು ಹೊಂದಿತ್ತು ಮತ್ತು ಇದು ಮಾತ್ರವೇ ನಂತರದ ಎಲ್ಲ ತತ್ವ ದರ್ಶನಗಳ ಮೂಲವಾಗಿತ್ತು 
ಎ೦ಬುದನ್ನು ಭಾರತೀಯ ಸಂಸ್ಕೃತಿಯ ಬೇರುಗಳ ಶೋಧದ ಸಂದರ್ಭದಲ್ಲಿ ಬಹು ಮುಖ್ಯವಾದ ಅಂಶ, 
ಕಡೆಗಣಿಸಲಾಗದ, ಸತ್ಯ. 


ಶಕ್ತಿ ಎಂಬ ಸಾಂಸ್ಕೃತಿಕ ಪರಿಕಲನೆಯ ಅರ್ಥವೇ ಹೆಣ್ಣು. ಅಥವಾ, ಹೆಣ್ಣು ಎಂಬುದರ 
ಸಾಂಸ್ಕೃತಿಕ ಪರಿಭಾಷೆಯೇ “ಶಕ್ತಿ”. ಹೆಣ್ಣು, ಹೆರಬಲ್ಲಳಾದ್ದರಿಂದಲೇ ಫಲಗಳನ್ನು ಬೆಳೆವ ಭೂಮಿಯೊಂದಿಗೆ 
ಸಮೀಕರಣಗೊಂಡು ಸೃಜನಶೀಲವೂ ಆಧ್ಯಾತ್ಮಿಕವೂ ಆದ “ಸಂಕೇತ'ವಾಯಿತು. ಸೃಷ್ಟಿಕರ್ತೆಯಾದ 
“ತಾಯಿ” ಅಥವಾ “ಅಮ, ನಂತರದಲ್ಲಿ ಈ ಅನನ್ಯ ಸಂಕೇತದ ಮೂಲಕ ಆರಾಧಿಸಲ್ಪಟ್ಟಳು. ಹಾಗೆಂದೇ 
“ಭಗವತಿ'ಯು "ದೇವಿ'ಯಾದರೆ ಈಕೆಯೊಂದಿಗೆ ತನ್ನ ದೇಹವನ್ನು ಸಂಯೋಗಗೊಳಿಸಿಕೊಂಡ “"ದೇವ' 
“ಭಗವ೦ತ' ಎನಿಸಿಕೊಂಡ... ಅರ್ಧನಾರೀಶ್ವರನ ಸಂಯೋಜನೆಯ ಹಿಂದಿರುವ ಅರ್ಥಪೂರ್ಣ 
ಕಲ್ಪನೆಯೇ ಇದು. “ಮಾತೃಶಕ್ತಿ'ಯ ಸೃಷ್ಟಿಶೀಲ ಗುಣದಿಂದಾಗಿಯೇ ಭಾರತದ ಆದಿಮ ಬೇಟೆಗಾರ 
ಹಾಗೂ ಕೃಷಿಕ ಸಮುದಾಯಗಳು ವಿಭಿನ್ನ ಆಚರಣೆಗಳ ಮೂಲಕ “ತಾಯ್ತನ'ವನ್ನು ಆರಾಧಿಸುತ್ತಾ 
ಬಂದವು. ಈ ಮೂಲ ಭಾರತೀಯ ಸಾಂಸ್ಕೃತಿಕ ದರ್ಶನವು ಆರ್ಯ ಜನಾಂಗಿಕ "ಸಂಕರಶೀಲತೆ'ಯ 
ಮೂಲಕ ಭಿನ್ನ ಸಾಂಸ್ಕೃತಿಕ ಪ್ರತಿಮೆ, ಆಚರಣಗಳನ್ನು ಹುಟ್ಟು ಹಾಕಿತು. ಈ ಸಾಂಸ್ಕೃತಿಕ ಸ್ಥಿತ್ಯಂತರವೂ 
ಭಾರತದ ಸಾಂಸ್ಕೃತಿಕ ಚರಿತ್ರೆಯ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಭಾಗವೇ ಆಯಿತು. ಈ 
ಬಗೆಯ ಅನುಸಂಧಾನ ಗತಿಯಲ್ಲಿಯೇ, ಕರ್ನಾಟಕದಲ್ಲಿ ಪಾಶುಪತ, ಕಾಳಾಮುಖ ಮೊದಲಾದ 
ದರ್ಶನಗಳು ರೂಪ ಪಡೆದವು. 


ಶಾಕ್ತವನ್ನು ಕೇಂದವಾಗಿಟ್ಟು ಇದರ ವಿವರಣೆಯನ್ನಾಗಲಿ, ಅಥವಾ ಈ ಪರಂಪರೆ ಆಚರಣೆಗಳ 
ವಿಶ್ಲೇಷಣೆಯನ್ನಾಗಲಿ ಈ ಸಮಾರೋಪ ನುಡಿಗಳ ಮೂಲಕ ಆಡಲಾರೆ. ಬದಲಾಗಿ ಶಾಕ್ತದ ಚಾರಿತ್ರಿಕ 
ಪರಿವರ್ತನೆಯ ಕುರಿತಂತೆ ಹಾಗೂ ಸಾಂಸ್ಕೃತಿಕ ಪರಂಪರೆಯೊಂದು ಹೇಗೆ ಒಂದು ನಿರ್ದಿಷ್ಟ ಸಾಮಾಜಿಕ 
ಸಂದರ್ಭದಲ್ಲಿ, ಆಯಾ ಕಾಲದ ಉತ್ಪಾದಕ ಸಮುದಾಯಗಳ ಸಮಷ್ಠಿ ಪ್ರಜ್ಞೆಯ ಮೂಲಕ 
ದಾರ್ಶನೀಕರಿಸಲ್ಲಟ್ಟಿರುತ್ತದೆ ಎಂಬುದನ್ನು ವಿವರಿಸಲು ಶಾಕ್ಷವನ್ನು ಒಂದು ಉದಾಹರಣೆ ಮಾತ್ರವಾಗಿ 
ನಾನಿಲ್ಲಿ ಈ ಅಂಶಗಳನ್ನು ಪ್ರಸ್ತಾಪಿಸಿರುವೆ. ಈಗಾಗಲೆ ಈ ವಿಷಯ ಕುರಿತಂತೆ ಶ್ರೀಮತಿ ಶಿವಗಂಗಾ 
ರುಮ್ಮಾ ಅವರು ಹಲವು ಆಚರಣೆಗಳ ಉದಾಹರಣೆ, ವಿಶ್ಲೇಷಣೆಗಳ ಮೂಲಕ ಅತ್ಯಂತ ಸಮರ್ಥವಾಗಿ 
ಮಂಡಿಸಿದ್ದಾರೆ. ಈ ಗೋಷ್ಠಿಯ ಮೇರುಭಾಗ ಇದಾಗಿತ್ತೆಂದು ನಾನು ಭಾವಿಸುತ್ತೇನೆ. 


ಕನ್ನಡದ ಸಂಸ್ಕೃತಿ ಚಿಂತನೆಯಲ್ಲಿ ಶಾಕ್ತ ಪರಂಪರೆ ಕುರಿತಂತೆ ಈ ತನಕ ಸಾಕಷ್ಟು 
ಅಧ್ಯಯನಗಳಾಗಿವೆ. ಕಪಟರಾಳ ಕೃಷ್ಣರಾವ್‌, ಶಂ.ಬಾ.ಜೋಶಿ, ಅಮೃತ ಸೋಮೇಶ್ವರ, 


506 


ಎಸ್‌.ಎಸ್‌.ಹಿರೇಮಠ, ಕೋಟಗಾನಹಳ್ಳಿ ರಾಮಯ್ಯ ಅವರುಗಳ ಸಂಶೋಧನೆಗಳನ್ನು ಇಲ್ಲಿ 
ನೆನಪಿಸಿಕೊಳ್ಳಬೇಕು. ವರ್ತಮಾನ ಸಂದರ್ಭದಲ್ಲಿ ಡಾ.ರಹಮತ್‌ ತರೀಕೆರೆ, ಬಸವರಾಜ ತೂಲಹಳ್ಳಿ, 
ಲಕ್ಷ್ಮೀಪತಿ ಕೋಲಾರ ಹೀಗೆ ಹಲವರು ಸಂಶೋಧಕರು ಈ ಕುರಿತಂತೆ ಆಳವಾದ ಅಧ್ಯಯನವನ್ನು 
ಮುಂದುವರಿಸಿದ್ದಾರೆ. ಆದರೆ ಈ ಅಧ್ಯಯನಗಳನ್ನು ಕರ್ನಾಟಕದ ನಮ್ಮ ಶೈಕ್ಷಣಿಕ ವಲಯ ಅದೆಷ್ಟರ 
ಮಟ್ಟಿಗೆ ಓದಿಗೆ ಒಳಪಡಿಸಿದೆ ಅಥವಾ ಈ ಅಧ್ಯಯನಗಳ ಅರಿವನ್ನು ಮಥಿಸಿ ವಿಸ್ತರಿಸುತ್ತಿದೆ ಎಂಬ ಪಶ್ನೆಗೆ 
ಸಿಗುವ ಉತ್ತರದಲ್ಲಿ ನಿರಾಶೆ ಮಡುಗಟ್ಟಿ ನಿಲ್ಲುವಂತಿದೆ. ಹೀಗಾಗಬಾರದು ಎನ್ನುವುದಷ್ಟೇ ನನ್ನ ಮನವಿ. 
ಕನ್ನಡದ ಹಾಗೂ ಭಾರತೀಯ ಭಾಷಿಕ ವಲಯದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದ ಚಿಂತನೆ 
ಸಂಶೋಧನೆಗಳನ್ನು ನಮ್ಮ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿ ಅಧ್ಯಾಪಕರು ಗಮನಿಸದೇ ಹೋದರೆ 
"ವಿಶ್ವವಿದ್ಯಾಲಯ'ದ ಪರಿಕಲ್ಪನೆ ಅರ್ಥ ಕಳದುಕೊಂಡಂತೆಯೇ ಸರಿ. ಹೀಗಾಗದಂತೆ ಎಚ್ಚರಿಕೆ ವಹಿಸುವ 
ಅಥವಾ ಬೌದ್ಧಿಕ ಕ್ರಿಯಾಶೀಲತೆಯನ್ನು ಉಳಿಸಿಕೊಳ್ಳುವ ಹೊಣೆ ನಮ್ಮ ಅಧ್ಯಾಪಕ ವರ್ಗದ ಮೇಲೆಯೂ 
ಇದೆ ಎಂಬುದನ್ನೂ ಅನಿವಾರ್ಯವಾಗಿ ಹೇಳಲೇಬೇಕಿದೆ. 


ದರ್ಶನ, ಪಂಥ, ಧರ್ಮಗಳ ಬಗ್ಗೆ ಶ್ರೀಯುತ ಚಂದ್ರಶೇಖರ ಬಿರಾದಾರ್‌ ಅವರು ವಿಶದವಾಗಿ 
ಪ್ರಬಂಧವನ್ನು ಮಂಡಿಸಿದ್ದಾರೆ. ಯಾವುದನ್ನು ದರ್ಶನವೆನ್ನಬೇಕು, ಯಾವುದು ಪಂಥ, ಯಾವುದಲ್ಲ? 
ಧರ್ಮ ಎನ್ನುವ ಪದ ಬಳಕೆಯಂತೂ ಈಗೀಗ ಕ್ಷೀಷೆಯಾಗುತ್ತಿರುವುದು, ಕ್ಷೇಶ ಸೃಷ್ಠಿಸುತ್ತಿರುವುದನ್ನು 
ಯಾರು ಅಲ್ಲಗಳೆಯಬಲ್ಲರು? ಮತಗಳನ್ನೇ ಧರ್ಮವೆಂದು ಬೊಬ್ಬೆ ಹಾಕಲಾಗುತ್ತಿರುವ, ಹಾಗೆ 
“ನಂಬಿಸಲ್ಪಟ್ಟ ಧರ್ಮ'ದ ಹೆಸರಿನೊಂದಿಗೆ ಸಾಂಸ್ಕೃತಿಕ ಪ್ರತಿಮೆ ಪುರಾಣಗಳನ್ನು ಸಮೀಕರಿಸಲಾಗುತ್ತಿರುವ 
ವಿದ್ಯಮಾನದ ಪರಿಣಾಮಗಳನ್ನು ಕಾಣುತ್ತಿದ್ದೇವೆ, ಪರಿಣಾಮಗಳ ಪಾಲುದಾರರೂ ಅನುಭವಿಗಳೂ ಆಗಿ 
ಹೋಗಿದ್ದೇವೆ. “ಪಂಥಗಳು' ಒಂದೆಡೆ ಉಪಜಾತಿಗಳಾಗಿ ಅನನ್ಯತೆಯನ್ನು ತೋರುತ್ತಿದ್ದರೆ ಇನ್ನೊಂದೆಡೆ 
ಅಪಮೌಲೀಕರಣಗೊಳ್ಳುತ್ತಿವೆ. ಮತಗಳ೦ತೂ ಮಾನವ ಸಮುದಾಯಗಳನ್ನು ಮತಿಹೀನಗೊಳಿಸುತ್ತಿವೆ. 
ಇಂತಹ ಕಾಲ ಸಂದರ್ಭದಲ್ಲಿ “ದರ್ಶನ'ವನ್ನು ಏವರಿಸಿಕೊಳ್ಳಲಾದೀತೇ? 


ದರ್ಶನ ಎನ್ನುವುದೊಂದು ಜ್ಞಾನಾನುಭವ. ಸಾಂಖ್ಯ, ಚಾರ್ವಾಕ, ಲೋಕಾಯತಗಳು ಈ ನೆಲದ 
ಅಂತಹ ಮಹತ್ವದ ದರ್ಶನಗಳು. ಸೂಫಿಯ ಸೇರ್ಪಡೆಯು ನಂತರದ್ದಾದರೂ ಅದು ಮೂಡಿಸಿದ 
ಸಂಚಲನವೂ ಚಾರಿತ್ರಿಕವಾದದ್ದು ಮತ್ತು ಚಾಲ್ತಿಯಲಿರುವಂಥಾದ್ದು. ಈ ಬಗೆಯ "ದರ್ಶನ'ದ ಶಕ್ತಿ ಇದ್ದ 
ನಮ್ಮ ನೆಲದ “ಅನುಭಾವ' ಪರಂಪರೆಯೂ ಇದರ ಜೊತೆಗಿನದ್ದೆ. ಸೂಫಿ ಮತ್ತು ಶರಣ ಜ್ಞಾನಕ್ರಮಗಳು 
ಕನ್ನಡದ ನೆಲದಲ್ಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಮೂಡಿಸಿದ ಎಚ್ಚರ, ಹರಡಿದ ಬೆಳಕು 
ಅನುಪಮವಾದದ್ದು. ಸೂಫಿ ಮತ್ತು ಅನುಭಾವದ ಜೋಡು ನಡೆ ಅದು "ದೋಸ್ತಾರ'ವಾಗಿ "ಏಕ್‌ ಆಗಿ 
ಸಂಗಮಿಸಿ ವಿಶಿಷ್ಟವಾದದ್ದು. ಈ ಬಗೆಯ ದಾರ್ಶನಿಕ "ದೋಸ್ತಾರತನ'ದ ದೀನ್‌-ಧರ್ಮಗಳನ್ನು ಯಾವ 
ಚೌಕಟ್ಟಿನಲ್ಲಿಡುವುದು? ತತ್ವ-ಜ್ಞಾನದ ನೆಲೆಯಲ್ಲಿ ಒಂದು ದರ್ಶನ ಎಂದೆನ್ನಬಹುದಾದ ಈ ಆಕೃತಿಗಳು 
ಆಚರಣೆಗಳ ಮಟ್ಟಕ್ಕೆ ವಿಸ್ತರಿಸುತ್ತಲೇ ಪಂಥೀಯವಾಗಿ ಬಿಡುತ್ತವೆ. ಈ ಪಂಥಗಳನ್ನು ತಥಾಕಥಿತ 
ದನಿಯಲ್ಲಿ ಮಂಡಿಸಲ್ಪಡುವಿಕೆಯಲ್ಲಿ ಇವುಗಳು ಮತವಾಗಿಯೂ ಪರಿವರ್ತನೆಗೊಳ್ಳಬಲ್ಲವು. ಮತಗಳನ್ನೇ 
ಧರ್ಮವೆಂದು ಬಳಸುವ ಭಾವಾವೇಶವಂತೂ ಎಗ್ಗಿಲ್ಲದೇ ಚಾಲ್ತಿಯಲ್ಲಿದೆ. ದರ್ಶನ, ಪಂಥ, ಮತ- 
ಧರ್ಮಗಳ ಈ ರೂಪಾಂತರಿತ ಅವಸ್ಥೆಯನ್ನು ಅವುಗಳು ರೂಪು ಪಡೆದ ಸಮಾಜೋ ಆರ್ಥಿಕ ಹಾಗೂ 
ಸಾಂಸ್ಕೃತಿಕ ರಾಜಕೀಯ ಸನ್ನಿವೇಶಗಳ ಹಿನ್ನೆಲೆಯ ಮೂಲಕ ಗಮನಿಸಿ ಅಧ್ಯಯನಗೈದು ಅರಿಯಲಾದರೆ 
ಸತ್ಯದ ಸನಿಹವಾದರೂ ತಲುಪಲಾದೀತು. 


ಜ್ಞಾನ ಜಗತ್ತಿನ ಪರಿಕಲ್ಪನೆಗಳು ಅರಿವಿನ ವಿವರಣೆಗೆ ಬಳಕೆಯಾಗುವ ಬದಲಿಗೆ ಅವನ್ನು 
ಅಪಮೌಲ್ಯಗೊಳಿಸಲ್ಪಡುವ ಮೂಲಕ ತನ್ನ ಹಿತಾಸಕ್ತಿಯ ಸಾಧನ- ಅಸ್ತಗಳನ್ನಾಗಿಸುವುದು ಎಲ್ಲ ಕಾರಿದ 
ಪ್ರಭುತ್ವ ವ್ಯವಸ್ಥೆಯ ಸ "ಸಾಮಾನ್ಯಗುಣ. ಈ ಬಗೆಯ ಅಪಮೌಲ್ಯಗೊಂಡ ``ರಿಕಲ್ಪನೆಗಳಲ್ಲಿ * ಸಂಸ್ಕೃತಿ' ಮತ್ತು 
'ಧರ್ಮ'ಗಳು ಮುಖ್ಯವಾದವುಗಳು. ತನ್ನ ಹಿತಕ್ಕೆ ಪೂರಕವಾದ ಆಚರಣೆ. ನಂಬಿಕೆಗಳನ್ನು ಪ್ರಭುತ್ವ 


507 


ವ್ಯವಸ್ಥೆಯು "ಸಂಸ್ಕೃತಿ'ಯ ಹೆಸರಿನಲ್ಲಿ ಯಾವತ್ತೂ ಪ್ರೋತ್ಲಾಹಿಸುತ್ತಿರುತ್ತದೆ ಮತ್ತು ನಿರ್ಮಿಸುತ್ತಿರುತ್ತದೆ 
ಕೂಡ. ಅಂತೆಯೇ ಭಾವುಕ ಸಮುದಾಯಗಳು ಅದಕ್ಕೆ ಪ್ರಶ್ನಾತೀತ ಒಪ್ಪಿಗೆಯನ್ನು ನೀಡಿ ಆಚರಿಸುವ 
ನಿಷ್ಠೆಯನ್ನು ಪ್ರಕಟಿಸುತ್ತವೆ. ಈ ನಂಬಿಸುವ, ನಂಬುವ ಪಕ್ರಿಯೆಯಲ್ಲಿ ಅಪಮೌಲ್ಯವೂ ಮೌಲ್ಯವಾಗಿ 
ಮಾನ್ಯತೆಯನ್ನು ಗಳಿಸಿಕೊಂಡುಬಿಡುತ್ತದೆ. ಹೀಗಲ್ಲದಿದ್ದರೆ ಜಾತಿ ಅಸಮಾನತೆಯನ್ನೂ ಅಮಾನವೀಯ 
ಅಸ್ಪಶ್ಯತೆಯ ಆಚರಣೆಗಳನ್ನೂ “ಸಂಸ್ಕೃತಿ'ಯ ವಿಶಾಲ ವಿನ್ಯಾಸದಲ್ಲಿ ಜಾರಿಯಲ್ಲಿಡಲು ಹೇಗೆ 
ಸಾಧ್ಯವಿದ್ದೀತು? ಜಾತಿ ಎಂಬುದು ಸಂಸ್ಕೃತಿಯ ಉತ್ಪನ್ನವೇ ಹೌದಾದರೆ ಇಂತಹ ಸಂಸ್ಕೃತಿಯನ್ನು 
“ಸಂಸ್ಕೃತಿ' ಎನ್ನಬಹುದೇ? ಇದನ್ನು, ಸಂಸ್ಕೃತಿ ಅಲ್ಲ ಎನ್ನಲೂ ಈಗ ಸಾಧ್ಯವಿಲ್ಲ. ಬದಲಿಗೆ ಜಾತಿ- 
ಅಸ್ಪಶ್ಯತೆಯ ಆಚರಣೆಯೂ "ಸಂಸ್ಕೃತಿ'ಯ ಭಾಗ ಎಂದು ಒಪ್ಪಿಕೊಳ್ಳಲೇಬೇಕಿರುವ ಕಟುವಾಸ್ತವ 
ನಮ್ಮೆದುರಿದ್ದಾಗ, ಹಾಗಾದರೆ, “ಇದು. ಯಾರ ಸಂಸ್ಕೃತಿ?” ಎಂಬ ಪ್ರಶ್ನೆಯ ಮೂಲಕವೇ ಸರಿ 
ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯ ಇಂತಹ ಪ್ರಶ್ನೆಗಳಿಗೆ ದೊರೆಯುವ ಉತ್ತರದಲ್ಲಿಯೇ ಸಂಸ್ಕೃತಿ 
ಎಂದರೆ ಇಡಿಯಾಗಿ ಸ್ವೀಕರಿಸುವ ಮೌಲ್ಯವಲ್ಲ ಎ೦ತಲೂ, ಒಂದು ಹಿತಾಸಕ್ತಿಯ ಸಂಸ್ಕೃತಿಯು 
ಇನ್ನೊಂದು ಹಿತಾಸಕ್ತಿಯ ಸಂಸ್ಕೃತಿಗೆ. ವಿರೋಧವಾಗಿಯೂ ಇರಬಲ್ಲದು ಎಂಬುದನ್ನೂ 
ಅರ್ಥಮಾಡಿಕೊಳ್ಳಬಹುದು. ಈ ಕ್ರಮದಲ್ಲಿ ಸಂಸ್ಕೃತಿಯು ಪ್ರಧಾನವಾಗಿ ಎರಡು ನೆಲೆಗಳನ್ನು ಹೊಂದಿದೆ. 
ಆಳುವ ವರ್ಗಗಳ ಪರವಾದುದು ಒಂದಾದರೆ, ದಮನಿತ ಸಮುದಾಯಗಳದ್ದು ಇನ್ನೊಂದು. 
ವಿಶೇಷವಾಗಿ, ಈ ಎರಡು ಪ್ರಮುಖ ನೆಲೆಗಳಲ್ಲಿ ಭಾರತದ ಸಂಸ್ಕೃತಿಯನ್ನು 
ಅರ್ಥಮಾಡಿಕೊಳ್ಳಬಹುದಾಗಿದೆ. ಅಂತೆಯೇ ಮತ, ಪಂಥ, ಧರ್ಮ, ದರ್ಶನ, ಸಂಸ್ಕೃತಿ, ಪರಂಪರೆ 
ಇವುಗಳನ್ನು ಒಳಗೊಂಡಂತೆ ಈ ಬಗೆಯ ಸಾಂಸ್ಕೃತಿಕ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಿಕೊಳ್ಳದೇ ಹೋದರೆ 
"ಸಾಂಸ್ಕೃತಿಕ ಅಧ್ಯಯನ” ಎಂಬುದು ಕಗ್ಗಾಡಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸುಳಿದಾಡಿದಂತೆಯೇ ಸರಿ. 
ಈ ಅಂಶವನ್ನು ಮನಗಾಣಿಸಲಷ್ಟೇ ನಾನು "ಸಂಸ್ಕೃತಿ' ಎಂಬುದನ್ನು ಉದಾಹರಣೆಯಾಗಿ ಪಸ್ತಾಪಿಸಿರುವೆ. 


ದರ್ಶನ, ಮತ, ಧರ್ಮ ಮೊದಲಾದವುಗಳು ದೈವಿಕತೆಗೆ ಸಂಬಂಧಿಸಿದವು ಎ೦ಬ ತಿಳಿವಳಿಕೆ 
ಇನ್ನೊಂದು ಬಗೆಯದ್ದು. ದೈವತ್ವವನ್ನು ಸ್ಪಷ್ಟವಾಗಿ ನಿರಾಕರಿಸಿದ ಬುದ್ಧನನ್ನೇ ದೇವನನ್ನಾಗಿ ಸ್ಟೀಕರಿಸಿದ 
ಸಾಮಾಜಿಕತೆ ನಮ್ಮದು. ಬೌದ್ದದ ಸ್ಥಿತಿಯೇ ಹೀಗಿರುವಾಗ, ಇನ್ನು ಕಾಳಾಮುಖ, ಪಾಶುಪತ, ನಾಥ, 
ಆರೂಡ, ಲಾಕುಳ, ಸಿದ್ಧ, ಶರಣ, ಸೂಫಿ, ಆಜೇವಿಕ ಜ್ಞಾನ ಜಗತ್ತುಗಳನ್ನು ಪ್ರವೇಶಿಸುವ ಪೂರ್ವ 
ಸಿದ್ಧತೆಯಾದರೂ ಏನು? ಹುಡುಕಾಟಕ್ಕೆ ಹೊರಡುವ ಮುನ್ನವೇ ಇವನ್ನು ಧಾರ್ಮಿಕವಾಗಿ ಗ್ರಹಿಸಿ 
ಪ್ರವೇಶಿಸುವುದಾದರೆ ಒಳಗೆ ಬೇರೇನು ಸಿಕ್ಕೀತು? ಇಲ್ಲಿ ಮುಖ್ಯವಾಗಿ ಹೇಳಬೇಕಿರುವುದು,, ಈ 
ತತ್ನಕ್ರಮಗಳು ಧರಿಸಿದ ಅರಿವೆಯ ಒಳಗೆ ಧಾರ್ಮಿಕ ಮಾತ್ರವಲ್ಲದ ಹಲವು ಅರಿವುಗಳನ್ನು 
ಅಂಗಗಳನ್ನಾಗಿಸಿಕೊಂಡ ಶರೀರವೊಂದಿದೆ ಎ೦ಬುದನ್ನು. ಈ “ಶಾರೀರ'ವನ್ನು ಕಾಣುವ, ಕಂಡಿದ್ದನ್ನು 
ಕಾಣಿಸುವ ಸಂಶೋಧಕನೂ, ಸಾಧಕನಾಗಬೇಕು. ಈ ಹೊತ್ತಿನ ಅಕಡೆಮಿಕ್‌ ವಲಯವು ಈ ಬಗೆಯ 
ಸಾಧನೆಯೇ ಇಲ್ಲದ “ಸಿದ್ಧಪುರುಷ'ರ ಆಡ೦ಬೋಲವಾಗುತ್ತಿದೆ. ಇಂತಹ ಪರಿಸ್ಥಿತಿಯ ನಡುವೆಯೂ 
ಜ್ಞಾನಶೋಧದ ಸಮರ್ಥರು ಅಲ್ಲಲ್ಲಿ ಇದ್ದಾರೆ ಎಂಬುದೇ ಸಮಾಧಾನದ ವಿಷಯ. ಈ ವಿಚಾರ 
ಸಂಕಿರಣವೂ ಈ ಬಗೆಯ ಸಮರ್ಥರನ್ನು ಒಳಗೊಂಡಿದೆ ಹಾಗೂ ಇಂತಹ ಸಾಮರ್ಥ್ಯ 
ರೂಢಿಸಿಕೊಳ್ಳುವಲ್ಲಿ ಈ ವಿಚಾರ ಸಂಕಿರಣವು ಪ್ರಭಾವ ಬಿರುವಂತಾಗಿರುವುದು ಸಂತಸದ ಸಂಗತಿ. 


ನಾನಿಲ್ಲಿ ಈ ವಿಚಾರ ಸಂಕಿರಣದ ಸಮಾರೋಪದ ಮಾತುಗಳನ್ನು ಆಡುವಷ್ಟಕ್ಕೆ ನನ್ನನ್ನು ನಾನು 
ಮಿತಿಗೊಳಪಡಿಸಿಕೊಂಡಿರುವೆ. ಕಲ್ಯಾಣ ಕರ್ನಾಟಕವು ಶರಣ ಮತ್ತು ಸೂಫಿ ದರ್ಶನಗಳ ಮೈತ್ರಿಭೂಮಿ. 
ಇಲ್ಲಿ ಇವುಗಳು ಅರಳಿವೆ ಎಂಬುದು ಎಷ್ಟು ದಿಟವೋ, ಅರಳುವಿಕೆಗೆ ಬೇಕಾದ ಇವುಗಳ ಬೇರಿಗೆ 
ಒದಗಿರುವ ಕಸುವು ಒದಗಿರುವುದು ಈ ನೆಲದ ಹಲವು ತತ್ವ ಪಂಥಗಳ ಸಾಂಸ್ಕೃತಿಕ ಸಾವಯವದಿಂದ. 
ಕಲ್ಯಾಣ ಕರ್ನಾಟಕದ ಜ್ಞಾನ ಜಗತ್ತಿನಾಳದ ಈ ಸಾಂಸ್ಕೃತಿಕ ಸಾವಯವ ಅದು ನಿಶ್ಚಿತವಾಗಿ ಎಲ್ಲ 
ಕಾಲಕ್ಕೂ ಒದಗುವ ಅಂತರಗಂಗೆಯೂ ಹೌದು, ವರ್ತಮಾನದ ತಮಂಧವನ್ನು ಬೇಧಿಸುವ 
ಬೆಳಕಿನೆಳೆಯೂ ಹೌದು. ಈ ಕಿರಣ ಬಿಂದುಗಳನ್ನು ಶೋಧಿಸಿ ಮತಿಗೆರೆಯುವ ಕಾಯಕ ಈ ಹೊತ್ತಿನ 


508 


ಚಿ೦ತಕರದ್ದಾಗಬೇಕು. ಇದು ವರ್ತಮಾನದ ಬೌದ್ಧಿಕ ಜವಾಬ್ದಾರಿ. ಇಂತಹ ಜವಾಬ್ದಾರಿಯನ್ನು 
ಪೂರೈಸುವ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣ ಒಂದು ಪುಟ್ಟ ಪ್ರಯತ್ನವಾಗಿದೆ ಹಾಗೂ ಇಂತಹ ವಿಚಾರ 
ಸಂಕಿರಣದ ಸಮಾರೋಪದ ನುಡಿಗಳನ್ನಾಡುವ ಭಾಗ್ಯ ನನ್ನದಾಗಿದೆ ಎಂದು ಭಾವಿಸಿರುವೆ. 


ಈ ಅವಕಾಶವನ್ನು ಒದಗಿಸಿದ ಇತಿಹಾಸ ಸ್ನಾತಕೋತ್ತರ ಅಧ್ಯಯನ ವಿಭಾಗ (ಸ್ವಾಯತ್ರ) 
ಕಲಬುರ್ಗಿಯ ಮುಖ್ಯಸ್ಥರಾದ ಡಾ. ಇಂದುಮತಿ ಪಿ.ಪಾಟೀಲ, ಹಾಗೂ ಪುರಾತತ್ವ, ಸಂಗ್ರಹಾಲಯಗಳು 
ಮತ್ತು ಪರಂಪರೆ ಇಲಾಖೆಯ ಉಪ ನಿರ್ದೇಶಕರಾದ ಶ್ರೀ ರಾಜಾರಾಂ.ಬಿ.ಸಿ.ಅವರಿಗೂ, ನನ್ನನ್ನು 
ಆಹ್ವಾನಿಸಿದ ಗೆಳೆಯ ಡಾ.ವೀರಶೆಟ್ಟಿ ಅವರಿಗೂ ಹಾಗೂ ಈ ವಿಚಾರ ಸಂಕಿರಣದ ಯಶಸ್ಸಿಗೆ ಶ್ರಮಿಸಿದ 
ಎಲ್ಲ ಸಂಘಟಕರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುವೆ. 


ನಮಸ್ಕಾರ. 


$, 
Roce 


509 


